1992 


ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರೆ 

ವಜ್ರಮಹೋತ್ಸವ ಸಮಿತಿ, ಶ್ರೀ ಸಿದ್ದಗಂಗಾ ಮಠ, 


ನಿನವು ಮನವಿ 


- ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರೂ ತ್ರಿವಿಧ ದಾಸೋಹಿಗಳೂ ಪರಮ ತಪೋ . 
ಧನರೂ ಆದ ಶಿವಯೋಗಿ ಪರಮ ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ ಮಹಾ 
ಸ್ವಾಮಿಗಳವರ ಧರ್ಮಪೀಠಸ್ವೀಕಾರ ಸಂಸ್ಮರಣಾರ್ಥವಾಗಿ ವಜ್ರಮಹೋತ್ಸವವನ್ನು 
ಆಚರಿಸುವ ಮಹಾ ಯೋಜನೆಯನ್ನು ಶ್ರೀಮಠದ ಭಕ್ತಾದಿಗಳು ಅಭಿಮಾನಿಗಳು. 
ಹಿತೈಷಿಗಳು, ಹಳೆಯ ವಿದ್ಯಾರ್ಥಿಗಳು, ವಿಶ್ವವಿಖ್ಯಾತ ನೇತ್ರದಾನಿ ಪದ್ಮಭೂಷಣ 
ಡಾ|| ಎಂ . ಸಿ. ಮೋದಿಯವರ ಗೌರವಾಧ್ಯಕ್ಷತೆಯೊಂದಿಗೆ, ಮಾನ್ಯ ಶ್ರೀ ಬಿ.ಎಸ್. 
ಮುದ್ದಪ್ಪ , ಐ. ಎ .ಎಸ್ ( ನಿವೃತ್ತ) ರವರ ಕಾವ್ಯಾಧ್ಯಕ್ಷತೆಯಲ್ಲಿ ರೂಪಿಸಿಕೊಂಡು 
ಕಾರ್ಯೋನ್ಮುಖವಾಗಿದೆ 

ಇಪ್ಪತ್ತನೆಯ ಶತಮಾನದ ಅಪರೂಪದ ಮಹಾ ವಿಭೂತಿ ಪುರುಷರಾದ 
ಪರಮ ಪೂಜ್ಯ ಶ್ರೀ ಶ್ರೀಗಳವರು ಅರವತ್ತು ವರ್ಷಗಳಿಂದ ಸರ್ವಸಮಾಜದ * 1 
ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವುದು ನಾಡಿನೆಲ್ಲ ಹೃದಯವಂತರಿಗೆ ತಿಳಿ 
ದಿರುವ ವಿಚಾರವಾಗಿದೆ, ದೀನ ದಲಿತರ ಅಭಿವೃದ್ಧಿಗಾಗಿ ಪೂಜ್ಯ ಶ್ರೀ ಶ್ರೀ ಗಳವರು 
ಆಸಕ್ತಿ ವಹಿಸಿ ಗ್ರಾಮೀಣ ಬಂಧುಗಳ ಏಳೆ ಯನ್ನು ಗಮನದಲ್ಲಿಟ್ಟುಕೊಂಡು ಸಲ್ಲಿಸುತ್ತ 
ಬಂದಿರುವ ನಿಷ್ಠಾವ ಸೇವೆ ಅತ್ಯಂತ ಶ್ಲಾಘನೀಯವಾದುದು. “ಸೇವೆಯೇ ಶಿವ 
ಯೋಗ, ಕಾಯಕವೇ ಲಿಂಗಪೂಜೆ, ದಾಸೋಹವೇ ಮಾನವೀಯತೆ” ಎಂಬುದನ್ನು 
ಆಚರಿಸಿ ತೋರಿಸುತ್ತ ನಡೆದಿರುವ ಶಿವಯೋಗಿಗಳಿಗೆ ಕೃತಜ್ಞತಾ ಪೂರ್ವಕವಾಗಿ 
ಭಕ್ತಿ ನಮನಗಳನ್ನು ಸಲ್ಲಿಸಲು ಇದೊಂದು ಸುವರ್ಣಾವಕಾಶ. 


* ವಜ್ರ ಮಹೋತ್ಸವದ ಸಂಸ್ಮರಣಾರ್ಥವಾಗಿ ಶ್ರೀಮಠದಲ್ಲಿ ಅತ್ಯಂತ ವಿಶಾಲ 
ವಾದ 150 ಕೊಠಡಿಗಳನ್ನೊಳಗೊಂಡ ಬೃಹತ್ ವಿದ್ಯಾರ್ಥಿನಿಲಯವನ್ನು ಹಾಗೂ 
ಎರಡುಸಾವಿರ ಮಂದಿ ಕೂತು ಏಕ ಕಾಲದಲ್ಲಿ ಪ್ರಸಾದ ಸ್ವೀಕರಿಸುವಂಥ ಸುವಿಶಾಲ 
ಸುಸಜ್ಜಿತ ನೈರ್ಮಲ್ಯ ಪೂರ್ಣ ಪ್ರಸಾದನಿಲಯವನ್ನು ನಿರ್ಮಿಸುವ ಮತ್ತು ಶ್ರೀಮಠದ 
ಪರಿಸರ ಪರಿಶುದ್ಧವಾಗಿರುವಂತಹ ನೈರ್ಮಲ್ಯ ವ್ಯವಸ್ಥೆಯನ್ನು ರೂಪಿಸುವ ಯೋಜನೆ 
ಗಳನ್ನು ಹಮ್ಮಿಕೊಳ್ಳಲಾಗಿದೆ. 

( 3ನೇ ರಕ್ಷಾ ಪುಟ ನೋಡಿ) 


ಚNNNNNNNNN 


ಸಿ ದ ಗ ೧ ಗಾ 


- ಸಂಪುಟ - 28 , 


ಸಂಚಿಕೆ - 1 , 


ಜನವರಿ 1992 , 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ. 


ಸತ್ತು ಚಿತ್ಯಾನಂದ ಬಿತ್ತರಿಪ ಶಿವತೇಜ 
ಬಸವ ಪ್ರಣತಿಯೊಳೊಗೆದ ಶಿವಬೆಳಕೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಸಾಂತ ಅನಂತಗಳ ಏಕಾಂತದೊಳುಕಂಡು 
ಶಾಂತ ಲಿಂಗವಾಗಿ ಬೆಳಗಿರುವ ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 


“ ನೆಲದ ಮಾನವನೊಳಗೆ ಬೆಳಗಿರುವ ಪರಿಪೂರ್ಣ 
ತಿಳಿವೆ ನಳನಳಿಸಿರುವ ಚೇತನವೆ ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


- ಹೆಚ್ . ವಿ. ವೀರಭದ್ರಯ್ಯ , 


ಲೇಖನ 


ಲೇಖಕರು 


ಪುಟ 


* ಶ್ರೀವಾಣಿ 


• ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ವಚನ ಸಾಹಿತ್ಯದ ಘನತೆ 


ಡಾ|| ಎಲ್ . ಆರ್ . ಹೆಗಡೆ 


17 


* ಕಾಯಕದಿಂದ ದೇಶದ ದಾರಿದ್ರ , ನಿವಾರಣೆ 

ವಿದ್ವಾನ್, ಜಿ. ವಿ . ಶಿವಸ್ವಾಮಿ, 


* ಅಸ್ಥಿರತೆ ” 


ಶಮಸು, ಹ , ಇಂಗಳಗಿ, 19 


* ಧರ ಮತ್ತು ರಾಜಕಾರಣ 


ಕೆ. ವಿ, ಚಂದ್ರಣ್ಣಗೌಡ. 20 


* ಶಿವಶರಣೆಯರು ಮತ್ತು ಅಂದಿನ ಸಮಾಜ 


ಎ . ಪಂಕಜ , 23 


* ಹೊಸವರ್ಷದ ಶುಭಾಶಯ ಮತ್ತು ಕಾರ್ಡುಗಳು | 

28 
ಬಿ. ಸುಬ್ರಾಯ ಅಡಿಗ , 


* ಬಸವತತ್ಯ ರತ್ನಾಕರ - 9 


ಮೋಟಗಿ ಮಲ್ಲಿಕಾರ್ಜುನ, 31 


* ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೧೩ 


38 . 


ಬಿ. ಎಸ್ . ಕೃಷ್ಣಮೂರ್ತಿ, 

ರಸಿಕಪುತ್ತಿಗೆ, 40 


* ಏನಂತೀರಿ ? ಕಾಲಕ್ಕೆ ತಕ್ಕ 
* ವಿಜ್ಞಾನ ಮತ್ತು ಆಧ್ಯಾತ್ಮ 


43 
ಎಚ್ . ಎಸ್ . ನರಸಿಂಹಜೀಯರ್ . 


ಶ್ರೀ 


ವಾ ಣಿ 


ಶ್ರೀ ಮಠಕ್ಕೆ ಸಾವಿರಾರು ಮಂದಿ ಬರುತ್ತಾರೆ. ಸಾವಿರಾರು ಭಿನ್ನ ರುಚಿಯ 
ಯಾತ್ರಿಕರು ಅವರಾಗಿರುತ್ತಾರೆ. ಪ್ರಾಜ್ಞರು, ರಾಜಕಾರಣಿಗಳು, ಸಮಾಜ ಸುಧಾ 
ರಕರು , ಕಲಾವಿದರು, ವೈದ್ಯರು, ನ್ಯಾಯವಾದಿಗಳು, ನ್ಯಾಯಾಧೀಶರು, ಆಡಳಿತ 
ಗಾರರು, ಅಧ್ಯಾಪಕರು, ವಿಜ್ಞಾನಿಗಳು, ಗ್ರಾಮಾಂತರದ ಮುಗ್ಗರು ಬರುತ್ತಾರೆ. ವಿವಿಧ 
ಧರ್ಮದಮಠಾಧೀಶರು , ಸಂತರು, ತಪಸ್ವಿಗಳು, ಬರುತ್ತಾರೆ. ಅಶನಾರ್ಥಿಗಳಂತೂ ಇದ್ದೇ 
ಇರುತ್ತಾರೆ. ಬಂದವರೆಲ್ಲ ಒಂದು ಮಾತನ್ನು ತಪ್ಪದೇ ಹೇಳುತ್ತಾರೆ. ಇಷ್ಟು ಬೃಹತ್ 
ಪ್ರಮಾಣದ ದಾಸೋಹವನ್ನು ಹೇಗೆ ನಡೆಸುತ್ತೀರಿ” ಎಂದು ಇದಕ್ಕೆ ಏನು ಉತ್ತರ 
ಕೊಡುವುದು ? ಹೇಗೆ ಉತ್ತರ ಕೊಡುವುದು ? ಅನೇಕ ವೇಳೆ ಈ ಪ್ರಶ್ನೆ ಮನಸ್ಸಿ 
ನಲ್ಲಿ ಮೂಡುತ್ತದೆ. ದೇವರ ಮೇಲೆ ಭಾರ ಹಾಕಿ ಗುರುಸ್ಮರಣೆಯಲ್ಲಿ ಕಾಯಕ 
ನಿರತರಾಗುವುದಷ್ಟೇ ಯಾ ರಮಣಿಹಕ್ಕಾದರೂ ಅಗತ್ಯವಾಗಿ ಬೇಕಾಗುವ ಮೂಲ 
ಸಂಪತ್ತು ಎಂದುಕೊಳ್ಳುವುದಾಗಿದೆ. ಶ್ರೀ ಮಠದ ಬೃಹತ್‌ ದಾಸೋಹದ ಹಿಂದೆ 
ಅನೇಕ ಪವಿತ್ರ ಮನಸ್ಸುಗಳ ಸಂಕಲ್ಪವಿದೆ. ಶ್ರದ್ಧಾವಂತರ ಕ್ರಿಯಾಶೀಲ ಶ್ರಮದ 
ಬೆವರಿದೆ. ತ್ರಿಕರಣಶುದ್ಧಿಯಿಂದ ಸಂಸ್ಥೆಯ ಸೇವಾಕಾರ್ಯಕ್ಕೆ ಅಳಿಲ ಭಕ್ತಿಯ 
ಸಂಕೇತವಾಗಿ ಗ್ರಾಮೀಣಮುಗ್ಧ ರು ನೀಡುವ ಒಂದು ಸೇರು ಧಾನ್ಯ , ಒಂದುಕುಂಬಳ 
ಕಾಯಿ , ಪಾವು ಅವರೆಕಾಳು, ಹಿಡಿ ಹುಣಸೆಹಣ್ಣು ತವನಿಧಿಯಾಗಿದೆ. ಗ್ರಾಮೀಣರ 
ಸದ್ಭಾವನೆಯನ್ನು ಮನಗಂಡಾಗ ಸಂಸ್ಥೆಯ ಸೇವೆ ಸಾರ್ಥಕವಾಗುತ್ತದೆ ಎಂಬ ತೃಪ್ತಿ 
ದೊರೆಯುತ್ತದೆ. ಹಸಿದ ಹೊಟ್ಟೆಗೆ ಅನ್ನ ನೀಡುವುಕ್ಕಿಂತ ದೊಡ್ಡ ಧರ್ಮಯಾವುದಿದೆ ? 
ನೂರಾರು ಉಪನ್ಯಾಸ, ಗ್ರಂಥ ಪ್ರಕಾಶನ, ವಿಚಾರಸಂಕಿರಣ, ಸಮ್ಮೇಳನ, ಪ್ರತಿಷ್ಠಾನ 
ಗಳಿಗಿಂತ ಮೂಲಭೂತವಾದ ಅನ್ನ ದಾಸೋಹ ದೊಡ್ಡದೆನ್ನಿಸುತ್ತದೆ. ಉಪನ್ಯಾಸ, 
ಗ್ರಂಥಪ್ರಕಟಣೆ ಇತ್ಯಾದಿ ಬೇಡವೆಂದಲ್ಲ, ಅವೂ ಬೇಕು. ಆದರೆ ಅವೇ ಪ್ರಧಾನ 
ವಾಗ ಬಾರದು ಮೊದಲು ಹಸಿವು ಹಿಂಗುವ ಮಾರ್ಗದತ್ತ ಲಕ್ಷವಿರಬೇಕು. ಹಸಿದ 
ಹೊಟ್ಟೆಗೆ ಆಧ್ಯಾತ್ಮವಲ್ಲವೆಂಬುದನ್ನು ಮರೆಯಬಾರದು, ದೇಶನಿರ್ಮಾಣ ಕಾರ್ಯದಲ್ಲಿ 
ನಿರತರಾಗಿರುವವರೆಲ್ಲ ಇದನ್ನು ಮೊದಲು ಮನಗಾಣಬೇಕು. ಭಾರತೀಯರೆಲ್ಲರಿಗೆ 
ದಿನಕ್ಕೆ ಎರಡು ಸರಳವಾದ ಊಟದೊರೆಯುವಂತಹ ವ್ಯವಸ್ಥೆಯಾಗಬೇಕು, ನಮ್ಮ 
ಯೋಜನೆಗಳು ಆ ದಿಶೆಯಲ್ಲಿ ಮುಂದುವರೆಯಬೇಕು. ಮೊದಲು ಅನ್ನ ಉಳಿದೆಲ್ಲವೂ 
ಅನಂತರ. 

( ಪ್ರಾರ್ಥನಾ ಸಭೆಯ ಆಶೀರ್ವಚನದಿಂದ ಸಂಗ್ರಹ) 


ಲೇಖಕರಲ್ಲಿ ಮನವಿ 


ಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 
ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 

ಬಿ ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ, 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ , ವಿಜ್ಞಾನ, ಶಿಕ್ಷಣ . 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು . ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು . 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 

* * 

ವಿತರಣೆ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


* 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300- 00 ರೂ 


GG ಸಂಪಾದಕರು ” 
( ಸಿದ್ದಗಂಗಾ ' ಕನ್ನಡ ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ , 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


米米米米米米米米米米米米米米米米米米米米米米 


*** 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


***** 


* 


ಭೋಜನ ಸಾಲೆಯ ಆಧಾರರತ್ನ ಪೀಠದಲ್ಲಿ 


ವಿರಾಜಿಸುವ ರಾಜಮೂರ್ತಿ ಇವನಾರಯ್ಯ ! 
ಮೂಜಗದೊಡೆಯ ಮಹಾಲಿಂಗಗುರು ಶಿವಸಿದ್ದೇಶ್ವರ 

ಪ್ರಭುಕಾಣಿರೊ 


米米米米米米米米米深深深深深深深深米米米米米米米米深米米米米米米米米然 


****** 


***** 


ಸಕಲ ಕರಣೇಂದ್ರಿಯ ವ್ಯಾಪಾರಕ್ಕೆ ಆಶ್ರಯವಾದ ಶರಣನಸ್ಕೂಲ 
ತನುವಿನ ಮೂಲಾಧಾರದ ಚತುರ್ದಳ ಕಮಲ ಕರ್ಣಿಕಾಗ್ರದಲ್ಲಿ 
ಬೆಳಗುತ್ತಿರುವ ಪ್ರಾಣಲಿಂಗವೆ ತನುತ್ರಯ ಸಂಬಂಧವಾದ ಜೀವ 
ತ್ರಯಗಳಿಗೆ ಅಧಿಷ್ಠಾನ ಕರ್ತೃವಾದ ಇಷ್ಟ ಪ್ರಾಣ ಭಾವ ಲಿಂಗ | 
ಸ್ವರೂಪವಾಗಿ ಬೆಳಗುತ್ತಿದೆ. 


**** 


* 


米米米米米米米米米米米米米米米米米米米米米米 
ಜನವರಿ -92 

7 . 


ಸ೦ ಸಾ ದ ಕಿ ಯ 


ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ - 3. 


1992ರ ಜನವರಿ ತಿಂಗಳಿನಲ್ಲಿ ತುಮಕೂರು ಜಿಲ್ಲಾ ಕನ್ನಡ ತೃತೀಯ 
ಸಾಹಿತ್ಯ ಸಮ್ಮೇಳನ ನಡೆಯಲು ನಿಯೋಜಿತವಾಗಿದೆ. ಸಮ್ಮೇಳನದ ಯಶಸ್ಸಿಗಾಗಿ 
ಭರದಿಂದ ಸಿದ್ಧತೆಗಳು ನಡೆಯುತ್ತಿವೆ, ಈ ಹಿಂದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು 
ತುಮಕೂರು ಹಾಗೂ ತಿಪಟೂರಿನಲ್ಲಿ ಕ್ರಮವಾಗಿ ಮಾನ್ಯ ಶ್ರೀ ಕೆ ವಿ. ರಾಘವಾಚಾರ್ 
ಹಾಗೂ ಮಾನ್ಯ ಶ್ರೀ ಕೆ. ವೆಂಕಟರಾಮಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದುದನ್ನು 
ಇಲ್ಲಿ ಸ್ಮರಿಸಬಹುದು. ಇದೀಗ ತೃತೀಯ ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕನಾಯಕನ 
ಹಳ್ಳಿ ತಾಲ್ಲೂಕಿನ ಸಾಸಲು ಗ್ರಾಮದವರಾದ ಡಾ|| ಸಾ . ಶಿ. ಮರುಳಯ್ಯನವರು 
ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ 
ರಾಗಿರುವ ತುಮಕೂರಿನವರೇ ಆದ ಪ್ರೊ || ಜಿ. ಎಸ್ . ಸಿದ್ದಲಿಂಗಯ್ಯನವರ ಮಾರ್ಗ 
ದರ್ಶನದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಕವಿತಾಕೃಷ್ಣರವರ 
ಹಾಗೂ ಜಿಲ್ಲಾ ಪರಿಷತ್ತಿನ ಪದಾಧಿಕಾರಿಗಳ, ಜಿಲ್ಲಾ ಪರಿಷತ್ತಿನ, ಅಭಿಮಾನಿಗಳ, 
ಒತ್ತಾಸೆಯಿಂದ ನಡೆಯಲಿರುವ ಸಮ್ಮೇಳನ ತುಮಕೂರು ಜಿಲ್ಲೆಯ ಸಾಹಿತ್ಯವನ್ನು 
ಕುರಿತು ವಿವಿಧಗೋಷ್ಠಿಗಳನ್ನು ನಡೆಸಲಿದೆ. 


ಅಖಿಲಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ ಕೀರ್ತಿ ತುಮಕೂರು 
ಜಿಲ್ಲೆಗಿದೆ, 1963ರಲ್ಲಿ ಶ್ರೀ ಸಿದ್ದಗಂಗಾಮಠದಲ್ಲಿ ನಾಡಿನ ಹೆಸರಾಂತ ವಿದ್ವಾಂಸರಾದ 
ಡಾ || ರಂ ಶ್ರೀ ಮುಗಳಿಯವರ ಅಧ್ಯಕ್ಷತೆಯಲ್ಲಿ ಅಭೂತ ಪೂರ್ವವೆಂಬಂತೆ 44ನೇ 
ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ದನ್ನು ಸಾಹಿತ್ಯಾಭಿಮಾನಿಗಳಿನ್ನೂ ಸ್ಮರಿಸು 
ತಿದ್ದಾರೆ. ಅಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಖ್ಯಾತ ಕವಿಗಳಾದ 
ಡಾ|| ಜಿ. ಎಸ್ . ಶಿವರುದ್ರಪ್ಪನವರು ಈಗ ದಾವಣಗೆರೆಯಲ್ಲಿ ನಡೆಯಲಿರುವ ಕನ್ನಡ 
ಸಾಹಿತ್ಯ 61ನೇ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರಿಗೆ 
ಅಭಿನಂದನೆಗಳು. 


ಜಿಲ್ಲಾ ಕನ್ನಡ ಸಾಹಿತ್ಯ ತೃತೀಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ 
ರುವ ಡಾ|| ಸಾ . ಶಿ . ಮರುಳಯ್ಯನವರು ಉತ್ತಮ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 
ನಿವೃತ್ತರಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲಸಿದ್ದಾರೆ. ಶಿವತಾಂಡವ, ಕೆಂಗನಕಲ್ಲು 
ಘೋಷವತಿ, ವಿಪರ್ಯಾಸ ಕವನ ಸಂಕಲನಗಳನ್ನೂ ಪ್ರಕಟಿಸಿದ್ದಾರೆ. ಹರಿಹರನ 


ಸಿದ್ದಗಂಗಾ 


ಹತ್ತು ರಗಳೆಗಳು, ಅಗ್ರತಾಂಬೂಲ, ಸೀತಾವನವಾಸ ಸಂಗ್ರಹ, ಶ್ರೀ ಮರುಳಸಿದ್ದೇಶ್ವರ. 
ಮಹಾಪುರಾಣಂ, ಶ್ರೀ ಚೆನ್ನಬಸವ ಶಿವಯೋಗಿಗಳ ಚರಿತ್ರೆಗಳನ್ನು ಸಂಪಾದಿಸಿದ್ದಾರೆ, 
ಪುರುಷಸಿಂಹ, ಹೇಮಕೂಟ ಕಾದಂಬರಿಗಳನ್ನು ರಚಿಸಿದ್ದಾರೆ. ಮರಿಬೇಡಿ, ಭಕ್ತ 
ಭಾವುಕಿ, ವಿಜಯವಾತಾಪಿ , ಸ್ವತಂತ್ರ ನಾಟಕಗಳು,ಸ್ವಪ್ನ ವಾಸವದ ಭಾಷಾಂತರ 
ನಾಟಕ, ವಿಭೂತಿಪುರುಷರು, ಭಾರತರತ್ನ , ಕನ್ನಡದ ಮೂವರು ಕಟ್ಟಾಳುಗಳುಗಳ 
ಜೀವನ ಚಿತ್ರಗಳು, ನೆಲದಸೊಗಡು- ಹನ್ನೆರಡುಕಥೆಗಳ ಸಂಕಲನ, ಭಾಸನಮಕ್ಕಳ 
ವಿಮರ್ಶಾಗ್ರಂಥ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರು . ಪರಿಚಯಾತ್ಮಕ 
ಗ್ರಂಥ. ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಅವರ ಪಿ. ಹೆಚ್ . ಡಿ . 
ಪ್ರಶಸ್ತಿಯ ಮಹಾಪ್ರಬಂಧ, ಸಾ . ಶಿ. ಮ . ರವರ ಬರವಣಿಗೆಯಲ್ಲಿ ಅಮಿತವಾದ ಶ್ರದ್ದೆ 
ಆಶಕ್ತಿಗಳ ಅಸ್ತಿತ್ವದ ಜೊತೆಗೆ ಪ್ರತಿಭೆ ಉತ್ಸಾಹಗಳ ಬರವಣಿಗೆಯೂ ಕಂಡುಬರುತ್ತದೆ. 
ಡಾ|| ಸಾ . ಶಿ. ಮರುಳಯ್ಯನವರಿಗೆ ತುಂಬು ಹೃದಯದ ಅಭಿನಂದನೆಗಳು. 


ಅಂ 


* ಆಮಂತ್ರಣ * 


GO @ 


@ 


ದಿನಾಂಕ 14 -1. 92 ಮತ್ತು 15 .1 .1992 ರಂದು ಶ್ರೀಮಠದಲ್ಲಿ 
ಪರಮಪೂಜ್ಯ ಲಿಂಗೈಕ್ಯ ಉದ್ದಾನ ಶಿವಯೋಗಿಗಳವರ ಪುಣ್ಯಾರಾಧನೆ 
ಮತ್ತು ಗ್ರಾಮಾಂತರ ಬಸವ ಜಯಂತಿಯ ವಾರ್ಷಿಕ ಸಮಾರೋಪ 
ಸಮಾರಂಭ ನಿಯೋಜಿತವಾಗಿದೆ. ನಾಡಿನ ಹೆಸರಾಂತ ಸಾಹಿತಿಗಳು, 
ವಿದ್ವಾಂಸರು, ಅನುಭಾವಿಗಳು ಸಮಾರಂಭದಲ್ಲಿ ಉಪನ್ಯಾಸ ನೀಡ. 
ಲಿದ್ದಾರೆ. ಈ ಶುಭ ಸಮಾರಂಭದ ಯಶಸ್ಸಿಗೆ ಕಾರಣರಾಗ ಬೇಕೆಂದು 
ತನ್ನಲ್ಲಿ ನಮ್ರವಾಗಿ ವಿನಂತಿಸುತ್ತೇವೆ. 


@@@ 


ಉಾಮಿ 


@@ 


ಶ್ರೀ ಮಠದ ಭಕ್ತಾದಿಗಳು 


# 


JಂCDG @ 


@ @ 


@ @ @ 


@ 


* ಜನವರಿ - 92 


ಶ್ರೀವಾದುದ್ದಾನೇಶ್ವರ ಶತಕೆಂ 
ಜೆ. ವಿ. ರಾಜಶೇಖರಯ್ಯ , ನೆಲಮಂಗಲ 


( ಮುಂದುವರಿದುದು) 


ರಾಮಭೀಮರು ನಮ್ಮ ಜತೆಯುವ 
ರೀ ಮಹಾಭೂಂತಗಳೀ ರವಿ 
ಸೋಮ ಗ್ರಹಣವೆಲ್ಲವಂದಿನವಲ್ಲದಿಲ್ಲಾ | 
ಧರ್ಮದಿಂದವರಂದ ಮುಕ್ತರು 
ಕರ್ಮದೊಳುನಾನಿನ್ನು ಬದ್ದರು . 
ವಾಮದೇವನೆಜೀಯ ಉದ್ಯಾ ನೇಶದಯವಾಗೊ ! 


ಕನ್ನಡಿಯ ನೋಡುತ್ತೆ ನಗೆ ನ. 
ಕಿನ್ನು ರೋದಿಸಲಳುವಸರಿ ತಾ 
ತನ್ನರಿಯದ ವಿಷಯ ವಿಸರದಿ ಮುಳುಗೆ ಮುಳುಗಿಸುವಾ ! 
ಮುನ್ನಿ ನಾತ್ಮದೆ ತಾನೆನುತ್ತಲ 
ಭಿನ್ನಮತಿಯಿರೆ ತೇಲಿಸುವಗುರು 
ಪನ್ನಗಾಧರ ಜೀಯ ಉದ್ದಾನೇಶದಯವಾಗೋ | 


ಜೀವರಾಜನು ಪರಮ ಪ್ರಭುವಿನ 
ಸೇವೆಮಾಡಿ ಕೃತಾರ್ಥನಾಗಲು 
ರಾಹು ಹಂದಿಯು ನಾಯಿನರಿಗಳ ಜನ್ಮಗಳ ಜನ್ಮಗಳ ಗೆದೂ … 
ಭಾವಬಲದಿಂ ನದಶರೀರದ 
ಪೂರ್ವರಥವಿದನೇರಿ ಬಂದಿಹ 
ಸಾವ ಮಾಣಿಸಿ ಜೀವ ಉದ್ದಾನೇಶದಯವಾಗೋ !! 


ಲೋಕದೊಳು ಸಂಸಾರದಂಗಡಿ 
ಯೇಕೆನಲು ಗುರುಶಿಶುವುಗೋವಳ 
ನೇಕರತಿಥಿಗಳನ್ನು ಸೇವಿಸಿ ಭಾವಶುದ್ದಿಯಲಿ | 
ಕಾಕುಮತಿಯಳಿದುಳಿದ ನಿಜಸುವಿ 
ವೇಕನಿಧಿಸಂಗ್ರಹಿಸಲೆನುತತಿ 
ಜೋಕೆಯರುಪಿದ ಜೀಯಉದ್ದಾನೇಶದಯವಾಗೋ || 

( ಮುಂದುವರೆಯುವುದು) 


ಸಿದ್ದಗಂಗಾ 


10 


ವಚನ ಸಾಹಿತ್ಯದ ಘನತೆ 
ಡಾ| ಎಲ್ . ಆರ್ . ಹೆಗಡೆ , ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ . 

ಸಾಹಿತ್ಯವು ಬಾಳಬಟ್ಟೆಯ ಪರಮಾಗಮ ಅ೦ದರೆ ಬಾಳದಾರಿಗೆ 
ತೋರುದೀಪ ಎಂಬ ಅರ್ಥದ ಘನವಾದ ವಾಕ್ಯವನ್ನು ಜನಾರ್ಧನ ಎಂಬ ಹೆಸರು 
ಕವಿಚಕ್ರವರ್ತಿ ಎಂದು ಖ್ಯಾತನಾಗಿದ್ದ . ಕವಿ ಜನ್ನನು ತನ್ನ “ ಅನಂತನಾಥಪುರಾಣಂ 
ಎಂಬ ಧಾರ್ಮಿಕ ಮಹಾಕಾವ್ಯದಲ್ಲಿ ಸಾರಿದ್ದಾನೆ. 

ಜೀವನ ಪಥಕ್ಕೆ ತೋರುದೀಪವೂ ದಾರಿದೀಪವೂ ಆಗಿರುವ ದೇಶ ಭಾಷೆಗಳ 
ಗ್ರಂಥಗಳಲ್ಲಿ ತಮಿಳಿನ ' ಕುರು ' ( ೪ ) ಮಹತ್ವದ ಸ್ಥಾನವನ್ನು ಪಡೆದಿದೆ. 

- ತಮಿಳಿನ ಶೈವಭಕರ ಗ್ರಂಥಗಳಿಂದ ಕನ್ನಡ ವಚನಕಾರರು ಸ್ಫೂರ್ತಿಯನ್ನು 
ಪಡೆದರು ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ತಮಿಳ್ಳಾಡಿನ ಸತ್ಯೇಂದ್ರ 
ಚೋಳರಾಜನ ಲಾಯಕ್ಕೆ ಹುಲ್ಲನ್ನು ತರುತ್ತಿದ್ದ ಮಾದಾರ ಚನ್ನಯ್ಯನು ಕನ್ನಡದಲ್ಲಿ 
ವಚನ ಬರೆದವರಲ್ಲಿ ಅತಿ ಪ್ರಾಚೀನನೆಂದು ಭಾವಿಸಬಹುದಾಗಿದೆ. ಚನ್ನಯ್ಯನ 
ವಚನಗಳು ದೊರೆತಿವೆ. 


ಶ್ರೀ ಸಿದ್ಧಯ್ಯ ಪುರಾಣಿಕರು ತಮ್ಮ ' ಶರಣಚರಿತಾಮೃತ' ಎಂಬ ಗ್ರಂಥದಲ್ಲಿ 
ತಿರುವಾರೂರ ಮೆರೆಮಿಂಡದೇವ ಕನ್ನಡದಲ್ಲಿ ಪ್ರಾಚೀನ ವಚನಕಾರರಲ್ಲಿ ಒಬ್ಬ ಎಂದು 
ಬರೆದು, ಮೆರೆಮಿಂಡ ತಮಿಳ್ಳಾಡು ಮತ್ತು ಕನ್ನಡ ನಡುವಣ ಸೇತುವೆಂದು ಅಭಿ 
ಪ್ರಾಯಪಟ್ಟು, ಅವನ ಕೆಲವು ವಚನಗಳನ್ನು ಉದಾಹರಿಸಿದ್ದಾರೆ. ( ಪುಟ ೩೫ ೩೮ ) 


ಮನೆಯಲ್ಲಿ ಮನಜರು ಅಡಗುವರಲ್ಲದೆ, ಮನುಜರಲ್ಲಿ ಮನೆ ಅಡಗುವುದೆ ? .... 
ಚನ್ನಯ್ಯ ಹಾಗೂ ನಂಬಿಯಣ್ಣನ ಕಾಲದ ಮೆರಮಿಂಡದೇವನ ಕಾಲವನ್ನು ವಿದ್ವಾಂ 
ಸರು ಸ್ಪಷ್ಟವಾಗಿ ನಿರ್ಧರಿಸುವುದು ವಚನ ಸಾಹಿತ್ಯದಮೂಲಸ್ತೋತ್ರದ ದೃಷ್ಟಿಯಿಂದ 
ಅವಶ್ಯವಾಗುತ್ತದೆ. ಬಸವಣ್ಣನವರೂ , ದಾಸೀಮಾರ್ಯರೂ ಹೇಳಿದ ಆದ್ಯರು ಮತ್ತು 
ಬಸವಣ್ಣ ಹೇಳಿದ ಅಜ್ಞರಜ್ಜರ ಭಕ್ತಿಯ ” ಎಂಬಲ್ಲಿನ ಅಜ್ಜರಜ್ಞರು ಯಾರು ಎಂದು 
ತಿಳಿಯಲೂ ಇದು ಅವಶ್ಯವಾಗುತ್ತದೆ. 

ಕನ್ನಡ ವಚನಸಾಹಿತ್ಯವು ವಿಶಿಷ್ಟವಾದ ತನ್ನ ಸಹಜಲಯವನ್ನು ಪಡೆದುಕೊಂಡು 
ಕಿರಿದರಲ್ಲಿ ಹಿರಿಯ ಅರ್ಥವನ್ನು ಒಳಗೊಂಡು, ಯಾವುದೇ ಛಂದೋಬಂಧದ 
ಬಂಧನಕ್ಕೆ , ಕಟ್ಟು ಪಾಡಿಗೆ ಒಳಗಾಗದೆ, ಸೂತ್ರರೂಪವಾಗಿ ಹೊರಹೊಮ್ಮಿ ಬಂಧ. 
ವಿರದ ಬಂಧುರ, ಸ್ವಚ್ಛಂದ ಸುಂದರ ( ಅಂಬಿಕಾತನಯದತ್ತರ ಉದಿತದಿನ ಕವನ 


ತ್ರರೂಪವಾಗಿ ಈ 


ದಲ್ಲಿದೆ) ವಾಗಿ ಸ್ವಚ್ಛಂದ ಸುಂದರ 


ಜನವರಿ - 1992 


11 . 


ಬಸವಣ್ಣನವರು ' ನಮ್ಮ ತಾಯಿ ನಿಂಬವ್ವ ' ಎಂದು ಪ್ರಾರಂಭಿಸುವ ವಚನ 
ದಲ್ಲಿ ವಚನ ಸಂಖ್ಯೆ ೩೫೧ ಪದ ೧೩೯ . ( ಡಾ . ಆರ್ . ಸಿ ಹಿರೇಮಠರ ಬಸವೇಶ್ವರರ 
ವಚನಗಳು ಗ್ರಂಥ) ಎಮ್ಮಯ್ಯ ಚೆನ್ನಯ್ಯರಾಯ ಕಂಪಣವ ಹೋಲುವ ಎಂಬಲ್ಲಿ 
ಚೆನ್ನಯ್ಯ ಅಯ್ಯನಾಗಿದ್ದಾನೆ. 


ಪ್ರಾತಿನಿಧಿಕ ವಚನಗಳನ್ನು ರಚಿಸಿದ ೧೧ ನೇ ಶತಮಾನದ ದೇವದಾಸಿಮಯ್ಯನ 
ವಚನಗಗಳಲ್ಲಿ ವಚನ ಸಾಹಿತ್ಯದ ಮುಖ್ಯ ಲಕ್ಷಣಗಳನ್ನು ಕಾಣಬಹುದು. 


ಅವನ ವಚನಗಳು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ( ಜಗನ್ನಾಥ. 
ಪಂಡಿತ ತಿಳಿಸಿದ ಕಾವ್ಯ ವ್ಯಾಖ್ಯೆ ) ಮಾತ್ರವಲ್ಲ, ರಮಣೀಯ ವಾಕ್ಯಶೈಲಿಯನ್ನು ಒಳ 
ಗೊಂಡ ಕಾವ್ಯವಾಗಿದೆ . 


ಅವನ ವಚನಗಳು ಅಧರಕ್ಕೆ ಕಹಿ ; ಉದರಕ್ಕೆ ಸಿಹಿ ಮಾತ್ರವಲ್ಲದೆ, 
ಅಧರಕ್ಕೂ ಉದರಕ್ಕೂ ಸಹ ಸಿಹಿಯಾಗಿವೆ, ಸವಿಯಾಗಿವೆ ಎಂದು ವಿಮರ್ಶಕರು 
ಕೊಂಡಾಡಿದ್ದಾರೆ. 

ಈಗ ವಚನವೆಂದು ಕರೆಯಿಸಿಕೊಳ್ಳುವುವುಗಳಲ್ಲಿ ಕೆಲವಾದರೂ ಮೊದಲಿಗೆ 
ಸಲಕ್ಷಣವಾದ ಹಾಡುಗಳಾಗಿದ್ದಂತೆಯೇ ತೋರುತ್ತದೆ ” ಎಂದು ತೀ . ನ. ಶ್ರೀ . ಯವರು 
ಕಾವ್ಯ ಸಮೀಕ್ಷೆಯಲ್ಲಿ ಬರೆದಿದ್ದರು. ಅವನಿಗಿಂತ ಹಿಂದಿನ ವಚನಗಳು ತ್ರಿಪದಿಗಳಿಗೆ 
ಸಮೀಪವಾಗಿದ್ದು ಕೆಲವುವೇಳೆ ತ್ರಿಪದಿಗಳೇ ಆಗಿದ್ದು , ಅವು ಪರಿವರ್ತನೆಯನ್ನು 
ಹೊಂದಿ, ದಾಸಿಮಯ್ಯನ ಕಾಲಕ್ಕೆ ತ್ರಿಪದಿಯ ಕೆಲವು ಲಕ್ಷಣಗಳನ್ನು ಅದರ ಲಯ 
ವನ್ನು ಉಳಿಸಿಕೊಂಡು ವಚನಗಳೆನ್ನಿಸಿಕೊಂಡವು ! ಡಾ|| ಎಂ . ಚಿದಾನಂದಮೂರ್ತಿ 
( ವಚನ ಸಾಹಿತ್ಯದ ಉಗಮ , ಪ್ರಕ ಸಂ . ೪೩ - ಸಂ . ೨. ೧೯೬೧) 


ಮಣಿಗಳ ಸೂತ್ರದಂತೆ ತ್ರಿಣಯನ ನೀನಿಪ್ಪೆಯಯ್ಯಾ, 
ಎಣಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ 
ಅಣುರೇಣು ಮಧ್ಯದಲ್ಲಿ ಗುಣಭರಿತ ನೀನೆಂದು 
ಮಣಿವುತಿಪ್ಪೆನಯ್ಯಾ ರಾಮನಾಥ ( ದಾಸಯ್ಯನ ವಚನ ೩ ). 


ವಚನದ ರೂಪವನ್ನು ಕುರಿತು ಡಾ || ಜಿ. ಎಸ್ . ಶಿವರುದ್ರಪ್ಪನವರು ( ಭಾವ 
ಗೀತಾತ್ಮಕವಾದ ಮುಕ್ತಛಂದದ ಮುಕ್ತಕ” ಎಂದು “ ಪರಿಶೀಲನೆ” ಎಂಬ ಗ್ರಂಥದಲ್ಲಿ 
ಬರೆದಿದ್ದಾರೆ. 


12 


ಸಿದ್ದಗಂಗಾ 


ಚಂಪೂ ಪ್ರಬಂಧದ ಬಿಗುಕಿನಲ್ಲಿ ಸಾಗದೆ, ಜನಸಾಮಾನ್ಯರಿಗೆ ತಿಳಿಯುವ 
ಸರಳಸುಂದರ ಭಾಷೆಯಲ್ಲಿ ನೂರಾರು ಜನರಿಂದ ವಿಪುಲವಾಗಿ ವಚನಗಳ ಸೃಷ್ಟಿಯಾ 
ಗಿರುವುದು ವಚನಗಳ ಭಾಷಾಶೈಲಿಯ ಒಂದು ಹೆಚ್ಚುಗಾರಿಕೆಯಾಗಿದೆ. 

ಪ್ರಾಚೀನ ವಚನಕಾರರಲ್ಲಿ ಮಾದಾರ ಚೆನ್ನಯ್ಯನಿರುವುದನ್ನು ಪರಿಭಾವಿಸಿದರೆ , 
ಕನ್ನಡ ವಚನ ಸಾಹಿತ್ಯ ರಚಿಸಿದ ಪುರಾತನರಲ್ಲಿ ಸಾಮಾನ್ಯ ಜನರಲ್ಲಿ ಗಣನೆ 
ಹೊಂದಿದ ಮಾದಾರ, ದಲಿತನು ತಮಿಳ್ಳಾಡಿನಲ್ಲಿದ್ದೂ ಕನ್ನಡದಲ್ಲಿ ವಚನ ರಚಿಸಿದುದು 
ಸಾಮಾನ್ಯರಿಂದ ಜನಸಾಮಾನ್ಯರಿಗೆ ಸಾಹಿತ್ಯವು ಭಾವವಾಹಕವಾಗಿ ಸೃಷ್ಟಿಯಾದ 
ವಿಶೇಷವುಗೋಚರಿಸುತ್ತದೆ. 


- ಕರ್ನಾಟಕ ವಿಶ್ವವಿದ್ಯಾಲಯದ ವಚನಭಂಡಾರದಲ್ಲಿ ತಾಳೆಓಲೆಗಳಲ್ಲಿ ಮೂರು 
ಸಾವಿರ ವಚನ ಹಸ್ತಪ್ರತಿಗಳು ಇವೆಯೆಂದು, ಡಾ || ಆರ್ . ಸಿ. ಹಿರೇಮಠರು 
ಬರೆದಿದ್ದಾರೆ. 


ಅಲ್ಲಲ್ಲಿ ಪ್ರತಿಮಾಡಿಕೊಂಡು ಇರಿಸಿದ್ದ ಹಸ್ತಪ್ರತಿಗಳಲ್ಲಿ ಎಷ್ಟೋ ಹಸ್ತಪ್ರತಿಗಳು 
ಹುಳಹುಪ್ಪಡಿಗಳಿಗೆ ತುತ್ತಾಗಿ ನಾಶವಾಗಿದ್ದವು. ಇಂದಿನಂತಹ ಸಮೂಹ ಮಾಧ್ಯಮ 
ಗಳು ಇಲ್ಲದ, ಅಚ್ಚಿನಸೌಕರ್ಯವೂ ಇಲ್ಲದ ಕಾಲದಲ್ಲಿ ವಚನವಾಣ್ಮಯವು ಜಂಗಮ 
ರೂಪಿ ಶರಣರಿಂದ ಹಳ್ಳಿಗಳ ಮೂಲೆಮೂಲೆಗಳಿಗೂ ಪ್ರಸಾರ ಹೊಂದಿದ್ದಿರಬೇಕು. 

ಈ ದಿಸೆಯಲ್ಲಿ ವೀರಶೈವ ಮಠಗಳಲ್ಲಿ ಪುರಾಣ ಪ್ರವಚನಗಳ ಮೂಲಕವಾಗಿಯೂ 
ವಚನಗಳ ವಾಚನ ಹಾಗೂ ವಿವರಣಗಳ ಮೂಲಕವಾಗಿಯೂ ನಾಣ್ಮಯಪ್ರಸಾರದಲ್ಲಿ 
ಬಹಳಮಹತ್ವದ ಕಾರ್ಯದಲ್ಲಿ ಅಂದಿನಿಂದ ಇಂದಿಗೂ ಸಹ ಅವಕಾಶಗಳನ್ನು ಕಲ್ಪಿಸ 
ಲಾಗಿರುತ್ತದೆ. ಈ ಅವಿಚ್ಛಿನ್ನ ಪರಂಪರೆ ಬೆಳೆಯಲು ವಚನ ಸಾಹಿತ್ಯದ ಕುರಿತ ಹಲವು 
ದೀರ್ಘವೂ ಉತ್ತಮವೂ ಆಗಿರುವ ಗ್ರಂಥಗಳೂ ಸಂಶೋಧನ ಲೇಖನಗಳೂ 
ಸಹಾಯವಾಗಿವೆ. 


ಶಿವಭಕ್ತಿಯೆಂಬ ಮಂದರಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿಕೊಂಡು ಬಸವಣ್ಣ , 
ಅಲ್ಲಮಪ್ರಭು ಮುಂತಾದ ಪ್ರಮಥವರೇಣ್ಯರು ಜೀವನವೆಂಬ ದುಗ್ಗ ಸಾಗರವನ್ನು ಮಥನಿಸಿ 
ವಚನವಾಯವೆಂಬ ಅಮೃತವನ್ನು ಪಡೆದು ವಚನರೂಪದಲ್ಲಿ ಪ್ರಸಾರ ಮಾಡಿದರು . 

ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣಪಟ್ಟಣದ ಕೇಂದ್ರದಲ್ಲಿ ಹಮ್ಮಿಕೊಳ್ಳ 
ಲಾದ ಅನುಭವ ಮಂಟಪದ ಶಿವಾನುಭವಗೋಷ್ಠಿಯ ಪ್ರಭಾವವು ಆಸೇತು ಹಿಮಾಚಲ 
ವನ್ನು ಅಲುಗಾಡಿಸಿ, ಎಂಟುದಿಕ್ಕುಗಳಿಂದಲೂ ಶರಣರ ಪ್ರವಾಹವೇಹರಿದು 
ಬರುವಂತೆ ಮಾಡಿತು. 


ಜನವರಿ . 1992 


( ಮಲಯಜದ ಮರ ಗಾಳಿಸೋಂಕಿನಲುಳಿದ ಮರ ಪರಿಮಳಿಸುವಂತಿರೆ?” 
( ಪ್ರಭುಲಿಂಗಲೀಲೆ) ಶ್ರೀಗಂಧದ ಮಾರುತಸ್ಪರ್ಶದಿಂದ ಉಳಿದ ಮರಗಳಿಗೂ ಪರಿಮಳವು 
ದೊರೆಕೊಳ್ಳುವಂತೆ ಸಾಮಾನ್ಯ ಹೋರೆಗಳನ್ನು ಕೀಳೆಂದು ಸಾಮಾನ್ಯವಾಗಿ ತಿಳಿಯ 
ಲಾದ ಕಾರ್ಯಗಳನ್ನು ಮಾಡುತ್ತಿದ್ದ ನೂರಾರು ಜನರು ವಚನೋದ್ಯಾನದಲ್ಲಿ ಗಂಧ 
ಪೂರಗಳಾದರು; ವಚನಕೋಗಿಲೆಗಳಾಗಿ ಗಾನಗೈದರು. 


ಬೇರೆ ಭಾಷೆಗಳನ್ನಾಡುತ್ತಿದ್ದವರು , ಬೇರೆ ನಾಡುಗಳಲ್ಲಿದ್ದವರು ಕನ್ನಡಕ್ಕೆ 
ಬಂದರು . ಕನ್ನಡ ವಚನಗಳನ್ನು ರಚಿಸಿದರು. ಕನ್ನಡಿಗರೊಡನೆ ಹೊಂದಿಕೊಂಡು 
ಬಾಳಿದರು. ಇದೇನು ಸಾಮಾನ್ಯ ಸಾಧನೆಯಲ್ಲ. 


ಮಹಾರಾಷ್ಟ್ರದ ನಾಂದೇಡದಲ್ಲಿದ್ದ ಉರಿಲಿಂಗದೇವನು ವಚನರಚಿಸಿದ. ಶಿಷ್ಯ 
ಉರಿಲಿಂಗಪೆದ್ದಿ ಯು ಅಂತ್ಯಜ ಕಳ್ಳನಾಗಿದ್ದವನು ಕನ್ನಡದಲ್ಲಿ ಉತ್ತಮ ವಚನಕಾರ 
ನಾದನು. ಇವನು ತೆಲುಗುನಾಡಿನವನೆಂದು ಕಾಣುತ್ತದೆ. ಹಡಪದ ರೇಚಯ್ಯ , 
ತೆಲುಗು ಬೊಮ್ಮಯ್ಯ ಆಂಧ್ರದವರು, ಕಾಶ್ಮೀರದ ಮಾಂಡವ್ಯ ಪುರದರಸನ ಮಗಳು 
ಬೊಂತಾದೇವಿ ( ನಿಜದೇವಿ ಕಲ್ಯಾಣಕ್ಕೆ ಬಂದು ಗುಪ್ತಭಕ್ತಿಯನ್ನು ಮಾಡುತ್ತಿದಳು. 


ಮೋಳಿಗೆಯ ಮಾರಯ್ಯ ಕಾಶ್ಮೀರ ದೇಶದಲ್ಲಿ ಒಬ್ಬ ರಾಜನಾಗಿದ್ದವನೆಂದೂ 
ಕರ್ನಾಟಕಕ್ಕೆ ಮಡದಿ ಮಹಾದೇವಿಯ ಸಂಗಡ ಬಂದು ಕಟ್ಟಿಗೆ ತರುವ ಕಾಯಕ 
ಮಾಡುತ್ತಿದ್ದ ವಚನಕಾರನೆಂದು ತಿಳಿಯುತ್ತದೆ. 


ಸೊಡ್ಡಳ ಬಾಚರಸ ಸೌರಾಷ್ಟ್ರ ದವನು, ಆದಯ್ಯನೂ ಅಲ್ಲಿಂದಬಂದು ಕನ್ನಡ 
ವಚನಕಾರನಾದನು, ತೆಲುಗಿನಲ್ಲಿ ಬಸವ ವಾಹ್ಮಯಕ್ಕೆ ಆದಿಕವಿಯೆಂದು ಖ್ಯಾತನಾದ 
ಪಾಲ್ಕುರಿಕಿ ಸೋಮನಾಥನು, ತೆಲುಗಿನಲ್ಲಿ ಶ್ರೇಷ್ಠ ಕವಿಯಾಗಿ ದ್ವಿಪದಿಯಲ್ಲಿ 
ಬಸವಣ್ಣನ ಚರಿತ್ರೆಯನ್ನು ಬರೆದು ಖ್ಯಾತನಾದನು. ಬಸವಣ್ಣನ ಪರಮಭಕ್ತನಾಗಿದ್ದ 
ಈತನು ತೆಲುಗು, ತಮಿಳು, ಕನ್ನಡ, ಮರಾಠಿ, ಸಂಸ್ಕೃತ ಭಾಷೆಗಳನ್ನು ಸೇರಿಸಿ 
“ವೃಷಾಧಿಪಶತಕ' ದಲ್ಲಿ ಬಸವಣ್ಣನನ್ನು ಕೊಂಡಾಡಿದನು. ಈತ ಕನ್ನಡದಲ್ಲಿ ಶೀಲ 
ಸಂಪಾದನೆ ಎಂಬ ಗ್ರಂಥವನ್ನು ಬರೆದನು ( ಕಾಲ ೧೧೯೦) 


ಪರಭಾಷಿಕರು ಕನ್ನಡ ಕಲಿತು ಕನ್ನಡದಲ್ಲಿ ವಚನದ ರಚನೆಮಾಡಿರುವುದು 
ಪರಂಪರೆಯಾಗಿ ಇಂದಿಗೂ ನಡೆದು ಬಂದಿದೆ. ಇಂಥ ಭಕ್ತರೂ ಕನ್ನಡದಲ್ಲಿ ತಮ್ಮ 
ಭಾವನೆಗಳ ಅಭಿವ್ಯಕ್ತಿಯನ್ನು ಈ ರೀತಿಯಾಗಿ ಮಾಡುವುದರಲ್ಲಿ ಶ್ರದ್ದೆಯನ್ನು 
ತೋರಿದರು , ಎಂಬುದು ಕನ್ನಡದ ಮಹಾಶರಣರ ಅತಿಶಯ ಪ್ರಭಾವವನೂ ಕನ್ನಡ 
ಭಾಷೆಯ ಅಭಿವ್ಯಕ್ತಿ ಸಾಮರ್ಥ್ಯವನ್ನೂ ಕೂಡತೋರ್ಪಡಿಸುತ್ತದೆ. 
ಸಿದ್ದಗಂಗಾ 

14 


ಭೂಪತಿಯು ಕವಿಯಾಗಿ ಕವಿ ಚಮ್ರಪತಿಯಾಗಿ ಮೆರೆದಿರುವುದು ಮಾತ್ರವಲ್ಲ; 
ಭೂಮಿಯನ್ನು ಉಳುವವರು ವಚನ ಕವಿಯಾಗಿದ್ದಾರೆ ( ಇಳಿಹಾಳ ಬೊಮ್ಮಯ್ಯ 
ಒಕ್ಕಲಿಗ) ಕನ್ನ ಹಾಕುವವರು ( ಕನ್ನದ ಬೊಮ್ಮಯ್ಯ ) ಕಿನ್ನರಿ ಬಾರಿಸುವ ವೃತ್ತಿಯವ 
( ಕಿನ್ನರಿ ಬ್ರಹ್ಮಯ್ಯ ) ಡಕ್ಕೆಯ ಬಡಿದುಸಾರುವ ಕಾಯಕದ ಡಕ್ಕೆಯ ಮಾರಯ್ಯ , 
ಆಯ್ದಕ್ಕಿ ಮಾರಯ್ಯ , ಅಂಬಿಗರ ಚೌಡಯ್ಯ , ವೇಷಧಾರಿಯ ವೃತ್ತಿಯ ಬಹು 
ರೂಪಿ ಚೌಡಯ್ಯ , ಡೋಹರ ಕಕ್ಕಯ್ಯ , ಬಿದಿರಕಾಯಕದ ಮೇದರಕೇತಯ್ಯ , 
ಮಡಿವಾಳ ಮಾಚಯ್ಯ , ಚರ್ಮದ ಕೆಲಸ ಮಾಡುವ ಮಾದಾರಧೂಳಯ್ಯ 
ಒರತೆಯ ನೀರಿನಿಂದ ಲಿಂಗಮಜ್ಜನ ಮಾಡುವ ಒರತೆಯರಾಮಯ್ಯ , ಮುಂತಾದ 
ಶ್ರೀಸಾಮಾನ್ಯರು ಸಹ ತಮ್ಮ ಭಾವನೆಗಳನ್ನು ವಿಚಾರಗಳನ್ನು ತೋರ್ಪಡಿಸಿ 
ಕೊಳ್ಳಲು ವಚನರೂಪ ವಾಹಕವಾಯಿತು. 


ವಿರಳವಾಗಿ ಕಂತಿಯಂತೆ ಹೆಣ್ಮಕ್ಕಳು ಸಾಹಿತ್ಯ ರಚನೆ ಮಾಡುತ್ತಿದ್ದಾಗ 
ಐವತ್ತಕ್ಕಿಂತಲೂ ಹೆಚ್ಚು ಶಿವಶರಣೆಯರು ಉತ್ತಮ ಮಟ್ಟದ ವಚನ ರಚನೆ ಮಾಡಿ 
ಕೀರ್ತಿಗಳಿಸಿರುತ್ತಾರೆ. ಆಯ್ದಕ್ಕಿ ಲಕ್ಕಮ್ಮ , ಮೋಳಿಗೆಯ ಮಹಾದೇವಿ, ಬಸವಣ್ಣ 
ನವರ ಪತ್ನಿಯರಾದ ಗಂಗಾಂಬಿಕೆ, ನೀಲಲೋಚನೆ, ಅಲ್ಲದೆ ಕಾಳವ್ವ , ಕುಟ್ಟುವ 
ಸತ್ಯಕ್ಕ ಮುಂತಾದ ಶಿವಶರಣೆಯರು ವಚನಕಾರ್ತಿಯರಾಗಿ ಸ್ವಾಭಿವ್ಯಕ್ತಿಯನ್ನು 
ಮಾಡಿಕೊಳ್ಳಲುಸ್ತ್ರೀಗೆ ಸಮಾನಸ್ಥಾನವನ್ನು ಒಪ್ಪಿಕೊಂಡುದೇ ಕಾರಣವಾಗಿರಬೇಕು. 


ವಚನಗಳ ಭಾಷಾಶೈಲಿಯು ೮೦೦ ವರ್ಷಗಳಲ್ಲಿ ಜನರ ಬಾಯಲ್ಲಿ ವಿಲಕ್ಷಣ 
ವ್ಯತ್ಯಾಸ ಹೊಂದಿದೆ ಎಂದು ಡಾ .|| ಅರ್. ಸಿ. ಹಿರೇಮಠ ಅವರು ಬರೆದಿದ್ದರೂ ಚಂಪೂ 
ಶೈಲಿಗೂ ಜನರ ಇಂದಿನ ಆಡುಮಾತಿಗೂ ಇರುವ ಅಗಾಧ ವ್ಯತ್ಯಾಸವು ವಚನಗಳ 
ಭಾಷಾಶೈಲಿಗೂ ಇಂದಿನ ಜನರ ಆಡುಮಾತಿಗೂ ಇಲ್ಲವೆಂದೇ ಹೇಳಬೇಕಾಗುತ್ತದೆ. 


ಈ ಒಂಭೈನೂರು ವರ್ಷಗಳ ಹಿಂದಣ ವಚನಗಳ ಭಾಷಾಶೈಲಿಯು ಆಧುನಿಕ 
ಕನ್ನಡದ ಗದ್ಯಶೈಲಿಗೆ ತೀರ ಹತ್ತಿರವಾಗಿದೆ, ವ್ಯತ್ಯಾಸ ತೀರಾಸ್ವಲ್ಪ . ದೇವರ ದಾಸಿ 
ಮಯ್ಯನ ವಚನಗಳಲ್ಲಿ ಬೇರೆಡೆ ಸಹಾ ಎಂದರೆ ಎಂಬುದು ಎಂದೊಡೆ ಎಂದು ಇರುವದು 
“ಮೊಲೆಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ........ 
........ಕಾಣಾ ರಾಮನಾಥ ” ಎಂಬಲ್ಲಿ ಎಂದೊಡೆ ಎಂಬ ಶಬ್ದ ಮಾತ್ರ ಎಂದರೆ ಎಂದು 
ಬದಲಾಗಿದೆ. 


ಹೋಯಿತು ಎಂಬಲ್ಲಿ ಹೋಯಿತ್ತು ಎಂದು ಇರುವುದು , ಇರುವ ಎಂಬಲ್ಲಿ 
ಇಹ ಎಂದು ಇದೆ. ಹೆಚ್ಚೆಂದರೆ ಇದು ಹಳೆಯ ಇರ್ಪ ಎಂಬ ಶಬ್ದವೇ ಆಗಿದ್ದಿರ 
ಬಹುದು, ಅದು ಈಗಲೂ ಇಪ್ಪ ಎಂಬ ಉಚ್ಚಾರಣೆಯಲ್ಲಿ ಕೆಲವು ಕಡೆ ಬಳಕೆ 


ಜನವರಿ - 92 


15 


ಯಾಗುತ್ತದೆ, ಅರಿದಡೆ ಶರಣ , ಮರೆದಡೆ ಮಾನವ ' ( ಅಲ್ಲಮ ಪ್ರಭು) ಇಲ್ಲಿನ ಒಡೆ 
ಎಂಬ ಶಬ್ದವು ಒಡನೆ ಎಂಬ ಶಬ್ದ ದ ಪ್ರಸ್ವರೂಪವಾಗಿದೆ. ಒಡೆನೆ ಈಗಲೂ 
ಪ್ರಯೋಗದಲ್ಲಿದೆ. 

“ ಹಾಡುವೆ ನಲ್ಲನ, ಬೇಡುವೆ ನಲ್ಲನ, ಕೂಡುವೆ ನಲ್ಲನ ಉರಿಲಿಂಗದೇವನ ಈವಚ 
ನಗಳು ಕೈಗನ್ನಡಿಯಂತಿವೆ. ಇದರ ಮೂಲರೂಪ ಎಂತಿದ್ದರೂ ಪಾಡುವೆನ್‌ನಲ್ಲನಂ 
ಎಂಬುದಕ್ಕಿಂತ ಹೇಗೆ ಬೇರೆಯಾಗಿದ್ದೀತು? ಪಾಡುವೆ ಎಂಬ ರೂಪ ಈಗಲೂಉಂಟು, 


- ಬಸವಣ್ಣನವರ ವಚನ ಗಂಡ ಶಿವಲಿಂಗದೇವರ ಭಕ್ತ ಹೆಂಡತಿ ಮಾರಿ ಮಸ 
ಣಿಯಭಕ್ಕೆ ” ಹರಿಹರನ ರಗಳೆಗಳಶೈಲಿಯ ಮೇಲಿಂದ ಹೇಳುವದಾದರೆ ಹೆಂಡತಿ ಎಂಬಲ್ಲಿ 
ಹೆಂಡತಿ ಎಂದು ಬಸವಣ್ಣನವರು ಉಪಯೋಗಿಸಿದ್ದ ಗಲಿಕ್ಕಿಲ್ಲ ಮತ್ತು ಪ್ರಥಮಾ 
ವಿಭಕ್ತಿಯ ಪ್ರತ್ಯಯ ಲೋಪವು ಆಗಲೇ ರೂಢವಾಗಿತ್ತು . 


ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೆ. ಈ ವಚನ 
ಭಾಷೆ ಇದಕ್ಕಿಂತ ಹೇಗೆ ಬೇರೆಯಾಗಿರಲು ಸಾಧ್ಯ ? “ಎನು ಬಂದಿರಿ ? ಕುಳ್ಳಿರಿ 
ಎಂದೊಡೆ ಹದುಳ ಹೋಹುದೆ ? ಎಂಬ ವಚನದಲ್ಲಿಯೂ ಹೋಗುವುದು ಎಂದು 
ಇರದೆ ಹೋಹುದೆ ಎಂದೇ ಹಿಂದಿನ ರೂಪವಿದೆ. 


ಶಿವಶರಣರು ತಮ್ಮ ವಚನಗಳಲ್ಲಿ ಕ್ರಾಂತಿಕಾರಕವಾದ ಹಲವು ವಿಚಾರಗಳನ್ನು 
ಪ್ರತಿಪಾದಿಸಿರುವುದನ್ನು ಹಲವು ಲೇಖಕರು ಈ ಹಿಂದೆಯೇ ವಿವರಿಸಿರುತ್ತಾರೆ. 
ಸಮಾಜದಲ್ಲಿ ಕಂಡು ಬರುತ್ತಿದ್ದ ಅನೀತಿಯನ್ನು ಡಂಭಾಚಾರವನ್ನೂ ಖಂಡಿಸಿ 
ಜಾತಿವೈಷಮ್ಯವನ್ನು ಖಂಡಿಸಿ , ಎಲ್ಲ ಮಾನವರೂ ಸಮಾನರು ಎಂಬುದನ್ನು ಪ್ರತಿ. 
ಪಾದಿಸಿದರು . ಬಸವಣ್ಣನವರ ವಚನಗಳಲ್ಲಿನ ಸಮಾಜವಾದ ತತ್ವಗಳನ್ನು ವಿಮರ್ಶಕರು 
ತೋರಿಸಿದ್ದಾರೆ. ( ಪ್ರೊ . ಬಿ. ಸಿ. ಜವಳಿ ) - ದೇವನೊಲಿದಾತನೇ ಜಾತ ' ದೇವರು 
ಮೆಚ್ಚುವರೀತಿಯಲ್ಲಿ ಜೀವನ ನಡೆಸಬೇಕು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸು 
ವರು ಶರಣರು ಕುಲಜರು ಎಂದು ಸಾರಿದರು. 


ಮೇಲು ಕೀಳೆಂಬುದು ಜಾತಿಯಿಂದ ಬರುವುದಿಲ್ಲ ; ವೃತ್ತಿಯಿಂದ ಬರುವುದಿಲ್ಲ 
ಪ್ರವೃತ್ತಿಯಿಂದ ಮಾತ್ರ ಬರುತ್ತದೆ ಎಂದು ಹೇಳಿ ಶ್ರೇಷ್ಠವಾದ ಮಾನವ ಧರ್ಮವನ್ನು 
ಬೋಧಿಸಿದರು; ಅದರಂತೆ ನಡೆದರು. “ ನಡುವೆ ಸುಳಿವಾತ್ಮನು ಹೆಣ್ಣೂ ಅಲ್ಲ ಗಂಡೂ 
ಅಲ್ಲ ಕಾಣಾ ರಾಮನಾಥಾ” ಎಂದು ದಾಸಿಮಯ್ಯ ಹೇಳಿದಂತೆ ಸ್ತ್ರೀಯರ ಸಮಾನತೆ 
ಯನ್ನು ಎತ್ತಿ ಹಿಡಿದು ಬಳಿಕೆಯಲ್ಲ ತಂದರು. 

O 
ಮುಂದುವರೆಯುವುದು, 


ಸಿದ್ದಗಂಗಾ 


16 


ಕಾಯಕದಿಂದ ದೇಶದ ದಾರಿದ್ರ , ನಿವಾರಣೆ 
ವಿದ್ವಾನ್ , ಜಿ, ವಿ. ಶಿವಸ್ವಾಮಿ ಎಂಎ, 2306, ಜ್ಞಾನಸದನ , 3 ನೇ ' ಬಿ' ಮುಖ್ಯರಸ್ತೆ , 

* ವಿಜಯ ನಗರ , ಬೆಂಗಳೂರು 40 . 


ಈ ನಮ್ಮ ರಾಷ್ಟ್ರದ ನಾಯಕರೂ ದಾರ್ಶನಿಕರೂ ಮತ್ತು ಬುದ್ದಿ ಜೀವಿಗಳೂ ನಮ್ಮ 
ದೇಶವನ್ನು ಸಮೃದ್ಧವಾಗಿ ಮುಂದುವರಿಸಲು ಪ್ರಯತ್ನ ನಡೆಸಿದ್ದಾರೆ. ಜನ ಸಾಮಾ 
ನ್ಯರೂ ಸುಖ , ಶಾಂತಿ, ಸಹಕಾರಗಳಿಂದ ಬಾಳಿ ರಾಷ್ಟ್ರವನ್ನು ಮುಂದೆ ತರಲು ತಮ್ಮ 
ಕೈಲಾದ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾರೆ. ಎಲ್ಲರ ಪ್ರಯತ್ನಗಳು ಮುಂದು 
ವರಿಯುತ್ತಿದ್ದರೂ ಸಾಕಷ್ಟು ಪ್ರಯೋಜನಕಾರಿಯಾಗಿಲ್ಲ ಎಂದು ಎಲ್ಲರೂ ತಿಳಿದಿದ್ದಾರೆ. 
ಆದರೆ ಇದಕ್ಕೆ ಕಾರಣವಾದರೂ ಏನು ? ಆದರೆ ಕೆಲವು ಅನುಭವಿಗಳ ಅಭಿಪ್ರಾಯ 
ನಾದರೂ ಇದೆ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಕರ್ತವ್ಯ ಪ್ರಜ್ಞರಾಗಿ ಜಾಕ್ಷ್ಯ 
ತರಾಗದೆ ಇರುವುದು. ಸ್ವಾತಂತ್ರ್ಯ ಬಂದ ನಂತರ ನೇಕ ಜನರು ತಮ್ಮ ಕರ್ತವ್ಯಗಳನ್ನು 
ಮರೆತು ಬರಿ ಭ್ರಾಂತಿಯಲ್ಲಿ ಇರುವುದು, ದುಡಿಮೆ ಕಡಿಮೆ , ಲಾಭ ಹೆಚ್ಚಾಗಬೇಕೆಂಬ 
ಅಭಿಲಾಶೆ. ಎಲ್ಲ ವಿಧವಾದ ಕ್ಷೇತ್ರಗಳಲ್ಲಿ ಶ್ರಮ ಜೀವನ ಕಡಿಮೆಯಾಗಿದೆ. ಲಾಭವನ್ನು 
ಮಾತ್ರ ನಿರೀಕ್ಷಿಸಿದರೆ ಎಲ್ಲಿಂದ ಬರಬೇಕು ? ಪ್ರಾಯಶಃ ಯಾವ ರಾಷ್ಟ್ರದ 
ಜನಾಂಗವಾಗಲಿಮುಂದುವರಿಯಬೇಕಾದರೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಅರಿತು 
ದುಡಿಮೆಯಲ್ಲಿ ತೊಡಗಬೇಕು. ಬೇರೆಯವರ ದುಡಿಮೆಯಿಂದ ಬಂದ ಫಲವನ್ನು 
ಅನುಭವಿಸುವುದುಪಾಸಕರ, ಎಂಬ ಭಾವನೆ ಬರಬೇಕು. ಕರ್ತವ್ಯ ಪ್ರಜ್ಞೆ ಬಂದ 
ಜನ ಜಾಗೃತರಾದಾಗ ಮಾತ್ರ ರಾಷ್ಟ್ರ ಮುಂದುವರಿಯುತ್ತದೆ. 


* ಸಮಾಜ ಕಾಯಕದ ಆಧಾರದ ಮೇಲೆ ಅವಲಂಬಿಸಿ ತಮ್ಮ ಕಾಯಕವನ್ನು 
ಬಿಡದೆ ಮಾಡಬೇಕು. “ಕಾಯಕವೇ ಕೈಲಾಸ ” ಎಂದು ತಿಳಿದು ಕಾಯಕ ನಿಷ್ಠರಾದರೇ , 
ಪ್ರಜ್ಞಾವಂತರಾದರೇ ಸ್ವಯಂ ಆಚರಣೆಯಿಂದ ದುಡಿಮೆ ಮಾಡಲು ಪ್ರಯತ್ನ 
ಮುಖರಾದರೆ ಉತ್ಪಾದನೆ ಜಾಸ್ತಿಯಾಗಿ , ಜನರಿಗೆ ಜೀವನ ವಸ್ತುಗಳು ದೊರೆತು 
ದೇಶ ಕಲ್ಯಾಣವಾಗುವುದು . ಬಸವಣ್ಣನವರು ಇದನ್ನು 12 ನೇ ಶತಮಾನದಲ್ಲಿ 
ಕಾಯಕವೆ ಕೈಲಾಸ ಎಂದು ಸಾರಿ ಎಲ್ಲ ಕಾಯಕದ ಶರಣ - ಶರಣೆಯರಿಗೂ ಪ್ರೋತ್ಸಾಹ 
ನೀಡಿ ದುಡಿಯಲು ಉತ್ತೇಜಿಸಿದರು. ಕಾಯಕ ಸಮಾಜ, ನಿರ್ಮಾಣ ಮಾಡಿ ಸಹಕಾರ 
ಸಹಬಾಳ್ವೆಗೆ ಅವಕಾಶ ಮಾಡಿ ಕೊಟ್ಟರು. ಸ್ತ್ರೀ - ಪುರುಷರು ಬೇಧ ವಿಲ್ಲದೆ, ದುಡಿಯ 
ಬೇಕು. ಸಮಾಜ ಪ್ರಗತಿಗೆ ಈಶ್ವರ ಸೇವೆಯು ಮಹತ್ವವಾಗಿದೆ ಮನುಷ್ಯನು ಹುಟ್ಟಿ 
ನಿಂದ ಯಾವ ಕುಲದವರೇ ಆಗಿದ್ದರೂ ಅವರು ಅನುಸರಿಸುವ ಆಚರಣೆ ಮಹತ್ವವನ್ನು 
ಕೊಡುತ್ತದೆ. ಜಾತಿ ಪದ್ಧತಿಯನ್ನು , ಸಂಪ್ರದಾಯಗಳನ್ನು ಕಿತ್ತೊಗೆದು ಮಾನವ ಧರ್ಮ 
ನೆಲ್ಲಾ ಒಂದೇ ಎಂದು ಪರಿಗಣಿಸಿ, ಎಲ್ಲಾ ಕಾಯಕದವರಿಗೂ ಸಮಾನತೆ, ಧರ್ಮಾಚರಣೆ 


ಜನವರಿ . 92 


17. 


ಶಿಕ್ಷಣದ ಸ್ವಾತಂತ್ರತೆಗಳನ್ನು ನೀಡಿ' ' ಕಾಯಕ ಸಮಾಜ, ನಿರಾಣಕ್ಕೆ ಪ್ರೋತ್ಸಾಹಿ 
ಸಿದರು . ಸಮಾಜವಾಗಲಿ ಸರಕಾರವಾಗಲೀ ಮುಂದುವರಿಯಬೇಕೆಂಬ ಮಹಾಕಾಂಕ್ಷೆ 
ಹೊಂದಬೇಕು. ಪ್ರತಿಯೊಬ್ಬರೂ ಜವಾಬ್ದಾರಿ ಅರಿತು ಶ್ರಮಿಸಬೇಕು. 


ಇಂದು ಅಭಿವೃದ್ಧಿ ಶೀಲರಾಷ್ಟ್ರಗಳು ಅನೇಕ ಬೃಹತ್ ಕೈಗಾರಿಕೆಗಳನ್ನು ಮತ್ತು 
ಸಣ್ಣ ಕೈಗಾರಿಕೆಗಳನ್ನು ತೆರೆದು ಉತ್ತೇಜಿಸುತ್ತಿವೆ. ಆದರೆ ಸರ್ಕಾರದ ಪ್ರೋತ್ಸಾಹದ 
ಜೊತೆಗೆ ಕಾರ್ಮಿಕನು ತನ್ನ ಜವಾಬ್ದಾರಿಯನ್ನು ಅರಿತು ತನ್ನ ಅವಧಿಯನ್ನು ವ್ಯರ್ಥ 
ಮಾಡದೆ ದುಡಿದರೆ ಮಾತ್ರ ಉತ್ಪಾದನೆ ಹೆಚ್ಚಲು ಸಾಧ್ಯ . ತನ್ನ ಕಾಲವನ್ನು ವ್ಯರ್ಥ 
ವ್ಯಯ ಮಾಡದರೆ ತನಗೂ ದೇಶಕ್ಕೂ ಹಾನಿ, ಸಣ್ಣ ದೊಡ್ಡಉದ್ಯಮಗಳನ್ನು ಎಷ್ಟೇ 
ಪ್ರಾರಂಭಿಸಿದರೂ ಸ್ವಇಚ್ಚೆಯಿಂದ ದುಡಿಮೆ ಮಾಡದಿದ್ದರೆ ; ಉತ್ಪನ್ನ ಹೆಚ್ಚದಿದ್ದರೆ 
ಎಲ್ಲಾ ಗಂಡು-ಹೆಣ್ಣಿಗೂ ಕೆಲಸ ಕೊಡುವುದು ಸಾಧ್ಯವಾಗುವುದಿಲ್ಲ. ದೇಶದ 
ನಿರುದ್ಯೋಗನಿವಾರಣೆ ಅಸಂಭವ, 


ಬಸವಣ್ಣನವರ ತರುವಾಯ ಗಾಂಧೀಜಿಯವರು ದೇಶದ ದಾರಿದ್ರ ನಿವಾರಣೆಗೆ 
ಎಲ್ಲರಿಗೂ ಉದ್ಯೋಗವನ್ನು ಗ್ರಾಮೋದ್ಯೋಗಗಳ ಪುನರುಜ್ಜಿವನದ ಮೂಲಕ 
ಪ್ರೋತ್ಸಾಹಿಸಿದರು. ಸ್ತ್ರೀ - ಪುರುಷರು ಸಹಾ ಇದರಲ್ಲಿ ಭಾಗವಹಿಸಲು ಅವಕಾಶ 
ಮಾಡಿಕೊಟ್ಟರು. ವ್ಯಕ್ತಿಗೆ ಸಮಾಜಕ್ಕೆ ಬೇಕಾಗುವ ವಸ್ತುಗಳನ್ನು ತಾವೇ ಉತ್ಪನ್ನ 
ಮಾಡಿಕೊಳ್ಳುವಂತೆ ಪ್ರೇರಣೆ ಮಾಡಿದರು . ವ್ಯಕ್ತಿ , ಸಮಾಜಕಾಯಕದಲ್ಲಿ ನಿರತರಾಗಿ 
ರುವಂತೆ ಆಸಕ್ತಿ ಮೂಡಿಸಿದವರು. ಸಣ್ಣ ಪುಟ್ಟ ಗೃಹ ಕೈಗಾರಿಕೆಗಳ ಚಾಲನೆಯಿಂದ 
ನಿತ್ಯಬಳಕೆ ವಸ್ತುಗಳನ್ನು ತಾವೇ ಉತ್ಪಾದನೆ ಮಾಡಿಕೊಂಡು ಪಡೆಯುವಂತೆ 
ಮಾಡಿದರು , ಇದುಸಹ ಒಂದುವಿಧವಾದ ಕಾಯಕ ಸಮಾಜಕ್ಕೆ ಪ್ರೇರಣಾ 
ಶಕ್ತಿಯಾಯಿತು, 


ಅಂತೆಯೇ ಶರೀರ ಶ್ರಮದ ಮೂಲಕ ಬಂದ ಸಂಪತ್ತಿನ ಉತ್ಪಾದನೆಯನ್ನು 
ಅನುಭವಿಸಲು ದುಡಿಯದ ವ್ಯಕ್ತಿಗೆ ಅವಕಾಶ ನೀಡಕೂಡದು ಎಂದು ಬಸವಣ್ಣನವರು 
ವಿರೋಧಿಸಿದರು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಕ್ಷೇಮಕ್ಕೆ ಉಳಿತಾಯ 
ವನ್ನು ಸ್ವಪ್ರೇರಣೆಯಿಂದ ನೀಡಬೇಕು. ನೀಡದವರಿಗೆ ಕಾಯಕ ಸಮಾಜದಲ್ಲಿ 
ಸ್ಥಾನವಿರುತ್ತಿರಲ್ಲಿಲ್ಲ. ಯಾರು ಉದಾರವಾಗಿ ತಮ್ಮ ಉಳಿತಾಯವನ್ನು ಸಮಾಜದ 
ದುರ್ಬಲ ವರ್ಗಗಳಿಗೆ ನೀಡುತ್ತಿದ್ದರೋ ಅವರಿಗೆ ಮನ್ನಣೆ ದೊರೆಯುತಿತು . 
" ಮಾಡು ಇಲ್ಲವೇ ಮಡಿ” ಎಂಬ ತತ್ವಕ್ಕೆ ಮನ್ನಣೆ ಕೊಟ್ಟರು. 


18 


ಸಿದ್ದಗಂಗಾ 


ಗುರುವಾದರೂ ಜಂಗಮವಾದರೂ ಕಾಯಕದಿಂದಲೇ ಜೀವಿಸಬೇಕು. ಅನ್ಯರ 
ದುಡಿಮೆಯಿಂದ ಜೀವನ ಮಾಡುವುದನ್ನು ಶರಣರು ಖಂಡಿಸಿದರು, ಧರ್ಮ , ಸಮಾಜದ 
ಹೆಸರಿನಲ್ಲಿ ಹಿಂಸೆ, ಸುಲಿಗೆ, ಸಂಗ್ರಹ, ಭಿಕ್ಷೆ , ದುರಾಸೆ, ಮಾಡಕೂಡದು, ಕಾಯಕ 
ದಿಂದ ಗಳಿಸಿದ್ದನ್ನು ಸ್ವಂತದ ಅಗತ್ಯಗಳಿಗೆ ಪೂರೈಸಿ ಮಿಕ್ಕಿದ್ದನ್ನು ಜನಸಾಮಾನ್ಯರ 
ಹಿತಕ್ಕಾಗಿ ದಾಸೋಹಕ್ಕೆ ನೀಡಬೇಕೆಂದರು. 

ಇಂದಿನ ಸಮಾಜದ ಜನರು ಪ್ರಾಮಾಣಿಕತೆ, ಕರ್ತವ್ಯ ಪ್ರಜ್ಞೆ , ಸಮಯಪ್ರಜ್ಞೆಗೆ 
ಗಮನಕೊಟ್ಟು ನಡೆಯಬೇಕು, ಸಮಾಜದ ಕೃಷಿಕನಾಗಲಿ, ಕಾರ್ಮಿಕನಾಗಲಿ , 
ಸೇವಕನಾಗಲಿ, ಅಧಿಕಾರಿಯಾಗಲಿ , ಶಿಕ್ಷಕನಾಗಲಿ , ಶಾಸಕನಾಗಲಿ, ವಕೀಲನಾಗಲಿ 
ವೈದ್ಯನಾಗಲಿ , ಚಾಲಕನಾಗಲಿ , ಸಾಹಿತಿಯಾಗಲಿ, ವಿಜ್ಞಾನಿಯಾಗಲಿ, ಯೋಗಿ 
ಆಗಲಿ, ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದರೆ ಉತ್ಪಾದನೆ 
ಜಾಸ್ತಿಯಾಗಿ, ಬಡತನ ನಿವಾರಣೆಯಾಗಿ ನಾಡಿನ ದಾರಿದ್ರ ನಿವಾರಣೆಯಾಗುವುದರಲ್ಲಿ 
ಸಂದೇಹವಿಲ್ಲ. 

areas 


ಅಸ್ಥಿ ರೆ ” 
ಶಮಸು, ಹ, ಇಂಗಳಗಿ ತೇವರಮೆಳ್ಳಹಳ್ಳಿ 
ಸ್ಥಿರವಲ್ಲದ ಕಾಯ 

ಸುಡುವ ಕಾಮ 
ಸ್ಥಿರವಾಗಿರದ ಸಿರಿ 

ಸುಳಿದು ಸುತ್ತುವ ಮೋಹ 
ನೆಚ್ಚಿದೆನಯ್ಯ 

ಜಲದ ಮೇಲಣ ಗುಳ್ಳೆ 
ಶಿವಲಿಂಗಾ ! ಅರಿಯದವನಾದೇನಯ್ಯ 

ಈ ಶಿವಲಿಂಗಾ ! 
ಲಿಂಗದಲಿ ಮನವಿಡದೆ 
ಅಂಗದಲಿ ಭಸ್ಮ ಧರಿಸದೆ | 

ಕಾಮವನ್ನು ಬಿತ್ತಿದೆ 
ಲಿಂಗಾನುಭವಿಗಳ ಕೂಡದೆ ಕ್ರೋಧವನ್ನು ಬೆಳೆದೆ 
ಕೆಟ್ಟೆನಯ್ಯಾ , 

ಮತ್ಸರವನ್ನು ತೂರಿದೆ 
ಶಿವಲಿಂಗಾ ! ದಿಟವನ್ನರಿಯದ ದರಿದ್ರನಯ್ಯ 

ಶಿವಲಿಂಗಾ ! 
ನಿನ್ನ ನೆಚ್ಚದೆ 

ಪೂಜಿಸಲು ಪುಷ್ಪವಿಲ್ಲಾ 
ಪರನ ನಂಬದೆ 

ಕಾಯ ತೊಳೆಯಲು ಜಲವಿಲ್ಲಾ 
ಗುರುವಿನ ಕೂಡದೆ 

ಉಣಿಸಲು ಬಾನವಿಲ್ಲಾ 
ಬೇಕೆಂಬುವ ಭವಿಯಾದೆನಯಾ 

" ನಾ ” ನಿಮ್ಮ ನಾನು ನೆನೆಯಲು 

ಶಿವಲಿಂಗಾ ! ತೃಪ್ತನಾಗಯ್ಯ ಶಿವಲಿಂಗಾ ! 
RITROGIROLARI 
ಜನವರಿ . 1992 

19 


ಧರೆ ಮತ್ತು ರಾಜಕಾರಣ 
ಸಾಹಿತಿ, ಕೆ, ವಿ, ಚಂದ್ರಣ್ಣ ಗೌಡ, 22 ಚಿಕ್ಕಮ್ಮ ಬಿಲ್ಡಿಂಗ್ , ಐ .ಎಸ್ , ಬಡಾವಣೆ, 

ಮೈಸೂರು ರಸ್ತೆ , ಬೆಂಗಳೂರಂ-26. 


ಧರ್ಮ ಮತ್ತು ರಾಜಕಾರಣದ ಬಗ್ಗೆ ಹೇಳುವುದಾದರೆ, ಮೊದಲು ಧರ್ಮ 
ಎಂದರೇನು ? ಎನ್ನುವ ಪ್ರಶ್ನೆ ಮುಂದೆ ನಿಲ್ಲುತ್ತದೆ, ಧರ್ಮದ ಬಗ್ಗೆ ನಿರ್ದಿಷ್ಟವಾದ 
ವ್ಯಾಖ್ಯಾನ ನೀಡಲು ಸಾಧ್ಯವೆ? ಇಂತಹ ಪ್ರಶ್ನಾವಳಿಗಳು ತರ್ಕಶಾಸ್ತ್ರದಂತೆ 
ರೂಪುಗೊಳ್ಳುತ್ತದೆ. ಧರ್ಮ ಎಂದರೆ ಕೆಲವರು ಹೇಳುವಂತೆ “ ನಂಬಿಕೆ' ಎನ್ನುತ್ತಾರೆ. 
ಮತ್ತೆ ಕೆಲವರು ' ಸತ್ಯವೇಧರ ' ಎನ್ನುತ್ತಾರೆ. ಇನ್ನು ಕೆಲವರು ದೇವರೆ ' ಧರ್ಮ 
ಎನ್ನುತ್ತಾರೆ. ಒಟ್ಟಾರೆ ಇಲ್ಲಿ ಧರ್ಮ ಎಂದರೆ, ಜಗತ್ತಿನಲ್ಲಿರುವ ಚಿತ್ರ ವಿಚಿತ್ರ ಜನಗಳ 
ಭಾವನೆಗೆ ಅನುಸಾರವಾಗಿ ಧರ್ಮದ ಬಗ್ಗೆ ವ್ಯಾಖ್ಯಾನ ಬೆಳೆಯುತ್ತದೆ. ಅಂತೆಯೇ 
ರಾಜಕಾರಣದ ಬಗ್ಗೆ ಯ ಆನೇಕ ರೀತಿಯ ವ್ಯಾಖ್ಯಾನಗಳಿವೆ. ತಮ್ಮ ಸ್ವಾರ್ಥ 
ಸಾಧನೆಗಾಗಿ ಧರ್ಮದ ಹೆಸರಿನಲ್ಲಿ ಕೆಲವರು ಆಚಾರ ವಿಚಾರಗಳನ್ನು ಸೃಷ್ಟಿ ಮಾಡಿ ; 
ಅವುಗಳನ್ನು ಕಾಪಾಡಿಕೊಂಡು ಬರಲು “ ರಾಜನೇ ಪ್ರತ್ಯಕ್ಷ ದೇವರು ” ಎಂಬ ರಾಜ 
ಕಾರಣದ ನಿರಾಣ ಪ್ರಾಚೀನ ಕಾಲದಿಂದಲೇ , ಧರ್ಮದ ಜೊತೆ ಜೊತೆಗೆ ಬೆಳೆದು 
ಬಂದಿದೆ. ಆದ ಕಾರಣ ಧರ್ಮವೆಂಬ ಮರಕ್ಕೆ ಸುತ್ತಿಕೊಂಡ ಬಳ್ಳಿಯಾಗಿದೆ. ಈ 
ರಾಜಕಾರಣ. ಇಂದು ನಮ್ಮ ಸಮಾಜದ ಯಾವುದೇ ಕ್ಷೇತ್ರಕ್ಕೆ ಕಾಲಿರಿಸಿದರೂ ಅಲ್ಲಿ 
ರಾಜಕಾರಣ ಅರ್ಥಾತ್ ಆಳ್ವಿಕೆ, ಪ್ರಭುತ್ವ ತುಂಬಿ ತುಳುಕುತ್ತಿದೆ. 


ಧರ್ಮ ಮತ್ತು ರಾಜಕಾರಣ ಒಂದೇ ನಾಣ್ಯದ ಎರಡು ಮುಖಗಳು, ಭಾರತ 
ಸರ್ವತಂತ್ರ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ , ಈ ಧರೆ ಮತ್ತು ರಾಜಕಾರಣ 
ಪ್ರಬಲ ಪಾತ್ರ ನಿರ್ವಹಿಸಿವೆ ಎಂಬುದನ್ನು ಇತಿಹಾಸದ ಪುಟಪುಟಗಳೇ ಇಂದು 
ನಮಗೆ ಸಾಕ್ಷಿಯಾಗಿ ನಿಂತಿವೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮನುಷ್ಯರಿಗೆ ಅವನದೇ 
ಆದ ಕೆಲವಾರು ಮೂಲಭೂತ ಹಕ್ಕುಗಳಿರುವಂತೆ ; ಧಾತ್ಮಿಕತೆಗೆ ರಾಜಕಾಣವನ್ನು 
ಬೆರೆಸಿ , ಮೂಲಭೂತ ಹಕ್ಕುಗಳನ್ನು ಸಿದ್ಧಮಾಡಿ ಹಣೆಪಟ್ಟಿ ಹಚ್ಚುವುದು 
ಉಚಿತವಲ್ಲ . ಕಾರಣವೆಂದರೆ ಧರ ಮತ್ತು ರಾಜಕಾರಣ ಯಾರ ಸ್ವತ್ತು ಅಲ್ಲ . 
ಆಚರಣೆಗೆ ಮತ್ತು ಅನುಸರಣೆಗೆ ತಕ್ಕಂತ ಧರೆ ಮನುಷ್ಯನಜೊತೆಗೂಡಿ ಬೆಳೆದು 
ಬಂದಿರುತ್ತದೆ, ಈ ಧರದ ಜೊತೆ ಜೊತೆಗೆ ಮನುಷ್ಯ ರಾಜಕಾರಣವನ್ನು ಬೆಳಸಿ ತನ್ನ 
ಹಿತಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ಬಳಸಿಕೊಳ್ಳುತ್ತಾನೆ. ಎಷ್ಟೋ ಜನ ತಮ್ಮ 
ಸ್ವಾರ್ಥದ ತೀಟೆ ತೀರಿಸಿಕೊಳ್ಳಲು ಧರದ ನೆರಳಿನಲ್ಲಿ ರಾಜಕಾರಣ ನಡೆಸುತ್ತಿದ್ದಾರೆ. 
ಧರವನ್ನು ಅನುಸರಿಸುವುದು, ಬಿಡುವುದು ಆ ವ್ಯಕ್ತಿ ಬೆಳೆದು ಬಂದಿರುವ ಆಚಾರ 


20 


ಸಿದ್ದಗಂಗಾ 


ವಿಚಾರಗಳಿಗೆ ಅನುಗುಣವಾಗಿರುತ್ತದೆ. ಇಲ್ಲಿ ನಾವು ಯಾವುದೇ ಧರವನ್ನು ; ಧರದ 
ನೆರಳಿನಲ್ಲಿ ಬೆಳೆದು ಬರುವ ರಾಜಕಾರಣವನ್ನು ( ಉಪಯೋಗಿಸಿ) ಜನರಿಗೇರುವುದು 
ಅಥವಾ ಬಲಾತ್ಕರಿಸುವುದು ತರವಲ್ಲ. ಜಾತ್ಯಾತೀತ ಸಮಾಜದಲ್ಲಿ ಈಗಾಗಲೇ ನಾವು 
ಬದುಕುತ್ತಿರುವುದು ಸತ್ಯವಾದರೂ ಧರದ ನೆರಳಿನಲ್ಲಿ ಬೆಳೆಯುತ್ತಿರುವ ನಮ್ಮಿ 
ರಾಜಕಾರಣ (ಒಡೆದಾಳುವನೀತಿ” ಯನ್ನು ಅನುಸರಿಸಿ; ಆಗಿಂದಾಗೆ ತನ್ನ ಬಲ ಪ್ರದ 
ರ್ಶನ ನಡೆಸುತ್ತಲೇ ಇದೆ. ಡೋಂಗಿ ಜ್ಯಾತ್ಯಾತೀತತೆಯ ಮುಸುಕನ್ನು ಎಳೆಯುತ್ತದೆ, 
ಇವನ್ನೆಲ್ಲಾ ಲೆಕ್ಕಿಸದೆ ಭಾರತೀಯರಾದ ನಾವು ನಿಜವಾಗಿಯೂ ' ಸೆಕ್ಯೂಲರ್ ' ಆಗಿರು 
ತೇವೆ. ಒಮ್ಮೊಮ್ಮೆ ಪ್ರಕೋಪಕ್ಕೆ ಹೋದರೂ , ಮರಳಿ ಮನೆಗೆ ಬರುವಂತ ಸ್ಥಿತಿ 
ನಮ್ಮ ಭಾರತೀಯರಲ್ಲಿದೆ. 


“ ನಾವು ಧರವನ್ನು ರಕ್ಷಿಸಿದರೆ ನಮ್ಮನ್ನು ಧರ ರಕ್ಷಿಸುತ್ತದೆ ಎಂಬ ಮಾತು 
* ಸತ್ಯ ,', ಯಾವುದೇ ಧಮ್ಮ ನಮ್ಮನ್ನು ಇರಿದು ತಿಂದರೆ; ಭಿಕ್ಷೆ ಬೇಡುವಂತೆ ಮಾಡಿದರೆ ; 
ಕಷ್ಟಗಳ ಕೂಪಕ್ಕೆ ನೂಕುವುದಾದರೆ; ದಟ್ಟ ದಾರಿದ್ರಕ್ಕೆ ದಾರಿ ಮಾಡಿಕೊಡುವು 
ದಾದರೆ - ಅಂತಹ ಧರ ನಮಗೆ ಬೇಡೆ, ಇಂತಹ ಧರದ ನೆರಳಿನಲ್ಲಿ ರಾಜಕಾರಣ 
ನಡೆಸಿ ದೇಶಕ್ಕೆ ವಿಪತ್ತು - ಆ ಸತ್ತುಗಳ ತಂದೊಡ್ಡುವುದಾದರೆ; ಅ೦ತಹ ದರಿದ್ರ ರಾಜ 
ಕಾರಣವೂ ಬೇಡ, ಇಲ್ಲಿ ಧರ ಮತ್ತು ರಾಜಕಾರಣ ಬೆರೆಯುವುದೇ ಆದರೆ 
' ಹಾಲು - ಜೇನು' - ಬೆರೆತಂತೆ; ಬೆರೆತರೆ ಮಾತ್ರ ಬೆರೆಯಲಿ, ಉಳಿದಂತೆ “ ಎಣ್ಣೆ 
ಸೀಗೇಕಾಯಿ 'ಗಳಂತೆ ಒಂದಕ್ಕೊಂದು ವಿರುದ್ಧವಾದರೆ - ಇವುಗಳು ಬೆರೆಯದಿರುವುದೇ 
ಲೇಸು, ನಮ್ಮಲ್ಲಿರುವ ಎಲ್ಲಾ ಧರಗಳ ನೆಲೆ. ಬೆಲೆ ಒಂದೇಯಾದರೂ , ಇದನ್ನು 
ಮರೆ ಮಾಡಿಸಿ ಕೆಲಮಂದಿ ತಮ್ಮ ಧಮ್ಮ ಶ್ರೇಷ್ಠ ; ಮತ್ತೊಂದು ಧಮ್ಮ ಅನಿಷ್ಠ . 
ಈ ಬಗೆಯ ಉದ್ದಾರಗಳನ್ನೆತ್ತಿ ಧರದ ಹೆಸರಿನಲ್ಲಿ ರಾಜಕಾರಣ ಮಾಡುವ ಮಂದಿ 
ಇಲ್ಲವೆಂದಲ್ಲ. ಆದ ಕಾರಣ ಇಂತಹ ಮಂದಿಯ ಬಗ್ಗೆ ನಾವು ಜಾಗರೂಕರಾಗಿರುವ 
ವುದು ಒಳಿತು. ಭಾರತೀಯರಾದ ನಮ್ಮಲ್ಲಿರುವ ಧಮ್ಮದ ಗುಣವೆಂದರೆ ಪರಧರ 
ಸಹಿಷ್ಣುಗಳಾಗಿರುವುದು. ಈ ಕಾರಣದಿಂದಲೇ ಇಂದು ಭಾರತದಲ್ಲಿ ನಾವು ಸರ್ವ 
ಧರಗಳ ಸಮನ್ವಯವನ್ನು ಕಾಣುತ್ತಿರುವುದು. ವಿಶ್ವದ ಜನತೆ ಉಬ್ಬೇರಿಸಿ ನಮ್ಮನ್ನು 
ನೋಡುವಂತಾಗಿರುವುದು ಅಲ್ಲವೆ ? ನಮ್ಮ ಧರದಲ್ಲಿ ಕೊಲೆ, ಸುಲಿಗೆ, ಶೋಷಣೆ, 
ಹೊಟ್ಟೆಕಿಚ್ಚು , ಅಸಹನೆ- ಇವುಗಳು ಕಿಂಚಿತ್ತು ಇಲ್ಲವೆಂಬುದು ಸಾಬೀತಾದರೂ 
ಕೂಡ, ಅಲ್ಲಲ್ಲಿ ಮೇಲಿನವುಗಳು ಕೆಲವೊಮ್ಮೆ ತಾಂಡವಾಡಲು ಕಾರಣವೆಂದರೆ; 


ಜನವರಿ 1992 


21 


ನಮ್ಮಿ ಧರದ ಜೊತೆಗೆ ಕೆಲ ಸ್ವಾರ್ಥ ಚಿಂತಕರು ದರಿದ್ರ ರಾಜಕಾರಣ ಬೆರಸವು 
ದರಿಂದ, ಯಾವ ರಾಜಕಾರಣ ಮಾನವೀಯತೆಯ ಮಹತ್ವದ ತತ್ವ , ಗುರಿ, 
ಆಲೋಚನೆಗಳ ತಳಹದಿಯ ಮೇಲೆ ಬೆಳೆದು ನಿಂತಿರುತ್ತದೆಯೋ ; ಜೊತೆಗೆ ಸ್ವಾತಂತ್ರ 
ಸಮಾನತೆ, ಸೋದರತ್ವದ ಆಧಾರದ ಮೇಲೆ ಮೈತಾಳಿರುತ್ತದೆಯೋ ಅಂತಹ 
ರಾಜಕಾರಣ ಯಾವುದೇ ಧರದ ಜೊತೆಗೆ ಬೆರೆತರೂ ಅದು ' ಅಮೃತ' ವಾಗುತ್ತದೆ. 
ಇಲ್ಲವೆ ದಿಢೀರ್ ಮೈ ದಾಳಿ ಸ್ವಾರ್ಥಪರ ಆಲೋಚನೆಗಳೊಂದಿಗೆ ಗೊತ್ತು ಗುರಿಯಿಲ್ಲದ 
ತಳಹದಿಯ ಮೇಲೆ ನಿಂತಿರುವ ರಾಜಕಾರಣವಾದರೆ , ಅದು ಯಾವುದೇ ಮಹತ್ವ 
ಧರದೊಂದಿಗೆ ಬೆರೆತರೂ ಅದು “ ವಿಷ ” ವಾಗುತ್ತದೆ. 


* ಮೇಲಿನ ವಿಷಯಗಳನ್ನೊಳಗೊಂಡಂತೆ ಧು ಮತ್ತು ರಾಜಕಾರಣ ಕುರಿತು 
ಚರ್ಚಿಸುವುದಾದರೆ , ಖಂಡಿತ ಇವೆರೆಡು ಬೇರೆ ಬೇರೆಯಾಗಿರಬೇಕೆಂಬುದು ನಮ್ಮ 
ಹಂಬಲ, ಆದರೆ ಇವೆರೆಡೂ ಮೂಲಭೂತವಾಗಿ ಒಂದೇ ನಾಣ್ಯದ ಎರಡು ಮುಖ 
ಗಳಾದ ಕಾರಣ ಬೇರ್ಸಡಿಸುವುದು ಸುಲಭವಲ್ಲ . ಆದುದರಿಂದ ಇವೆರೆಡು ಒಂದರಲ್ಲಿ 
ಒಂದು ಕೈ ಹಾಕಿದರೂ , ಮಾನವನ ಬದುಕಿಗೆ ಮಾರಕವಾಗದೆ ( ಪೂರಕ) 
ನಾಗಿದ್ದರೆ ಒಳಿತು , 


ಕೇಸರಿ 
ಬಾರ್ 
ಸೂಪ್ 


BAR 
SOAP 
O 
. 
ಪ 
ವಾಕ್ 
ಸೊಜ್ 
ಕಾಪಿ 


ಅಂಬ 


ಕೇಸರಿ 
ಬಾರ್ 
ಸೋಪ್ 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ, 

- ಸೋಪ್ಪ್ಲಾಸ್ಮತಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


22 


ಶಿವಶರಣೆಯರು ಮತ್ತು ಅಂದಿನ ಸಮಾಜ 

ಎ. ಪಂಕಜ , 316 , ಸಂಪಿಗೆರಸ್ತೆ ಮಲ್ಲೇಶ್ವರಂ, ಬೆಂಗಳೂರು- 3. 
ಹನ್ನೆರಡನೆಯ ಶತಮಾನದಲ್ಲಿ ಮತೀಯಮೌಡ್ಯಗಳು ಇದ್ದವು. ಅಂಧಶ್ರದ್ದೆ 
ಕಂದಾಚಾರಗಳು ಜನರಲ್ಲಿ ತಂಬಿತ್ತು . ಸಾಂಪ್ರದಾಯಕ ಮಬ್ಬಿನಲ್ಲಿ ಜಿಡ್ಡುಗಟ್ಟಿದಂತಹ 
ಆಜನ ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿ ಇದ್ದರು. ಇಂತಹ ಸಮಯದಲ್ಲಿ ಕ್ರಾಂತಿಯ 
ಕಹಳೆಯನ್ನು ಊದಿದವರು ಬಸವಣ್ಣನವರು ಸರಳ ಸುಲಭವಾದ ನಿರಾಡಂಬರದ 
ಹೃದಯದ ಅಂತರಾಳದಿಂದ ಬಂದಂತಹ ಜನರಾಡುವ ಮಾತುಗಳಲ್ಲಿ ಜನರಿಗೆ ವೇದಗಳ 
ಉಪನಿಷತ್ತುಗಳ ವಿಚಾರವನ್ನು ತಿಳಿಸಿದರು. ಇದು ಜೀವನಕ್ಕೆ ಅತಿ ಮುಖ್ಯವಾ 
ದದ್ದಾಗಿತ್ತು . ಅದೇ ವಚನಸಾಹಿತ್ಯವೆಂದು ಆಯಿತು ಅನುಭವ, ತತ್ವ ಮತ್ತು 
ಸಾಹಿತ್ಯದ ತ್ರಿವೇಣಿ ಸಂಗಮ ಇದಾಗಿತ್ತು ಬಸವ ಪೂರ್ವಯುಗದಲ್ಲೇ ಅಂದರೆ 
8 ಮತ್ತು 10ನೇಶತಮಾನದಲ್ಲೇ ಇದಕ್ಕೆ ನಾಂದಿ ಆಗಿತ್ತು . ಹನ್ನೆರಡನೇ ಶತಮಾನದಲ್ಲಿ 
ಬಸವಣ್ಣನವರ ಕಾಲದಲ್ಲಿ ಅದು ಗಟ್ಟಿಯಾಗಿ ನಿಲ್ಲುವ ಶಕ್ತಿಯನ್ನು ಪಡೆಯಿತು. 


ಆತ್ರೋದ್ದಾರ ಹೆದ್ದಾರಿ ಸರ್ವರ ಸ್ವತ್ತು , ಎಂದು ಹೇಳಿ ಜನರಲ್ಲಿ ಜಾಗೃತಿಯನ್ನು 
ಉಂಟುಮಾಡುವುದೇ ವಚನಕಾರರ ಗುರಿ ಆಗಿತ್ತು . ಇದರಲ್ಲಿ ಆಧ್ಯಾತ್ಮಿಕ ವಿಚಾರವಿತ್ತು . 
ಧರ್ಮದ ವಿಚಾರವಿತ್ತು , ನೀತಿಭೋದಕವಾಗಿತ್ತು . 


ಎಂತಹ ಕಷ್ಟ ಕಾಲದಲ್ಲೂ ಶಿವನ ಆರಾಧನೆಯನ್ನು ಬಿಡದೆ, ಶಿವಪೂಜೆಯನ್ನು , 
ಧರ್ಮಾಚರಣೆಯನ್ನು ನಡೆಸಿಕೊಂಡು ಬರುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾ 
ಗಿದ್ದುದರಿಂದಲೇ , ಅವರು ವೀರಶೈವರಾದರು. ಏಕದೇವೋಪಾಸಕರಾದರು, ಸುಜ್ಞಾನಿ 
ಆದವನು ಇತರರಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳಸಬೇಕು. ಸದ್ರೋಧನೆ ಮಾಡಿ ಈಶ್ವರನಲ್ಲಿ 
ಭಕ್ತಿಯನ್ನುಂಟು ಮಾಡಬೇಕು . ಸದಾಚಾರ, ಕಾಯಕ ದಾಸೋಹಗಳನ್ನು ತಿಳಿಸಬೇಕು, 
ಇದರಿಂದ ಸಾಮೂಹಿಕ ಸಾಮರ್ಥ್ಯ ಹೆಚ್ಚಾಗಿ, ರಾಷ್ಟ್ರೀಯ ಸಂಸ್ಕೃತಿಯು ಅಭಿವೃದ್ಧಿ 
ಆಗುತ್ತೆ ಇಂತಹ ಮಹತ್ಕಾರ್ಯವನ್ನು ಶಿವಶರಣರು, ಶಿವಶರಣೆಯರು ಸಾಧಿಸಿದ್ದಾರೆ. 


ಬಸವಯುಗ ವಿಚಾರ ಕ್ರಾಂತಿಯ ಯುಗವಾಗಿತ್ತು . ಸಿದ್ದರಾಮನು, “ ಹೆಣ್ಣು 
ಕಪಿಲಸಿದ್ಧ ಮಲ್ಲಿಕಾರ್ಜುನ ” ಎಂದ. “ಸ್ತ್ರೀಯರಿಗೂ ಧಾರ್ಮಿಕ ಸ್ವಾತಂತ್ರವಿದೆ ? 
ಎಂದು ಅಲ್ಲಮಪ್ರಭು, ಬಸವಣ್ಣನವರು ಸಾರಿದರು. ಇದರಿಂದಾಗಿ ಮಹಿಳೆಯರು 
ಧಾರ್ಮಿಕವಾಗಿ, ಸಮಾಜಕೀಯವಾಗಿ ಈ ವಿಚಾರಗಳಲ್ಲಿ ಕ್ರಾಂತಿಗಳಲ್ಲಿ ಪಾಲುಗೊಳ್ಳು 
ವಂತಾಯ , ಜಾತಿ,ಮತ, ಕುಲಗಳೆಂಬ ಬೇಧವಿಲ್ಲದೆ ಅನೇಕ ಹೆಣ್ಣು ಮಕ್ಕಳು 
ವಚನಕಾರ್ತಿಯರಾದರು , ಶಿವಶರಣೆಯರು ಆದರು, ಇವರು ಕುಲಕ್ಕಿಂತಶೀಲ ಮುಖ್ಯ , 
ಕಾಯಕ ಮುಖ್ಯ , ಇದರಲ್ಲಿ ಕೀಳು ಮೇಲುಗಳೆಂಬ ಬೇಧವಿಲ್ಲ ಎಂದು ನಂಬಿ 


ಜನವರಿ- 92 


23 


ನಡೆದವರು. ಹೀಗಾಗಿ ಹಗ್ಗ ಹೊಸಯುವವನು, ನೂಲುನೇಯುವನು, ಅಗಸರವನು, 
ಬೆಸ್ತವರನ್ನು , ಬೇಟೆಗಾರ, ಚಮ್ಮಾರ, ಕುಂಬಾರ ಎಂದು ಯಾರು ಬೇಕಾದರೂ 
ಶಿವಶರಣರಾಗಬಹುದಾಗಿತ್ತು . ಇದೇರೀತಿ ದೋಸೆಕಾಯಕದ, ಕಸಗುಡಿಸುವ, ಅಕ್ಕಿ 
ಆಯು ತರುವ ಅನೇಕ ಮಹಿಳೆಯರು ಶಿವಶರಣೆಯರಾದರು . ಅವರ ಈ ಭಕ್ತಿ ಇಂದ, 
ತಮ್ಮ ನಡವಳಿಕೆಗಳಿಂದ ಕಾಯ ವಾಚಾ ಮನಸಾ ಎಂಬಂತೆಸತ್ಪಥದಲ್ಲಿ ಸಾಗಿದರು. 
ಆಧ್ಯಾತ್ಮಿಕ ಪ್ರಚಾರ ಮಾಡಿದರು. ಜನರಲ್ಲಿ ಜಾಗೃತಿಯನ್ನು ಉಂಟುಮಾಡಿದರು. 
ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸುವ ಪ್ರಯತ್ನ ಅವರದಾಗಿತ್ತು . 
ವೀರಶೈವ ಸಾಹಿತ್ಯದಲ್ಲಿ ಮೂವತ್ತೈದಕ್ಕೂ ಮೇಲ್ಪಟ್ಟು ಮಹಿಳೆಯರು ವಚನಗಾರ್ತಿ 
ಯರೂ ಶಿವಶರಣೆಯರೂ ಆಗಿರುವುದು ತಿಳಿದುಬರುತ್ತೆ , ಇವರೆಲ್ಲಾ ಅನುಭವಿಗಳಾಗಿದ್ದರು. 
ಶುಚಿಯಾದ, ಪರಿಶುದ್ದ ವಾದ ಜೀವನ ನಡೆಸುತ್ತಿದ್ದರು. ಶಿವಭಕ್ತರು, ದಾಸೋಹ, 
ಕಾಯಕಗಳನ್ನು ಶ್ರದ್ದೆಯಿಂದ ನಡೆಸಿಕೊಂಡು ಬಂದು ಶ್ರೇಷ್ಠರೆನಿಸಿಕೊಂಡವರು. 
ಅಂತಹ ಮಹಿಳೆಯರನ್ನು ಕುರಿತು ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಪ್ರಯತ್ನ 
ಮಾತ್ರ ಇಲ್ಲಿ ಆಗಿದೆ. ದುಗ್ಗನೆ, ಗೊಗ್ಗವೆ, ವೈಜವೈ , ಕೋಲಂಬೆ, ಆಯ್ದಕ್ಕಿ 
ಮಾರಯ್ಯನ ಪತ್ನಿ ಲಕ್ಕಮ್ಮ , ದೋಸೆ ಕಾಯಕದ ಪಿಟ್ಟ ವೈ , ಕಾಳವ್ವ ಎಂದು 
ಹಲವರ ವಿಷಯಇಲ್ಲಿನಮೂದಿಸಲಾಗಿದೆ 


1. ದುಗ್ಗಳೆ:- ದೇವರದಾಸಿಮಯ್ಯನ ಪತ್ನಿ , ಪತಿಗೆ ತಕ್ಕ ಸತಿಯಾಗಿ ನಡೆದ 
ಈಕೆ ಅವನಿಗೇನಾರ್ಗ ತಪ್ಪಿದಾಗ ಅವನ ದೌರ್ಬಲ್ಯವನ್ನು ಎತ್ತಿ ತೋರಿಸಿದವಳು. 
ಇವರ ಅನುರಾಗದ, ಅನ್ಯೂನ್ಯದ ದಾಂಪತ್ಯ ಕಂಡು ಶಂಕರನೂ ಮೆಚ್ಚಿ ಇವರಿಗೆ 
ತವನಿಧಿಯನ್ನು ದಯಪಾಲಿಸಿದ್ದನಂತೆ, ವನಕೆಯಲ್ಲಿಕುಟ್ಟುತ್ತಿದ್ದಾಗ ಪತಿ ಕರೆದನೆಂದು 
ಅದನ್ನು ಅರ್ಧಕ್ಕೆ ಬಿಟ್ಟು ಇವಳು ಹೋದರೆ , ಆ ವನಕೆ ಇವಳು ಬರುವವರೆಗೂ 
ಹಾಗೆಯೇ ನಿಂತಿರುತಿತ್ತೆಂದು ಹೇಳಿದೆ. ತಂಗಳು ಅನ್ನವನ್ನೇ ಬಿಸಿ ಅಡಿಗೆ ಎಂದು 
ಭಾವಿಸಿ ಗಂಡನಿಗೆ ಉಣಬಡಿಸಿದ ಅಡಿಗೆಗೆ ಗಾಳಿ ಬೀಸುತ್ತಿದ್ದಳು ಪತ್ನಿ , 


2 , ಗೊಗ್ಗವ್ವ : ಕೇರಳಹೆಣ್ಣು ಕನ್ನಡಕಲಿತು ವಚನಗಾರ್ತಿ ಆದಳು. 
ವಿವಾಹ ಆಗಲು ಇಚ್ಚಿಸದ ಇವಳು, ತಂದೆ ತಾಯಿಗಳು ಮದುವೆಗೆ ಬಲವಂತ 
ಮಾಡುತ್ತಿದ್ದಾರೆಂದು, ಅವರಿಂದ ತಪ್ಪಿಸಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ 
ಗೊಗ್ಗೆಶ್ವರ ದೇವಾಲಯದಲ್ಲಿ ಬಚ್ಚಿಟ್ಟು ಕೊಂಡಳು . ಅನಂತರ ಶಿವನಲ್ಲಿ ಅನನ್ಯ 
ಭಕ್ತಿಯುಳ್ಳ ಈಕೆ ತಂದೆ ತಾಯಿಗಳ ಅಪ್ಪಣೆ ಪಡೆದು ಶಿವನಿಗೆ ನಿತ್ಯ ದೂಪಹಾಕುವ 
ಕಾಯಕವನ್ನು ಹಿಡಿದಳು . ಶಿವನನ್ನು ಮೆಚ್ಚಿಸಿದಳು, ಕೇರಳದರಸ ಚಾಮರಾಯನಿಗೆ 
ಧೂಪದ ದಾರಿಯಲ್ಲಿ ಕೈಲಾಸ ತಲಪಬಹುದೆಂಬ ಭಕ್ತಿ ಮಾರ್ಗವನ್ನು ಬೋಧಿಸಿದ 
ಶರಣೆ. ಈಕೆಯು ವಚನಗಾರ್ತಿ. 


ಸಿದ್ದಗಂಗಾ 


24 


3. ವೈಜ :- ಜೈನಮಾವನ ಮಗನನ್ನು ಬಲವಂತದಿಂದ ವಿವಾಹವಾಗಬೇಕಾ 
ಯಿತು. ಆದರೆ ಇವಳು ಅಂತರಂಗದಲ್ಲಿ ಶಿವಭಕ್ತಳು. ಒಮ್ಮೆ ಗಂಡನ ಅಣತಿಯಂತೆ 
ಪಕ್ವಾನ್ನ- ಪರಮಾನ್ನಗಳನ್ನು ಜೈನ ಮುನಿಗಳಿಗಾಗಿ ಸಿದ್ಧ ಪಡಿಸಿದಳು. ಇದುನನ್ನ ಶಿವನಿಗೆ, 
ಜಂಗಮರಿಗೆ ಕೊಡುವಂತಿದ್ದರೆ ಎಂದು ಅವಳು ಮನದಲ್ಲಿ ಅಂದು ಕೊಂಡಾಗ ಶಿವನೇ 
ಜಂಗಮಭಿಕ್ಷುವಾಗಿ ಬಾಗಿಲಲ್ಲಿ ಬಂದ, ಆಗ ಅವಳು ಆನಂದದಿಂದ ಉಣಬಡಿಸಿದ್ದನ್ನು 
ಜೈನ ಮುನಿಗಳು ಕಂಡರು. ಅದನ್ನು ತಾವುಊಟ ಮಾಡುವುದಿಲ್ಲವೆಂದು ನಿರ್ಧ . 
ರಿಸಿದರು. ಇದರಿಂದಕೋಪಗೊಂಡ ಗಂಡ ಇವಳಿಗೆ ಹೊಡೆದ ಎಟುಗಳೆಲ್ಲಾ ಜೈನರಿಗೆ 
ತಗುಲಿತು ಜೈನಮುನಿಯ ದೇಗುಲದ ಬಾಗಿಲನ್ನು ಅವರಿಗೆ ತೆಗೆಯಲು ಆಗಲಿಲ್ಲ . ಇವಳೇ 
ಹೋಗಿತೆಗೆದಾಗ ಅಲ್ಲಿ ಜೈನಮುನಿ ವಿಗ್ರಹದ ತಲೆ ಒಡೆದು ಅಲ್ಲಿ ಶಿವಲಿಂಗವು ಮೂಡಿತ್ತು . 
ಅವಳ ಭಕ್ತಿಯ ಪರಾಕಾಷ್ಠೆಗೆ ಇದು ಸಾಕ್ಷೀ ಭೂತವಾಗಿದೆ. ಇಂದಿಗೂ ಆ ವೈಜನಾಥ 
ದೇವಾಲಯವಿದೆ. ಅನೇಕ ಜೈನರು ವೀರಶೈವ ದೀಕ್ಷೆ ಪಡೆದರು. 

4 , ಬೊಂತಾದೇವಿ:- ಇವಳ ಮೊದಲ ಹೆಸರು ನಿಜದೇವಿ, ಕಾಶ್ಮೀರದ ರಾಜಕುವರಿ. 
ಶಿವಶರಣೆಯರಲ್ಲಿ ಅತಿ ಶ್ರೇಷ್ಠಳೆನಿಸಿದ ಅಕ್ಕಮಹಾದೇವಿಯಂತೆ ದಿಗಂಬರೆಯಾಗಿ ಶಿವನನ್ನು 
ಅರಸುತ್ತಾ ಹೊರಟವಳು . ಅವಳ ಭಕ್ತಿಯನ್ನು ಪರೀಕ್ಷಿಸಲೆಂದು ಮಾರ್ಗದ ಮಧ್ಯೆ 
ವೇಷಾಂತರಗಳಿಂದ ಬಂದ ಶಿವನನ್ನು ಗುರ್ತಿಸಿದ ಈಕೆಯ ಭಕ್ತಿಗೊಲಿದ ಶಿವನು 
ಅವಳಿಗೆ ಒಂದು ಬೊಂತೆಯನ್ನು ಕೊಟ್ಟು ಅದನ್ನು ಹೊದ್ದು ಕೊಳ್ಳುವಂತೆ ತಿಳಿಸಿದ 
ಅದರಂತೆಯೇ ಆ ಬೊಂತೆಯನ್ನು ಹೊದ್ದಿದ ಅವಳು ಅಂದಿನಿಂದ ಬೊಂತಾದೇವಿ ಆದಳು . 
ಕಾಮನನ್ನು ಜಯಿಸಿದ ದಿಟ್ಟ ಹೆಣ್ಣಾದ ಈಕೆ ಕಲ್ಯಾಣದ ಕ್ರಾಂತಿ ಆದಾಗಲೂ 
ಕಲ್ಯಾಣದಲ್ಲಿಯೇ ಉಳಿದಳು, 


- 5 ಮುಕ್ತಾಯಕ್ಕ ;- ಲಕ್ಕುಂಡಿಯ ಶಿವಯೋಗಿ ಅಜಗಣ್ಣನಪ್ರೀತಿಯ ತಂಗಿ 
ಮುಕ್ತಾಯಕ್ಕ , ಅಣ್ಣನನ್ನೇ ತನ್ನ ಗುರು ಎಂದು ಭಾವಿಸಿದ್ದಳು. ಅಣ್ಣ ಈ ತಂಗಿದು 
ವಿವಾಹ ಮಾಡಿದ್ದ , ಮೊಸಳೆಕಲ್ಲಿನಲ್ಲಿ ಅವಳಹೊಲವನ್ನು ತಾನೇ ನೋಡಿಕೊಳ್ಳುತ್ತಿದ್ದ . 
ಒಂದು ರಾತ್ರಿ ಕತ್ತಲಲ್ಲಿ ಆಹೊಲದಲ್ಲಿ ಸರ್ಪವೊಂದು ತನ್ನ ರತ್ನ ಪ್ರಭೆಯನ್ನು ಉಗುಳಿ 
ಅದರ ಬೆಳಕಿನಲ್ಲಿ ಆಹಾರವನ್ನು ಅರಸಿ ನಂತರ ಆ ಮಣಿಯನ್ನು ಮತ್ತೆ ನುಂಗಿದ ದೃಶ್ಯ 
ವನ್ನು ಅಜಗಣ್ಣನು ಕಂಡನು . ಇದೇ ಅವನಿಗೆ ದಾರಿದೀವಿಗೆ ಆಯಿತು. ಆ ಸರ್ಪದಂತೆ 
ತಾನೂ ತನ್ನ ಇಷ್ಟಲಿಂಗವನ್ನು ತನ್ನೊಳಗೇ ರಹಸ್ಯವಾಗಿ ಮುಚ್ಚಿಟ್ಟು ಕೊಳ್ಳಬೇಕೆಂದು 
ನಿಶ್ಮಿಸಿದನು. ಅದಕ್ಕಾಗಿ ಸಾಧನೆ ಮಾಡಿದನು, ಪ್ರಯತ್ನ ಶೀಲನಾದನು. ಫಲವನ್ನೂ 
ಪಡೆದನು. ಇಷ್ಟಲಿಂಗವನ್ನೇ ಪ್ರಾಣಲಿಂಗವನ್ನಾಗಿ ಪರಿವರ್ತಿಸಿ ನಂತರ ಅದರಲ್ಲಿಯೇ 
ಬಯಲಾದನು. ಅಣ್ಣನು ಲಿಂಗೈಕ್ಯನಾದ ದು :ಖವನ್ನು ತಡೆಯಲಾಗದೆ ವ್ಯಥೆ ಪಡು 
ತಿದ್ದ ಮುಕ್ತಾಯಿಗೆ ಪ್ರಭು ದೇವರು ಸಮಾಧಾನ ಹೇಳಬಯಸಿದರು ಇವರೀರ್ವರ ಆ 
ಸಂಭಾಷಣೆಯುಶೂನ್ಯ ಸಂಪಾದನೆಯಲ್ಲಿಶ್ರೇಷ್ಠತೆಯ ಪರಾಕಾಷ್ಟತೆಯನ್ನು ಮುಟ್ಟಿದೆ. 
ಜನವರಿ - 1992 

25 


ನುಡಿಯ ಹಂಗಿನ್ನು ನಿಮಗೆ ಹಿಂಗುದು, ನಡೆಯನೆಂತು ಪರರಿಗೆ ಹೇಳುವಿರಿ ಒಡಲಿನ 
ಹಂಗಿನ ಸುಳುಹು ಬಿಡದು, ಎನ್ನೊಡನೆ ಮತ್ತೇತರನುಭವವಣ್ಣಾ ? ತಾನದಲ್ಲದೆ 
ಇತರರಿಗೆ ಹೇಳಬಹುದೆ ? ಅರಿವ ತೋರಬಲ್ಲರೆ ತನ್ನ ರುಹದೆ ? ಎಂಬ ಮಾತುಗಳೇ 
ಸಾಕು, ನಿನ್ನನ್ನೇ ತಿಳಿದುಕೊಳ್ಳದನೀನು ನನಗೇನು ಸಮಾಧಾನ ಹೇಳಬಲ್ಲೆ? ಹೊಗತ್ಯ 
ಎಂದು ಪ್ರಭುದೇವರಿಗೆ ಹೇಳುವಂತಹ ಕೆಚ್ಚು ಮುಕ್ತಾಯಕ್ಕನದಾಗಿತ್ತು , ಮತ್ತು 
ಆ ಸೋದರ ಪ್ರೇಮ, ಯೋಗಭಕ್ತಿಯ ವಿರಾಟಸ್ವರೂಪದ ವಚನಗಳು, ಭಾಷೆ 
ಶೈಲಿ, ಓಘ ಎಷ್ಟು ಸುಂದರವಾಗಿದೆ. 


6 , ಮಹಾದೇವಿಯನ್ನು :- ಮೋಳಿಗೆ ಮಾರಯ್ಯನ ಪತ್ನಿ ಆದ ಈಕೆ 
ಗಂಡನಿಗೇ ನಿಜೈಕ್ಯದ ತತ್ವವನ್ನು ತಿಳಿಸಿ ಸದ್ರೋಧಕಳಾದಳು , ಲೌಕಿಕ, ಪಾರಮಾ 
ರ್ಥಕಗಳೆರಡನ್ನೂ ಜಾಣತನದಿಂದ ಇವರು ನಡೆಸುತ್ತಿದ್ದರು. ಕಾಶ್ಮೀರದರಸನ ಹೆಂಡತಿ 
ಗಂಗಾದೇವಿ ಅದ ಈರಾಣಿ ಅರಮನೆಯ ವೈಭವ ಸುಖಸಂಪತ್ತುಗಳನ್ನು ತೃಣೀಕರಿಸಿ 
ಗಂಡನೊಂದಿಗೆ ಕಲ್ಯಾಣಕ್ಕೆ ನಡೆದಳು, ಕಟ್ಟಿಗೆ ಮಾರುವ ಕಾಯಕ ಗಂಡನದು . 
ಇದರಲ್ಲೇ ತಮ್ಮ ಜೀವನ ಮತ್ತು ದಾಸೋಹಗಳೂ ಆಗುತ್ತಿತ್ತು . ಅವರಿಗೆ ಈ ವೃತ್ತಿ 
ಯಲ್ಲೇ ಆನಂದ, ತೃಪ್ತಿ , ಮತ್ತು ಮುಕ್ತಿಗಳಿದ್ದವು. ಸರಳ ಜೀವನ ಋಜುಮಾರ್ಗ 
ಕಾಯಕ ಪ್ರಧಾನ ಪಾತಿವ್ರತ್ಯಗಳೇ ಈಕೆಯ ಹಿರಿಮೆ ಗರಿಮೆಗಳಾಗಿದ್ದವು. ಈಕೆ 
“ ಎನ್ನಯ ಪ್ರಿಯ ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನ?' ಎಂಬ ಅಂಕಿತನಾಮದಲ್ಲಿ 
ವಚನ ರಚಿಸಿದಳು, 


00 


7 . ಲಕ್ಕಮ್ಮ :- “ ಮಾರಯ್ಯ ಪ್ರಿಯ ಅಮಲೇಶ್ವರ ” ಎಂಬ ಅಂಕಿತ ನಾಮ . 
ದಲ್ಲಿ ವಚನ ರಚನೆಗೈದ ಈಕೆಯದು ನಿರ್ಭೀತ ನಡವಳಿಕೆ, ಪ್ರಭುದೇವರನ್ನು ಸ್ತುತಿಸುತ್ತ 
ಕೂತ ಮಾರಯ್ಯನನ್ನು ಕಾಯಕಕ್ಕೆ ಹೊತ್ತಾಯ್ತು. ಇಲ್ಲಿಂದ ಹೊರಡು ಎಂದು 
ಎಚ್ಚರಿಸಿದಳು , ಇವರು ಆಯ್ದು ತಂದ ಅಕ್ಕಿ ಇಂದ ಜೀವನ ದಾಸೋಹಗಳನ್ನು 
ಮಾಡುತ್ತಿದ್ದ ದಂಪತಿಗಳು, ದಿನಕ್ಕಿಂತ ಹೆಚ್ಚು ಅಕ್ಕಿ ದೊರೆಯಿತು ಎಂದು ಒಂದು 
ದಿನ ಮಾರಯ್ಯ ತಂದಾಗ ಅದನ್ನು ಕಂಡ ಲಕ್ಕಮ್ಮ ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗೆ 
ಉಂಟಿ? ” ಎಂದುಕೇಳಿ ತನಗೆ ಅಂದಿಗೆ ಬೇಕಾದಷ್ಟನ್ನು ಇಟ್ಟು ಕೊಂಡು ಉಳಿದುದನ್ನು 
ಹಿಂದಕ್ಕೆ ಕಳುಹಿಸಿ ಬಿಟ್ಟ ಸಾದ್ವಿ , ಅಂಗದರಿವನ್ನು ತಿಳಿಸೆನಗೆ ” ಎಂದು ಕೇಳಿದ 
ಗಂಡನಿಗೆ ಲಿಂಗದಾಸೆ ಏಕೆ ? ದಾಸೋಹ ಸಾಲದೆ ? ” ಎಂದುಕೇಳಿ ನಿಷಾಮ ಗುರು 
ಲಿಂಗ ಜಂಗಮರ ಸೇವೆಯನ್ನು ಅವರಿಗೆ ಸಮರ್ಪಣ ಮಾಡ ಬೇಕೆಂಬ ತತ್ವವನ್ನು 
ಪತಿಗೆ ತಿಳಿಸಿದಳು. ಚಿತ್ತಶುದ್ಧಿಯಿಂದ ಕಾಯಕ ಮಾಡಬೇಕೆನ್ನುವ ತತೋಪದೇಶ 
ಅದಾಗಿತ್ತು . 


ಸಿದ್ದಗಂಗಾ 


8 . ಸತ್ಯಕ್ಕ :- ಶಿವಭಕ್ತರ ಮನೆಯ ಅಂಗಳ ಗುಡಿಸುವ ಕಾಯಕ ಈಕೆಯದು. 
ಶಿವನಲ್ಲದೆ ಬೇರೆ ದೇವರ ಹೆಸರನ್ನು ಕೇಳಲು ಇಚ್ಚಿಸಿದ, ಈಕೆಯನ್ನು ಪರೀಕ್ಷಿಸಲೆಂದು 
ಬಂದ ಶಿವನು, ಆಕೆಯ ಬಳಿ ಅನ್ಯರದೇವರ ಹೆಸರು ಹೇಳಿ ಏಟು ತಿಂದನು. 
ಶಂಭುಜಕ್ಕೇಶ್ವರ ಈಕೆಯ ಅಂಕಿತನಾಮ . 


9 , ಕಾಳ :- ಜಂಗಮರು ಯಾವಾಗಲು ಶ್ರೇಷ್ಠ ನಡೆತೆಳ್ಳವರಾಗಿರಬೇಕು. 
ಎನ್ನುವ ಕಾಳವ್ವ ಒಮ್ಮೆ ಡಕಾಯಿತನಾಗಿದ್ದ ಉರಿಲಿಂಗಪೆದ್ದನ ಹೆಂಡತಿ ಗಂಡನಿಂದ 
ತತ್ವ ಬೋಧನೆ ಪಡೆದ ಈಕೆ, ಭಕ್ತರನ್ನು ಜರಿಯಬಾರದು, ಸುಳ್ಳು ಹೇಳಬಾರದು , 
ಉತ್ತಮಿಗಳಾಗಿರಬೇಕು ಎನ್ನುತ್ತಾಳೆ. 


10. ನೀಲಾಂಬಿಕೆ: - “ ಬಸವ ಪ್ರಿಯ ಕೂಡಲ ಸಂಗಮದೇವ ' ಎಂಬ ಅಂಕಿತ 
ನಾಮದಲ್ಲಿ ವಚನ ರಚನೆಗೈದ ಈಕೆ ಬಸವಣ್ಣವರ ಧರ್ಮ್ಮಪತ್ನಿ , ಈಕೆಯನ್ನು ಕರಿತು 
ಸಾಂಗತ್ಯ , ಪದ್ಯಗಳು, ಕಾಲಜ್ಞಾನ ಎಂದು ಸಾಹಿತ್ಯ ನಿರ್ಮಾಣವಾಗಿದೆ. ಬಸವಣ್ಣ 
ನವರ ಸೋದರ ಮಾವ ಸಿದ್ದಣ್ಣ ಮಂತ್ರಿಯ ಮಗಳು ನೀಲಾಂಬಿಕೆ. ಬಸವಣ್ಣನವರು 
ಮಹಾ ಬುದ್ದಿವಂತರು ಎಂದು ತಿಳಿದು ಬಸವಣ್ಣನಿಗೆ ಕೆಲಸ ಕೊಟ್ಟರು. ಬಿಜ್ಜಳನು 
ಈಕೆಯನ್ನು ಕೊಟ್ಟು ಲಗ್ನ ಮಾಡಿದರು. ವೀರಶೈವ ಶಿವಶರಣೆಯರ ಸ್ಥಾನದಲ್ಲಿ 
ಈಕೆಗೆ ಉಚ್ಚ ಸ್ಥಾನವಿದೆ. ಈಕೆಯು ಪಂಡಿತಳು, ಸುಸಂಸ್ಕೃತಳು ಆಗಿದ್ದಳು. 
ಬಸವಣ್ಣನವರು ಕೂಡಲ ಸಂಗಮಕ್ಕೆ ತೆರಳಿದಾಗ ನೀಲಾಂಬಿಕೆಯ ನೆನಪಾಗಿ 
ಆಕೆ ಬಂದು ಕೂಡಲ ಸಂಗಮದಲ್ಲಿ ಐಕ್ಯವಾಗುವಂತೆ ಹೇಳಿ ಕಳುಹಿಸಿದರು. ತಂಗಡಿ 
ಯಲ್ಲಿದ್ದಾಗಲೇ ಬಸವಣ್ಣನವರು ಬಯಲಾದ ವಿಷಯ ತಿಳಿದ ಈಕೆ ಅಲ್ಲಿಯೇ ತನ್ನ 
ಇಷ್ಟಲಿಂಗದಲ್ಲಿ ಬಯಲಾದಳು, ಆದರ್ಶಪತ್ನಿ ವಚನಗಾರ್ತಿ, ಇಚ್ಛಾಮರಣಿ, 
ಅನ್ನದಾಸೋಹದ ಅನ್ನಪೂರ್ಣೆ. 


11 . ನಾಗಲಾಂಬಿಕೆ :- ಬಸವಣ್ಣನವರ ಅಕ್ಕ ಆದ ಈಕೆ ಬಸವಣ್ಣನವರ 
ಜೀವನದಲ್ಲಿ ಹಿರಿಯ ಪಾತ್ರ ವಹಿಸಿದ್ದಾಳೆ. ಕಲ್ಯಾಣದಿಂದ ಬಾಗೇವಾಡಿಯವರೆಗೂ 
ಅವರ ಹಿಂದಿಯೇ ನಡೆದಿದ್ದಾಳೆ. ಕಲ್ಯಾಣದಕ್ರಾಂತಿಯಲ್ಲಿ ಶರಣರರಕ್ಷಣೆ ಮಾಡಿದ್ದಾಳೆ. 
ಅನುಭವ ಮಂಟಪದ ಕಾರ ಕಲಾಪಗಳಿಗೆ ಸೊಂಟಕಟ್ಟಿ ದುಡಿದಿದ್ದಾಳೆ. “ ಬಸವಣ್ಣ 
ಪ್ರಿಯ ಚನ್ನಸಂಗಾ ” ಈಕೆಯ ಅಂಕಿತನಾಮ . 


ಜನವರಿ .1992 


27 


ಹೊಸವರ್ಷದ ಶುಭಾಶಯ ಕಾರ್ಡುಗಳು 
ಬಿ. ಸುಬ್ರಾಯ ಅಡಿಗ, ನಿವೃತ್ತ ಉಪಾಧ್ಯಾಯರು, ಸೊಂಡೂರು, ಬಳ್ಳಾರಿ ಜಿಲ್ಲೆ-583119, 

ಮೊಗಲ್ ಬಾದಶಹ ಅಕೃರನ ಬಳಿ ಎಲ್ಲ ವೈಭವವೂ ಇತ್ತು . ಆದರೆ 
ಉತ್ತರಾಧಿಕಾರಿ ಮಾತ್ರ ಇರಲಿಲ್ಲ. ಸಂತಾನವಿಲ್ಲದ ಅಕ್ಷರ್ ಪುತ್ರಪ್ರಾಪ್ತಿಗಾಗಿ 
ಎಲ್ಲ ಪ್ರಯತ್ನಗಳನ್ನು ಮಾಡಿದ. ಕಟ್ಟ ಕಡೆಗೆ ಬರಿಗಾಲಲ್ಲಿ ನಡೆದು ಅಜಮೇರಿನ 
ಖ್ಯಾಜಾನ ದರ್ಗಾಕ್ಕೆ ತಲುಪಿದ ಮರಳುವಾಗ ಸೂಫಿಸಂತ ಶೇಖ್ ಸಲೀಮ್' 
ಬಿಸ್ತಿಯನ್ನು ಕಾಣಲು ಫತೇಪುರ ಸೀಕ್ರಿಗೆ ಹೋದ, ಶೇಖ್ ಸಾಹೇಬರ ಕೃಪೆಯಿಂದ 
ಅಕ್ಷರನಿಗೆ ಸಲೀಮ್ ಎಂಬ ಮಗ ಹುಟ್ಟಿದ. ಈಗ ಬಾದಶಹನ ಆನಂದ ಮೇರೆ. 
ಮೀರಿತು. ಈ ಸಂಭ್ರಮದ ವೇಳೆ ಅವನಿಗೆ ತನ್ನ ಪ್ರಜೆಗಳಿಂದಷ್ಟೇ ಅಲ್ಲ. ನೆರೆ ಹೊರೆಯ 
ರಾಜಮಹಾರಾಜರಿಂದಲೂ ಅಭಿನಂದನೆಯ ಸಂದೇಶಗಳು ಬಂದವು. ಈ ಲಿಖಿತ 
ಅಭಿನಂದನಾ ಸಂದೇಶಗಳೇ ಭಾರತದ ಶುಭಾಶಯ ಪತ್ರಗಳ ಆರಂಭಕ್ಕೆ ಕಾರಣವಾದ 
ವೆಂದು ಹೇಳಲಾಗುತ್ತದೆ. 


- ಹುಟ್ಟುಹಬ್ಬ , ಮದುವೆಮುಂಜಿ, ಉತ್ಸವ ಹಾಗೂ ಹೊಸವರ್ಷದ ಆರಂಭದವೇಳೆ 
ಮಿತ್ರರಿಗೂ ಬಂಧು ಬಾಂಧವರಿಗೂ ಕಳುಹಿಸಲಾಗುವ ಶುಭಾಶಯ ಕಾರ್ಡುಗಳ ಪರಂಪರೆ 
ಮನೋರಂಜಕ ಇತಿಹಾಸ ಹೊಂದಿದೆ. ಎನ್‌ಸೈಕ್ಲೋಪೀಡಿಯಾ ಆಫ್ ಅಮೇರಿಕಾದ 
ಪ್ರಕಾರ ಶುಭಾಶಯ ಕಾರ್ಡು ಕ್ರಿಸ್ತಪೂರ್ವ ೪೦೦ ವರ್ಷಗಳಷ್ಟು ಹಿಂದೆಯೇ 
ರೋಮ್‌ದಲ್ಲಿ ಪ್ರಾರಂಭವಾಗಿತ್ತು . ಈ ಕಾರ್ಡು ಲೋಹನಿರ್ಮಿತ ತಟ್ಟೆಯಂತಿದ್ದು , 

ಅದನ್ನು ರೋಮ್ ನಿವಾಸಿಗಳು ತಮ್ಮ ಸಮಾಟನಿಗೆ ಕಾಣಿಕೆಯಿತ್ತಿದ್ದರು. 
ರೋಮ್‌ಜನತೆ ತನ್ನ ಮಹಾಶಾಸಕ ಆಗಸ್ಟಸ್‌ನಿಗೆ ಹೊಸವರ್ಷ ಸುಖಮಯವೂ 
ಸಮೃದ್ಧವೂ ಆಗಲೆಂದು ಹಾರೈಸುತ್ತದೆ.”- ಎಂದು ಈ ತಟ್ಟೆಯ ಮೇಲೆಬರೆಯಲಾಗಿತ್ತು . 

ಇದು ವಿಶ್ವದ ಮೊತ್ತ ಮೊದಲ ಶುಭಶಯಕಾರ್ಡು ಆಗಿದ್ದರೂ ಈ ಪರಂಪರೆ 
ಆಗ ಮುಂದುವರಿಯಲಿಲ್ಲ. ಮುಂದೆ ೧೮೪೩ ರಲ್ಲಿ ಮತ್ತೆ ಇದು ಆರಂಭವಾಯಿತು. 
ಲಂಡನಿನ ಸರ್ ಹೆನ್ರಿ ಕೋಲ್ ತನ್ನ ಚಿತ್ರಕಾರ ಮಿತ್ರ ಜೋನ್ ಕಾಲೆಟ್ 
ಹರ್ಸಲೆಗೆ ಕ್ರಿಸ್‌ಮಸ್‌ ಹಾಗೂ ಹೊಸವರ್ಷಕ್ಕಾಗಿ ಶುಭಾಶಯ ಕಾರ್ಡುಗಳನ್ನು 
ತಯಾರಿಸುವಂತೆ ಸಲಹೆನೀಡಿ ಅದರಂತೆ ಹೋರ್ಸಲೇ ಒಂದು ಕಾರ್ಡು ತಯಾರಿಸಿದ . 
ಈ ಕಾರ್ಡಿನಲ್ಲಿ ಕ್ರೈಸ್ತ ಧರ್ಮದ ಮಾನ್ಯತೆಗಳನ್ನಾಧರಿಸಿದ ಮೂರು ಚಿತ್ರಗಳಿದ್ದವು. 
ಅಕ್ಕ ಪಕ್ಕದ ಚಿತ್ರಗಳಲ್ಲಿ ಹಸಿದವನಿಗೆ ಆಹಾರ ಹಾಗೂ ಬತ್ತಲೆಯವನಿಗೆ ಬಟ್ಟೆ ಕೊಡುವ 
ದೃಶ್ಯಗಳಿದ್ದರೆ ಮಧ್ಯದ ದೊಡ್ಡ ಚಿತ್ರದಲ್ಲಿ ವಿಕ್ಟೋರಿಯಾಯುಗದ ಒಂದು ಪರಿವಾರ 
ಉತ್ಸವದ ವಾತಾವರಣದಲ್ಲಿರುವಂತೆ ಚಿತ್ರಿಸಲಾಗಿತ್ತು . ಅದರ ಕೆಳಗೆ ( ಎ ಮೆರೀ ಕ್ರಿಸ್ 
ಮಸ್ ಅಂಡ್ ಎ ಹೆಪ್ಪಿ ನ್ಯೂ ಇಯರ್ ಟು ಯೂ ,' ಎಂದು ಬರೆಯಲಾಗಿತ್ತು . 


ಸಿದ್ಧಗಂಗಾ 


28 


ಸರ್ ಹೆನ್ರಿ ಕೋಲ್ ಈ “ ಕಾರ್ಡಿನ ಸಾವಿರ ಪ್ರತಿಗಳನ್ನು ತಯಾರಿಸಿದ 
ಮತ್ತು ತನ್ನ ಮಿತ್ರರಿಗೂ ಸಂಬಂಧಿಕರಿಗೂ ಕಳುಹಿಸಿ ಕೊಟ್ಟ, ಗಿನೀಸ್ ಬುಕ್ 
ಆಫ್ ವರ್ಲ್ಡ್ ರಿಕಾರ್ಡ್' ಪ್ರಕಾರ ಇದು ವಿಶ್ವದ ಮೊದಲ ಹೊಸವರ್ಷದ ಶುಭಾಶಯ 
ಕಾರ್ಡ್ ಆಗಿದ್ದು ಇಲ್ಲಿಂದಲೇ ಆ ಪರಂಪರೆ ಆರಂಭವಾಯಿತು. 

ಮುಂದೆ, ೧೮೪೮ರಲ್ಲಿ ವಿಲಿಯಮ್ ಮಾವ್ ಬಗ್ಗೆ ಎಂಬ ತರುಣ ಚಿತ್ರಕಾರ 
೧೮೪೨ರಲ್ಲಿ ಪ್ರಕಟವಾಗಿದ್ದ (ಕ್ರಿಸ್ಮಸ್ ಕೆರೋಲ್' ಎಂಬ ಚಿತ್ರವನ್ನಾಧರಿಸಿ ಶುಭಾ 
ಶಯ ಕಾರ್ಡೊಂದನ್ನು ತಯಾರಿಸಿದ, ಈ ಕಾರ್ಡಿನಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭ 
ದಿನದಂದು ಪರಿವಾರದ ಸಾಮೂಹಿಕ ಭೋಜನ, ನೃತ್ಯಕೂಟ, ಕೆರೋಲ್ ಹಾಡುವಿಕೆ 
ಹಾಗೂ ಬಡವರಿಗೆ ಭಿಕ್ಷೆನೀಡುತ್ತಿರುವ ವ್ಯಕ್ತಿಗಳನ್ನು ಚಿತ್ರಿಸಲಾಗಿತ್ತು . ಬಗ್ಗೆ ಈ 
ಕಾರ್ಡನ್ನು ವ್ಯಾಪಾರದ ದೃಷ್ಟಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಚ್ಚು ಮಾಡಿಸಿ 
ಮಾರಾಟಕ್ಕಾಗಿ ಪೇಟೆಗೆ ಕಳುಹಿಸಿದ. ಅಂದಿನಿಂದಲೇ ಶುಭಾಶಯ ಕಾರ್ಡುಗಳ ಮಾರಾಟ 
ಜನಪ್ರಿಯವಾಯಿತು, 

ಮೆಲ್ಲಮೆಲ್ಲನೆ ಈ ಕಾರ್ಡುಗಳು ಯುರೋಪಿನ ಹಾದಿಯಾಗಿ ಅಮೇರಿಕೆಗೆ 
ತಲುಪಿದವು. ೧೮೭೪ರಲ್ಲಿ ಲುಯಿಸ್ ಪ್ರಾಂಗ್ ವ್ಯಾಪಾರದ ದೃಷ್ಟಿಯಿಂದ ಇವನ್ನು 
ಪ್ರಕಟಿಸತೊಡಗಿದ. ಈ ವ್ಯಾಪಾರ ಕುದುರುತ್ತ ಹೋದಂತೆ ಈ ಕಾರ್ಡುಗಳಲ್ಲಿ 
ವಿಧ ವಿಧ ಚಿತ್ರಗಳೂ ದೃಶ್ಯಗಳೂಸ್ಥಾನ ಪಡೆಯತೊಡಗಿದವು. ಮೊದಲನೇ ವಿಶ್ವ 
ಯುದ್ಧದ ಬಳಿಕ ಇವುಗಳ ವ್ಯಾಪಾರ ಹೆಚ್ಚುತ್ತ ಹೋಯಿತು. ಮುದ್ರಣಕಲೆಯ 
ವಿಕಾಸದೊಂದಿಗೆ ಈ ಕಾರ್ಡುಗಳು ತುಂಬ ಸುಂದರವೂ ಅಗ್ಗವೂ ಆಗಿ ಮಾರುಕಟ್ಟೆಗೆ 
ಬರತೊಡಗಿದವು. ಈಗ ಅವು ಜನಸಾಮಾನ್ಯರನ್ನು ತಲುಪಿ ಆನಂದದಾಯಕವಾತಾವರಣ 
ಹುಟ್ಟಿಸುತ್ತಿದ್ದವು. 

ಬ್ರಿಟಿಷರ ಶಾಸನಕಾಲದಲ್ಲಿ ಈ ಕಾರ್ಡುಗಳು ಭಾರತಕ್ಕೂ ಕಾಲಿಟ್ಟವು. 
'ಕಾಲಕಳೆದಂತೆ ಇಲ್ಲಿಯೂ ಜನಪ್ರಿಯತೆ ಪಡೆದವು. ಇಂದು ದೇಶದ ಮೂಲೆಮೂಲೆಗಳಲ್ಲೂ 
ಎಲ್ಲ ಸಂದರ್ಭಗಳಿಗೂ ಉಪಯುಕ್ತವಾದ ಶುಭಾಶಯ ಕಾರ್ಡುಗಳು ದೊರೆಯುತ್ತಿವೆ. 
ಭಾರತದಲ್ಲಿ ಮುದ್ರಣಕಲೆ ವಿಕಾಸಗೊಂಡಿರುವುದರಿಂದ ಈ ಕಾರ್ಡುಗಳು ಅತ್ಯಾ 
ಕರ್ಷಕ ಹಾಗೂ ಮೋಹಕವಾಗಿರುವುದಷ್ಟೇ ಅಲ್ಲ ನಮ್ಮ ಭವ್ಯ ಸಂಸ್ಕೃತಿಯ ಪರಿಚಾ 
ಯಕವೂ ಆಗಿವೆ. ಈ ಕಾರ್ಡುಗಳಲ್ಲಿ ಅಚ್ಚಾದ ಚಿತ್ರಗಳಲ್ಲಿ ಭಾರತದ ಶಿಲ್ಪಕಲೆ , 
ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪರಿಚಯ ಹಾಗೂ ಜನಜೀವನವನ್ನು 
ಕಾಣಬಹುದು. ಈ ವಿಚಾರದಲ್ಲಿ ನಾವು ಯಾವ ದೇಶಕ್ಕೂ ಹಿಂದಿಲ್ಲ. ನಮ್ಮ ದೇಶದ 
ಹಲವಾರು ಕಂಪೆನಿಗಳು ಶುಭಾಶಯ ಕಾರ್ಡುಗಳಿಂದಾಗಿಯೇ ಖ್ಯಾತಿ ಪಡೆದಿವೆ. 
ಈ ಕಾರ್ಡುಗಳಲ್ಲದೆ ಯೂನಿಸೆಫ್ದ ಶುಭಾಶಯ ಕಾರ್ಡುಗಳೂ ವಿಶೇಷಮಹತ್ವ ಪಡೆದಿವೆ. 
ಏಕೆಂದರೆ ಇವುಗಳ ಮಾರಾಟದಿಂದ ದೊರೆಯುವ ಹಣವನ್ನು ಬಾಲ ಕಲ್ಯಾಣಯೋಜನೆ 
ಗಳಿಗಾಗಿ ಬಳಸಲಾಗುತ್ತದೆ. 

( ಹಿಂದಿಯಿಂದ) 
ಜನವರಿ - 1992 


29 


M 


wanam 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 
ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 

ಅತ್ಯಧಿಕ ಉಜ್ವಲವಾಗಿರುತ್ತವೆ. 
ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ | 


VAN 


' ಕಸ್ತೂರಿ' 
ಬಾಕ್ ಸೋಪ್ 


' ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ತ ತಾ ಕ ಕ ರು  ಃ 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


Me 


ಸಿದ್ದಗಂಗಾ 


30 


ಬಸವ ತತ್ತ್ವ ರತ್ನಾಕರ.. . 9 

( ವಚನಕಾವ್ಯಸುಧಾ ಸಾಗರ ) 
ಶ್ರೀ ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡ ಕವಿ ಕಾಳಿದಾಸ,” ಅಥಣಿ, ( ಬೆಳಗಾವಿ ಜಿಲ್ಲೆ) 

ಗುರು- ಲಿಂಗ- ಜಂಗಮಸ್ಥಲ [ 84 ] 
ಈಷಟ್‌ಸ್ಥಲಾಚರಣೆಯೊಳಿಪ್ಪ ವೀರಶೈವಾಚಾರ 
ಸದ್ಭಕ್ತಿಸಂಪನ್ನ ಭಕ್ತನಾ ಗುರು- ಲಿಂಗ- ಜಂಗಮ ಸ್ಥಲಗಳೆಂತೆಂದಡೆ: 
ಭಕ್ಕ - ಮಾಹೇಶ್ವರ, ಗುರುಸ್ಥಲಾಂತರ್ಗತವಾಗಿರ್ಪುವು ನೋಡಾ. 
ಪ್ರಸಾದಿ, ಪ್ರಾಣಲಿಂಗಿ, ಲಿಂಗಸ್ಥಲಾಂತರ್ಗತವಾಗಿರ್ಪುವು ನೋಡಾ, 
ಶರಣ - ಐಕ್ಯ , ಜಂಗಮಸ್ಥಲಾಂತಗರ್ತಮಾಗಿರ್ಪುವು ನೋಡಾ. 

ಇಂತೀ ಗುರು- ಲಿಂಗ - ಜಂಗಮ ಸ್ಥಲಂಗಳಿವು 
ಷಟ್ಸ್ಥಲ ಜ್ಞಾನ ಸಂಪನ್ನನಾದ ಭಕ್ತನೊಳಗಡಕವಾಗಿಪ್ಪುವು 
ಕಾಣಾ, ಶ್ರೀಶೈಲ ಮಲ್ಲಿಕಾರ್ಜುನ . ” 


ಇಷ್ಟಲಿಂಗದ ಕೊಡುಗೆ [ 85 ] 


( ಸೃದ್ಧಿ ಯೋಳಾರೂ ಮಾಡದಿರ್ಪ ಜಾತಿ ನಿರ್ಮೂಲನೆ 
ಭಕ್ತಿ ಭಂಡಾರಿ ಬಸವಣ್ಣಗೆಟ್ಟು ನೋಡಾ. 
ಮತ್ತೆ ಶೈವಧರ್ಮ ಸಂಸ್ಕೃತಿಗೆ ಹೊಸಕಳೆಯ ನೀಡಿ 
ಉತ್ತುಂಗ ಜ್ಞಾನಾನುಭವ ಸಾಧನ ಸಂಪತ್ತಿಗೆ 
ಇಷ್ಟಲಿಂಗ ಭಕ್ತಿ ಬೀಜವ ಬಿತ್ತಿ ಬೆಳೆಸಿ 
(ವೀರಶೈವಧರ್ಮ ( ಲಿಂಗಾಯತಧರ್ಮ) ಸ್ಥಾಪನಾಚಾರ 

ನೆನಿಸಿದಾತ ಎಮ್ಮಮಹಾನುಭಾವಿ ಬಸವೇಶ್ವರ ನೋಡಾ, 
ಭೂದೇವಿ ಮಾಳ ಬಹುಕಾಲದಾ ತಪಸಿಂಗೊಲಿದು 
ಬಸವಣ್ಣ ಭೂತಲದೊಳವತರಿಸಿ ಬಂದನು 
ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ.” 


ಶ್ರೀ ಸಿದ್ದಗಂಗೆ “ತ್ರಿವೇಣಿ ಸಂಗನು ಗಂಗೆ” [ 86 ] 
“ ಶ್ರೀ ಸಿದ್ದಗಂಗಾ ಕ್ಷೇತ್ರವಿದು ಮುಕ್ತಿಯ ಮಂಗಳ ಮನೆಯಾಗಿಪ್ಪುದು ನೋಡಾ. 
ಶ್ರೀ ಸಿದ್ದಗಂಗೆಯಿಂ ಧರ್ಮಗಂಗೆ' ಯುದಿಸಿ ಹರಿಯುತಿರ್ಪಳು ನೋಡಾ 
ಶ್ರೀಸಿದ್ದಗಂಗೆಯಿಂ ( ಜ್ಞಾನಗಂಗೆ' ಜನಿಸಿ ಹರಿಯುತಿರ್ದಳು ನೋಡಾ. 


ಜನವರಿ 1992 


31 


ಶ್ರೀಸಿದ್ದಗಂಗೆಯಿಂ ಪ್ರಸಾದಗಂಗೆ' ಯುದ್ಧ ವಿಸಿ ಪ್ರವಹಿಸುತಿರ್ದಳು ನೋಡಾ 

ಇಂತು ಧರ್ಮದಾನ, ಜ್ಞಾನದಾನ, ಅನ್ನ ದಾನ 
ಈ ತ್ರಿವಿಧ ದಾಸೋಹಮೂರು ಸಾಸಿರದೆಂಟುನೂರ್ 

ಮಕ್ಕಳಿಗೆ ದಿನವಿಡಿ ನಡೆಯುತಿಪ್ಪುದುನೋಡಾ, 
ಕಂತುಹರರೂಪಿ ಶಿವಕುಮಾರಸ್ವಾಮೀಜಿ ಮಾತೃ ಪ್ರೇಮದಿಂ 
ದಿಂತು ಸಕಲ ಧರ್ಮದ ವಿದ್ಯಾರ್ಥಿಗಳೆಲ್ಲರನುಂ ರಕ್ಷಿಸುತಿರ್ಪರು ನೋಡಾ, 
ಅಂದು ಅನ್ನ ಪ್ರಸಾದ ಸಿದ್ದತೆಗಾಗಿ ಹೊತ್ತಿಸಿರ್ದ ಬೆಂಕಿ 

ಯಿಂದಿಗೂ ಆರಿಲ್ಲ ನೋಡಿರಯ್ಯಾ , 
ಶ್ರೀಸ್ವಾಮಿ ಕೃಪೆಯಲ್ಲಿ ಎಂಬತ್ತಾರು ವಿದ್ಯಾಸಂಸ್ಥೆಗಳು 

ನಡೆಯುತಿಪ್ಪುವುನೋಡಿರಯ್ಯಾ, 
ಹತ್ತು ಸಾವಿರಕ್ಕೂ ಮಿಕ್ಕಿ ಮಕ್ಕಳು ಓದುತ್ತಿಹರು ನೋಡಿರಯ್ಯಾ , 

ಪ್ರತಿವರ್ಷ ಐವತ್ತೊಂದು ಲಕ್ಷಕ್ಕೂ ಮಿಕ್ಕಿ 

ಹಣವೆಚ್ಚವಾಗುತಿರ್ಪುದು ನೋಡಿರಯ್ಯಾ , 
ಪ್ರಪಂಚದೊಳಿಂತಪ್ಪ “ ವಿಶ್ವಧರ್ಮಸಂಸ್ಥೆ ” ಬೇರೊಂದಿಲ್ಲ ! ಸವಾಡವಿದು 
ಸತ್ಯಕಾಣಾ, ಶ್ರೀ ಶೈಲಮಲ್ಲಿಕಾರ್ಜುನ. ” 

ಪತಿತೋದ್ಧಾರಕ ಬಸವಣ್ಣ 

ವೇಶ್ಯಾವೃತ್ತಿ ನಿರ್ಮೂಲನೆ : [ 87 ]. 
ಕಲ್ಯಾಣಿ ಕೈಲಾಸ ಗೆಯ ಮಹಾದಾನಿ ಬಸವರಾಜ 
ವೇಶ್ಯಾವೃತ್ತಿಯನಳಿಸಲೆಂದವರ ಮನೆಗೆ, 
ಧನವಿತ್ತು ಜಂಗಮರ್ಗೆ ಹೇಳಿ ಕಳಿಸಿ, 
ಶಿವಭಕ್ತಿ - ಸದ್ಧರ್ಮರತಿ ವೇಶೈಯೊಳ್ ಮೈದಳೆವಂತೆ 

ಸ ಮಾಡಿರ್ದನು ನೋಡಾ ! 
ವಿಷಯ ಕಾಮನೆಯಳಿದು ಶಶಿಧರ ಭಕ್ತಿ ಬಲಿದು 
ವೇಶ್ಯ ತಾ ಹೇಯವೃತ್ತಿಯ ತ್ಯಜಿಸಿ ಶರಣೆಯೆನಿಸಿರ್ದಳು ನೋಡಾ, 

“ ಅನುಭಾವ ಮಂಟಪದ ಶರಣ ಶರಣೆಯರೊಳು 
ಕಲೆತು ಸದ್ಯೋಷ್ಠಿಗಳು ನಡೆಯಿಸುತಂ 
ಶಿವಾಚರಣೆಯಾಂತು ಬಸವಾನುಗ್ರಹದಿಂ ಬೆಳಗುತಿರ್ದಳು 
- ಆ ಪರಿವರ್ತನೆಗೊಂಡ ಪುಣ್ಯ ಸ್ತ್ರೀಯಳು ನೋಡಾ. 
ಇದು ನಮ್ಮ ಮಹಾನುಭಾವಿ ಪಂಚಪುರುಷಮೂರ್ತಿ 

ಶ್ರೀ ಬಸವರಾಜದೇವರು ಗೆಯ್ದ ಪತಿತೋದ್ಧಾರ 

ಪವಾಡ ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ. ” | 
ಸಿದ್ದಗಂಗಾ 


ಅಸ್ಪೃಶ್ಯತಾ ನಿವಾರಣೆ [ 88] 
“ ಹಾರುವ ಹೊಲೆಯ , ಮಾದಿಗ,ಕುಶಲಕಲಾಕಾರ 
ಡೋಹರ, ಮಚ್ಚಿಗಾರ , ಮೇದಾರ, ಕ್ರಾಂತಿಕಾರ 

ಮಡಿವಾಳ, ಸಿಂಪಿಗ,ಗೊರವ, ಮಾತುಗಾರ 

ಹಡಪಿಗ , ಬಡಿಗ, ಕಮ್ಮಾರ, ಶಿಲ್ಪಕಲೆಗಾರ 
ಓಲೆಕಾರ , ನುಲಿಕೆಕಾರ, ಚಿತ್ರಕಾರ, ಮಂತ್ರಗಾರ 
ಗಾಯಕ, ಗೊರವ, ರಾಜಕುಮಾರ , ಮಾಟಗಾರ 

ಅಂಬಿಗ, ಕುಂಬಾರ , ಗಾಣಿಗ, ಕವಿಕಲಾವಿದ, ಜಾದುಗಾರ 
ಅಯ್ಯ , ವೈದ್ಯ , ವಾದ್ಯ ಕಾರ , ನಾಟ್ಯಾಭಿನಯಕುಶಲ , ನಾಟಕಕಾರ 

ಇಂತೀ ಹಾರುವ ಮೊದಲು ಹೊಲೆಯ ಕಡೆಯೆಂಬುವಾ 
ಉಚ್ಛ -ನೀಚ ಭಾವ ಭೇದಮಂ ತೊಡೆದಿವರೆಲ್ಲರೊಳ್ 

ದೇವಧರ್ಮ ಭಕ್ತಿ ಕ್ರಿಯಾಚರಣೆಯಂ ತಿಳಿಸಿ ಬೆಳೆಸಿ 
ಭೂಲೋಕ ಪಾವಿತ್ರಮಂ ಕಾಯು , ಅಸ್ಪೃಶ್ಯತಾ ನಿವಾರಣೆಗೆ 

ಧರ್ಮಸಿಂಧು, ದಯಾಮೂರ್ತಿ, ಕರುಣಾಸಮುದ್ರ ಶ್ರೀ ಬಸವೇಶ್ವರ? 
ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ. ” 

ಕಾಯಕ ಧರ್ಮ ರಹಸ್ಯ ( 89). 
ವೇದವನೋದಿ ಹಾರುವನಾದ. 
ಅರಿವೆಯ ಹೊಲಿದು ಸಿಂಪಿಗನಾದ . 
ಬಟ್ಟೆಯ ನೆಯಿದು ನೇಕಾರನಾದ. 
ಮಣ್ಣು ಮಡಕೆಯ ಮಾಡಿ ಕುಂಬಾರನಾದ. 
ತಿದಿಯ ಊದಿ ಕಂಬಾರನಾದ, 

ಕಾಲ್ಮರೆಯ ಹೊಲಿದು ಮಚ್ಚಿಗಾರನಾದ. 
' ಚರ ಹದಗೆಯು ಡೋಹರನಾದ. 
ಬಿದಿರು ದುರುಡೆ ಬುಟ್ಟಿಗಳ ಮಾಡಿ ಮೇದಾರನಾದ 
ಚುಕ್ಕಾಣಿಹಿಡಿದು ಅಂಬಿಗನಾದ . 
ಗಾಣ ಹೊಡೆದು ಗಾಣಿಗನಾದ 
ಸಂಗೀತ ಹಾಡಿ ಗಾಯಕನಾದ. 

ಕಾವ್ಯ ರಚಿಸಿ ಕವಿಯಾದ. 
' ಇಂತಿವರು ಸರ್ವರುಂ ಮಾತ್ರ ಕಾವ್ಯಗಳಿವು 


ಜನವರಿ , 92 


ವೃತ್ತಿವಾಚಕಗಳಲ್ಲದೆ ಜಾತಿವಾಚಕಂಗಳಲ್ಲಿ ನೋಡಾ, 
ಶಿವಭಕ್ತಿರಹಿತ ವೃತ್ತಿಯದು ಬರಿಯವೃತ್ತಿ ( ಕಾವ್ಯ ) -~ 
ಯೆನಿಸಿತ್ತಲ್ಲದೆ, ಶರಣಗೆಯ ಪವಿತ್ರ ಕಾಯಕವೆನಿಸದು ನೋಡಾ.. 

ಆವ ವೃತ್ತಿಯಾದಡೇನು - ಈವೃತ್ತಿ ಆವಸ್ಥಲದಲ್ಲಿ 
ನೆಲಸಿ ಮಾಡಿದಡೇನು ? ತಾನಿರ್ನಲ್ಲಿ ಶಿವಭಕ್ತಿ ವಹಿಸಿ 
ಮಾಳ್ಕಾರವೆಪರಮ ಪವಿತ್ರ ಕಾಯಕವೆನಿಸಿತ್ತು ನೋಡಾ 

ಇಂತಪ್ಪ ಶುದ್ಧ ಕಾಯಕ ನಡೆಸುತಿಪ್ಪ ಶಿವಜ್ಞಾನಿ 
ಲಿಂಗಭಕ್ತಂಗೆ ನಿಂತಲ್ಲಿಯೆ ಶಿವಸದಪ್ರಾಪ್ತವಾಯಿತ್ತು ನೋಡಾ 
ಇದುವೆ ನಮ್ಮ ವಿಶ್ವಕಲ್ಯಾಣಿ ತ್ರಿಕಾಲಜ್ಞಾನಿ 
ಬಸವಣ್ಣ ತೋರಿದ ಕಾಯಕಧರ್ಮ ರಹಸ್ಯ ! 
ಕಾಣ, ಶ್ರೀ ಶೈಲ ಮಲ್ಲಿಕಾರ್ಜುನ. 
ಹೊಲೆಯನಾರು ? : [90T 


“ ಹೊಲೆಯ ಊರ ಹೊರಗಿಲ್ಲ ನೋಡಾ. 
ಹೊಲೆಯ ಹೊಲೆಯನೆಂದು ನುಡಿಯದಿರಿಂ ಭೋ ! 

ಒಂದು ಎಲುವು ಕಂಡರೆ ಹೊಲೆಎಂಬಿರಯ್ಯ . 
ಹಲವು ಎಲುವು ಬಾಯೊಳಗಿರಲು ಏಕೆ ನುಡಿವಿರಯ್ಯ ? 
ಕೊಟ್ಟ ಭಾಷೆಗೆ ತುಪ್ಪುವನೊಬ್ಬ ಹೊಲೆಯ . 

ಇಟ್ಟು ಆಣೆಯ ಬೊಟ್ಟಿ ಹೇಳುವನೊಬ್ಬ ಹೊಲೆಯ . 
ಪರವಧುವಿಂಗೆ ಅ ನಾಳವನೊಬ್ಬ ಹೊಲೆಯ . 
ಹೆರರ ಮನವ ನೋಯಿಸುವಾತನೊಬ್ಬ ಹೊಲೆಯ 
ಸತಿಯನುಳಿದು ಪರಸತಿಯೊಳು ಬೆರೆವನೊಬ್ಬ ಹೊಲೆಯ 
ಮತಿಯನುಳಿದು ಪರನಿಂದೆಗೆಯಾತನೊಬ್ಬ ಹೊಲೆಯ . 
ಸತ್ಯನುಡಿ ಅಸತ್ಯವೆಂದು ನುಡಿವನೊಬ್ಬ ಹೊಲೆಯ . 
ನಿತ್ಯನಿಜತ ಸುಳ್ಳೆಂದು ಸಾಧಿಸುವನೊಬ್ಬ ಹೊಲೆಯ . 
ಭಕ್ತ . ಕಡಿಮೆ ಎಂಬಾತನೊಬ್ಬ ಹೊಲೆಯ , 

ಮುಕ್ತ - ಪ್ರಪಂಚ ಎಂಬವನೊಬ್ಬ ಹೊಲೆಯ , 
ಶರಣ ಮಹಿಮೆಕಂಡು ಆಗದವನೊಬ್ಬ ಹೊಲೆಯ . 
ಪರಶಿವತತ್ಯ ಹಿರಿದೆಂದು ಭಾವಿಸದವನೊಬ್ಬ ಹೊಲೆಯ , 


ಸಿದ್ದಗಂಗಾ 


34 


ಇಂತು ಒಂದನಾಡ ಹೋಗಿ ಒಂಬತ್ತಾನಾಡುವ ಮಾನವ 

ಜಂತುಗಳೆನಿಪ ಧರ್ಮಲಂಡರೆಲ್ಲ ಹೊಲೆಯರು ಕಂಡಯ್ಯ ! 
ಶಿವಭಕ್ತಿ - ಶಿವಧ್ಯಾನ - ಶಿವಜ್ಞಾನರತನಾದ - ಕಾಯಕನಿರತನಾದ 

ಹೊಲೆಯನಾದಡವನ ಶರಣನೆಂಬೆನಯ್ಯ ! 
ಶಿವಭಕ್ತಿ ಮಾತ್ರ ಹೊಲೆಯನೆ ಕುಲಜನೆಂಬೆನಯ್ಯ ! 
ಕುಡಿವ ನೀರು, ಸುಡವ ಅಗ್ನಿ , ನಡೆವ ಭೂಮಿಯೊಂದೆಯಿರಲು 
ನಡುವೆ ಕುಲವೆಂಬ ಘುಸಣೆಯೆತ್ತಣದು ? 
- ಹೇಳಾ, ಶ್ರೀಶೈಲಮಲ್ಲಿಕಾರ್ಜುನ.” 


ಧಾರ್ಮಿಕ ಸ್ವಾತಂತ್ರ : [91] 
ಸಹಸ್ರಾರು ವರುಷಗಳಿಂದಲೂ ನಮ್ಮ ಭರತಭೂಮಿ, 
ವರ್ಣಾಶ್ರಮ ಧರ್ಮಿಗಳ ಹಾವಳಿಯಿಂದ , 

- ಸರ್ವರಿಗೂ ಸಮನಾದ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಿದೆ, 

ಆತ್ಮಜ್ಞಾನದೈಶ್ವರ ಕಳೆದು ಹೋಗಿ ಬಡವಾಗಿ ಬಳಲುತ್ತಿತ್ತು ನೋಡಾ. 
ಅದು ಕಾರಣ ಪರಶಿವನ ಸ್ವರೂಪರಪ್ಪ ಶ್ರೀಬಸವಾದಿ ಪ್ರಮಥರಾಗಮನವಾಯಿತ್ತು ! 
ಭುವನಭಾಗ್ಯ ತುಂಬಿ ಬಂದಿತ್ತು ನೋಡಾ! ಬಸವಧರ್ಮಭಾನುವಿನ ಉದಯದಲ್ಲಿ, 

ಈ ಜಾತಿ ವರ್ಣಾಶ್ರಮ 'ಗಳೆಂಬ ಕಾರ್ಮೋಡಗಳಾಕತ್ತಲೆ ಕಳೆದು 
ಧಾರ್ಮಿಕ ಸ್ವಾತಂತ್ರ ವೆಂಬಾ ಬೆಳಕು ಎಲ್ಲೆಡೆಗೂ ಪಸರಿಸಿತ್ತು ನೋಡಾ! 
ಈಗ ಪೃಥ್ವಿಯೊಳು ಬಸತತ್ತ್ವಗಂಗೆ ತುಂಬಿ ಪ್ರವಹಿಸುತಿರ್ದಳು ! 

ಕೇಳಾ,ಶ್ರೀಶೈಲಮಲ್ಲಿಕಾರ್ಜುನ ” 


ಸ್ತ್ರೀಕುಲೋದ್ದಾರ: [92.] 
“ ನಸ್ತಿ ಸ್ವಾತಂತ್ರ್ಯ ಮಹರ್ತಿ , ಎಂದೊರೆದಾ 
* ಮನು ' ವಿನಿಂದೆ ಮಹಿಳಾ ಸ್ವಾತಂತ್ರ್ಯ ಹರಣವಾಯಿತ್ತು ನೋಡಾ, 
ಮಹಿಳೆ ಮುಂದುವರಿಯಲವಕಾಶವಿಲ್ಲವಾಯಿತ್ತು 
ನೋಡಾ. 
ಸ್ತ್ರೀ ಜ್ಞಾನ ಪಡೆದಾತ್ಮ ವಿಕಸನಕ್ಕನುವಿಲ್ಲವಾಯಿತ್ತು ನೋಡಾ. 

ಭಾರತದೊಳಗಣಿತ ಮಹಿಳೆಯರಾಗ, 
ಅಜ್ಞಾನ ಪಂಜರದೊಳು ಶಿಲುಕಿ ಬಳಲುತಿರ್ದರು ನೋಡಾ. 
ಇಂತಿರ್ಪ ಸಮಯದೊಳ್ ಲೋಕ ಧರ್ಮಪಾವನ ಮೂರ್ತಿ ಬಸವಣ್ಣ 


ಜನವರಿ - 92 


35 


ಧಾತ್ರಿಗವತರಿಸಿ ಬಂದ ನೋಡಾ, 
* ಯತ್ರ ನಾರ್ಯಸ್ತು ಪೂಜ್ಯಂತೇ ರಮಂತೇ ತತ್ರ ದೇವತಾಃ ” 

ಎಂಬೀ ಸುಭಾಷಿತೋಕ್ತಿಗನುಸಾರವಾಗಿ, 
ಶಿವಶರಣ ಸಂದೋಹದೊಳು ಮಹಿಳಾಮಣಿಗಳೆಲ್ಲ 
ಆತ್ಮಜ್ಞಾನ ಪಡೆದು ಸರ್ವಸಮಭಾವದೊಳು 

ಪೂಜಿಸಲ್ಪಡುತಿರ್ದರು ನೋಡಾ, 
( ಅನುಭಾವಮಂಟಪ ' ದಲ್ಲಿ ಅನೇಕ ಮಹಾಶಕ್ತಿದೇವಿಯರು 

ಜ್ಞಾನ ಸಿಯಷಪಾನ ತೃಪ್ತಿಯಿಂದ 

ಮುಕ್ತಿಮಣಿಗಳಾಗಿ ಶೋಭಿಸುತಿರ್ದರು ನೋಡಾ 
ಹೆಣ್ಣಾದಡೇನು ಗಂಡಾದಡೇನು ಒಳಗೆ ಸುಳಿವಾತ್ಮ ಒಂದೇ 

ಎಂಬಾ ತತ್ತ್ವಸಾರಿ ಧರೆಗೆ, ಸ್ತ್ರೀ - ಕುಲ- ಜಾತಿ ಭೇದವಿಲ್ಲದೆ 
ಸರ್ವರಿಗೂ ಸಮತಾ ಭಾವ ತೋರಿ ಬಸವಣ್ಣ 
ಆತ್ಮಜ್ಞಾನದೈ ಸಿರಿಯ ಸರ್ವತ್ರದಲಿ ಸೂರೆಗೆಯ್ದು ! 

ದಯಾನಿಧಿ, ಪುಣ್ಯಾತ್ಮ ಬಂಧು, ಕರುಣಾಸಿಂಧು ! 
ಕಾಣಾ, ಸರ್ವಾಂತರಾಮಿ -ಶ್ರೀಶೈಲಮಲ್ಲಿಕಾರ್ಜುನ.” 


<< ಧರ್ಮಜ್ಞ ಕವಿ ” ಬಸವಸ್ಮರಣೆ [93] 
' ನುಡಿನೆಡೆಯಲ್ಲಿ ಬಸವ ! ನಡೆವೆಡೆಯಲ್ಲಿ ಬಸವ ! 
ಕುಳಿತೆಡೆಯಲ್ಲಿ ಬಸವ ! ನಿಲುವೆಡೆಯಲ್ಲಿ ಬಸವ ! 
ಜಾಗ್ರದಲ್ಲಿ ಬಸವ! ಸ್ವಪ್ನದಲ್ಲಿ ಬಸವ ! ಸುಷುಪ್ತಿಯಲ್ಲಿ ಬಸವ ! 
ಪುಟ್ಟಿದಂದಿಗೆಂದಿಗುಂ ಬಸವನೆನುತಿರ್ದಾಗಳ 
ಆರಂಕುಶಮಿಮ್ಮೊಡಂ ನೆನೆವುದೆನ್ನ ಮನಂ ಬಸವನಂ 
ಶ್ರೀ ಬಸವಾಕರನಂ ಪ್ರಣವಸ್ವರೂಪ ಮಂತ್ರಮಯನಂ 
ಎಂದನವರತಂ ನುತಿಸುತಿರ್ದ೦ ಕನ್ನಡ ಕವಿಕಾಳಿದಾಸಂ ' 


ಭಕ್ತಿ ಬಸವನಂ ತ್ರಿಭುವನ ಕೀರ್ತಿ ಸಾಂದ್ರನಂ ಪೂರ್ಣಚಂದ್ರನಂ 

ಕೇಳಾ ! ಶ್ರೀ ಶೈಲಮಲ್ಲಿಕಾರ್ಜುನ, ” 


ಸಿದ್ದಗಂಗಾ 


36 


ಟೀ 1 ( 84 - 85 - 86 ) ವಿಶ್ವಾತೀತ ಶಕ್ತಿ 
ಮ -ಸ - ವೃತ್ತ | ಧರೆಯೋಳ್ ವೈಜ್ಞಾನಿಕಂ ವಿಶ್ವಗತ ವಿವಿಧ ಚೈತನ್ಯದಾರೀತಿಯಿಂದಮ್ | 

ಪರಿವಿಸ್ತಾರಂ ರಹಸ್ಯಂ ತಿಳಿದಿರೆ ಸರುವಂ ತಾನಸಂತೃಪ್ತಿಯಾಗಲಿ || 
ಕರೆವಿಶ್ವಾತೀತ ಧೀಶಕ್ತಿಯಿಹುದೆನುತೆ ದೈವಾಂಶಮಂ ನಚ್ಚಿ ನಿತ್ಯಮ್ ! 

ಪರಮಾರ್ಥಜ್ಞಾನವಾಂತರದೊಳನುಭವಿಸಿರ್ದಾಸುಶಾಂತಂ ಮಹಂತಮ್ 1178 
- “ ಕನ್ನಡ ಕವಿಕಾಳಿದಾಸ ” ಕೃತ ಧರ್ಮರಹಸ್ಯ ' (ಜ್ಯೋತಿರ್ಮಯಕಾವ್ಯ ) 

ವಿ, ಟೀ : 2, (87 - 88 - 89) 
* ಶ್ರೀ ಬಸವಾವತಾರಿ ” ದಿವ್ಯ ತೇಜಸ್ಸೇಜಿ 
ಸಿದ್ದಗಂಗಾಧಿಪತಿ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ದರ್ಶನ : 
ದಿ, 1 -8- 90 ರ ಬೆಳಗಿನಜಾವ 'ಕನ್ನಡ ಕವಿಕಾಳಿದಾಸ' ನಿಗೆ ಒಂದು ಶಿವಸುಖ ಸ್ಪಷ್ಟವಾಯಿತು, 
ಅದಿಂತು - ಲಕ್ಷಜನಸಮೂಹದಲ್ಲಿ ಮಧ್ಯ ಮಂಟಪದ ರತ್ನಖಚಿತ ಸಿಂಹಾಸನದಲ್ಲಿ ಪರಮಪೂಜ್ಯ 
ಶ್ರೀ ಶ್ರೀ ಶಿವಕುಮಾರಮಹಾಸ್ವಾಮಿಗಳವರು ಮಂದಸ್ಮಿತರಾಗಿ ವಿರಾಜಮಾನವಾಗಿದ್ದಾರೆ. 
ಕಲ್ಯಾಣದ “ ಶ್ರೀ ಬಸವಾವತಾರಿ ' ಯಾಗಿ ಸ್ವಾಮೀಜಿ ತಪಸ್ಸೇಜದಲಿ ಕಂಗೊಳಿಸುತ್ತಿದ್ದ ರಾಗ ! 
ಕವಿಯು ಭಕ್ತಿ ಹೃದಯ ಕಂಪಿತನಾಗಿ ಧಾವಿಸಿ ಬಂದು ಪೂಜ್ಯರ ಪಾದಕಮಲಗಳಿಗೆ ವಂದಿಸುತ್ತಿ 
ದ್ದಂತೆ ಯಾರು ಎಂದು ಪ್ರಶ್ನಿಸಿದಾಗ - ಶ್ರೀ ಮೋಟಿಗಿ ಮಲ್ಲಿಕಾರ್ಜುನ ಎಂದೆ ! ಆಗ ಪೂಜ್ಯರು 
ಓಹೋ ! ಬನ್ನಿ ಬನ್ನಿ ಎಂದು ಅಮೃತಹಸ್ತಗಳನ್ನು ನನ್ನ ಶಿರದ ಮೇಲೆ ತುಂಬಾ ಕೃಪಾದೃಷ್ಟಿ 
ಯಿಂದ ಇರಿಸಿದಾಗ ನನಗಾದ ಆನಂದ ಅದು ಅಪಾರ. ಅದು ಶಿವ ಸುಖಶಾಂತಿ ಸಾಗರ ! ಕವಿಧನ್ಯ !! 
ಟೀ :- 3, ( 90 -91 - 92- 93 ) ವಚನ ಸಾಹಿತ್ಯವಾರಿಧಿ 

(“ ಹೊಲೆಯೊಳಗೆ ಹುಟ್ಟಿ ಕುಲವನರಸುವೆ, ಎಲವೊ , ಮಾತಂಗಿಯ ಮಗನೀನು 
ಸತ್ತುದನೆಳೆವನೆತ್ತಣ ಹೊಲೆಯ ? ಹೊತ್ತು ತಂದು ನೀವುಕೊಲುವಿರಿ . 
ಶಾಸ್ತ್ರವೆಂಬುದು ಹೋತಿಂಗೆ ಮಾರಿ ವೇದವೆಂಬುದು ನಿಮಗೆ ತಿಳಿಯದು, ” 

- ವಿಶ್ವವಿಭೂತಿ ಶ್ರೀ ಬಸವೇಶ್ವರರು. 
“ಶೀಲ ಶೀಲವೆಂದು ಗರ್ವಿಸಿ ನುಡಿವುತಿಪ್ಪಿರಿ ಶೀಲವಾವುದೆಂದರಿಯಿರಿ, ಕೇಳಿರಣ್ಣಾ ! 
ಇದ್ದುದ ವಂಚನೆಮಾಡದಿರ್ಪುದೇ ಶೀಲ, ಇಲ್ಲದುದಕ್ಕೆ ಕಡನ ಮಾಡದಿರ್ಪುದೇ ಶೀಲ, 
ಪರಧನ ಪರಸ್ತ್ರೀಯರ ಮುಟ್ಟದಿರ್ಪುದೇ ಶೀಲ, ಪರದೈವ ಪರಸಮಯಕ್ಕೆ ಅಳುಪದಿರ್ಪುದೇಶೀಲ, 
ಗುರು ನಿಂದೆ ಪರನಿಂದೆ ಚರನಿಂದೆ ಕೇಳದಿರ್ಪುದೆ ಶೀಲ ನಮ್ಮ ಕೂಡಲ ಚನ್ನಸಂಗನ ಶರಣರ 
ಬರವಿಂಗೆ ಮೈಯ್ಯಾಂತುದೆ ಆಚ್ಚಶೀಲ, ” 

- ಷಟ್‌ಸ್ಥಲ ಜ್ಞಾನ ಚಕ್ರವರ್ತಿ ಶ್ರೀ ಚನ್ನಬಸವಣ್ಣ . 
“ ಶಾಸ್ತ್ರ ಘನವೆಂಬನೆ ? ಕರ್ಮವ ಭಜಿಸುತ್ತಿದೆ ! ವೇದ ಘನವೆಂಬೆನೆ ? 
ಪ್ರಾಣವಧೆಯ ಹೇಳುತ್ತಿದೆ ! 
ಶ್ರುತಿ ಘನವೆಂಬೆನೆ ? ಮುಂದಿಟ್ಟರಸುತ್ತಿದೆ ! ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ , 
ತ್ರಿವಿಧ ದಾಸೋಹದಲ್ಲಲ್ಲದೆ ಕಾಣಬಾರದು ಕೂಡಲಸಂಗಮದೇವನು ” 

- ಭಕ್ತಿ ಭಂಡಾರಿ ಶ್ರೀ ಬಸವಣ್ಣನವರು . 

( ಮುಂದುವರೆಯುವುದು) 
ಜನವರಿ .1992 


37 


ವಿದ್ಯಾರ್ಥಿಜೀವನದ ಬೆಳಕು ಸರಣಿ 15 
ಬಿ. ಎಸ್ . ಕೃಷ್ಣಮೂರ್ತಿ, ನಂ . 5, ಸೀತಾ ವಿಲಾಸ್ ರಸ್ತೆ , ಮೈಸೂರು - 570024 


ಕಾಲವ್ಯಯ :- ಕಾಲವ್ಯಯ ಮಾಡದೆ ಎಲ್ಲರೂ ಇದನ್ನು ಬಳಸಿಕೊಳ್ಳಬೇಕು. 
ಕಾಲವು ಕಳೆದು ಹೋದರೆ ಮತ್ತೆ ಬರುವುದಿಲ್ಲ . Time is Money ಎಂದು 
ಇಂಗ್ಲಿಷ್ ಭಾಷಾಭಿಜ್ಞರು ಭಾವಿಸಿ ರೂಢಿಗೆ ತಂದುಕೊಂಡಿರುತ್ತಾರೆ. ಹೀಗಿದ್ದರೂ 
ಸ್ನಾನ, ಊಟ, ನಿದ್ದೆ , ಮನೆಯ ಕಾರ್ಯಗಳು, ಮನೆಗೆ ಬಂದವರೊಡನೆ ಸಂಭಾಷಣೆ 
ಇವುಗಳಿಂದ ಅಪವ್ಯಯವಾಗುವುದನ್ನು ತಪ್ಪಿಸಲಾಗುವುದಿಲ್ಲ. 


ಟಿ, ನಿಜಿ ಇ 


ಭಾವಿಸಿ ಆವುದಿಲ್ಲ. ಇದನ್ನು 
ಯ ಕಾಯಳಗೆ ತಂದು€ is AM 


ಕೆಲವು ಸಮಯಗಳು ಬಟ್ಟೆ ಧರಿಸುವುದು , ಅಲಂಕಾರಗಳು , ಬಟ್ಟೆ ಒಗೆಯುವುದು 
ಮನೆಗೆ ಆಹಾರ ಪದಾರ್ಥಗಳನ್ನು ಅಂಗಡಿಯಿಂದ ತರುವುದೂ ಸಹ ಕಾಲವ್ಯಯವೇ ! 
ಕೆಲವರು ಮುಖ್ಯ ಕಾಠ್ಯಗಳನ್ನು ಮಾಡಲು ವೇಳೆಯೇ ಸಿಗಲಿಲ್ಲವೆಂದು ಗೊಣಗುತ್ತಾರೆ 
ಕಾಲದ ಬೆಲೆಯ ಪ್ರಜ್ಞೆ ಇಟ್ಟುಕೊಂಡರೆ ಇಂಥಿಂಥಾ ಕಾಠ್ಯಗಳನ್ನು ಇಷ್ಟಿಷ್ಟೇ ಕಾಲದಲ್ಲಿ 
ಮಾಡಿ ಬಿಡುವ ಹವ್ಯಾಸ ಇಟ್ಟುಕೊಂಡರೆ ನಿಶ್ಚಿತ ಕಾರ್ಯಗಳಿಗೆ ಕಾಲಕೂಡಿ, 
ಬರುತ್ತದೆ. 


ಗಾಂಧೀಜಿಯವರು ಕಾಲವನ್ನು ಪೋಲು ಮಾಡುತ್ತಿರಲಿಲ್ಲ, ತಮ್ಮ ದಿನನಿತ್ಯದ 
ಕೆಲ ಸಮುಗಿದ ಮೇಲೆ ಸುಮ್ಮನೆ ಕೂಡದೆ ಚರಕದಿಂದ ನೂಲನ್ನಾದರೂತೆಗೆಯು 
ತಿದ್ದರು, ಅದಿಲ್ಲವಾದರೆ ಗ್ರಂಥಗಳನ್ನೋದುತ್ತಿದ್ದರು. ಇದರಿಂದ ಅವರ ಕಾರ್ಯಗಳು 
ಸುಸೂತ್ರವಾಗಿ ಜರಗುತ್ತಿದ್ದವು. ಆದ್ದರಿಂದ ದೇಶ ಭಕ್ತರು, ಸ್ವಾಮಿಭಕ್ತರು, ದೈವ 
ಭಕ್ತರು, ಮಾತ್ರವಲ್ಲದೆ ಸರ್ವಜನೋಪಕಾರಿ ಉದ್ಯಮಗಳನ್ನು ಮಾಡಲು ಸಾಧಿಸ 
ಬೇಕೆಂದಿರುವವರು, ಕಾಲನಿಷ್ಠೆಯಿಂದ ನಡೆದರೆ ಅವರ ಇಚ್ಚಿತ ಕಾವ್ಯಗಳಲ್ಲಿ ಫಲ 
ಉಂಟಾಗದಿರುವುದಿಲ್ಲ. 


ದೇಶ ಭಕ್ತಿಯುಳ್ಳವರಾಗಿದ್ದ ಬಾಲಗಂಗಾಧರತಿಲಕರವರು ಬ್ರಿಟಿಷರ ದಬ್ಬಾಳಿ 
ಕೆಯನ್ನು ಖಂಡಿಸುತ್ತಿದ್ದರು. ಅವರು ರಾಜದ್ರೋಹಕರವಾದ ಉಪನ್ಯಾಸ ಮಾಡಿದ 
ರೆಂಬ ಕಾರಣದಿಂದ ಸೆರೆಮನೆ ಶಿಕ್ಷೆ ವಿಧಿಸಲ್ಪಟ್ಟಿತ್ತು . ಅವರು ಸೆರೆಮನೆಗೆ ಹೋದರೂ 
ಅನ್ಯಾಯವಾಗಿ ಹೊತ್ತು ಕಳೆಯದೆ 'ಗೀತಾ ರಹಸ್ಯ ' ವೆಂಬ ಉತ್ಕುಷ್ಟ ಗ್ರಂಥವನ್ನು 
ಮಹಾರಾಷ್ಟ್ರ ಭಾಷೆಯಲ್ಲಿ ಬರೆದುಮುಗಿಸಿದರು . ಇದು ಅವರ ಕಾಲ ಅಪವ್ಯಯ ಮಾಡ 
ದಿರುವುದಕ್ಕೆ ಸಾಕ್ಷಿ : 


ಸಿದ್ದಗಂಗಾ 


38 


ಇನ್ನೊಂದು ಉದಾಹರಣೆಗೆ, ಅಮೆರಿಕಾದೇಶದಫಿಲಡೆಲ್ಪಿಯಾ ಎಂಬ ಊರಿನಲ್ಲಿ 
ಬೆಂಜಮಿನ್ ಫಾಂಕ್ಲಿನ್ ಎಂಬ ಪುಸ್ತಕಗಳ ವ್ಯಾಪಾರಿ ಇದ್ದ , ಇವನು ಕಾಲವನ್ನು 
ಬಹುಎಚ್ಚರಿಕೆಯಿಂದ ಕಾಣುತ್ತಿದ್ದ . ಒಂದು ದಿನ ಅವನ ಅಂಗಡಿಗೆ ಒಬ್ಬ ಗಿರಾಕಿ 
ಬಂದು ತನಗೆ ಬೇಕಾದ ಒಂದು ಪುಸ್ತಕದ ಬೆಲೆಕೇಳಿದ. ಯಜಮಾನ ಇರದೆ 
ಮಾರಾಟ ಮಾಡಲು ನೇಮಿಸಿಕೊಂಡಿದ್ದ ಒಬ್ಬ ಹುಡುಗನು ಗಿರಾಕಿಗೆ ಪುಸ್ತಕದ ಬೆಲೆ 
ಒಂದು ಡಾಲರ್ ಎಂದ. ಆ ಸಮಯದಲ್ಲಿ ಅಂಗಡಿ ಮಾಲೀಕನು ಬೇರೆ ಕೆಲಸದಲ್ಲಿ 
ತಲ್ಲೀನನಾಗಿದ್ದ . 


- ಗಿರಾಕಿಗೆ ತಾನು ಕೇಳಿದ ಪುಸ್ತಕದ ಬೆಲೆ ಹೆಚ್ಚೆಂದು ತೋರಿತು. ಆ ಹುಡುಗನಿಗೆ 
ಗಿರಾಕಿಯು ಅಯ್ಯಾ ಹುಡುಗ , ಒಳಗೆ ಹೋಗಿ ನಿನ್ನ ಮಾಲೀಕನನ್ನು ಕರೆ ಎಂದು 
ಕೇಳಿ ಕೊಂಡ. ಹುಡುಗ ಒಳಗೆ ನಡೆದು ತನ್ನ ಮಾಲೀಕನಿಗೆ ಹೇಳಿದ ಮಾಲೀಕರೇ 
ಹೊರಗೆ ಒಬ್ಬ ಗಿರಾಕಿ ಬಂದು ನಿಂತಿದ್ದಾನೆ. ಯಾವುದೋ ಒಂದು ಪುಸ್ತಕ ಬೇಕೆಂದು 
ಕೇಳಿದಾಗ ನಾನು ಅದರ ಬೆಲೆ ಒಂದುಡಾಲರ್ ಎಂದು ಹೇಳಲು ಆತ ನಿಮ್ಮನ್ನೇ ಬರಲು 
ಕೇಳಿರುತ್ತಾನೆಂದ. ಫ್ರಾಂಕ್ಲಿನ್ ತಾನು ಮಾಡುತ್ತಿದ್ದ ಕಾರವನ್ನು ನಿಲ್ಲಿಸಿ ಹೊರಗೆ 
ಬಂದ. ಗಿರಾಕಿಯು ತನಗೆ ಬೇಕಾದ ಪುಸ್ತಕದ ಬೆಲೆ ಎಷ್ಟೆಂದು ಕೇಳಿದಾಗ ಯಜ 
ಮಾನನು ನೀನು ಕೇಳಿದ ಪುಸ್ತಕದ ಬೆಲೆ ಒಂದೂವರೆ ಡಾಲರ್ ಎಂದ. 


ಆಗ ಗಿರಾಕಿಗೆಕೋಪಬಂತು. ಕೇಳಿದ ಏನ್ಸಾರ್ ! ನಿಮ್ಮ ಹುಡುಗ ನಾನು 
ಕೇಳಿದ ಪುಸ್ತಕದ ಬೆಲೆ ಒಂದು ಡಾಲರ್‌ಎಂದ ಈಗ ಅದೇಪುಸ್ತಕವನ್ನು ಅರ್ಧ ಡಾಲರ್ 
ಹೆಚ್ಚಿಗೆ ಹೇಳಿದ್ದೀರಿ ಅಂದ. ಸಾರ್ ! ಇದು ನ್ಯಾಯವೇ ? ಹೀಗೆ ಕೇಳಬಹುದೇ ? 
ಅದಕ್ಕೆ ಫ್ರಾಂಕ್ಲಿನ್ ಅಯ್ಯಾ ನೀನು ಮಾತನಾಡದೆ ಪುಸ್ತಕದ ಬೆಲೆ ಒಂದು ಡಾಲರ್ 
ಕೊಟ್ಟುಕೊಂಡಿದ್ದರೆ ಅಷ್ಟೇ ಬೆಲೆಗೆ ನಿನಗೆ ಪುಸ್ತಕ ಸಿಗುತ್ತಿತ್ತು . ಅದೇ ಪುಸ್ತಕದ 
ನಿಜವಾದ ಬೆಲೆ ! ನಮ್ಮ ಹುಡುಗ ತಪ್ಪು ಹೇಳಲಿಲ್ಲ, ಅವನ ಮಾತನ್ನು ನಂಬದೆ ನನ್ನ 
ಬರುವಂತೆಮಾಡಿ ಮುಖ್ಯವಾದ ಕಾವ್ಯವನ್ನು ಹಾಳುಮಾಡಿದೆ. ಕಾಲವ್ಯಯವಾಯಿತಲ್ಲ 
ಅದಕ್ಕಾಗಿ ಅರ್ಧಡಾಲರ್ ಬೆಲೆ ಏರಿದೆ. ಬೇಕಾದರೆ ತೆಗೆದುಕೋ ಬೇಡವಾದರೆ ಬಿಡು 
ಎಂದು ಒಳಗೆ ಹೋಗುವುದರಲ್ಲಿದ್ದ ಗಿರಾಕಿಗೆ ಆಗ ಕಾಲದ ಬೆಲೆ ಗೊತ್ತಾಯಿತು 
ವ್ಯರ್ಥವಾದಕಾಲದ ಆರ್ಧಡಾಲರ್‌ ಹೆಚ್ಚಾದರೂ ಯತ್ನವಿಲ್ಲದೆ ಒಂದೂವರೆ ಡಾಲರ್ 
ಕೊಟ್ಟು ಪುಸ್ತಕವನ್ನು ಕೊಂಡು ಹೊರಟು ಹೋದ. ಆದ್ದರಿಂದ ಕಾಲದ ಬೆಲೆಗೆ 
ಅರ್ಥವಿದೆ. 


ಜನವರಿ-1992 


39 


ಏನಂತೀರಿ? ಕಾಲಕ್ಕೆ ತಕ್ಕ 
ರಸಿಕಪುತ್ತಿಗೆ, ಎರಡನೇ ತಿರುವು, ಚನ್ನಪಟ್ಟಣ - 571501, ಬೆಂಗಳೂರು ಜಿಲ್ಲೆ, 


ಹೊಸದರಲ್ಲಿ ಅಗಸ ಎತ್ತೆತ್ತಿ ಒಗೆದ ಎಂಬ ಒಂದು ನಾಣ್ಣುಡಿ ಇದೆ. ಅಂದರೆ 
ಯಾವುದೇ ಕೆಲಸ, ಜಾಗಕ್ಕೆ ಹೊಸತಾಗಿ ಬಂದವರು ಆರಂಭದಲ್ಲಿ ಎಲ್ಲಿಲ್ಲದ ಉತ್ಸಾಹ 
ತೋರುತ್ತಾರೆ, ಬರಬರುತ್ತಾ ಅವರ ಉತ್ಸಾಹ ಅಸಕ್ತಿ ಕುಂಠಿತವಾಗುತ್ತದೆ. ಅಥವಾ 
ನಿಜರೂಪ ಬದಲಾಗುತ್ತದೆ. ಉದಾಹರಣೆಗೆ ರಂಗಪ್ಪ ಎಂಬ ವ್ಯಕ್ತಿಯೊಬ್ಬ ಕೌರವನ 
ಪಾತ್ರ ಮಾಡಿದನೆನ್ನಿ . ಆರಂಭದಲ್ಲಿ ಆರ್ಭಟ, ಅಬ್ಬರ ಮಾಡುತ್ತಾ ಪ್ರವೇಶಿಸಿದನೆನ್ನಿ 
ಆದರೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದ ತನಕ ತನ್ನ ವೇಷದ ಆವೇಶ ಉಳಿಸಿ 
ಕೊಂಡು ಕೌರವನಾಗಿಯೇ ಉಳಿಯುವುದು ಅಸಾಧ್ಯ . ಒಂದಲ್ಲ ಒಂದು ಕಡೆ ಅವನ 
ವ್ಯಕ್ತಿತ್ವದ ಕುಂದು ಕಾಣಿಸಿಕೊಳ್ಳುತ್ತದೆ. ಹಾಗೇ ಒಬ್ಬ ವ್ಯಕ್ತಿ ತನ್ನ ಸೇವಾ ಕಾಲದ 
ಪೂರ್ತಿ ಅಧಿಕಾರಿಯಾಗಿಯೇ ಇರಲಾರ, ಒಮ್ಮೆಯಾದರೂ ತನ್ನ ನಿಜರೂಪಕ್ಕೆ 
ಬಂದೇ ಬರುತ್ತಾನೆ. 


ಹೊಸತಾಗಿ ಬಂದ ಅಧ್ಯಾಪಕ, ಅಧಿಕಾರಿ, ಕೆಲಸಗಾರ, ಕಲಾವಿದ, ಕುಶಲಕರಿ 
ಯಾರೇ ಇರಲಿ ಮೊದಲು ತುಂಬಾ ಪ್ರಾಮಾಣಿಕ ಉತ್ಸಾಹಿ, ಸ್ವಾಮಿನಿಷ್ಠನೆಂದು 
ಕಾಣುತ್ತಾನೆ. ಬರಬರುತ್ತಾ ಪರಿಸ್ಥಿತಿ ವಾತಾವರಣ ಸುತ್ತಲ ಒತ್ತಡಗಳಿಂದ ಕೈ 
ಚೆಲ್ಲಿ ಕೊಳ್ಳುತ್ತಾನೆ. ಒಂದು ವೇಳೆ ಆರಂಭದಿಂದ ಕೊನೆತನಕ ತನ್ನ ಪಾತ್ರ ನಿಶ್ವಹಿ 
ಸುವುದು ಸಾಧ್ಯವಾಗುವುದಾದರೆ, ಅದು ಕೇವಲ ಸಿನಿಮ ನಟರಿಗೆ ಮಾತ್ರ ಕಾರಣ 
ಅವರು ಈದಿನ ಲವರ್ ಆಗಿದ್ದಾರೆ. ನಾಳೆ ವಿಲನ್ ನಾಡಿದ್ದು ಟ್ರಾಜಿಡಿ, ಕ್ಷಣಕ್ಷಣಕ್ಕೂ 
ಬದಲಾಯಿಸಿಕೊಳ್ಳುತ್ತೆ ಅಭಿನಯಿಸುತ್ತಾರೆ. ಹಾಗಾಗಿ ವೈವಿದ್ಯತೆಯಲ್ಲಿ ಖುಷಿ 
ಕಂಡು ಅದನ್ನು ಉಳಿಸಿಕೊಳ್ಳುತ್ತಾರೆ, 


ಕಳೆದ ಮೂವತ್ತು ವರ್ಷಗಳ ಅನುಭವ ಹೇಳುವಂತೆ ಯಾವುದೇ ಅಧಿಕಾರಿ 
ತನ್ನ ಸೇವಾಕಾಲದ ಪೂರ್ತಿ ಅವಧಿ ಏಕಪ್ರಕಾರ ಕೆಲಸಮಾಡಿಲ್ಲ . ಹಾಗೆ ಕೆಲಸ 
ಮಾಡಲು ಜನ ಅವನನ್ನು ಬಿಡುವುದಿಲ್ಲ. ರಾಜಕೀಯದವರೂ ಪುಡಾರಿಗಳೂ ಕೈಕೆಳಗಿ 
ನವರೂ ಕೆಡಿಸಿಬಿಡುತ್ತಾರೆ, 


ಲಂಚದ ಪ್ರಪಂಚದಲ್ಲಿ ಪ್ರಾಮಾಣಿಕನಾಗಿರುವುದು ಅಸಾಧ್ಯವೆಂಬ ಸಂಗತಿ 
ಮನೆ ಮಾತಾಗಿದೆ. ಉದಾಹರಣೆಗೆ ಒಬ್ಬ ಅಧಿಕಾರಿಯು ಪ್ರಕರಣ ನೋಡಿ, ಆತ 
ಉತ್ತಮ ಆಡಳಿತಗಾರ, ಬುದ್ದಿವಂತ , ಕೆಲಸಗಾರ, ಬಂದ ಹೊಸ ದಿನ ಉತ್ಸಾಹದಲ್ಲಿ 


ಸಿದ್ದಂಗಗಳ 


40 


ತನ್ನ ಕಛೇರಿಯಲ್ಲಿ ಸಾಕಷ್ಟು ಹೊಸತನ ಮೂಡಿಸಿದ, ಹಳೆಯ ಕಡತಗಳನ್ನು ಒಪ್ಪ 
ಗೊಳಿಸಿದ. ಕಛೇರಿ ಕೆಲಸದಲ್ಲಿ ಶಿಸ್ತು ಮೂಡಿಸಿದ, ಸಾಧ್ವಜನಿಕರೊಡನೆ ಉತ್ತಮ 
ಸಂಪರ್ಕ ಸಾಧಿಸಿದ, ಸೋರುವಿಕೆ , ಕಳ್ಳತನ, ತಡೆದ, ಅಕ್ರಮ ವ್ಯವಹಾರ ಬಲಿಹಾ 
ಕಿದ, ಅನ್ಯಾಯಕ್ಕೆ ಬೇಲಿ ಹಾಕಿದ, 


ಆದರೆ ಅದುದುದೇನು ? ಕೊನೆಗೊಂದುದಿನ ಮಹಾನುಂಗಪ್ಪ ನೆಂಬ ಖ್ಯಾತಿ 
ಪಡೆದ. ಒಳಗೇಮೇದ ಗಳಿಗೆಸಿದ್ದನೆಂಬ ಗಾದೆ ಸತ್ಯ ಮಾಡಿದ. ಹೌದಾ? ಹಾಗಾ ? 
ಎಂದು ಬೆರಗಾಗುವಹಾಗೆ ವರ್ತಿಸಿದ. 


ಆದರೆ ಅದರಲ್ಲಿ ಸತ್ಯಾಂಶವೆಷ್ಟೆಂದು ಯಾರು ಬಲ್ಲರು ? ಅಧ್ಯಾಪಕ ಎಷ್ಟೇ ಒಳ್ಳೆ 
ಯವನಾದರೂ ವಿದ್ಯಾರ್ಥಿಗಳು ಕಲಿಯದಿದ್ದರೆ ಏನು ಮಾಡಿಯಾರು ? ಅಧಿಕಾರಿ 
ಗಳು ಎಷ್ಟೇ ಒಳ್ಳೆಯವರಾದರೂ ಅವರ ಕೈಕೆಳಗಿನವರು ಸರಿಯಾಗಿಲ್ಲದಿದ್ದರೆ ಏನಾ 
ದೀತು ? ವ್ಯಕ್ತಿ ಎಷ್ಟು ಒಳ್ಳೆಯವನಾದರೂ ಅವನು ವಹಿಸಿದ ಪಾತ್ರವೇ ಹಾಗಿದ್ದರೆ 
ಏನುಮಾಡಲು ಸಾಧ್ಯ ? ನಾಯಿಯು ವೇಷ ಹಾಕಿದರೆ ಅದರ ಭಕ್ಷಣ ನಿರಾಕರಿಸು. 
ವಂತಿಲ್ಲ ಇಲ್ಲದಿದ್ದರೆ ಇದು ನಾಯಿ ಅಲ್ಲ ಎಂದು ಜನ ಒತ್ತರಿಸಿ ಬಿಡುತ್ತಾರೆ. ಇಂಥ 
ವಿಚಿತ್ರ ಪ್ರಪಂಚದಲ್ಲಿ ಬದುಕುವುದು ಕಷ್ಟ . ಕಾಲಕ್ಕೆ ತಕ್ಕ ವೇಷ ಹಾಕಲೇಬೇಕು. 


ಆಜೀವ ಸದಸ್ಯರುಗಳಲ್ಲಿ ಒಂದು ಮನವಿ 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವ ಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾತ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮ ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ” ನಿಮಗೆಕ್ರಮವಾಗಿ ತಲುಪಲು 
ಸಹಕರಿಸಬೇಕಾಗಿ ಪ್ರಾರ್ಥನೆ. ತಮ್ಮ 
- ಸದಸ್ಯತ್ವದ ನಂಬರನ್ನು 

ಬರೆಯಿರಿ 


ಜನವರಿ - 192 


ಸಿದ್ದಗಂಗಾ 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದಪಿಯಊಟ, ವಸತಿ,ತಿಂಡಿತಿನಿಸುಗಳನಮತ ಳುಸದಾನಿಮ್ಮನ್ನುಸ್ವಾಗತಿಸುತ್ತಿಪರ 


HotelShreeN. 


Nanjundesw 


ಹೋಟೆಲ್ ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು ಉಪಹಾರಮಂದಿರ, ಬಿ.ಹೆಚ್,ರಸ್ತೆ,ತುಮಕೂರು 

ಮೊರವಾಣಿ 8597,2373,2577. 


ಶ್ರೀನಂಜುಂಡೇಶ್ವರ of10ಬೇಕರಿ ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿ ಚಿಕ್ಕಪೇಟೆತುಮಕೂರು ದೂರವಾಣಿ:807 


SRI 


KERY 


ANJUNDLOWAL 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ ಉಪಹಾರಗಳಶ್ರೇಷ್ಠದರ್ಜೆಯರೆಸ್ಟೋರೆಂಟ್ ಬಿ.ಹಚ್.ರಸ್ತೆ,ತುಮಕೂರು. ದೂರವಾಣಿ:2677 


ಶ್ರೀ 
ನಂಜುಂಡೇಶ್ವರ 
ಸ್ವೀಟ್ಸ್ ಮಹದೇವು. 

ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂ 
ಬೇಕರಿ 
ತಿನಿಸುಗಳ 
ನಗರದ 
ಏಕೈಕ 
ಸ್ಥಳ ಅಶೋಕರಸ್ತೆತುಮಕೂರು ದೂರವಾಣಿ:2017. 


42 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ . ಎಸ್ . ನರಸಿಂಹ ಜೀಯರ್‌, ಶ್ರೀ ಬಸವೇಶ್ವರ ಇಂಗ್ಲಿಷ್ ಶಾಲೆ, ತುಮಕೂರು - 2 

ಈ ಜಗತ್ತು ಕೇವಲ ಭೌತ ಪ್ರಪಂಚವಲ್ಲ. ಇಲ್ಲಿಯ ಅನೇಕ ಶಕ್ತಿಗಳು , 
ಅವುಗಳ ಪ್ರಭಾವ ಹಾಗೂ ಪರಿಣಾಮಗಳನ್ನು ಪರಿಶೀಲಿಸಿದಾಗ ಎಲ್ಲವನ್ನು ಒಂದು 
ಬುದ್ದಿವಂತಿಕೆಯಿಂದ ವ್ಯವಸ್ಥೆ ಮಾಡಿದಂತೆ ಗೋಚರವಾಗುತ್ತದೆ. ಇಡೀ ವಿಶ್ವದಲ್ಲಿ 
ಕಾಣಬರುವ ಬಲ ಮತ್ತು ಶಕ್ತಿ ( Force and energy) ಇವೆಲ್ಲಕ್ಕೂ ಆಧಾರ 
ವಾಗಿ ನಮ್ಮ ಹಿಂದಿನ ಋಷಿವರ್ಯರು ಶಿವ - ಶಕ್ತಿ ” ಯ ಕಲ್ಪನೆಯನ್ನು ಕರಾರುವಾ 
ಕಾಗಿ ವರ್ಣಿಸಿದ್ದಾರೆ. ಇದು ಪ್ರಜ್ಞಾವಂತಿಕೆಯ ತುತ್ತ ತುದಿ ಎಂದು ಕೆಲವು ವಿಜ್ಞಾ 
ನಿಗಳೇ ಅಭಿಪ್ರಾಯ ಪಟ್ಟಿದ್ದಾರೆ. ಡಾ|| ಎ . ಕೆ. ಗಂಗೂಲಿ ಮತ್ತು ಇತರೆ ಕೆಲವು 
ವಿಜ್ಞಾನಿಗಳ ಅಭಿಪ್ರಾಯ ದಂತೆ “ Siva- Shakti is a two dimensional 
unity known as also " Ardha-Nari Nateswara , (Halfmale 
and Half female Lord of the universe ) in which 
the male represents Concsiousness and the female 
pure cosmic Energy . The whole universe is a manifes 
tation of Brahman brought about by this dual princi 
ple ! siva is the static power potential while Shakti 
is the active energy of movment and change , ' actu 
alizing in the Various phenomena. Siva in related 
to space and shakti to time. The two together ( che 
tanaaschetanaam ) make a unified principle of Cosmic 
Energy merging all the other forces in creation sym 
bolised also as Nataraja performing the cosmic dance 
of creation and destruction simultaneously going on 
Ceaselessly in the Universe ." 


ವೇದಾಂತದ ಪ್ರಕಾರ, ಈ ಶಿವಶಕ್ತಿಯಿಂದ ಪ್ರವಹಿಸುವ ವಿಶ್ವದ ಶಕ್ತಿಯನ್ನು 
ಸತ್ವ , ರಜೋ ಮತ್ತು ತಮೋಗುಣಗಳೆಂದು ಕರೆದಿದ್ದಾರೆ, 'From Satwa come 
intelligence , mind and other faculties of conscious 
ness in all living beings , Rajas Kriya shakti has 
the attribute of dynamism which puts in to action 
the Various forces in creation and is responsible 


ಜನವರಿ - 92 


43 


for emergence of life and activity in beings. Thamas 
with its Dravya - shakti has the attributes of conden 
sation ( in to matter) dullness and destruction . It is 
responsible for transforming subtle consciousness in 
to gross elements . In living beings ' Thamas' is the 
principle cause of Ignorance , inactivity , sleep , disease 
and death . 


All these three energy attributes join together in 
infinite permutations and Combinations of endless 
degrees of each of the three gunas under the firm control 
of Shakti in the continouus process of creation , sustenance 
and disolution of Universe. ಈ ಸತ್ವ , ರಜಸ್ , ಮತ್ತು ತಮೋಗುಣ 
ಗಳೇ ನಾನಾ ರೀತಿಯಲ್ಲಿ ಒಂದರೊಡನೊಂದು ಸೇರಿ ಇಡೀ ವಿಶ್ವದ ಚೇತನ, 
ಅಚೇತನವಸ್ತುಗಳ ಸೃಷ್ಟಿ , ಸಂರಕ್ಷಣೆ ಹಾಗೂ ನಾಶಕ್ಕೆ ಕಾರಣವೆಂಬುದು ವೇದಗಳಿಂದ 
ತಿಳಿಯುವ ಅ೦ಶ. 


ಅತ್ಯದ್ಭುತ ಕಲ್ಪನೆಯೆಂದು ಭಾವಿಸಿರುವ ಈ ಶಿವ ಶಕ್ತಿ ಕಲ್ಪನೆ ಹಾಗೂ ನಟ 
ರಾಜನ ತಾಂಡವ ನೃತ್ಯದ ಬಗ್ಗೆ ಪ್ರಸಿದ್ಧ ವಿಜ್ಞಾನಿಗಳು ನಮ್ಮ ಪೂರ್ವಜರ ಪ್ರಜ್ಞೆ . 
ಯನ್ನು ಒಪ್ಪಿ ಈ ರೀತಿ ನುಡಿದಿದ್ದಾರೆ. 


ಭೌತವಿಜ್ಞಾನಿ Dr, Roger Jones ರವರು It is Siva who 
incorporates energy time creation on metaphor most 
early . For it is the female side of Siva his active power , 
principle that brings to life desire in action , woand 8 . 


Dr. Fritjof Capra 0 . 8 ' The new Vision of Reality 
ಎಂಬ ತಮ್ಮ ಪುಸ್ತಕದಲ್ಲಿ ಈ ರೀತಿ ಹೇಳಿದ್ದಾರೆ. The most spectacular 
aspect of sub - atomic physics is the creation and 
destruction of material particles. Modern physics 
shows that movement and rythm are essential proper 


ಸಿದ್ದಗಂಗಾ 


ties ofmatter ; That all matter , whether here on earth 
or in outer space , is involved in a continual dance . 
This dynamic view of univers is similar to that of 
modern physics and consequneutly finds its most beau 
tiful expression in India in the image of siva Nataraja ! 


" The Siva - Shakti principle pervading the whole 
cosmos thus provides a logical and consistent insight 
in to the subtle forces of creation and destruction 
continuosly going on in the whole cosmos." 


ವಿಜ್ಞಾನದ ಬೆಳವಣಿಗೆಯಿಂದ ಭೌತಿಕವಾದ ಪ್ರಬಲವಾಗಿದ್ದಾಗ, ಈ ಜಗತ್ತೆ 
ಲ್ಲವೂ ಬದಲಾಗದ ಭೌತ- ಜೀವವಿಜ್ಞಾನ ನಿಯಮಗಳಿಗನುಸಾರವಾಗಿ ಯಂತ್ರದಂತೆ 
ನಡೆದುಕೊಂಡು ಹೋಗುತ್ತಿದೆ ಎಂಬ ಭಾವನೆ ಇತ್ತು . ಪ್ರಕೃತಿಯೇ ಸರ್ವಸ್ವ , ಜೀವಿಗಳೂ 
ಪರಮಾಣುಗಳ ಆಕಸ್ಮಿಕ ಸಂಯೋಗಗಳಿಂದ ತಾವಾಗಿಯೇ ಸೃಷ್ಟಿಯಾದುವು ಎಂದು . 
ತಿಳಿದಿದ್ದರು. ಪರಮಾಣು ಅಭೇದ್ಯ ಜಡವಸ್ತುವನ್ನು ಸೃಷ್ಟಿಸಲು ನಾಶಮಾಡಲು ಸಾಧ್ಯ 
ವಿಲ್ಲ ಎಂಬ ಡಾಲ್ಟನ್ನನ ಪರಮಾಣುವಾದ ಭದ್ರವಾಗಿ ತಳವೂರಿದ್ದಿತು. ಆದರೆ 19ನೇ 
ಶತಮಾನದ ಕೊನೆಯಲ್ಲಿಕಂಡು ಹಿಡಿಯಲ್ಪಟ್ಟ ಸಂಗತಿಗಳು ಈ ಭದ್ರ ಬುನಾದಿಯನ್ನು 
ಅಲುಗಾಡಿಸಿದವು. ಮೊಟ್ಟಮೊದಲು ಎಲೆಕ್ಟ್ರಾನ್ ಎಂಬ ಋಣವಿದ್ಯುತ್ತಿನ ಮೂಲಕಣ 
ಗಳು ಪರಮಾಣುಗಳಲ್ಲಿರುವುದು ಪತ್ತೆಯಾಯಿತು, ಪರಮಾಣುಗಳು ಪ್ರೋಟಾನ್ , 
ನ್ಯೂಟ್ರಾನ್, ಮತ್ತು ಎಲೆಕ್ಟ್ರಾನ್ ಎಂಬ ಮೂರು ವಿಧದ ಕಣಗಳಿಂದ ರಚಿತವಾಗಿವೆ 
ಎಂಬುದು ಪ್ರಯೋಗಗಳಿಂದ ತಿಳಿಯಿತು. ಈ ಸಮಯದಲ್ಲಿಯೇ ರೇಡಿಯಂ ಮುಂತಾದ 
ಕೆಲವುಮೂಲವಸ್ತುಗಳ ಪರಮಾಣು ಕೇಂದ್ರಗಳು ತಮಗೆ ತಾವೇ ಒಡೆದು ಕಿರಣ 
ಗಳನ್ನು ಸ್ಪುರಿಸುವುದು ಕಂಡು ಬಂದಿತು. ನಂತರ ಐನ್ ಸ್ಟೀನ್ ಎಂಬ ಪ್ರಸಿದ್ದ ವಿಜ್ಞಾನಿ 
ಜಡವಸ್ತು ಮತ್ತು ಶಕ್ತಿ ಪರಿವರ್ತನೀಯ ಎಂಬ ( E = mc² ) ತನ್ನ ಸಾಪೇಕ್ಷವಾದ ಮುಂದಿಟ್ಟ 
ಜಡವಸ್ತು ಮತ್ತು ಶಕ್ತಿಗಳು ಒಂದೇ ಮೂಲಶಕ್ತಿಯ ಪ್ರಭೇದಗಳೆಂದೂ ತಿಳಿಯಿತು . 
ಕ್ವಾಂಟಂ ವಾದದ ನಂತರ ವಿಜ್ಞಾನಿಗಳು ಈ ಜಗತ್ತು ಯಾಂತ್ರಿಕವಾಗಿ ನಡೆದುಹೋಗು 
ತಿಲ್ಲವೆಂಬುದನ್ನು ಮೊದಲ ಬಾರಿಗೆ ಅರಿತರು. ಇದು ಸದಾ ಬದಲಾಗುತ್ತಿರುವ ಒಂದು 
ಸಜೀವ ವ್ಯವಸ್ಥೆ ( Living system ) ಎಂಬ ಭಾವನೆ ವಿಜ್ಞಾನಿಗಳಲ್ಲಿ ಮೂಡಿ 
ಹಿಂದಿನ ಭೌತಿಕ ವಾದ ಮರೆಯಾಗುತ್ತಾ ಬಂದಿದೆ. 


ಜನವರಿ.1992 


45 


ಎಲ್ಲಾ ವಸ್ತುಗಳೂ ಪರಮಾಣುಗಳಿಂದ ರಚಿತವಾಗಿವೆ . ಈ ಪರಮಾಣುಗಳು 
ಹಲವು ವಿಧದ ಮೂಲ ಕಣಗಳಿಂದ ಕೂಡಿವೆ. ಈ ಮೂಲಕಣಗಳು ಸದಾ ಆತಿವೇಗ 
ದಿಂದ ಚಲಿಸುತ್ತಾ ಹಲವು ರೀತಿಯ ಸ್ಪಂದನಗಳನ್ನು ಪ್ರದರ್ಶಿಸುತ್ತವೆ. ಪರಮಾಣು 
ಗಳಲ್ಲಿನ ಎಲ್ಲಾ ಚಲನೆಗಳೂ ಅತಿವೇಗದಿಂದ ನಡೆಯುತ್ತಿರುವುದರಿಂದ ವಸ್ತುಗಳು 
ಒಂದು ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಪಡೆದಿರುವಂತೆ ಭಾಸವಾಗುತ್ತದೆ. ಉದಾ 
ಹರಣೆಗೆ ಜೋರಾಗಿ ತಿರುಗುತ್ತಿರುವ ಫ್ಯಾನ್ ಒಂದು ತಟ್ಟೆ ಯ ಆಕಾರವಾಗಿ ಕಾಣುವೆ 
ತದೆ. ವಿಮರ್ಶಿಸಿದಾಗ ಪರಮಾಣುಗಳಲ್ಲಿ ಖಾಲಿ ಜಾಗವೇ ಬಹುಭಾಗ (100000 
ದಲ್ಲಿ 99999ಭಾಗ ಖಾಲಿ ) ಮೂಲಕಣಗಳು ಈ ಅವಕಾಶದಲ್ಲಿ ಸದಾ ವೇಗದಿಂದ 
ಚಲಿಸುತ್ತವೆ. ಅವು ಸುಮ್ಮನೆ ಸಿಕ್ಕಾಪಟ್ಟೆ ಚಲಿಸದೆ ತಾಳಬದ್ದವಾಗಿ ಲಯಬದ್ಧವಾಗಿ 
ನಿಶ್ಚಿತ ರೀತಿಯಿಂದ ಚಲಿಸುತ್ತವೆಯೆಂಬುದನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. 
ಬೇರೆ ಬೇರೆ ಕಣಗಳು ಬೇರೆ ಬೇರೆ ರೀತಿಯಲ್ಲಿ ನೃತ್ಯ ಮಾಡುತ್ತಿವೆ ಎಂಬುದು ವಿಜ್ಞಾನಿ 
ಗಳ ಅಭಿಪ್ರಾಯ . ಬರೀ ಕಣಗಳಲ್ಲದೆ ಪರಮಾಣುವಿನಲ್ಲಿರುವ ಖಾಲಿ ಜಾಗವೂ ಈ 
ನೃತ್ಯದಲ್ಲಿ ಪಾಲ್ಗೊಳ್ಳುತ್ತಿದೆಯಂತೆ. ಎಂತಹ ಆಶ್ಚರ್ಯ ಸಂಗತಿ ! 


ಈ ಬಗ್ಗೆ ಭೌತ ವಿಜ್ಞಾನಿ Dr. Fritjof Capra ರವರು ಈ ರೀತಿ ವರ್ಣಿ 
200 8 " The bubble Chamber photographs of interac 
ting Particles bear testimony to the Continued rythm 
of Creation and destruction of the universe . As he 
further tells us " Eyen the so called stable structures 
which build up the material Universe do not remain 
stable but oscillate in rythemic movements.. . .... The 
whole universe is thus engaged in a continual cosmic 
dance of energy . " To - day physicists are becoming 
increasingly aware of this interesting phenome 
non which is termed by them as " Energy dance ," 
'Cosmic dance ' or dance of creation and destruction 
and so on, ಇಡೀ ಜಗತ್ತೇ ಈ ರೀತಿ ತಾಳ ಹಾಗೂ ಲಯಬದ್ಧವಾಗಿ 
ನೃತ್ಯ ಮಾಡುತ್ತಿರುವ ಸಂಕೇತವೇ ಶಿವನ ತಾಂಡವ ನೃತ್ಯ , ಶಿವನು ವಿಶ್ವದ ಸೃಷ್ಟಿ 
ಯನ್ನು , ಪಾಲನೆಯನ್ನು ಹಾಗೂ ಅದರ ಅಂತ್ಯವನ್ನು ತನ್ನ ಲೀಲೆಯಾಗಿಮಾಡಿ 
ಕೊಂಡು ಆನಂದದಿಂದ ಮಾಡುತ್ತಿರುವ ಈ ತಾಂಡವನೃತ್ಯವೇ ವಿಜ್ಞಾನಿಗಳು ಅರಿ 
ಯುತ್ತಿರುವ ' Cosmic dance,' ' energy dance' ಅಥವಾ dance 
of creation and destruction ,' ಅಲ್ಲವೇ . 
ಸಿದ್ದಗಂಗಾ 

46 


ಗಾಮಾಂತರ ಬಸವ ಜಯಂತಿ 265 ಮತ್ತು 266 


ಆತ್ಮೀಯ ಶರಣ ಬಂಧು , 


ದಿನಾಂಕ 21 -6 -91 ರಂದು ಬೆಂಗಳೂರು ಜಿಲ್ಲೆ ಮಾಗಡಿ ತಾಲ್ಲೂಕು ರಂಗೇನ 
ಹಳ್ಳಿಯಿಂದ ಬಸವಜಯಂತಿಯ ಯಾತ್ರೆ ಮುಂದುವರಿದು ತುಮಕೂರು ಜಿಲ್ಲೆ ಮಧು 
ಗಿರಿ ತಾಲ್ಲೂಕು ನೇರಳೇಕೆರೆ ಗ್ರಾಮದತ್ತ ಸಾಗಿತು. ದಿನಾಂಕ 24 .11. 91ರಂದು 
ನೇರಳೇಕೆರೆಯಲ್ಲಿ ಅಭೂತ ಪೂರ್ವವಾದ ಸಮಾರಂಭ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ 
ಆಶ್ರಯದಲ್ಲಿ ನೆಡೆಯುತ್ತಿರುವ ಗ್ರಾಮಾಂತರ ಪ್ರೌಢಶಾಲೆಯ ನೂತನಕಟ್ಟಡ ಪ್ರಾರಂ 
ಭೋತ್ಸವ ಸಂದರ್ಭ, ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜಿ. ಪರಮೇಶ್ವರ್ ಅವರು 
ಪರಮಪೂಜ್ಯರು ಮಾಡುತ್ತಿರುವ ಸೇವೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿದರು. 
ಆಂಧ್ರದ ಶಾಸಕರಾದ ಶ್ರೀ ರಘುವೀರರೆಡ್ಡಿಯವರು ಮಾತನಾಡುತ್ತ ಶಾಲೆಗೆ ಅಗತ್ಯ 
ವಾಗಿರುವ ಸಭಾಭವನವನ್ನು ಕಟ್ಟಿಸಿಕೊಡಲು ವಾಗ್ದಾನವಿತ್ತರು. 


ಸಂಜೆನಡೆದ ಬಸವಜಯತಿ ಸಮಾರಂಭದಲ್ಲಿ ಶ್ರೀ ಬಿ . ವೀರಭದ್ರಯನವರು 
ಮಾತನಾಡುತ್ತ ಮನುಕುಲದ ಮಹಾದೀಪವಾಗಿ ಬಂದ ಬಸವಣ್ಣನವರ ದಿವ್ಯ ವ್ಯಕ್ತಿ 
ತ್ವವನ್ನು ಪರಮಪೂಜ್ಯ ಶ್ರೀಶ್ರೀಗಳು ಗ್ರಾಮೀಣ ಬಂಧುಗಳಿಗೆ ನಾಟಕ ಮಾಧ್ಯಮ 
ದಲ್ಲಿ ಪರಿಚಯಮಾಡಿಕೊಡುವ ಮಹಾ ಮಣಿಹಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ 
ಎಂದು ನುಡಿದರು. ಶ್ರೀ ಹೆಚ್ . ವಿ. ವೀರಭದ್ರಯ್ಯನವರು ಜನಪದದ ಜೀವನ 
ಉದ್ದಾರಕ್ಕಾಗಿಯೇ ಜನ್ಮವೆತ್ತಿದವನು ಬಸವಣ್ಣ . ಅದಕ್ಕಾಗಿ ಅವನು ಜನಪದರ ಭಾಷೆ 
ಯನ್ನು ಬಳಸಿಕೊಂಡು ವಚನಗಳನ್ನು ರಚಿಸಿದ. ಜನಪದರೂ ಭಕ್ತಿಯಿಂದ ಬಸವಣ್ಣ 
ನನ್ನು ಪ್ರಾರ್ಥಿಸಿದ್ದಾರೆ ಎಂದು ಹೇಳಿದರು. 


ಬಸವಣ್ಣನವರಂಥ ವಿನೂತನ ಕಾಂತ್ರಿಕಾರಿಯನ್ನು ಈ ಜಗತ್ತು ಕಾಣಲಾಗಲಿಲ್ಲ. 
ಹಂಗಿಲ್ಲದ ಬದುಕಿಗೆ ಮಾರ್ಗ ಕಾಯಕವೊಂದೇ ಎನ್ನುತ್ತ ಮಾನವೀಯತೆಯ 
ಮಹಾ ಕುಸುಮ ದಾಸೋಹವೆಂಬುದನ್ನು ಸಾರಿಹೋದ ಮಹಾಮಾನವ ಬಸವಣ್ಣ 
ಎಂದು ಪರಮಪೂಜ್ಯ ಶ್ರೀಶ್ರೀಗಳವರು ಅಧ್ಯಕ್ಷ ಪೀಠದಿಂದಆಶೀರ್ವಚನ ನೀಡಿದರು. 


ಜನವರಿ. 1992 


47 


ರಾತ್ರಿ ಪ್ರದರ್ಶಿತವಾದ ನಾಟಕ ( ಜಗಜ್ಯೋತಿ ಬಸವೇಶ್ವರ' ಗಾಮೀಣ ಮುಗ್ಧ 
ಹೃದಯಿಗಳಿಗೆ ಆನಂದವನ್ನುಂಟು ಮಾಡಿತು . 

ದಿನಾಂಕ 2 - 12.91 ರಂದು ಮೈಸೂರು ಜಿಲ್ಲೆ ಕೆ. ಆರ್ . ನಗರದಲ್ಲಿ 266ನೆ 
ಪ್ರಯೋಗವಾಗಿ ನಡೆದ ಬಸವಜಯಂತಿ ಆಚರಣೆ ಕೆಲವು ದಾಖಲೆಗಳನ್ನೇ 
ನಿರ್ಮಿಸಿತು. ಪರಮಪೂಜ್ಯ ಶ್ರೀ ಶ್ರೀಗಳವರನ್ನು ಸುಮಾರು ಐದುಕಿಲೋಮೀಟರ್ 
ನಷ್ಟು ದೂರದಿಂದ ಭವ್ಯ ಸ್ವಾಗತ ನೀಡಿತು. ಸುಮಾರು ಇಪ್ಪತ್ತು ದ್ವಿಚಕ್ರವಾಹ 
ನಗಳು, ಹತ್ತು ಕಾರು ಷಟ್ಸ್ಥಲ ಧ್ವಜ ಧಾರಿಗಳಾಗಿ ಮೆರವಣಿಗೆ ನಡೆಸಿ ನಗರದ 
ಭಕ್ತಾದಿಗಳಿಗೆ ಸಂತೋಷವನ್ನುಂಟು ಮಾಡಿದುವು. ಅನುಭವ ಮಂಟಪದಲ್ಲಿ ನಡೆದ 
ಸಮಾರಂಭ ಜನಸಂದಣಿಯ ಕಿಕ್ಕಿರಿದ ಸಮಾವೇಶದಲ್ಲಿ ಭಕ್ತಿ , ಶ್ರದ್ಧೆಗಳ ಮಹಾ 
ಸಂಕೇತವೆಂಬಂತೆ ನಡೆಯಿತು. 


ಸಿದ್ದಗಂಗೆಯ ಅಪ್ಪಗಳು ನಡೆಸಿಕೊಂಡು ಬಂದಿರುವ ಬಸವಜಯಂತಿ ಕರ್ನಾಟಕದ 
ಉದ್ದಗಲದಲ್ಲಿ ಜನಜಾಗೃತಿಯ ಚಳುವಳಿಯಾಗಿ ಮುಂದುವರಿಯುತ್ತಿದೆ. ಕ್ರಿಯಾ. 
ಶೀಲ ಸಂಘಟಿತ ಸಮಾಜದ ನಿರ್ಮಾಣವೇ ಪೂಜ್ಯ ಶ್ರೀಗಳವರು ಕೈಗೊಂಡಿರುವ 
ಮಹಾಯಾತ್ರೆಯ ಉದ್ದೇಶ. ಕೆ. ಆರ್ . ನಗರದ ಬಂಧುಗಳು ಮಾದೇಶ್ವರರ 
ಪುಣೋತ್ಸವದ ಸಂದರ್ಭದಲ್ಲಿ ಬಸವಜಯಂತಿ ಆಚರಿಸುತ್ತಿರುವುದು ಅರ್ಥಪೂರ್ಣ 
ವಾಗಿದೆ ಎಂದು ಬೆಟ್ಟದಪುರ ಶ್ರೀಮಠದ ಪರಮಪೂಜ್ಯ ಶ್ರೀ ಶ್ರೀಗಳವರು ನುಡಿದರು. 


- ಮಾಯಗೊಂಡನಹಳ್ಳಿ ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀಗಳವರು ಮಾತ 
ನಾಚುತ್ತ ಸಿದ್ದಗಂಗಾ ಪರಮಪೂಜ್ಯರು ನಮಗೆಲ್ಲಾ ಮಾರ್ಗದರ್ಶಕರಾಗಿದ್ದಾರೆ. 
ಬಸವಣ್ಣನವರ ದಿವ್ಯ ಸಂದೇಶವನ್ನು ಗ್ರಾಮೀಣ ಬಂಧುಗಳಿಗೆ ಮುಟ್ಟಿಸುವ ಮಹಾ 
ಮಣಿಹದಲ್ಲಿ ನಿರತರಾಗಿದ್ದಾರೆ. ಅವರ ಮಾರ್ಗದರ್ಶನದಿಂದ ನಾವೆಲ್ಲ ಪವಿತ್ರರಾ 
ಗೋಣವೆಂದರು . 


ಅನ್ಯರಿಗೆ ಅಸಹ್ಯಪಡದ ಧರ್ಮ ಬಸವಣ್ಣನವರು ಆಚರಿಸಿದ ಧರ್ಮ, ಆತ್ಮಾವ. 
ಲೋಕನ ಮಾಡಿಕೊಂಡ ವ್ಯಕ್ತಿತ್ವ ಅಣ್ಣನವರದು. ಜನಪದರನ್ನು ಪ್ರೇಮದಿಂದ 
ಆಲಂಗಿಸಿಕೊಂಡ ಅಣ ನವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಜೀವನದ 
ಉದ್ದ ಕ್ಕೂ ಶ್ರಮಿಸಿದರು ಎಂದು ಶ್ರೀ ಹೆಚ್ . ವಿ. ವೀರಭದ್ರಯ್ಯನವರು ಉಪನ್ಯಾಸ 
ಮಾಡಿದರು . 


ಸಿದ್ದಗಂಗಾ 


48 


ಬಸವಣನವರು ಪವಾಡ ಪುರುಷರಲ್ಲ ಪವಾಡಗಳಿಂದ ಅವರು ದೊಡ್ಡವರಾಗಲಿಲ್ಲ. 
ಮಾನವೀಯತೆಯ ಮಹಾನುಭಾವ ಅವರು, ಪಶುಗಳಿಗಿಂತ ಹೀನಾಯವಾಗಿ ಕಾಣು 
ತಿದ್ದ ಹರಿಜನರನ್ನು ಅವರು ಗೌರವದಿಂದ ಕಂಡು ಆಲಂಗಿಸಿದರು, ಅವರ ಕಣ್ಣೀರು 
ಒರೆಸಿದರು ಅವರೊಂದಿಗೆ ಬೆರೆತು ಬಾಳಿದರು ಅವರನ್ನು ಮಾಹೇಶ್ವರರೆಂದು ಪ್ರೀತಿಸಿ 
ದರು. ದುಡಿದು ಊಟ ಮಾಡಬೇಕು, ದುಡಿದುದನ್ನು ಸಮಾಜಕ್ಕೆ ಹಂಚಿ ಊಟ 
ಮಾಡಬೇಕು ಎಂದು ಹೇಳಿದರು ಆಚಾರಶ ದ್ದಿ , ವಿಚಾರಶುದ್ದಿಯನ್ನು ಬೋಧಿಸಿದರು. 
ಹೆಣ್ಣು ಮಕ್ಕಳ ಜೀವನ ಸುಧಾರಣೆಗೆ ಹೋರಾಡಿದರು. ಕನ್ನಡ ಭಾಷೆಯನ್ನು ಆಧ್ಯಾ 
ತ್ಮಕ ಭಾಷೆಯನ್ನಾಗಿ ಪರಿವರ್ತಿಸಿದರು. ಎಲ್ಲಕ್ಕೂ ಆನುಭವವೇ ಆಧಾರವೆಂದರು . 
ಲೋಕಜೀವನವನ್ನು ಪುರಸ್ಕರಿಸಿದರು. ಎಂದು ಪರಮಪೂಜ್ಯ ಶ್ರೀ ಶ್ರೀ ಗಳವರು 
ಆಧ್ಯ ಕಪೀಠದಿಂದ ಆಶೀರ್ವಚನ ನೀಡಿದರು. 


ರಾತ್ರಿ ಒಂಭತ್ತಕ್ಕೆ ಜಗಜ್ಯೋತಿ ಬಸವೇಶ್ವರ ನಾಟಕ ಪ್ರಾರಂಭವಾಯಿತು. 
ಸುಮಾರು ಹತ್ತು ಸಾವಿರ ಜನ ನಾಟಕಕ್ಕೆ ಸಮಾವೇಶಗೊಂಡಿದ್ದರು. 


ಮತ್ತೆ ಬರೆಯುತ್ತೇನೆ 


ಜ್ಞ ಅಭಿನಂದನೆ ವ್ಯಕ್ತಿ 


ಶ್ರೀ ಮಠದ ಅಭಿಮಾನಿಗಳೂ , ಸುಪ್ರಸಿದ್ದ ಪ್ರಾಧ್ಯಾಪಕರೂ , 
ಜನಾನುರಾಗಿ ಸಾಹಿತಿಗಳೂ , ಶರಣ ಸಿದ್ದಾಂತ ನಿಷ್ಟರೂ , ಆದ 
ಡಾ || ಸಾ ಶಿ . ಮರುಳಯ್ಯನವರು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದುದನ್ನು ತಿಳಿದು ತುಂಬು 
ಹೃದಯದ ಅಭಿನಂದನೆಯನ್ನು ಅರ್ಪಿಸಲು « ಸಿದಗಂಗಾ ” ಸಂತೋಷಿ 
ಸುತ್ತದೆ. 


* RORUROCUROORSGROSS 


ಜನವರಿ - 92 


COMFORTABLE 
LUXURIOUS & 
PEACEFUL 
STAY 


AT 


KENCHAMBA LODGE 


KONSHAMBA LODGE 


ouro e 298 


TO712 


SUBEDAR CHATRAM ROAD CROSS 
NEAR KAPALI THEATRE 
GRNDMINAGAR 
BANGALORES 
Ph . 27082 ' GRAM : KENCHMLODG 


Lo Ronra - 1992 


50 


[ 2 ನೇ ರಕ್ಷಾಪುಟದಿಂದ ಮುಂದುವರೆದಿದೆ ] 


- ಈಗಾಗಲೇ ಅನೇಕಮಹನೀಯರು ಉದಾರವಾಗಿ ಯೋಜನೆಗಳನ್ನು ಬೆಂಬಲಿಸಿ 
ದಾನ ಮಾಡಲು ಮುಂದೆ ಬಂದಿದ್ದು 125 ಕೊಠಡಿಗಳಿಗೆ ವಾಗ್ದಾನ ಮಾಡಿರುವುದು 
ಲ್ಲದೆ ಕಾಣಿಕೆಯನ್ನು ನೀಡಿರುತ್ತಾರೆ. ಪ್ರಸಾದನಿಲಯದ ನಿರ್ಮಾಣಕ್ಕೂ ಸಹಾಯ 
ಮಾಡಿರುತ್ತಾರೆ. ಈ ಸುಸಂದರ್ಭದಲ್ಲಿ ಶ್ರೀಮಠದ ಭಕ್ತಾದಿಗಳಾದ ತಮ್ಮಲ್ಲಿ ಪ್ರಾರ್ಥಿ 
ಸುವುದೇನೆಂದರೆ ತಾವು ಈ ವಜ್ರಮಹೋತ್ಸವ ಪುಣ್ಯ ಮಣಿಹದಲ್ಲಿ ಉದಾರವಾಗಿ 
ಕಾಣಿಕೆ ಅರ್ಪಿಸುವುದರ ಮೂಲಕ “ ವಜ್ರಮಹೋತ್ಸವ ” ಅಮೋಘವಾಗಿ 
ನಡೆಯಲು ಸಹಕಾರ ನೀಡುವಿರೆಂದು ನಂಬಿರುತ್ತೇವೆ. 

ನಿಯೋಜಿತ ವಿದ್ಯಾರ್ಥಿ ನಿಲಯದ ಒಂದು ಕೊಠಡಿ ಕಟ್ಟಿಸಿಕೊಡುವವರ 
ಹೆಸರನ್ನು ಕೊಠಡಿಗೆ ಇಡಲಾಗುತ್ತೆ . ಅದಕ್ಕೆ ತಗಲುವ ಅಂದಾಜು ಮೊಬಲಗು 
35 , 000ರೂಗಳು, ಆರು ಕೊಠಡಿಯ ' ಬ್ಲಾಕ್ ಕಟ್ಟಿಸಿಕೊಡುವವರ ಹೆಸರನ್ನು 
ಇಡೀಬ್ಲಾಕ್‌ಗೆ ಇಡಲಾಗುತ್ತದೆ. 

ಪ್ರಸಾದ ನಿಲಯಕ್ಕೆ ಸಹಾಯ ಮಾಡುವವರ ಹೆಸರನ್ನು ನಿಲಯದ ಶಿಲಾ 
ಫಲಕದಲ್ಲಿ ಬರೆಸಲಾಗುತ್ತದೆ 


ದಯಮಾಡಿ ತಮ್ಮ ವಂತಿಕೆಯನ್ನು ಈ ಪುಣ್ಯ ಕಾವ್ಯಕ್ಕೆ ವಿನಿಯೋಗಿಸ 
ಬೇಕಾಗಿ ಪ್ರಾರ್ಥಿಸುತ್ತೇವೆ, 

ಆದಾಯ ತೆರಿಗೆ ರಿಯಾಯತಿ : 

ಸರ್ಕಾರ ವಜ್ರಮಹೋತ್ಸವ ನಿಧಿಗೆ ಹಣ ಸಂದಾಯ ಮಾಡುವವರಿಗೆ ಶೇ . 50 
ರಷ್ಟು ತೆರಿಗೆ ರಿಯಾಯಿತಿ ನೀಡಿರುತ್ತದೆ. ವಜ್ರ ಮಹೋತ್ಸವಕ್ಕೆ ನಿಧಿ ಸಂಗ್ರಹಣೆಗಾಗಿ 
ವಿವಿಧ ಮೊತ್ತದ ಟಿಕೆಟ್ಟುಗಳನ್ನು ಸಿದ್ಧ ಪಡಿಸಲಾಗಿದೆ . ಶ್ರೀ ಮಠದ ಭಕ್ತಾದಿ 
ಗಳು, ಹಿತೈಷಿಗಳು ಮತ್ತು ಶ್ರೀ ಸಿದ್ದಗಂಗಾ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು 
ಟಿಕೆಟ್‌ಗಳನ್ನು ಪಡೆದು ನಿಧಿ ಸಂಗ್ರಹಣೆಯಲ್ಲಿ ತೊಡಗಬೇಕೆಂದು ಕೋರುತ್ತೇವೆ. 

ಪರಮಪೂಜ್ಯ ಶ್ರೀ ಶ್ರೀಗಳವರ ಸೇವಾಮಣಿಹಕ್ಕೆ ನಾವೆಲ್ಲ ನೀಡಬಹು 
ದಾದ ಭಕ್ತಿ ಕಾಣಿಕೆಗೆ ಇದೊಂದು ಅಪೂರ್ವ ಅವಕಾಶವಾಗಿದೆ. 

ಶರಣಾರ್ಥಿಗಳು 
ಪದ್ಮಭೂಷಣ 
ಡಾ|| ಎಂ . ಸಿ. ಮೋದಿಯವರು , ಶ್ರೀ ಬಿ .ಎಸ್ . ಮುದ್ದಪ್ಪನವರು, ಐ. ಎ .ಎಸ್ . 
ಗೌರವಾಧ್ಯಕ್ಷರು 

( ನಿವೃತ್ತ ) ಕಾವ್ಯಾಧ್ಯಕ್ಷರು, 
- ಶ್ರೀ ಎಸ್ . ಎಸ್ . ಹಸಬಿಯವರು, ಐ. ಪಿ . ಎಸ್ . ( ನಿವೃತ್ತ ) ಕಾರೈದರ್ಶಿಗಳು 


Weddie 


SIDDAGANGA" MONTHLY Reg . No. KRNO - 9 
EGG 
- ಕೃಷಿ ಮತ್ತು ಕೈಗಾರಿಕಾ 

ವಸ್ತುಪ್ರದರ್ಶನ – 1992 
- ಸಿದ್ದಗಂಗಾ ಮಠ, ತುಮಕೂರು ಜಿಲ್ಲೆ - 572104 , 
- ಮಹಾಶಿವರಾತ್ರಿ ಜಾತ್ರೆಯ ಅಂಗವಾಗಿ ಶ್ರೀ ಸಿದ್ದಗಂಗಾಮಠದ 
ಹಳೆಯ ವಿದ್ಯಾರ್ಥಿಸಂಘದ ವತಿಯಿಂದ ಶ್ರೀ ಕ್ಷೇತ್ರದಲ್ಲಿ ಕೃಷಿ ಮತ್ತು 
ಕೈಗಾರಿಕಾ ವಸ್ತುಪ್ರದರ್ಶನವು ಇದೇ 1992 ನೇ ಫೆಬ್ರವರಿ 20 & 
ರಿಂದ ಪ್ರಾರಂಭವಾಗಲಿದೆ. 

ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು , ಖಾಸಗಿ ಸಂಘ 
ಸಂಸ್ಥೆಗಳು ಮತ್ತು ಇತರೆ ಉದ್ದಿಮೆಗಳು ಹಾಗೂ ಗ್ರಾಮಕೈಗಾರಿಕೆಗಳು 2 

ಭಾಗವಹಿಸುತ್ತಿದ್ದು ಪಟ್ಟಣದ ಜನರಲ್ಲದೆ ಲಕ್ಷಾಂತರ ರೈತಾಪಿಜನರಿಗೆ ಈ 
6 ವಸ್ತುಪ್ರದರ್ಶನವು ಮಾರ್ಗದರ್ಶಕವಾಗುತ್ತಿದೆ. ಕಳೆದ 28 ವರ್ಷಗಳಿಂದ 
1 ಕೋಟ್ಯಾಂತರ ಜನರನ್ನು ಈ ವಸ್ತು ಪ್ರದರ್ಶನವು ಆಕರ್ಷಿಸಿರುತ್ತದೆ. 

- ದಿನಾಂಕ 20 - 2- 1992 ರಿಂದ 5 - 3- 1992 ರ ವರೆಗೆ 
4 ನಡೆಯಲಿರುವ ವಸ್ತುಪ್ರದರ್ಶನದಲ್ಲಿ ಪ್ರತಿನಿತ್ಯ ಸಂಜೆ ನೃತ್ಯ , 

ಸಂಗೀತ, ನಾಟಕ ಮೊದಲಾದ ಸಾಂಸ್ಕೃತಿಕ ಹಾಗೂ ಮನರಂಜನಾ 
ಕಾರ್ಯಕ್ರಮಗಳು ನಡೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ. 
- ಮಳಿಗೆಗಳನ್ನು ಕಾಯ್ದಿರಿಸಿಕೊಳ್ಳಬಯಸುವ ನಾಡಿನ ಎಲ್ಲಾ 
ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಕೈಗಾರಿಕೆಗಳವರು, ಕರಕುಶಲ ಕರ್ಮಿ 
ಗಳು, ಗುಡಿ ಕೈಗಾರಿಕೆಗಳವರು ಮತ್ತು ಖಾಸಗಿ ಉದ್ದಿಮೆಗಾರರು 
ಗಳಿಗೆ ಇದೊಂದು ಸುವರ್ಣ ಅವಕಾಶ . ಅಲ್ಲದೆ ತಯಾರಿಸಿದ 
ದಿನನಿತ್ಯ ಬಳಕೆಯ ಕೈಗಾರಿಕಾ ವಸ್ತುಗಳ ಹಾಗೂ ವ್ಯವಸಾ 
ಯೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ಅವಕಾಶ 
ಕಲ್ಪಿಸಲಾಗಿದೆ. ಮಳಿಗೆಗಳನ್ನು ತೆರೆಯಲು ಅಪೇಕ್ಷೆ ಉಳ್ಳವರು ಮತ್ತು ವಿ 
ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಚ್ಚಿಸುವವರು ಈ ಕೂಡಲೇ 
ಕೆಳಗಿನ ವಿಳಾಸದೊಡನೆ ವ್ಯವಹರಿಸಿ, 

ಬಿ. ಗಂಗಾಧರಯ್ಯ , ಕಾರ್ಯದರ್ಶಿ, ವಸ್ತು ಪ್ರದರ್ಶನ ಸಮಿತಿ, ಶಿ 

- ಸಿದ್ದಗಂಗಾ ಮಠ, ತುಮಕೂರು ಜಿಲ್ಲೆ - 572 104 . 
gGGDGQQ CDGQQGGಲ್ಲಿ 
3 ಸಿದ ಲಿಂಗೇಶ್ವರಸ್ವಾಮಿ ಮುದಣಾಲಯ , ಶ್ರೀ ಸಿದ್ದಗಂಗಾ ಮಠ, 


CDG 
DOT 
] 
GOD 
೧೧DGODGQ 
' 
ga 
തത്ത 


OcoGroups 


ಸಿದ್ದಗಂಗಾ 


ಸಂಪುಟ - 28 , 


ಸಂಚಿಕೆ - 2 , 


ಫೆಬ್ರವರಿ - 1992, 


INDIAN FEDERATION OF WORKING JOURNENT 

23ARLERARY SESSIONAL DURUR 

an 25 10 27 


ಯ ಪತ್ರಕರ್ತರ ೨೩ನೇ ಮಹಾಧಿವೇಶನ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ 
ಸ್ . ಬಂಗಾರಪ್ಪನವರು ತುಮಕೂರಿನಲ್ಲಿ ಉದ್ಘಾಟಿಸಿದರು. ಲೋ , ಸ, ಉಪಾಧ್ಯಕ್ಷ ಎಸ್ . ಮಲ್ಲಿಕಾರ್ಜುನಯ್ಯ , 
ಶ್ರೀ ಟಿ . ಎಂ . ಮಂಜುನಾಥ್ , ಒ , ಅಧ್ಯಕ್ಷ ಕೆ. ವಿಕ್ರಮ್ ರಾವ್ , ಪ. ಸಂ . ಅಧ್ಯಕ್ಷ ಎನ್ . ಅರ್ಜುನ್‌ದೇವ್, ಕಾಣಬಹುದು 


ಪ್ರಕಾಶಕರು : 
ಹಳೆಯ ವಿದ್ಯಾರ್ಥಿಗಳ ಸಂಘ. 

ಸಿದ್ಧಗಂಗಾ ಷೇತ್ರ. 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ರಥೋತ್ಸವಾಹ್ವಾನ ಪತ್ರಿಕಾ 

ಸಿದ್ಧಗಂಗಾಮಠ, ತುಮಕೂರು ಜಿಲ್ಲೆ. 
ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ 1913ನೇ ಪ್ರಜೋತ್ಪತ್ತಿ ನಾಮ ಸಂವತ್ಸರದ 
ಮಾಘ ಬಹುಳ ಸಪ್ತಮಿ ಸೋಮವಾರ 24 . 2 .1992 ವೃಷಭವಾಹನ, ಗಜವಾಹನ. 
೨), ೨, ಅಷ್ಟಮಿ ಮಂಗಳವಾರ 25 - 2 .1992 ಹುಲಿವಾಹನ, ನಂದಿವಾಹನ . 
೨, ೨, ನವಮಿ ಬುಧವಾರ 26 - 2 . 1992 ಹುದವಾಹನ , ಅಶ್ವವಾಹನ . 
೨, , ದಶಮಿ ಗುರುವಾರ , 27 . 2. 1992 ಮುತ್ತಿನಪಾಲಕಿ ಉತ್ಸವ, 
, ,, ದಶಮಿ . ಶುಕ್ರವಾರ 28- 2 .1992 ಸಿಂಹವಾಹನ, ರಾವಣವಾಹನ. 

೨, ಏಕಾದಶಿ ಶನಿವಾರ 29 - 2.1992 ನವಿಲುವಾಹನ, ಶೇಷವಾಹನ. 
೨, ೨ ದ್ವಾದಶಿ ಭಾನುವಾರ 1 - 3 -1992 ಬಿಲ್ವವೃಕವಾಹನ, 

ನವರಂಗಪಾಲಕಿ ಉತ್ಸವ, 
೨, ೨, ತ್ರಯೋದಶಿ ಸೋಮವಾರ 2 -3- 1992 ಮಹಾಶಿವರಾತ್ರಿ ಪೂಜಾದಿಗಳು 

- ಮುತ್ತಿನಪಾಲಕಿ ಉತ್ಸವ. 
- ೨, ೨, ಚತುರ್ದಶಿ ಮಂಗಳವಾರ 3- 3 -1992 ರ ಥೋ ತೃ ನ 

ಗಥ ಹೊಸದಾಗಿ ಭವ್ಯವಾಗಿ ನಿರ್ಮಿಸಿದೆ. 
ಅಮಾವಾಸ್ಯೆ ಬುಧವಾರ 4-3 - 1992 ಬೆಳ್ಳಿ ಪಾಲಕಿ ಉತ್ಸವ. 
ಫಾಲ್ಗುಣ ಶುದ್ದ ಪ್ರಥಮ ಗುರುವಾರ 5.3.1992 ತೆಪ್ಪೋತ್ಸವ, ಪಂಚಬ್ರಹೋತ್ಸವ, 

ಮಾಮೂಲಿನಂತೆ ಎತ್ತಿನ ಪರಿಷೆಯು”, “ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ 
ನಡೆಯುವಂತೆ ಏರ್ಪಾಟು ಮಾಡಲಾಗಿದೆ. 
ತಟಸ್ಥಳ ಅ ಆತ್ಮಹತ್ಯೆ ರ್ತೀ ಆಟಆಟ 

ಆ ಟ ಆಟ ಆಟ ಆಟಆಟ ಆಟಆಟಆಟಆಟdfu[೪ ] 
ಆ ನಿ . ಸೂ . : - ಭಕ್ತಿ ಭಂಡಾರಿ , ಕಾಯಕ ರುವಾರಿ, ದೀನದಲಿತರ ಆಶಾಕಿರಣ 
- ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕ 

- ಶ್ರೀ ಮಠದ ಕಲಾವಿದರು 
25 - 2 . 1992 ಮಂಗಳವಾರ ಮತ್ತು 
2. 3 . 1992 ಸೋಮವಾರ “ ಮಹಾಶಿವರಾತ್ರಿ ” ಜಾಗರಣೆ 

ಯಂದು ಅಭಿನಯಿಸುತ್ತಾರೆ. 
a rragoEngage Agges[ [reggaegenerggregangeetegagentege 
ಸರ್ವರೂ ಸಕಾಲದಲ್ಲಿ ಎಲ್ಲಾ ಉತ್ಸವದಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ. 
ಶ್ರೀ ಸಿದ್ದಗಂಗಾಮಠ: 

ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು. 


មមមមមមមប្រើមមមមមមឿម 


ಅಧ್ಯಕ್ಷರು, 


ಸಿ ದ್ದ ಗ೦ಗಾ 


ಸಂಪುಟ - 28, 


ಸಂಚಿಕೆ - 2, 


ಫೆಬ್ರವರಿ 1992. 


LEOS 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ . 


ಆನಂದ ನಿಧಿಗಿರಿಯೆ ಅರಿವಿನಸಿರಿಝರಿಯೆ 
ಕಾಲಕರ್ಮವಗೆದ್ದ ಶ್ರೀಗುರುವೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


+ + 


+ + 


+ + 


ಅವಧಾರು ನನ್ನ ತಂದೆ ತವಪದವ ಹಾಡುವೆನು 
ಶಿವಬೆಳಕ ಚೆಲ್ಲಿರುವ ನರಗುರುವೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 


tttt 


+ 


ಬಸವಣ್ಣಗತಿಯೆಂದು ಮಡಿಹಾಸಿ ನಡೆದಿರುವೆ | 
ಹಸಗೆಟ್ಟ ಜನಪದನ ಕೈಹಿಡಿದು | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 


- ಹೆಚ್ . ವಿ. ನೀರಭದ್ರಯ್ಯ , 


DISKYKSETKASSETKAST 


ಲೇಖನ 


ಲೇಖಕರು 


ಪುಟ 


* ಶ್ರೀವಾಣಿ 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ವಚನ ಸಾಹಿತ್ಯದ ಘನತೆ 


ಡಾ || ಎಲ್ . ಆರ್ . ಹೆಗಡೆ 


* ಶಿವಶರಣೆಯರು ಮತ್ತು ಅಂದಿನ ಸಮಾಜ 


ಎ . ಪಂಕಜ . 17 


* ವಿಜ್ಞಾನ ಮತ್ತು ಆಧ್ಯಾತ್ಮ 


21 


ಎಚ್ . ಎಸ್ . ನರಸಿಂಹಜೀಯರ್. 


* ಬಸವತತ್ತ್ವ ರತ್ನಾಕರ - 9 


ಮೋಟಗಿ ಮಲ್ಲಿಕಾರ್ಜುನ, 25, 


* ನಂಬು ಶರಣತ್ವ ನೆಚ್ಚು ಬಸವತ್ವ 

ಸೊ . ದಾ . ವಿರೂಪಾಕ್ಷಗೌಡ | 
* ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೧೬ 

35 . 
ಬಿ.ಎಸ್ . ಕೃಷ್ಣಮೂರ್ತಿ 


36 


* ಪ್ರಾಣ ಉಳಿಸುವ ಪ್ಯಾರಾಷ್ಟ್ 

ಪ. ರಾಮಕೃಷ್ಣ ಶಾಸ್ತ್ರಿ 
6 * ಏನಂತೀರಿ ? ಅಲ್ಪನಿಗೆ ಅಧಿಕಾರ ನೀಡಿದರೆ 

- 39 

ರಸಿಕಪುತ್ತಿಗೆ, 
ಕ್ಷೇತ್ರವಾರ್ತೆ 

ಹೆಚ್ . ಬಿ. ಗಂಗಾಧರಯ್ಯ 4೧ 
PRETRAGGREGAS 


இduaRRY 

ಶ್ರೀ ವಾ ಣಿ 


തയുഴുത്തദ്രുത്തരു 


GucciMcCuGOOGLE 


QGQ 


ವಡೆಯ ಕಥೆ. 

ಒಬ್ಬ ರೈತನಿದ್ದ ಅವನಿಗೊಬ್ಬಳು ಹೆಂಡತಿಯಿದ್ದಳು. ಆಸೆಯ ಸ್ವಭಾವದ 
6 ಹೆಣ್ಣು ಮಗಳು, ಆಹಾರದ ವಿಶೇಷವಾದ ಆಸೆ, ರುಚಿ ರುಚಿಯಾದುದನ್ನು 

ತಿನ್ನಬೇಕೆಂಬ ಹಂಬಲ, ತಿನ್ನುವ ಸಂದರ್ಭದಲ್ಲಿ ಇತರರನ್ನು ನೋಡುತ್ತಿರಲೇ 
ಇಲ್ಲ. ಎಷ್ಟು ತಿಂದರೂ ಇನ್ನೂ ತಿನ್ನಬೇಕೆಂಬ ಚಪಲ . ಒಮ್ಮೆ ರೈತನಿಗೆ ವಡೆ | 
ತಿನ್ನಬೇಕೆಂಬ ಆಸೆಯಾಯಿತು. ಅದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು 
ತಂದು ಕೊಟ್ಟು ಹೊಲಕ್ಕೆ ಹೋದ. ಸಂಜೆಗೆ ಬರುವ ವೇಳೆಗೆ ಊಟದ 
ಜೊತೆಗೆ ವಡೆ ಮಾಡಿಡಲು ಹೆಂಡತಿಗೆ ತಿಳಿಸಿ ಹೋದ. ಹೆಂಡತಿಗೆ ಎಲ್ಲಿಲ್ಲದ 
ಸಡಗರ ಬೇಗ ಬೇಗ ಬೇಳೆ ಇತ್ಯಾದಿಗಳನ್ನು ಹದವಾಗಿ ರುಬ್ಬಿದಳು , ಕಾಯಲು 
ಎಣ್ಣೆಯನ್ನು ಒಲೆಯ ಮೇಲಿಟ್ಟಳು, ಸರಿಯಾಗಿ ಒಲೆ ಉರಿಸಿದಳು. ಎಣ್ಣೆ 
ಕಾಯಿತು. ಹಾಳತವಾಗಿ ಸಿದ್ಧ ಮಾಡಿಟ್ಟು ಕೊಂಡಿದ್ದ ವಡೆಯ ಹಸಿಹಿಟ್ಟನ್ನು 
ಕೈ ತಟ್ಟಿ ತಟ್ಟಿ ಎಣ್ಣೆಯಲ್ಲಿ ಹಾಕಿ ಕರಿಯಲು ಪ್ರಾರಂಭಿಸಿದಳು . ಘಮ್ಮೆನ್ನುವ 

ಕಂಪು ಹೊಮ್ಮಿತು. ಹೆಂಡತಿಯ ಬಾಯಲ್ಲಿ ನೀರೂರಿತ್ತು ಬೇಯಿಸಿದ ಎರಡು 
ವಡೆಗಳನ್ನು ತಿಂದು ನೋಡಿದಳು ರುಚಿಯಾಗಿದ್ದವು. ವಡೆಗಳನ್ನು ಬೇಯಿಸುತ್ತ 
* ಬೇಯಿಸುತ್ತ ಒಂದೊಂದನ್ನೇ ತಿನ್ನುತ್ತಾ ಹೋದಳು, ಸಂಜೆಯಾಯಿತು, 

ರೈತ ಹೊಲದಿಂದ ಮನೆಗೆ ಹಿಂದಿರುಗಿದ. ಅವನಿಗೂ ವಡೆ ತಿನ್ನಬೇಕೆಂಬ ಆಸೆ , 
( 6 @ @ @ @ @ @ @ @@ @ @ @ gGQ 

ಫೆಬ್ರವರಿ - 1992 


ಅಗDGO 


C 


GIWA 


ಮನಸ್ಸೆಲ್ಲಾ ನಡೆಯ ಮೇಲೆಯೇ ವರ್ತಿಸುತ್ತಿತ್ತು . ಒಳಗೆ ಬರುತ್ತಿದ್ದಂತೆ 
ಹೆಂಡತಿಯನ್ನು “ ವಡೆಮಾಡಿರುವೆಯಾ” ಎಂದು ಕೇಳಿದ, ವಡೆಯ ವಾಸನೆ 
ಬೇರೆ ಮನೆಯಲೆಲ್ಲಾ ಹರಡುತ್ತಿತ್ತು . ರೈತನ ಬಾಯಲ್ಲೂ ನೀರೂರಿತು. ಬೇಗ 
ಬೇಗ-ಕೈಕಾಲು ಮುಖ ತೊಳೆದುಕೊಂಡು ಬಂದು ಮಣೆ ಹಾಕಿಕೊಂಡು, ತಟ್ಟೆ 
ಇಟ್ಟು ಕೊಂಡು ಊಟಕ್ಕೆ ಕುಳಿತೇ ಬಿಟ್ಟ . ಹೆಂಡತಿ ವಡೆಗಳನ್ನು ಎಣ್ಣೆಯಲ್ಲಿ & 
ಕರಿಯುತ್ತಿದ್ದಳು. ಕಡೆಯದಾಗಿ ವಡೆಗಳನ್ನು ಎಣ್ಣೆಯಿಂದ ಹೊರಗೆ ತೆಗೆದಳು . 
ರೈತ ಇನ್ನೇನು ತನಗೆ ಕೊಡಬಹುದು ಎಂದು ನೋಡುತ್ತಿದ್ದ . ಅಷ್ಟರೊಳಗೆ | 
ಹೆಂಡತಿ ವಡೆ ತುಂಬಾ ರುಚಿಯಾಗಿವೆ, ಸವಿಯಾಗಿವೆ, ಹಿತವಾಗಿವೆ ಎನ್ನುತ್ತ 
ಉಳಿದಿದ್ದ ಎರಡು ಮೂರು ವಡೆಗಳನ್ನು ತಿಂದು ಬಿಟ್ಟಳು, ಬಯಸಿ ಬಂದ 
ರೈತನಿಗೆ ಹೇಗಾಗಿರಬೇಕು ! 


DSONGS 
@ 
GOOG 


ತನ್ನಂತೆ ಪರರು ಎಂಬುದನ್ನರಿಯದ ಆಸೆಬುರುಕ ಪ್ರವೃತ್ತಿ ಒಳ್ಳೆಯದಲ್ಲ. 
ಗಂಡನಿಗೇ ನೀಡದೆ ಮಾಡಿದೆ . ವಡೆಗಳನ್ನು ತಿಂದ ಹೆಂಡತಿಯಂತಾಗಬಾರದು, 
ಅದುಕೂಡಿಊಟ ಮಾಡೋಣ ಎಂಬ ತತ್ವಕ್ಕೆ ವಿರೋಧವಾದುದು, ನಮ್ಮದು ೩ 
“ ಸಹನೌಭುನಕ್ತು ” ಎಂಬ ಮನೋಧರ್ಮವಾಗಬೇಕು, ಹಂಚಿಊಟಮಾಡುವಲ್ಲಿ 
ಆನಂದವಿದೆ, ತೃಪ್ತಿಯಿದೆ. ಕಾಗೆಕೂಡ ತನ್ನ ಬಳಗವನ್ನೂ ಬಿಟ್ಟು ಊಟ | 
ಮಾಡುವುದಿಲ್ಲ.ಕೋಳಿಕೂಡ ತನ್ನ ಮರಿಗಳನ್ನೂ ಬಿಟ್ಟು ಆಹಾರ ತಿನ್ನುವುದಿಲ್ಲ, 
ಸಹಬಾಳ್ವೆಯನ್ನು ಅನುಸರಿಸುತ್ತವೆ ಅವು “ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ 
ಧರೆಹತ್ತಿ ಉರಿದಡೆ ನಿಲಬಾರದು ”. ಭಕ್ತಿ ಶ್ರದ್ಧೆಗಳಿಂದ ಗಂಡನಿಗೆ ಮಾಡಿ ನೀಡ 
ಬೇಕಾದ ಹೆಂಡತಿಯೇ ಮಾಡಿದ ಎಲ್ಲ ವಡೆಗಳನ್ನು ತಿಂದು ಬಿಟ್ಟರೆ ಮಾಡು | 
ವುದಾದರೂ ಏನು ? ಮನುಷ್ಯ ಮಾನವೀಯತೆಯನ್ನು ಕಳೆದು ಕೊಂಡರೆ 
ಉಳಿಯುವುದು ಮೃಗತ್ವ . ಹಾಗಾಗಬಾರದು. 


WAGUMCUMCUMAG 


G 


G 


@ @ 


@ @ 


@ @ 


ಸಿದ್ದಗಂಗಾ 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಹಜಾರದ ಮನೆಯ ಪೀಠದಲ್ಲಿ 
ಭಜಕ ಜನವರೇಣ್ಯನಿದಾನೆ ನೋಡಾ 
ಕುಜನವಳಿದು ಸುಜನ ಜನಮುಖ ಸರೋಜರಾಜಹಂಸನೆಂಬಾತ 
ಮಹಾಲಿಂಗ ಗುರು ಶಿವಸಿದ್ದೆಶ್ವರ ಪ್ರಭು ತಾನೆ ಕಾಣಿರೊ 


深深深深深深深深深深深深深深深深深深深深深深深深深深深深深深深深深深深深深 


- ಸಕಲ ಕ್ರಿಯೆಗಳಿಗೆ ಆಶ್ರಯವಾದ ಶರಣನ ಸ್ಕೂಲ ತನುವಿನ 
ಬಾಹ್ಯದ ಹೃದಯವೆಂಬ ಪೀಠದಲ್ಲಿ ಪೂಜಿಸಿದ ಆತ್ಮರುಗಳಿಗೆ, 
ಇಷ್ಟಾರ್ಥ ಸಿದ್ದಿಯ ಕೊಡಲ್ಪಟ್ಟ ಪರಶಿವಲಿಂಗವೆ ಗುರುವಿನ ಉಪ 

ದೇಶದಿಂದ ಇಷ್ಟಲಿಂಗವಾಗಿ ನೆಲಸಿದೆ. ಸಕಲ ಕರಣಗಳ ವ್ಯಾಪಾರ 
* ನಳಿದು, ಚಿತ್ಕರಣಗಳಿಂದ ಒಪ್ಪಲ್ಪಟ್ಟ ಶರಣನ ಸದ್ವಿವೇಕವೆಂಬ ಮುಖ 
* ಕಮಲಮಧ್ಯದಲ್ಲಿ ರಾಜಹಂಸಾಯ ಮಾನವಾಗಿ ಬಪ್ಪುತ್ತಿರುವವನೇ 
ಆ ಪರಮಶಿವಲಿಂಗ ಎನ್ನುತ್ತದೆ ವಚನ. 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ - 572 104 

ತುಮಕೂರು ಜಿಲ್ಲೆ 
ಪ್ರಧಾನ ಸಂಪಾದಕರು 
ಪ! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ ವಿ, ವೀರಭದ್ರಯ್ಯ 

* 9 $ 
ಸಹ ಸಂಪಾದಕರು 

ಬಿ ವೀರಭದ್ರಯ್ಯ 
ಪಿ . ಎನ್ , ಚಂದ್ರಶೇಖರಯ್ಯ 


- ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ. 
ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ , ವಿಜ್ಞಾನ, ಶಿಕ್ಷಣ . 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು, 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು , 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ವಿತರಣೆ ವಿಭಾಗ 
ಆರ್ . ಎಸ್ , ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


46 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300- 00 ರೂ 


66 ಸಂಪಾದಕರು ” 
< ಸಿದ್ದಗಂಗಾ ' ಕನ್ನಡ ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ . 572104 

ತುಮಕೂರು ಜಿಲ್ಲೆ , 
| ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಂಪಾದಕೀಯ 
61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 

ಅಖಿಲ ಭಾರತ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಿ|| ಜನವರಿ 9 , 10 , 
11 , 12, ರಂದು ದಾವಣಗೆರೆಯಲ್ಲಿ ನಡೆಯಿತು. ವ್ಯವಸ್ಥಿತವಾಗಿ ನಡೆಯಿತು. 
ವಾಣಿಜ್ಯ ನಗರಿಯಲ್ಲಿ ಸಾಹಿತ್ಯ ಸೌರಭ ಘಮ ಘಮಿಸಿತು . ಸ್ವಾಗತ ಸಮಿತಿಯವರ 
ಉತ್ಸಾಹ ಆಸಕ್ತಿ ಶ್ರದ್ಧೆಗಳು ಎದ್ದು ಕಾಣುವಂತಿತ್ತು ಸಮ್ಮೇಳನದ ವ್ಯವಸ್ಥೆ , ಕನ್ನಡ 
ಸಾಹಿತ್ಯ ಪರಿಷತ್ತಿನ ದೂರದೃಷ್ಟಿ , ವಿವೇಚನಾಪರವಾದ ಗೋಷ್ಠಿಗಳ ನಿಯೋಜನೆ, 
ವಿವಿಧ ಗೋಷ್ಠಿಗಳ ಅಧ್ಯಕ್ಷರ ಆಯ್ಕೆ , ಪ್ರಬಂಧ ಮಂಡಿಸಿದವರ ಆಯ್ಕೆ ವಿಷಯಗಳ 
ಪ್ರಸ್ತುತತೆ , ನಿರ್ಣಯಗಳ ಅಂಗೀಕಾರ , ಸ್ವಾಗತ ಸಮಿತಿಯವರೊಂದಿಗೆ ನೀಡಿದ 
ಸಹಕಾರ. ಎಲ್ಲವೂ ಪ್ರತಿನಿಧಿಗಳ, ಕನ್ನಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. 
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ | ಜಿ. ಎಸ್ . ಸಿದ್ದಲಿಂಗಯ್ಯನವರ, ಕಾರ್ 
ದರ್ಶಿಗಳಾದ ಶ್ರೀ ಗೊ . ರು . ಚನ್ನಬಸಪ್ಪನವರ ಮತ್ತು ಅವರ ಸಿಬ್ಬಂದಿಯವರ 
ಬಿಡುವಿಲ್ಲದ ದುಡಿಮೆ , ಮತ್ತು ಅಭಿಮಾನಗಳು ಸಮ್ಮೇಳನದ ಎಲ್ಲ ಗೋಷ್ಠಿಗಳೂ 
ಯಶಸ್ವಿಯಾಗಿ ನಡೆಯಲು ಸಹಕಾರಿಯಾದುವು. ಸ್ವಾಗತ ಸಮಿತಿಯವರಂತೂ 
ತಮ್ಮ ಮನೆ ಕೆಲಸವೆಂಬಂತೆ ಸೇವಾಮನೋಭಾವದಿಂದ ಆತಿಥ್ಯ ನೀಡಿದರು. ಊಟದ 
ವ್ಯವಸ್ಥೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಸಿಬ್ಬಂದಿಯವರದಾಗಿತ್ತು . 
ಎಲ್ಲರ ಪ್ರೀತಿಗೆ ಪಾತ್ರವಾಯಿತು. ಸಮ್ಮೇಳನದ ಭವ್ಯ ಸಭಾಮಂಟಪ, ವೇದಿಕೆ, 
ಮಹಾದ್ವಾರ, ಬೆಳಕಿನ, ಧ್ವನಿಯ ವ್ಯವಸ್ಥೆ ಅನುಕರಣೀಯವೆನಿಸಿತು . ಪುಸ್ತಕ 
ಪ್ರದರ್ಶನದ್ದೇ ಒಂದು ಬೃಹತ್ ಸಮ್ಮೇಳನದಂತಿದ್ದುದು ವಿಶೇಷ. ನೂರಮೂವತ್ತೊಂದು 
ಪುಸ್ತಕಮಳಿಗೆಗಳು ಬಂದಿದ್ದವು. ಪುಸ್ತಕ ಮಳಿಗೆಗಳ ತುಂಬಾ ಜನ, ಸಾಹಿತ್ಯ 
ಸಕ್ಕರ ಗ್ರಂಥಗಳ ಆಯ್ಕೆ ವ್ಯಾಪಾರ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ 
ರಸದೂಟ ದಾವಣಗೆರೆಯ ಜನತೆಗೆ ಲಭ್ಯವಾಯಿತು. 


ಸಾಹಿತ್ಯ ಸಂವಾದವೆಂಬ ಹೊಸಯೋಜನೆಯೊಂದು ಸಾಹಿತ್ಯ ಸಮ್ಮೇಳನದಲ್ಲಿ 
60ನೆಯ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ನಡೆದಾಗ ಪ್ರಾರಂಭವಾಯಿತು. 
ದಾವಣಗೆರೆಯಲ್ಲಿ ಮುಂದುವರಿಯಿತು. ತೀರಗಂಭೀರವಾದ ಚರ್ಚೆಗೆ ಅವಕಾಶ 
ಕಲ್ಪಿಸಿಕೊಟ್ಟ ನೂತನ ಪ್ರಯತ್ನ , ಹೆಚ್ಚು ಚಿಂತನಶೀಲ ಮನಸ್ಸುಗಳು ಸಾಹಿತ್ಯದ 
ಸ್ಥಿತಿಗತಿ, ಸಮಾಜಕ್ಕೆ ಅದರಿಂದಾಗುವ ಪ್ರಯೋಜನ, ಬದುಕಿನ ಅನ್ವೇಷಣೆಗಳನ್ನು 
ಕುರಿತು ಮುಕ್ತವಾಗಿ ಪರಸ್ಪರ ಸಂವಾದ ನಡೆಸುವಂತಾದುದು ಔಚಿತ್ಯ 
ಪೂರ್ಣವಾಯಿತು . 
ಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಿ. ಎಸ್ . ಶಿವರುದ್ರಪ್ಪನವರು ಎಲ್ಲ 
ಗೋಷ್ಠಿಗಳಲ್ಲಿ ಹಾಜರಿದ್ದು ಶೋಭೆತಂದರು. ಅವರ ಆಯ್ಕೆಯಂತು ನಾಡಿನುದ್ದ 
ಫೆಬ್ರವರಿ - 92 


) 


ಗಲಕ್ಕೂ ಸ್ವಾಗತಾರ್ಹವಾಯಿತು. ಅತ್ಯಂತಯೋಗ್ಯವಾದ ಆಯ್ಕೆ ಎಂದೇ ಸಾಹಿತ್ಯ 
ಸಮ್ಮೇಳನದ ಇತಿಹಾಸವನ್ನೂ ಬಲ್ಲವರ ಸೋಲ್ಟಾಯಿತು. ಒಂದೇ ಒಂದು ವಾಕ್ಯವೂ 
ಜಿ . ಎಸ್ . ಎಸ್ . ರವರ ಆಯ್ಕೆಯನ್ನು ಕುರಿತಾಗಿ ಅಸಂತೋಷ ಅಥವಾ ಭಿನ್ನಾ 
ಭಿಪ್ರಾಯವಾಗಿ ಎಲ್ಲ ಯಾವ ಪತ್ರಿಕೆಯಲ್ಲಿ ಪ್ರಕಟವಾಗಲಿಲ್ಲ, ಅಷ್ಟು 
ಯೋಗ್ಯವಾದ ಅಯ್ಕೆ ಜಿ . ಎಸ್ . ಎಸ್ . ರವರದಾಯಿತು. ಕವಿಯಾಗಿ, ವಿಮರ್ಶ 
ಕರಾಗಿ , ಪ್ರಾಧ್ಯಾಪಕರಾಗಿ , ಒಳ್ಳೆಯ ಗುರುವಿನ ಒಳ್ಳೆಯ ಶಿಷ್ಯರಾಗಿ ಬೆಳೆದು 
ಬಂದವರು ಶಿವರುದ್ರಪ್ಪನವರು . ನಾಡಿಗೆ , ನುಡಿಗೆ ಗಣನೀಯ ಸೇವೆಸಲ್ಲಿಸಿ ಕೃತಾರ್ಥ 
ರಾದವರು ರಾಜ್ಯ ಸಾಹಿತ್ಯ ಅಕಾಡೆಮಿ , ಕೇಂದ್ರ ಸಾಹಿತ್ಯ ಅಕಾಡೆಮಿಗಳಿಂದ 
ಪ್ರಶಸ್ತಿ ವಿಜೇತರು ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸ್ತುತ್ಯಾರ್ಹಸೇವೆ 
ಸಲ್ಲಿಸಿದವರು. ಸಹಸ್ರಾರು ವಿದ್ಯಾರ್ಥಿಗಳನ್ನು ರೂಪಿಸಿದವರು. ಬರಹಗಾರರನ್ನು ಬೆನ್ನು 
ತಟ್ಟಿ ಮುಂದೆ ತಂದವರು, ಪ್ರಾಧ್ಯಾಪಕ ಸ್ಥಾನಕ್ಕೆ ಗೌರವ ಘನತೆಗಳನ್ನೂ ಉಳಿಸಿ 
ಕೊಟ್ಟ ವರು . ಎಲ್ಲಕ್ಕೂ ಹೆಚ್ಚಿನದಾಗಿ ಶ್ರೇಷ್ಠ ಕೃತಿಗಳನ್ನು ಕೊಟ್ಟ ಕೀರ್ತಿಅವರದು. 
( ಸಾಮಗಾನ' ದಿಂದ ಮೊದಲಾದ ಜಿ. ಎಸ್ .ಎಸ್ . ರವರ ಕಾವ್ಯ ಕೃಷಿ ನಿರಂತರವಾಗಿ 
ಸಾಗಿ ಬಂದಿದೆ 'ಸಮಗ್ರ ಕಾವ್ಯ ' ದವರೆಗೆ ಅವರ ಕಾವ್ಯಾರ್ಥ ಚಿಂತನ' ಭಾರತೀಯ 
ಕಾವ್ಯ ಮೀಮಾಂಸೆಯ ದಾರಿಯಲ್ಲಿ ಕಾಣಿಸಿಕೊಂಡು ಮಹತ್ವದ ಗ್ರಂಥ, ಬೆಳಕಿನಸ್ತಂಬ 
ಜೀವನ ಪ್ರೀತಿಯನ್ನು ಬಿತ್ತಿ ಬೆಳೆದ ಜಿ.ಎಸ್ .ಎಸ್ . ರವರು ಸಾಹಿತ್ಯ ಕೃತಿಯ , 
ಮೂಲಕ ಬದುಕಿನ ಪ್ರೀತಿಯ ಹಲವಾರು ಮುಖಗಳನ್ನು ಅನಾವರಣ ಮಾಡಿದ್ದಾರೆ. 
ದೀಪದ ಹೆಜ್ಜೆಯನ್ನು ಮಾಡಿಸಿದ್ದಾರೆ. ಅದನ್ನು ಗಮನಿಸಿದನಾಡು ಶಿವರುದ್ರಪ್ಪನವರಿಗೆ 
ಸ್ನೇಹ ಕಾರ್ತಿಕವನ್ನು ಅಭಿನಂದನ ಗ್ರಂಥವನ್ನು ಅರ್ಪಿಸಿ ಸಂತೋಷಗೊಂಡಿದೆ. 
- ಡಾ|| ಜಿ. ಎಸ್ . ಶಿವರುದ್ರಪ್ಪನವರು ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು 
ಸಮಗ್ರ ದೃಷ್ಟಿಯಿಂದ- ನಾಡು- ನುಡಿಗೆ ಸಂಬಂಧಿಸಿದಂತೆ ಮಾಡಿದರು. ಕಾವೇರಿ ಜಲ 
ವಿವಾದವನ್ನೂ ಪ್ರಸ್ತಾಪಿಸಿದರು. ಅಭಿಮಾನವನ್ನು ಎಚ್ಚರಿಸಿದರು. ಕನ್ನಡ 
ತನವನ ಬೆಳೆಸಿಕೊಳ್ಳುವ ಅಗತ್ಯತೆಯನ್ನು ಒತ್ತಿ ಹೇಳಿದರು. ತಾವು ಬೆಳೆದು 
ಬರಲು ಸಹಾಯಕವಾದಯಾವೊಂದು ಶಕ್ತಿಯನ್ನು ಅವರು ಮರೆಯಲಿಲ್ಲ, ಕೃತಜ್ಞ 
ತೆಯನ್ನೂ ವ್ಯಕ ಪಡಿಸಿದರು. ದಾವಣಗೆರೆಯೊಂದಿಗೆ ತಮ್ಮ ಸಂಬಂಧವನ್ನು ನೆನಪಿ 
ಸಿಕೊಂಡು ಸಂತೋಷಿಸಿದರು. ಸ್ವಾಗತ ಸಮಿತಿಯವರ ಆತಿಥ್ಯವನ್ನೂ ಹೃದಯ 
ತುಂಬಿ ಪ್ರಶಂಶಿಸಿದರು . ಪತ್ರಿಕೆಗಳ ತುಂಬ ನಾಲ್ಕು ದಿನ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ 
ವಿಚಾರಗಳೇ ಪ್ರಕಟವಾದವು. ಆದರೆ ದೂರದರ್ಶನದವರು ಸಮ್ಮೇಳನಾಧ್ಯಕ್ಷರ 
ಸಂದರ್ಶನವನ್ನು ಏರ್ಪಡಿಸದೇ ಹೋದುದು ವಿಸ್ಮಯವೆನಿಸಿತು. ಡಾ|| ಜಿ. ಎಸ್ 
ಶಿವರುದ್ರಪ್ಪನವರ “ ಎನಿತು ಜನ್ಮದಲಿ ಎನಿತು ಜೀವರಿಗೆ ಎನಿತು ಋಣಿಯೋ ನಾವು 
ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ ” ಎಂಬ 
ಮಾತಿನಂತೆ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ದುಡಿದ ಎಲ್ಲರಿಗೂ ನಾಡು ಋಣಿ 
ಎನ ಬೇಕು. 


ವಚನ ಸಾಹಿತ್ಯದ ಘನತೆ ( ಮುಂದುವರಿದಿದೆ) 
- ಡಾ | ಎಲ್ . ಆರ್ . ಹೆಗಡೆ, ಸಿದ್ದಾಪುರ , ಉತ್ತರಕನ್ನಡ ಜಿಲ್ಲೆ. 


ಕಷ್ಟ ಪಡದೆಯೇ ದುಷ್ಟತನದಿಂದ ಸಿರಿವಂತರಾಗಿ ಸಕಲ ಭೋಗ ಭಾಗ್ಯ 
ಗಳನ್ನು ಅನುಭವಿಸಬೇಕೆಂಬವರು ಹೆಚ್ಚಾಗಿರುವುದರಿಂದ ರಾಷ್ಟ್ರವು ದುರ್ದೆಶೆಗೆ 
ಈಡಾಗುತ್ತದೆ. ೧೨ನೆಯ ಶತಮಾನದಲ್ಲೂ ಸಹ ಇಂಥಜನರಿದ್ದರು. ಕಾಯಕ 
ತತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಗುರುವಾದಡೂ ಕಾಯಕದಿಂದಲೇ 
ಜೀವನ್ಮುಕ್ತಿ , ಕಷ್ಟ ಮಾಡಿ ದುಡಿದು ಅರ್ಪಿಸಿದುದನ್ನೇ ಶಿವನು ಒಲಿಯುತ್ತಾನೆ 
ಎಂದು ಹೇಳಿ ಸ್ವಾವಲಂಬನದಿಂದ ಜೀವಿಸಬೇಕೆಂಬುದನ್ನು ಒತ್ತಿ ಹೇಳಿದರು . 
ತನ್ನ ದುಡಿತದ ಒಂದು ಭಾಗವನ್ನು ಧರ್ಮ ಮತ್ತು ಸಮಾಜ ಸೇವೆಗೆ 
ಉಪಯೋಗಿಸಬೇಕೆಂದು ತಿಳಿಸಿದರು . ಕಾಯಕವೇ ಕೈಲಾಸ ಎಂಬ ಮಹಾವಾಕ್ಯ 
ದಿಂದ ಬಸವಣ್ಣನವರು ಕಾಯಕ ಅಂದರೆ ಕಾರ್ಯದಿಂದ ಮಾಡುವ ಕರ್ಮ 
ಎಂಬುದನ್ನು ಬಹು ಮೇಲ್ಮಟ್ಟಕ್ಕೆ ಏರಿಸಿ, ಆ ಶಬ್ದಕ್ಕೆ ಹೆಚ್ಚಿನ ಅರ್ಥಗೌರವವನ್ನು 
ನೀಡಿದರು. 


WORK IS WORSHIP ಎಂದು ಬಸವಣ್ಣನವರಿಗಿಂತ ಏಳು ಶತಮಾನ 
ಗಳ ಮೇಲೆ ಕಾರ್ಲ್ಯಿ ಲ್ ಹೇಳಿದನು. ಇಲ್ಲಿ WORK ಎಂಬುದಕ್ಕೆ ಕಾಯಕ 
ಎಂದು ಭಾಷಾಂತರಿಸಲಾಗದು ಕರ್ಮ ( ಪರಿಶ್ರಮವು) ಈಶಪೂಜೆ ಎಂದಿಷ್ಟೇ ಇದರ 
ಅರ್ಥ ಏಕೆಂದರೆ, ಕಾಯಕ ಎಂಬ ಶಬ್ದವು ಸಾಮಾನ್ಯ ಪರಿಶ್ರಮ ಎಂಬುದಕ್ಕಿಂತಲೂ 
ಕರ್ಮಯೋಗ ಎಂಬ ಅರ್ಥವನ್ನು ಒಳಗೊಂಡು, ಸಮರ್ಪಣ ಭಾವವನ್ನು ವ್ಯಂಜಿ 
ಸುತ್ತದೆ. “ಯೋಗಃಕರ್ಮಸು ಕೌಶಲಂ ” ಎಂಬ ಭಗವದ್ಗೀತೆಯ ವಾಕ್ಯವನ್ನು ಕರ್ಮ 
ಮಾಡಿಯೂ ಅದು ಅಂಟದಂತೆ ಕರ್ಮ ಮಾಡುವ ಕೌಶಲ್ಯ ಎಂದು ವಿವರಿಸಬಹುದು. 


( ಕರ್ಮಮಾಡುವುದರಲ್ಲಿ ಕರ್ಮದಿಂದ ಬಂಧನವಾಗದಂತೆ ಕರ್ಮಮಾಡುವ 
ಕೌಶಲ್ಯವು” X ಎಂದು ಜಸ್ಟಿಸ್ ಟಿ. ಎನ್ . ಮಲ್ಲಪ್ಪ ಅವರು ವಚನ ವಾಹ್ಮಯದ 
ಹಿನ್ನೆಲೆ ಎಂಬ ಲೇಖನದಲ್ಲಿ ವಿವರಿಸಿರುತ್ತಾರೆ. ( ವಚನ ಪಿತಾಮಹ ಗ್ರಂಥ. ಪುಟ ೧೮೮ ) 


ಅಣುವಿನಲ್ಲಿ ಮಹತ್ತತ್ವವನ್ನು ಒಳಗುಗೊಳಿಸಿ ಸೂತ್ರರೂಪವಾಗಿ ರಚಿಸಿರುವುದ 
ರಲ್ಲಿ ವಚನವಾಹ್ಮಯದ ಹಿರಿಮೆಯು ಅಡಕವಾಗಿದೆ. ಒಂದೊಂದು ವಾಕ್ಯವನ್ನು 
ವಿವರಿಸಲು ಒಂದೊಂದುಗ್ರಂಥವೇ ಬೇಕಾದೀತು. ಇಂಗ್ಲೀಷ್ ಅನುಭಾವಿ ಕವಿ 
ಬೈಕ್ ಬರೆದ, ಪ್ರಖ್ಯಾತನಾದ. 


ಫೆಬ್ರವರಿ 92 


1 . 


To see the world in a grain of sand 
And a heaven in a wild flower 
and Infinity in the palm of your hand 
And eternity in an hour ? 


ಮಣ್ಣಿನ ಕಣದಲಿ ವಿಶ್ವವ ಕಾಣಲು 
ವನ ಸುಮದಲಿ ಇಹಸ್ವರ್ಗವ ತೋರಲು 
ಅಂಗೈಯಲಿ ನಿಃಸೀಮವ ಹಿಡಿಯಲು 

ಅನಾದ್ಯನಂತವ ಗಂಟೆಯೊಳಿರುಕಿಸಿ 
ಎಂಬ ಕವಿತೆಯ ಮೊದಲನೆಯ ಸಾಲಿನಲ್ಲಿ ವೈಜ್ಞಾನಿಕ ಅರ್ಥವನ್ನು ಹೊರ 
ಡಿಸಬಹುದು. ವಚನಕಾರರ ಒಂದು ಶಬ್ದ ದಲ್ಲಿ ವಾಕ್ಯದ ಸಾಲಿನಲ್ಲಿ ವಿಜ್ಞಾನವನ್ನು 
ಮೀರಿ ಅದಕ್ಕೆ ಸವಾಲಾಗಿರುವ ಶಬ್ದಬ್ರಹ್ಮವನ್ನು ಧೇನಿಸಬಹುದು. 

ಕಿರಿದರೊಳು ಪಿರಿದುಮರ್ಥವ 

ನರಿಪಲ್ ಬಲ್ಲಾತನೆಲ್ಲರಿಂದ ಬಲ್ಲಂ | 
ಎಂಬ ಕವಿರಾಜಮಾರ್ಗಕಾರನ ಅಭಿಮತದಂತೆ ವಚನಕಾರರ ವಾಕ್ಯಗಳ ಅರ್ಥ 
ಪ್ರಪಂಚವು ಬಹಳ ವಿಸ್ತಾರವೂ ಆಳವೂ ಆಗಿರುವುದು. 

ವಚನಕಾರರು ತಮ್ಮ ಅಭಿಪ್ರಾಯಗಳಿಗೆ ಸಂಸ್ಕೃತಶ್ಲೋಕಗಳನ್ನು ಆಧಾರ 
ವಾಗಿ ಕೊಟ್ಟಿರುವುದುಂಟು. ಕೊಟ್ಟಿರದಿರುವಲ್ಲಿ ಸಹ , ಇದು ಉಪನಿಷತ್ತಿನ ವಾಕ್ಯ 
ಗಳ ಅಭಿಪ್ರಾಯದ ಅನುವಾದ ಎಂದೂ ಛಾಯೆ ಎಂದೂ ಹೇಳಬಹುದಾದ 
ವಚನಗಳುಂಟು. 


ಕಠೋಪನಿಷತ್ತಿನ ಅಣೋರಣೀಯಾನ್ ಮಹತೋಮಹೀಯಾನ್ ಎಂಬ 
ವಾಕ್ಯದ ಭಾವನೆಯನ್ನೇ ಹಿರಿದಕ್ಕೆ ಹಿರಿದು ಕಿರಿದಕ್ಕೆ ಕಿರಿದು ಎಂದು ಬಸವಣ್ಣನ 
ವರು ಅನುವಾದಿಸಿದುದನ್ನು ತೋರಿಸಿದ್ದಾರೆ. ಶ್ರೀ ಸಣ್ಣ ನಂಜೇಗೌಡರು. 


ಆದರೆ, ಸಂಸ್ಕೃತದ ಪ್ರಭಾವವಿದ್ದರೂ ಕನ್ನಡ ತನ್ನ ತನವನ್ನು ಕಳೆದು 
ಕೊಂಡಿಲ್ಲ. ಎಂದು ಒಪ್ಪಿ ಡಾ . ರಂ . ಶ್ರೀ . ಮುಗಳಿಯವರ ಅಭಿಪ್ರಾಯವನ್ನು 
ಉದ್ದರಿಸಿದ ಸಣ್ಣ ನಂಜೇಗೌಡರು 


೨೧ ಅಂಗೈಯಲ್ಲಿ ನಿಃಸೀಮವ ಹಿಡಿವುದೇ ಇಷ್ಟಲಿಂಗಕ್ಕೆ ಹೊಂದುತ್ತದೆ. 
ಕರ್ನಾಟಕ ಭಾರತಿ, ( ನವಂಬರ್ ೧೯೭೮ ಪುಟ ೮೦) 


ಸಿದ್ದಗಂಗಾ 


12 


ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಂತೆ ಇದ್ದಿತ್ತು 
ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು 

ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು 
ಕೂಡಲ ಸಂಗಮದೇವರ ನಿಲವು ಕನ್ನೆಯ ಸ್ನೇಹದಂತೆ ಇದ್ದಿತ್ತು 
ಎಂಬ ಬಹುಅರ್ಥಗರ್ಭಿತವಾದ , ಮನೋಹರವಾದ ವಚನವನ್ನು ' ತಿವೇಪು ತೈಲಂ.... 
ಎಂದು ಪ್ರಾರಂಭವಾಗುವ ಶ್ವೇತಾಶ್ವತರೋಪನಿಷತ್ತಿನ (ಶ್ಲೋಕಗಳ ) ಅನುವಾದವೇ 
ಆಡಿದೆ ಎಂದು ಬರೆದಿರುವುದು ಆಶ್ಚರ್ಯಕರವಾಗಿದೆ. 

ಇದರಲ್ಲಿ ಆಪ: ಸ್ತೋತಸು ಅರಣೇಷು ಚೌಗ್ನಿ : ನೀರಿನ ಪ್ರವಾಹದಲ್ಲಿ ( ಹಾಗೂ ) 
ಅರಣಿಯಲ್ಲಿ ( ನರುವಲದ ಕಟ್ಟಿಗೆಯಲ್ಲಿ) ಇರುವ ಅಗ್ನಿಯಂತೆ ) ಎಂಬಲ್ಲಿನ ಭಾವ. 
ವಿದ್ದರೂ ಇದು ಅನುವಾದವಲ್ಲ. ಮೇಲಿನ ಮುಂದಿನ 3 ವಾಕ್ಯಗಳ ಸೊಗಸು 
ಮೇಲೆ ತಿಳಿಸಿದಶ್ಲೋಕದಲ್ಲ, 
- ಕೂಡಲ ಸಂಗಮದೇವರ ನಿಲವು ಕನ್ನೆಯ ಸ್ನೇಹದಂತಿದ್ದಿತ್ತು ಎಂಬ ಭಾವವು 
ಅತ್ಯಂತ ರಮಣೀಯವಾದ ರೂಪದಲ್ಲಿದ್ದು , ಚೇತೋಹಾರಿಯಾಗಿದೆ. 

ಸ್ವತ: ಉತ್ತಮ ವಚನಕಾರ್ತಿಯಾದ ನೂತನ ಶಿವಶರಣೆ ಮಾತೆ ಮಹಾದೇವಿ 
ಯವರು ಬಸವತತ್ವದರ್ಶನ ಎಂಬ ಮಹತ್ವದ ಬೃಹತ್ ಗ್ರಂಥದಲ್ಲಿ ಸೃಷ್ಟಿ ಪರಮಾತ್ಮ 
ಗರ್ಭದಲ್ಲಿ ಹೇಗೆ ಇತ್ತು ಎಂಬುದನ್ನು ವಿವರಿಸುವ ವಚನವನ್ನು ಪರಿಭಾವಿಸಿರಿ. 

ಕನ್ನೆ ಯೊಳಗಣ ಕಾಮದಂತಿರ್ದಿತಯಾ ವಿಕಾಸವಾಗಲು 
ದೀಪದೊಳಗಣ ದೀಪ್ತಿಯೊಲಿರ್ದಿತಯಾ ಹೊರ ಹೊಮ್ಮದೊಲು 

ಬಾಲೆಯೊಳಗಣ ಶಿಶುವಿನಂತಿರ್ದಿತಯಾ ಸೃಷ್ಟಿ ತನಗರ್ಭದಲಿ 
ಎಂಬ ವಚನದಲ್ಲಿ ಸುಂದರವಾಗಿ ಹೇಳಿದ ಭಾವದ ೧ ನೆಯ ಸಾಲು ಬಸವಣ್ಣನವರ 
ಮೇಲಿನ ವಾಕ್ಯದ ವಿವರಣದಂತಿರುವುದಾಗಿ ಮೆಚ್ಚತಕ್ಕದ್ದಾಗಿದ್ದರೂ ಕನ್ನೆಯ ಸ್ನೇಹ. 
ದಂತಿದ್ದಿತ್ತು ಎಂಬ ವಾಕ್ಯದ ಹಿರಿಮೆಯನ್ನು ಸರಿಗಟ್ಟಲಾರದು, ಬಸವಣ್ಣನವರ 
ಮೂಲ ವಚನದಲ್ಲಿ ಸ್ನೇಹ ಎಂಬ ಶಬ್ದವು ನೇಹದಂತಿದ್ದಿತ್ತು ಎಂದು ಇದ್ದಿ ತೇ ಎಂಬ 
ಸಂದೇಹ ನನಗೆ ಬಂದಿದೆ. 

ಏಕೆಂದರೆ ಋಣ ಎಂಬುದನ್ನು ರಿಣ ಎಂದು ಬರೆದಿರುವ ಹಾಗೆ ಸ್ನೇಹವನ್ನು 
ನೇಹವೆಂದೇ ಬರೆದಿದ್ದರೆ ಹೆಚ್ಚಿನ ಆತ್ಮೀಯತೆಯ ಒತ್ತು ಬರುತ್ತಿತ್ತು , 

ಸ್ನೇಹ ಎಂದೇ ಇದ್ದರೂ ಕಾಮ ಎಂಬ ಶಬ್ದ ಕ್ಕಿಂತಲೂ ಹೆಚ್ಚಿನ ಅರ್ಥವುತ್ಪತ್ತಿ 
ಅದರಲ್ಲಿ ಸೇರಿದೆ. ಆದರೆ ಶ್ರೀಮಾತೆಯವರು ಸೂಚಿಸಿರುವ ಸಂದರ್ಭಕ್ಕೆ ಅವರು ಕೊಟ್ಟ 
ವಚನದ ಶಬ್ದ ಪ್ರಯೋಗಸಮಂಜಸವೇ ಆಗಿದೆ. 

ಬಸವತತ್ವದರ್ಶನ, ಪುಟ ೧೩೭, ಸುಯಿಧಾನ ಗ್ರಂಥಮಾಲೆ , ಧಾರವಾಡ 
ಫೆಬ್ರವರಿ - 92 


13 


ಶ್ರೀ ಟಿ. ಎನ್ . ಮಲ್ಲಪ್ಪನವರು ನಾಸದೀಯ ಸೂಕ್ತದಲ್ಲಿ ಜಗತ್ಕಾರಣವನ್ನು 
“ಆಭು' ಎಂಬ ಪದದಿಂದ ಮಾಡಲಾಯಿತೆಂದೂ ಪೊಳ್ಳು ಎಂಬ ಅರ್ಥವುಳ್ಳ ಆಭು 
ಪದವು ವೀರಶೈವರ ಬಯಲು, ನಿರ್ವಯಲು ಶೂನ್ಯ ಮೊದಲಾದ ಪಾರಿಭಾಷಿಕ ಶಬ್ದಗ 
ಳಂತೆ ಅವ್ಯಕ್ತವಾದುದನ್ನು ಸೂಚಿಸಲು ಉಪಯೋಗಿಸಲ್ಪಟ್ಟಿದೆಎಂದುಬರೆದಿರುವರು. 

ಇಂಗ್ಲೀಷ್ ನಲ್ಲಿ Null and Void ಎಂಬ ಶಬ್ದಗಳ ಉಪಯೋಗ 
ಮಾಡಲಾಗುತ್ತದೆ, 


“ ಬಯಲು ನಿರ್ವಯಲು' ಹಾಗೂ ಶೂನ್ಯ ನಿಃಶೂನ್ಯ ಎಂದು ವಚನಕಾರರು 
ಬಳಸಿದ ಅರ್ಥಕ್ಕೆ ಮೇಲಿನ ಇಂಗ್ಲಿಷ್ ಶಬ್ದಗಳ ಜೋಡಿಯು ಹೊಂದುವುದಿಲ್ಲ. 
ಏಕೆಂದರೆ, ಈ ಬಯಲು ನಿರ್ವಯಲು ಶಬ್ದ ಗಳು ಕೇವಲ ಚೈತನ್ಯವೇ ತಾನೇ 
ತಾನಾಗಿ ನಿರಾಕಾರ ಸ್ವರೂಪದಲ್ಲಿರುವುದನ್ನು ಸೂಚಿಸುತ್ತವೆ. ಆಕಾಶ' ಎಂಬ 
ಶಬ್ದ ವೊಂದೇ ಈ ಅರ್ಥವನ್ನು ಹೊತ್ತಿರುವ ಸಂಸ್ಕೃತ ಶಬ್ದವಾಗಿ ಇಂದಿಗೂ ವ್ಯವ 
ಹೃತವಾಗಿರುತ್ತದೆ. 


ಈ ಮಹತ್ತತ್ವವನ್ನು ಅಚ್ಚ ಕನ್ನಡದ ಬಯಲು ಎಂಬ ಶಬ್ದದಿಂದ ಸೂಚಿಸಿ 
ರುವುದು ವಿಶೇಷ ಉಲ್ಲೇಖನೀಯವಾಗಿದೆ. ಬಯಲು ಎಂಬ ಶಬ್ದದ ಮೂಲ ಕ್ರಿಯಾ 
ಪದವು ಬಯರ್‌ ಅಂದರೆ, ಅಡಗು, ಎಂಬ ಅರ್ಥದಲ್ಲಿದೆ . ಬಯ್ತಿಡು, ಬಚ್ಚಿಡು 
ಅಂದರೆ , ಆಡಗಿಸು, ಅಡಗುವಂತೆ ಇಡು ಎಂಬುದಾಗಿದೆ. 

ವ್ಯಕ್ತವಾದ ಪ್ರಪಂಚವು ಆ ನಿರಾಕಾರ ಚೈತನ್ಯದಲ್ಲಿ ಅಡಗಿ ಇತ್ತು ಎಂಬುದೇ 
ಈ ಪುಟ್ಟ ಶಬ್ದದಲ್ಲಿ ಅಡಗಿರುವ ಶ್ರೇಷ್ಠ ರಹಸ್ಯವಾಗಿದೆ. 
- ವೀರಶೈವ ತತ್ಯದರ್ಶನವು ಮೊಹೆಂಜೋದಾರೋ ಕಾಲದಷ್ಟು ,ಋದಕಾಲದಷ್ಟು 
ತೀರ ಪ್ರಾಚೀನವೆಂಬ ಅಭಿಪ್ರಾಯವಿದೆ. ಅದೇನೇ ಇದ್ದರೂ ವಚನ ಸಾಹಿತ್ಯದಲ್ಲಿ 
ಬಳಕೆಯಾಗಿರುವ ಕೆಲವು ಶಬ್ದಗಳ ಮಹಿಮಾತಿಶಯದ ಅರ್ಥವನ್ನು ಶಿವಶರಣರು 
ನೀಡಿ ಅವುಗಳಿಗೆ ಹೊಸ ಅರ್ಥಶಕ್ತಿಯನ್ನು ತುಂಬಿರುವುದು ನಿಃಸಂದೇಹವಾಗಿದೆ. 


ಶರಣ ಎಂಬ ಸಂಸ್ಕೃತ ಶಬ್ದವು ತನ್ನನ್ನು ಸಮರ್ಪಿಸಿಕೊಂಡವನು ಎಂಬ ಅರ್ಥ 
ದಲ್ಲಿದೆ. ಶಿವಶರಣ ಎಂಬ ರೀತಿಯಲ್ಲಿ ವೀರಶೈವ ಭಕ್ತರಿಗೆ ಸಲ್ಲುವ ಈ ಶಬ್ದವು ವಚ 
ನಸಾಹಿತ್ಯದ ಕೊಡುಗೆಯಾದರೂ ಸಹ ಹರಿಶರಣ ಎಂದು ಹರಿಭಕ್ತರನ್ನುದ್ದೇಶಿಸಿ 
ಬಳಸಿದ್ದರು, ಅದರೆ ಶರಣ ಎಂಬ ಶಬ್ದವು ವೀರಶೈವ ಭಕ್ತರನ್ನೇ ಸೂಚಿಸುತ್ತದೆ. 
ಜಂಗಮ , ದಾಸೋಹ, ಅನುಭಾವ ಮೊದಲಾದ ಶಬ್ದಗಳ ವಿಶಿಷ್ಟ ಅರ್ಥಗಳನ್ನು 
ಬೇರೆ ಲೇಖಕರು ತಿಳಿಸಿರುತ್ತಾರೆ. 


ಸಿದ್ದಗಂಗಾ 


ನಿಜ ಎಂಬ ಕನ್ನಡ ಶಬ್ದವನ್ನು ನಿತ್ಯಸತ್ಯ ಎಂಬ ಶಬ್ದಕ್ಕೆ ಪ್ರತಿಯಾಗಿ 
ಬಳಸಿದ್ದಾರೆ. 


ಮಹಾಮನೆ ಎಂಬ ಶಬ್ದವು ಶರಣರ ಮಾತಿನಲ್ಲಿ ಮಹಮನೆ ಎಂದಾಗಿ 
ಹೆಚ್ಚು ಮೆಚ್ಚುಗೆ ಗಳಿಸುತ್ತದೆ. ಇದು ಕೈಲಾಸವನ್ನು ಸೂಚಿಸಬಹುದು, ಶರಣರು 
ಅನುಭಾವ ಗೋಷ್ಠಿಯನ್ನು ನಡೆಸುವ ಅನುಭವ ಮಂಟಪವನ್ನು ಸೂಚಿಸಬಹುದು. 
* ಕರ್ತನಡಿದರೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟದೆ ” ಎಂಬ ಬಸವಣ್ಣನವರ 
ವಚನದಲ್ಲಿ ಮಹಾಮನೆ ಎಂಬ ರೂಪವೂ ದೊರೆಯುತ್ತದೆ. 


ನಿತ್ಯಸನಾತನ ತತ್ತ್ವಗಳನ್ನು ಶರಣರು ನಿರೂಪಿಸಿದರೂ ಅವರ ಅಭಿವ್ಯಕ್ತಿ 
ರೂಪದಿಂದಾಗಿ ಶೈಲಿಯ ಬಳಕೆಯಿಂದಾಗಿ ಆ ತತ್ತ್ವಗಳು ನೂತನ ಸತ್ಯದಿಂದ 
ಕಂಗೊಳಿಸುತ್ತವೆ. 


- ಅಲ್ಲಮಪ್ರಭು ತಿಳಿಸುವ “ ಅಂತರಂಗದ ಅರುಹಿಗೆ ಆಚಾರವೇ ಕಾಯ ”, ಎಂಬ 
ಕಿರಿಯ ನುಡಿಯು ತಿಳಿಸುವ ಅರ್ಥವು ಕಾಯ , ಎಂಬ ಬಾಹ್ಯ ಸ್ವರೂಪದ ರೂಪಕ 
ದಿಂದಾಗಿ ಜ್ಞಾನಿಯಾದವನು ಉತ್ತಮ ನಡತೆಯುಳ್ಳವನಾಗಿರಬೇಕು; ಉತ್ತಮ 
ವಿಚಾರವು, ಉತ್ತಮವಾದ ಆಚಾರವಿರುವುದರಿಂದಲೇ ಸಾರ್ಥಕತೆಯನ್ನು ಪಡೆಯುತ್ತದೆ 
ಎಂಬುದನ್ನು ಸೂಚಿಸುತ್ತದೆ. 


ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಎಂಬ ಕಪ್ಪುಟ ( ನಾಣ್ಯ 
ಶಾಲೆಯ )ರೂಪಕದ ನವೀನಉಪಯೋಗವು ಬೆರಗುಗೊಳಿಸುವಂತೆಯೇ ಇಹಲೋಕದ, 
ದೈನಂದಿನ ಜೀವನದ ಮಹತ್ವವನ್ನು ಸಾರುತ್ತಲೇ ಇದು ಲಿಂಗಮೆಚ್ಚಿ ಅಹುದಹುದು 
ಎನ್ನುವಂತೆ ದೇವರು ಮೆಚ್ಚುವ ಉದಾತ್ತ ಜೀವನವನ್ನು ಅನುಸರಿಸಬೇಕು ಎಂಬುದನ್ನು 
ಸೂಚಿಸುತ್ತದೆ. 


- ಉದಯಾಸ್ತಮಾನವೆಂಬ ಕೊಳಗದಿಂದ ಆಯಷ್ಯವನ್ನು ಅಳೆವ ಅದ್ಭುತವಾದ 
ಪ್ರತಿಮೆಯಂಥ ನೂತನಾಲಂಕಾರಗಳು ವಚನ ಸಾಹಿತ್ಯದಲ್ಲಿ ಹೇರಳವಾಗಿ 
ದೊರೆಯುತ್ತವೆ. 


ಶಿವಶರಣರ ಬೆಡಗಿನ ವಚನಗಳು ಸಾಮಾನ್ಯರಿಗೆ ತಿಳಿಯಲು ಕಷ್ಟವಾಗಿವೆ . 
ವೀರಶೈವಸಾಹಿತ್ಯ ದರ್ಶನ ಪರಂಪರೆಗಳನ್ನು ಚೆನ್ನಾಗಿ ಅರಿತವರೇ ಇವುಗಳ ಅರ್ಥ 
ವನ್ನು ಸರಿಯಾಗಿ ಮಾಡಬಲ್ಲವರು. 


ಫೆಬ್ರವರಿ - 1992 


15 


- ಅಲ್ಲಮಪ್ರಭು ಮಾತ್ರವಲ್ಲ, ಚನ್ನಬಸವಣ್ಣ , ಉರಿಲಿಂಗದೇವ, ಮೋಳಿಗೆ 
ಮಾರಯ್ಯ , ಸಿದ್ದಲಿಂಗ ಶಿವಯೋಗಿ, ಮುಂತಾದ ವಚನಕಾರರಲ್ಲಿ ಸಹ ಬೆಡಗಿನ 
ವಚನಗಳು ದೊರೆಯುತ್ತವೆ. ತಮ್ಮ ಭಾಷೆಯ ಸರಳತೆಗೆ ಹೆಸರಾದ ಬಸವಣ್ಣನವರ 
ವಚನಗಳಲ್ಲಿಯೂ ವಿರಳವಾಗಿ ಇವು ದೊರೆಯುತ್ತವೆ. 


ಒಂದೆತ್ತಿಂಗೈವರು ಗೊಲ್ಲರು ಅವರೈವರಿಗೆ ಐದೈದಾಳಯ್ಯ ಇಲ್ಲಿ ಎತ್ತು 
ಶರೀರವಾದರೆ ಪಂಚಭೂತಗಳು ಗೊಲ್ಲರು ಎಂದು ಅರ್ಥಮಾಡಿದರೆ ಅವರೈವರಿಗೆ 
ಐದೈದಾಳಯ್ಯ ! ಎಂಬ ಮುಂದಿನಮಾತು ಸುಲಭವಾಗಿ ಅರ್ಥವಾಗುವುದಿಲ್ಲ, ಪಂಚ 
ವಿಂಶತಿತತ್ವಗಳೇ ಎಂಬ ಸಂದೇಹ ಮೂಡುತ್ತದೆ. ಇದರಂತೆ ಅಲ್ಲಮನ “ತುಂಬಿ 
ಬಂದಡೆ ಪರಿಮಳ ಓಡಿ ಕಂಡೆ” ಎಂಬ ವಚನವನ್ನು ತುಂಬಿ ಎಂದರೆ ಅನುಭಾವ 
ಎಂದು ಅರ್ಥಮಾಡಿ, ಪರಿಮಳ ಎಂದರೆ ವಿಷಯವಾಸನೆ ಎಂದು ಅರ್ಥಮಾಡುವ 
ಮನಸ್ಸಾಗುತ್ತದೆ. ಆದರೆ ಈ ಬೆಡಗುಗಳ ಹೆಚ್ಚಿನ ಅಭ್ಯಾಸಮಾಡಿದವರೇ ಸರಿ 
ಯಾದ ಅರ್ಥ ಹೀಗೆಯೇ ಎಂದು ಹೇಳಬಲ್ಲರು. 


ಇಂಥ ವಚನಗಳಿಗೆ ಟೀಕುಗಳನ್ನು ಬರೆದ ಹಿಂದಣ ವಿದ್ವಾಂಸರು ಸರಿಯಾದ 
ಅರ್ಥವಿವರಣೆಯ ದಾರಿ ತೋರಬಲ್ಲರು 


ಮುದ್ದಾದ ಅಚ್ಚಗನ್ನಡದ ಶಬ್ದಗಳನ್ನು ಬಹಳವಾಗಿ ಉಪಯೋಗಿಸಿ ವಚನ 
ಬರೆದ ವಚನಕಾರರ ಶೈಲಿಯಲ್ಲಿ ಹಲವೆಡೆ ಶಬ್ದಾಲಂಕಾರಗಳು ಆಪ್ರಯತ್ನವಾಗಿ 
ಬಂದು ನಾದಲೋಲತೆಯು ಹೆಚ್ಚಾಗಲು ಸಹಾಯಕವಾಗಿವೆ. ಖಂಡಪ್ರಾಸ 
( ದ್ವಿತೀಯಾಕ್ಷರಪ್ರಾಸದ ಉಪಯೋಗವು ಹೇರಳವಾಗಿದೆ. ಕುರುಹಿಗೆ ಪೂಜೆಯಲ್ಲದೆ 
ಅರುಹಿಗೆ ಪೂಜೆಯುಂಟೇ ” ( ಮಣಿಗಳ ......... .ತ್ರಿಣಯನು ಹರಿವ ಹಾವಿಗಂಜೆ, 
ಉರಿಯನಾಲಿಗೆ ಗಂಜೆ, ಸುರಿಗೆಯ ಮೊನೆಗಂಜೆ ಒಂದಕ್ಕಂಜುವೆ, ಒಂದಕ್ಕಳುವೆ. ಎಂಬಲ್ಲಿ 
ಬಂದಂಥವಾಗಿತೆಯ ವಿಲಾಸವು ಬಹಳೆಡೆಶೋಭಿಸುತ್ತದೆ. ಅಂತ್ಯ ಪ್ರಾಸವು ಸಹಜ 
ವಾಗಿಬರುತ್ತದೆ. ಅಂಗದಿಂದೆ ಲಿಂಗಸುಖ ಲಿಂಗದಿಂದೆ ಅಂಗಸುಖ ಆ ಅಂಗಲಿಂಗ ಸಂಗ 
ಸುಖದಿಂದೆ ಪರಮಸುಖ ದೊರಕುವುದು ನೋಡಾ, ಜಗದಗಲವ ಮಾಯಾಜಾಲವ 
ಹಿಡಿದು ಕಾಲನೆಂಬ ಜಾಲಗಾರ ಮಾಯಾಜಾಲವ ಬೀಸಿದ ನೋಡಯ್ಯಾ ........ ಇಲ್ಲಿ 
ಶಬ್ದ ಅರ್ಥಗಳೆರಡು ಮೋಡಿ ಮಾಡುತ್ತಿವೆ. 


16 


ಸಿದ್ಧಂಗಗಾ 


ಶಿವಶರಣೆಯರು ಮತ್ತು ಅಂದಿನ ಸಮಾಜ, 
ಎ . ಪಂಕಜ, ನಂ . 316 , ಸಂಪಿಗೆ ರಸ್ತೆ , ಮಲ್ಲೇಶ್ವರಂ, ಬೆಂಗಳೂರು 590 003 , 

( ಮುಂದುವರಿದಿದೆ.). 


12) ಶಿವಪ್ರಿಯನಾಚಿ: - ಚಂದವೂರಿನ ವರ್ತಕ ಮಲ್ಲಯ್ಯನಿಗೆ ನಾಚಯ್ಯ , 
ಅರುಣಾದ್ರಿ , ಎಂಬ ಎರಡು ಗಂಡುಮಕ್ಕಳು ಮತ್ತು ಶಿವಪ್ರಿಯನಾಚಿ ಎಂಬಹೆಸರಿನ 
ಮಗಳೊಬ್ಬಳೂ ಇದ್ದರು, ಬಹುಶ್ರೀಮಂತನಾಗಿದ್ದ ಈ ಮಲ್ಲಯ್ಯ ಮೃತನಾದ ಮೇಲೆ 
ಅವನ ಮಕ್ಕಳು ತಂದೆಯ ಆಸ್ತಿಯನ್ನು ಸಮನಾಗಿ ಹಂಚಿಕೊಂಡರು . ಶಿವಭಕ್ತಳಾದ 
ಶಿವಪ್ರಿಯನಾಚಿಯು ತನ್ನ ಪಾಲಿಗೆ ಬಂದ ಆಸ್ತಿಯನ್ನು ಶಿವನ ಪೂಜಾಕೆಲಸಗಳಿಗೆ 
ದಾಸೋಹಕಾರ್ಯಗಳಿಗೆ ಎಂದು ಸತ್ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದಳು. ಹೀಗಿರುವಲ್ಲಿ 
ಒಮ್ಮೆ ಹಿರಿಯ ಅಣ್ಣನಾದ ನಾಚಯ್ಯನ ಹಡಗು ಸಮುದ್ರದಲ್ಲಿ ಮುಳುಗಿ ಹೋದುದ 
ರಿಂದ ದು : ಖತಪ್ತನಾದ ಅವನು ಪರಲೋಕವಾಸಿಯಾದನು. ಅಣ್ಣ ಸತ್ತ ಮೇಲೆ 
ಅರುಣಾದ್ರಿಯು ಅವನ ಆಸ್ತಿಯನ್ನು ತಾನೇ ಲಪಟಾಯಿಸಿದ. ಅಲ್ಲದೆ ಹೆಂಗಸರಿಗೆ 
ಆಸ್ತಿಯಲ್ಲಿ ಪಾಲುಕೊಡುವುದು ಎಲ್ಲಾದರೂ ಉಂಟೆ ? ಹಿಂದೆ ನಿನಗೆಂದು ಅಣ್ಣ 
ಕೊಟ್ಟಿದ್ದನ್ನು ಹಿಂದಕ್ಕೆಕೊಟ್ಟುಬಿಡು ಎಂದು ತಂಗಿಯನ್ನು ಹಿಂಸಿಸಿ ತೆಗೆದು 
ಕೊಂಡು ಬಿಟ್ಟನು. 


- ಶಿವಭಕ್ತಳಾದ ಶಿವಪ್ರಿಯನಾಚಿಗೆ ಯಾವ ಆಸ್ತಿಯ ಆಸೆಯೂ ಇರಲಿಲ್ಲ ಆದರೆ 
ತನ್ನ ದಾಸೋಹದ ಕೆಲಸ ನಿಂತುಹೋಯಿತಲ್ಲ ಎನ್ನುವ ಕೊರಗು, ಅದನ್ನೇ ಅವಳು 
ಭಗವಂತನಲ್ಲಿ ಅರಿಕೆ ಮಾಡಿಕೊಂಡಳು . ಅವಳ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ 
ಶಿವನು ಅವಳ ಸತ್ತ ಅಣ್ಣ ನಾಚಯ್ಯನರೂಪದಲ್ಲಿ ಬಂದಿಳಿದ. ನಂತರ ಅರುಣಾದ್ರಿಗೆ 
ತಂಗಿಗೆಂದು ನಾವು ಕೊಟ್ಟ ಆಸ್ತಿಯ ಪಾಲನ್ನು ಅವಳಿಗೆ ಕೊಟ್ಟುಬಿಡು ಎಂದುಹೇಳಿ 
ಕೊಡಿಸಿದನು. ತಾನುಬಂದ ಕೆಲಸ ಮುಗಿದ ಮೇಲೆ ಮತ್ತೆ ನಾಚಯ್ಯನ ವೇಷದಲ್ಲಿ 
ಬಂದಿದ್ದ ಭಗವಂತನು ಕಾಣದಾದನು. 


ಕಡೆಗೆ ಭಗವಂತನೇ ಅನ್ಯಾಯವನ್ನು ಹೋಗಲಾಡಿಸಲು ಶಿವಕ್ರಿಯೆಗೆ ಸಹಾಯ 
ಮಾಡಲು ಈ ರೀತಿ ಬಂದಿದ್ದ ಎಂದು ತಿಳಿದಮೇಲೆ ಶಿವಭಕ್ತ ಶಿವಪ್ರಿಯಳನ್ನು ಎಲ್ಲರೂ 
ಭಕ್ತಿ , ಗೌರವಾದರಗಳಿಂದ ನೋಡಿಕೊಂಡರು. ತಮ್ಮನಾದ ಅರುಣಾದ್ರಿಯೂ ತನ್ನ 
ತಪ್ಪನ್ನು ತಿದ್ದಿ ಕೊಂಡನು. 

- ಗಂಡುಮಕ್ಕಳಷ್ಟು ಹಕ್ಕು ಹೆಣ್ಣಿಗೂ ಇದೆ ಎಂಬುದು ಈ ಕಥೆಯಿಂದ ನನಗೆ 
ತಿಳಿದು ಬರುತ್ತದೆ. ಮುಂದೆ ಶಿವಪ್ರಿಯಳು ಲಿಂಗದಲ್ಲಿ ಐಕ್ಯಳಾದಳು 
ಫೆಬ್ರವರಿ - 92 


13) ಕೊಲಂಬೆ: - ಜಾಕಿನೊಳಪುರದಲ್ಲಿ ಶಿವಭಕ್ತ ದಂಪತಿಗಳಿಗೆಕೊಲಂಬೆ ಎಂಬ 
ಮಗಳಿದ್ದಳು. ಅವಳ ತಂದೆ ತಾಯಿಗಳು ಪ್ರತಿದಿನವೂ ಶಿವಾಲಯಕ್ಕೆ ಹೋಗಿಬರುತ್ತಿ 
ದ್ದರು . ಇದರಿಂದ ಈ ಕೋಲಂಬೆಗೆ ಶಿವನಲ್ಲಿ ಭಕ್ತಿ , ಅವಳಿನ್ನು ಚಿಕ್ಕ ಹುಡುಗಿ ಆದರೂ 
ತಾನೇ ಸ್ವತಃ ಶಿವಾಲಯ ಕಟ್ಟುವ ಆಸೆ ಅದಕ್ಕಾಗಿ ಹುಲ್ಲು ಗುಡಿಸಲನ್ನು ಕಟ್ಟಿ ಅಲ್ಲಿ 
ಕಲ್ಲೊಂದನ್ನು ಇಟ್ಟು ಅದನ್ನೇ ಶಿವನೆಂದು ಭಾವಿಸಿ ಪ್ರತಿನಿತ್ಯ ಪೂಜೆಮಾಡಿ ಅದಕ್ಕೆ 
ಮನೆಯಿಂದ ನೈವೇದ್ಯಕ್ಕೆಂದು ತೈಲ, ತುಪ್ಪ ತೆಗೆದು ಕೊಂಡು ಹೋಗುತ್ತಿದ್ದಳು 
ಅದನ್ನು ಕಂಡುಅವಳ ಗೆಳತಿಯರೂ ಅವಳಂತೆ ಮನೆಯಿಂದ ತೈಲ ತುಪ್ಪ ತಂದು ದೀಪ 
ಹಚ್ಚಿ ಅಡಿಗೆಮಾಡಿ ದೇವರಿಗೆ ನೈವೇದ್ಯ ಮಾಡಿ ದೀಪಹಚ್ಚಿ ಬರುತ್ತಿದ್ದರು. ಮಕ್ಕಳಿ 
ಗೆಲ್ಲಾ ಇದು ಆಟವಾಗಿತ್ತು . ಆದರೆ ಆಮಕ್ಕಳ ಮನೆಯ ಹಿರಿಯರು ಮನೆಯ ಸಾಮಾ 
ನುಗಳನ್ನೆಲ್ಲಾ ಹಾಳು ಮಾಡುವಿರಿ, ಅಕ್ಕಿ , ಬೇಳೆ ಎಣ್ಣೆ ಎಲ್ಲಾ ವ್ಯರ್ಥವಾಗುತ್ತದೆ. 
ಇನ್ನು ಮೇಲೆ ನೀವುಕೊಲಂಬೆ ಜೊತೆಯಲ್ಲಿ ಆಡಲುಹೋಗಕೂಡದು ಎಂದುಗದರಿ 
ಆ ಮಕ್ಕಳ್ಯಾರೂ ಕೋಲಂಬೆ ಕಟ್ಟಿದಗುಡಿಸಿಲಿಗೆ ಹೋಗದಂತೆ ತಡೆದರು. ತತ್ಪಲವಾಗಿ 
ಆದಿನ ಯಾರ ಮನೆಯ ಹಸುವೂ ಹಾಲನ್ನು ಕೊಡಲಿಲ್ಲ. ಎಷ್ಟೋ ಪ್ರಯತ್ನ ಮಾಡಿ 
ನಿರಾಸೆಹೊಂದಿ ಕಡೆಗೆ ಪ್ರಶ್ನೆ ಕೇಳಿ ಕಾರಣವನ್ನು ತಿಳಿದರು. ತಾವು ತಮ್ಮ ಮಕ್ಕಳಿಗೆ 
ಕೊಲಂಬೆ ಜೊತೆಯಲ್ಲಿ ಆಡಲು ಕಳುಹಿಸಲಿಲ್ಲ ಮತ್ತು ಅವರ ಆಟಕ್ಕೆಂದು ಅಕ್ಕಿ ಬೇಳೆ 
ಗಳನ್ನು ಕೊಡಲಿಲ್ಲ ಎಂಬುದನ್ನು ತಿಳಿದ ಎಲ್ಲಾ ಮನೆಯವರು ಪುನ : ಮಕ್ಕಳನ್ನು 
ಮಾಮೂಲಿನಂತೆ ಕಳುಹಿಸಿದಾಗ ಹಸುಗಳು ಹಾಲು ಕರೆದವು. 


ಕೊಲಂಬೆಗೆ ಆದೇ ಪೂಜೆನಿಜ ಭಕ್ತಿಯದಾಗಿತ್ತು ಒಮ್ಮೆ ವೈಷ್ಣವನೋರ್ವ 
ಆ ಗುಡಿಸಿಲಿಗೆ ಬೆಂಕಿ ಹಚ್ಚಿದಾಗ ಅದು ಅವನ ಮನೆಯನ್ನೇ ಸುಟ್ಟು ಹಾಕಿತು. 
ಕೊಲಂಬೆಯನ್ನು ದಹಿಸದೆ, ಶಿವನು ಒಲಿದು ಅವಳಿಗೆ ವರವನ್ನು ಇತ್ತು. ಇಂದಿಗೂ 
ಕೋಲಂಬೆಯ ಹಬ್ಬವೆಂದು ಅವಳ ಹೆಸರಿನಲ್ಲಿ ವರ್ಷಕ್ಕೊಂದು ಬಾರಿ ನಡೆಯುತ್ತಿದೆ. 


14 ಕೋಳೂರು ಕೊಡಗೂಸು:- ಸುರಪುರಕ್ಕೆ ಸ ಮ ಪ ದ ಕೋಳೂರು 
ಗ್ರಾಮದಲ್ಲಿ ಶಿವದೇವನೆಂಬ ಶಿವಭಕ್ತ ದಂಪತಿಗಳಿದ್ದರು. ಅವರು ದಿನವೂ ತಪ್ಪದೆ 
ತಮ್ಮ ಗ್ರಾಮದ ಕಲ್ಲೇಶ್ವರ ಲಿಂಗಕ್ಕೆ ಪಾತ್ರೆ ತುಂಬ ಕೆನೆಯ ಹಾಲನ್ನೂ ನೈವೇದ್ಯ 
ಇಟ್ಟು ನಂತರ ಉಳಿದಕೆಲಸಗಳಿಗೆ ಗಮನಕೊಡುತ್ತಿದ್ದರು. ಅವರ ಭಕ್ತಿಗೆ ಮೆಚ್ಚಿದನಂತೆ 
ಪರಮಾತ್ಮನು ಅವರಿಗೆ ಕನ್ಯಾರತ್ನವನ್ನು ಮಗಳನ್ನಾಗಿ ಕರುಣಿಸಿದ್ದನು ಒಮ್ಮೆ ಈ 
ತಂದೆ ತಾಯಿಗಳು ಕೆಲಸದ ನಿಮಿತ್ಯ ಪರಊರಿಗೆ ಹೋಗಬೇಕಾಗಿಬಂತು. ಆಗ 
ತಾವು ಹಿಂತಿರುಗಿ ಬರುವವರೆಗೆ ಈ ಹಾಲಿನ ನೈವೇದ್ಯ ಕೆಲಸವನ್ನು ಹುಡುಗಿ 
ಚೆನ್ನಕ್ಕನಿಗೆ ವಹಿಸಿದರು. 


ಸಿದ್ದಗಂಗಾ 


18 


ಚೆನ್ನಕ್ಕನಿಗೆ ಎಲ್ಲಿಲ್ಲದ ಸಂತೋಷ, ತನ್ನ ತಂದೆ ತಾಯಿಗಳಂತೆ, ದೊಡ್ಡವರಂತೆ 
ತಾನು ಇಂದು ದೇವರಿಗೆ ಹಾಲನ್ನು ನೈವೇದ್ಯಕ್ಕೆ ಇಡುತ್ತೇನೆ ಎಂದು ಅದೆಷ್ಟೋಸಲ 
ತನ್ನಲ್ಲಿ ತಾನೇ ಮನದಲ್ಲಿ ಹೇಳಿಕೊಂಡಳು . ಪ್ರತಿದಿನವೂ ತಂದೆ ತಾಯಿಗಳು ಏನು 
ಮಾಡುತ್ತಿದ್ದರು ಎಂಬುದನ್ನು ತಿಳಿದವಳಾಗಿದ್ದ ಅವಳು ಅಂದು ಮಡಿಉಟ್ಟಳು, 
ಭಸ್ಮವನ್ನು ಹಣೆಯಲ್ಲಿ ಧರಿಸಿದಳು , ಕೊರಳಲ್ಲಿ ರುದ್ರಾಕ್ಷಸರ ಧರಿಸಿದಳು, ಕಾಯಿಸಿದ 
ಹಾಲನ್ನು ಪಾತ್ರೆ ತುಂಬ ಕೆನೆ ಕಟ್ಟುವಂತೆ ಆರಲಿಟ್ಟಳು. ತಾವು, ಮಕ್ಕಳು ಬಿಸಿ 
ಕುಡಿಯಲು ಆಗದು ಎಂದು ಅಮ್ಮ ತಮಗೆ ಆರಿಸಿ ತಾನೆ ಕೊಡುತ್ತಾರೆ. ಹಾಗೆಯೇ 
ದೇವರಿಗೆ ಬಿಸಿ ಆಗದು ಪಾಪ, ನಂತರ ಅವನ ನಾಲಿಗೆ ಸುಟ್ಟುಹೋದರೆ ಎಂಬ 
ಮಾತು ಶ್ರದ್ಧಾ ಭಕ್ತಿಗಳಿಂದ ದೇವಾಲಯಕ್ಕೆ ಹಾಲಿನ ಪಾತ್ರೆಯೊಂದಿಗೆ ಹೋದಳು. 
ಅವಳು ತನ್ನ ಪೂಜೆಯನ್ನು ಮುಗಿಸಿ ಕಲ್ಲಿನಾಥನನ್ನು ಹಾಲು ಕುಡಿಯುವಂತೆ 
ಕೇಳಿಕೊಂಡಳು. ಎಷ್ಟು ಹೊತ್ತಾದರೂ ಹಾಲಿನ ಪಾತ್ರೆಯು ಬರಿದಾಗಲೇ ಇಲ್ಲ. 
ಪರಿಪರಿ ವಿಧದಲ್ಲಿ ದೇವರನ್ನು ಬೇಡಿಕೊಂಡಳು. ತಾನು ಕಂಬದ ಮರೆಯಲ್ಲಿ ನಿಂತಿರುವು 
ದಾಗಿಯೂ , ಸದ್ದಿಲ್ಲದೆ ದೇವರು ಬಂದು ಕುಡಿದು ಹೋಗಬೇಕೆಂದೂ ಪ್ರಾರ್ಥಿಸಿದಳು, 
ಕುಡಿಯದಿದ್ದರೆ ಗುಮ್ಮ ಬರುತ್ತೆ ನೋಡಿಕೊ ಎಂದು ಹೆದರಿಸಿದಳು , ನೀನೇಕೆ ಹಾಲು 
ಕುಡಿಯುತ್ತಿಲ್ಲ ನಾನು ಚಿಕ್ಕವಳೆಂದೇ ಎಂದು ಕಲ್ಲಿನಾಥನನ್ನು ಕೇಳಿದಳು . ಯಾವುದಕ್ಕೂ 
ಉತ್ತರವಿಲ್ಲದಿದ್ದಾಗ, ದುಃಖದಿಂದ ಆ ಕಲ್ಲಿನಾಥನನ್ನು ತಬ್ಬಿಕೊಂಡು ನೀನು ಆ 
ಹಾಲನ್ನು ಕುಡಿಯದಿದ್ದರೆ ನಾನು ಇಲ್ಲೇ ಪ್ರಾಣ ಕಳೆದುಕೊಳ್ಳುತ್ತೇನೆ . ಮನೆಗೇ 
ಹೋಗುವುದಿಲ್ಲ ನೋಡುಎಂದುಕೊಂಡಳು. 


ಅವಳ ನಿಜಭಕ್ತಿಗೆ ಮೆಚ್ಚಿದ ಭಗವಂತ ಪ್ರತ್ಯಕ ಬಂದು ಅವಳ ಕೈ ಹಿಡಿದು , 
ಆ ಹಾಲನ್ನು ಕುಡಿದು ಹರ್ಷಿಸಿದ. ಅಂದಿನಿಂದ ಚೆನ್ನಕ್ಕೆ ತಂದೆ ತಾಯಿ ಬರುವವರೆಗೆ 
ಹೀಗೆ ದೇವರಿಗೆ ತನ್ನ ಕೈಯಾರ ಹಾಲು ಕುಡಿಸುವ ಪುಣ್ಯವಂತಳಾಗಿದ್ದಳು. 


ಪರ ಊರಿಗೆ ಹೋಗಿದ್ದ ತಂದೆ ತಾಯಿಗಳು ಹಿಂತಿರುಗಿ ಬರುತ್ತಿದ್ದಾಗ ಚೆನ್ನಕ್ಕ 
ಶಿವಾಲಯದಿಂದ ಖಾಲಿಪಾತ್ರೆ ಹಿಡಿದು ಖುಷಿಯಿಂದ ಹಿಂತಿರುಗುತ್ತಿದ್ದಳು. ಶಿವದೇವನು 
ಹಾಲುಏನು ಮಾಡಿದೆ? ಎಂದು ಕೇಳಿದನು ಅವಳು ಲಿಂಗ ಕುಡಿಯಿತೆಂದರೆ ನಂಬಲು 
ಆಗದೆ ಅವಳನ್ನು ಪರೀಕ್ಷಿಸಲು ಮರುದಿನ ಶಿವಾಲಯದಲ್ಲಿ ಬಂದು ಮರೆಯಲ್ಲಿ ನಿಂತು 
ನೋಡುತ್ತಿದ್ದನು. ಪ್ರತಿದಿನದಂತೆ ಎಷ್ಟೇಕರೆದರೂ ಅಂದು ಶಿವನು ಬರಲಿಲ್ಲವಾಗಿ 
ಚೆನ್ನಕ್ಕ ಅಳಲಾರಂಭಿಸಿದಳು. ನೀನು ಹೇಳಿದ ಕಥೆಯೆಲ್ಲಾ ಸುಳ್ಳು ಎಂದು ತಂದೆಯು 
ಮಗಳನ್ನು ಹೊಡೆಯಲಾರಂಭಿಸಿದನು. ಆಗ ಶಿವನು ಅವಳನ್ನು ತನ್ನಲ್ಲಿ ಸೇರಿಸಿ 
ಕೊಳ್ಳಲು ಮುಂದಾದನು. ಅವಳ ಭಕ್ತಿಯನ್ನು ಗುರುತಿಸಿದ್ದ ಶಿವದೇವ ಮಗಳನ್ನು 
ಕಳೆದುಕೊಳ್ಳುವ ಇಷ್ಟ ಇಲ್ಲದೆ ಕೂದಲು ಹಿಡಿದು ಎಳೆದುದರ ಫಲವಾಗಿ ಆ ಕೂದಲು 
ಕಲ್ಲಿನಾಥನ ಲಿಂಗದ ಮೇಲೆ ಕಾಣುತ್ತಿವೆಯಂತೆ. 
ಫೆಬ್ರವರಿ -92 

19 


ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಅಪರಿಮಿತವಾದ ಭಕ್ತಿ ಭಾವನೆಯಿಂದ 
ಭಗವಂತನೊಂದಿಗೇ ಆಡಿದ ಕೋಳೂರ ಕೊಡಸೂಸು ಚೆನ್ನಕ್ಕ ಶ್ರೇಷ್ಠ ಶಿವಶರಣೆ 
ಆದಳು, ಭಗವಂತನು ಭಕ್ತರ ಪರಾಧೀನ ಎಂಬುದನ್ನು ತೋರಿಸಿಕೊಟ್ಟಳು. 


15 , ಗಂಗಾಂಬಿಕೆ: - ಬಿಜ್ಜಳನ ಮಂತ್ರಿ ಬಲದೇವನ ಮಗಳಾದ ಈಕೆ ಭಕ್ತಿ , 
ಜ್ಞಾನ, ವೈರಾಗ್ಯಗಳೆಲ್ಲವನ್ನು ಪಡೆದವಳು , ಕುದುರೆಸವಾರಿ, ಕತ್ತಿವರಸೆ ಎಲ್ಲವನ್ನು 
ಬಲ್ಲವಳು. ಈಕೆಯನ್ನು ತಂಗಿಯ ಮಗ ಬಸವೇಶ್ವರನಿಗೆ ಕೊಟ್ಟು ವಿವಾಹ 
ಮಾಡಿದರು . ಮಂತ್ರಿ ಕುವರಿ ಈ ಜೀವನಕ್ಕೆ ಹೊಂದಿಕೊಂಡಳು. ದೇವರಪೂಜೆಗೆ 
ಅಣಿಮಾಡುವುದು, ಪತಿಯೊಂದಿಗೆ ಪೂಜೆ, ಅಡಿಗೆಮನೆಯಕೆಲಸ ಅತಿಥಿಸತ್ಕಾರ, 
ಸಂಗೀತ ಸಾಧನೆ, ಪ್ರೇಮದಿಂದ ಸತಿಸೇವೆ, ನಿಷ್ಠೆಯಿಂದ ಲಿಂಗಪೂಜೆ, ಮಮತೆಯಿಂದ 
ಅಕ್ಕ ನಾಗಲಾಂಬಿಕೆಯ ಸೇವೆ, ಶ್ರದ್ದೆಯಿಂದ ಮನೆಕೆಲಸ, ತಂದೆಯಿಂದ ಬಂದ ಹಣ 
ಮಹಾಮನೆಯಲ್ಲಿ ಶರಣರ ಸೇವೆಗೆ ಮೀಸಲಾಗಿಟ್ಟಳು. ಅನುಭವ ಮಂಟಪದ 
ಜ್ಞಾನಜ್ಞಾನ ನಿಧಿ , ವಚನಕಾರ್ತಿ, ಸ್ಫೂರ್ತಿಸೆಲೆ, ಧರ್ಮಾಚರಣೆಗಾಗಿ ಖಡ್ಡಧಾರಿ 
ಆದಳು , ಯುದ್ದ ಮಾಡಿ ವೀರ ಮರಣಹೊಂದಿದಳು . 


ಆಜೀವ ಸದಸ್ಯರುಗಳಲ್ಲಿ ಒಂದು ಮನವಿ 
ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವ ಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾತ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮ ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ” ನಿಮಗೆಕ್ರಮವಾಗಿ ತಲುಪಲು 
ಸಹಕರಿಸಬೇಕಾಗಿ ಪ್ರಾರ್ಥನೆ, ತಮ್ಮ 

ಸದಸ್ಯತ್ವದ ನಂಬರನ್ನು 
ತಪ್ಪದೇ ಬರೆಯಿರಿ 


ಫೆಬ್ರವರಿ 1992 


20 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ .ಎಸ್ . ನರಸಿಂಹ ಜೀಯರ್ , ಶ್ರೀ ಬಸವೇಶ್ವರ ಇಂಗ್ಲಿಷ್ ಶಾಲೆ , ತುಮಕೂರು - 2, 


DO 


GO 


ಯೋಗದರ್ಶನವು ಅತ್ಯಂತ ಪ್ರಾಚೀನವಾದುದು. ಪತಂಜಲಿಯ ಯೋಗ 
ಸೂತ್ರಗಳು ಮೈತ್ರಿ ಉಪನಿಷತ್ತಿನಲ್ಲಿವೆ . ಇದರ ಮೂಲಪ್ರವರ್ತಕ ಹಿರಣ್ಯಗರ್ಭ . 
ಇವನ ಸಂಪ್ರದಾಯವನ್ನು ಅನುಸರಿಸಿ ಪತಂಜಲಿಯು ಯೋಗದರ್ಶನ ಪ್ರಸಾರ 
ಮಾಡಿದ್ದಾನೆ. “ ಯೋಗಶ್ಚಿತ್ತವೃತ್ತಿ ನಿರೋಧ: ” ಎಂದರೆ ಚಿತ್ತವೃತ್ತಿಗಳ 
ನಿಯೋಗವೇ ಯೋಗ. ಅಷ್ಟಾಂಗಯೋಗವು ಆಧ್ಯಾತ್ಮ ಸಾಧನೆಗೆ ಅತ್ಯಾವಶ್ಯಕ. 
ಭೌತಿಕ ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮಾನಸಿಕ ಆರೋಗ್ಯವನ್ನೂ 
ಹತೋಟಿಯಲ್ಲಿಟ್ಟುಕೊಳ್ಳಲು ಯೋಗವು ಸಹಕಾರಿ, ಸೂಲದೇಹ ಹಾಗೂ 
ಆಂತರಿಕ ಮನಸ್ಸು ಇವೆರಡರ ಸ್ವಚ್ಛತೆಗೆ ಪತಂಜಲಿ ಖುಷಿಯು ಯಮ , ನಿಯಮ , 
ಆಸನ, ಪ್ರಾಣಾಯಾಮ , ಪ್ರತ್ಯಾಹಾರಧಾರಣ, ಧ್ಯಾನ ಮತ್ತು ಸಮಾಧಿ ಎಂಬ 
ಎಂಟು ಮೆಟ್ಟಿಲುಗಳನ್ನು ನಿಯಮಿಸಿದ್ದಾರೆ, ಯಮು ಮತ್ತು ನಿಯಮಗಳು ಧರ 
ಶಾಸ್ತ್ರ ರೀತಿ ನೀತಿ ನಿಯಮಗಳಿಂದ ಜೀವನ ನಡೆಸಲು ತಿಳಿಸುತ್ತವೆ. ಆಸನ, ಪ್ರಾಣಾ 
ಯಾಮ ಮತ್ತು ಪ್ರತ್ಯಾಹಾರಗಳು ತ್ರಿದೋಷಗಳನ್ನು ಗಾಳಿ, ಬೆಂಕಿ , ನೀರು) 
ಅಧೀನದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಧಾರಣ , ಧ್ಯಾನ ಮತ್ತು 
ಸಮಾಧಿ ಇವುಗಳು ಮನಸ್ಸು , ಚಿತ್ರ ಮತ್ತು ಅಹಂಕಾರಗಳನ್ನು ನಿಯಂತ್ರಿಸುತ್ತವೆ, 


ಒಟ್ಟಿನಲ್ಲಿ ಯಮ , ನಿಯಮ , ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರಗಳು 
ಯೋಗದ ಬಹಿರಂಗ ಸಾಧನೆಗಳು. ಇವುಗಳ ಅನುಷ್ಠಾನದಿಂದ ನಿರಂತರ ಧ್ಯಾನ 
ಮಾಡುವ ಶಕ್ತಿ ದೊರೆತು ಧೈಯ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪ 
ವನ್ನು ಕಳೆದುಕೊಳ್ಳುವ ಅನುಭವ ದೊರೆಯುತ್ತದೆ. ಇದೇ ಸಮಾಧಿ ಎನಿಸುವುದು , 
ಸ್ವಾಮಿ ವಿವೇಕಾನಂದರು ಯೋಗದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಯಪಡಿಸುತ್ತಾ 
“ These Yogas have (Pranayama) Control of breath 
and meditation ( dhyana ) as their main Components . 
The spiritual aspirant is also advised to do Yogic 
physical exercises (Yogasanas ). Yoga ' thus 
Practiced brings about mental, emotional and physical 
integration in the seeker and makes him fit for spiritual 
enlightment ” ಎಂದಿದ್ದಾರೆ. 


ಫೆಬ್ರವರಿ --1992 


- 21 


ಡಾ || ಗಂಗೂಲಿ ಮತ್ತು ಇತರೆ ವಿಜ್ಞಾನಿಗಳು ಈ ಯೋಗದ ಬಗ್ಗೆ 
ವಿಮರ್ಶಿಸುತ್ತಾ Spirituality and Science ' ಎಂಬ ಪುಸ್ತದಕಲ್ಲಿ 
" these Practices and exercises are fully scientific as 
laid down in the ancient texts , their technical strength 
has suffered considerably during the last half century 
or so at the hands of Pseoduo - yogis in their egerness 
to simplify them or to find out short cuts on these 
difficult paths" Wolada 2 ,9383,w2 8 . 

es is ergo guatao wall CarlJung Wow 2 838 
ಪ್ರಖ್ಯಾತ ಮನಶ್ಯಾಸ್ತ್ರಜ್ಞನು ಈ ಕೆಳಕಂಡಂತೆ ಅಭಿಪ್ರಾಯ ಸೂಚಿಸಿದ್ದಾನೆ. 
" There is good reason for yoga to have many adhe. 
rents . It offers the possibility of controllable experi 
ence and thus satisfies the scientific need for facts , 
and besides this by reason of its breadth and depth , 
its venerable age , its doctorine and method , which 
include every phase of life, promises Undreamt of 
possibilities. " 

ಮುಂದುವರೆಯುತ್ತಾ ಡಾ|| ಜಂಗ್ ರವರು “ Yoga is , a$ ! can readily 
believe , the perfect and appropriate method , fusing 
body and mind together, so that they form a Unity 
which is scarcely to be questioned . This Unity creates a 
psychological disposition which makes Possible intu 
tions that transcend Consciousness ” ಎಂದುಪ್ರಶಂಸಿದ್ದಾರೆ. 

1948 ನೆಯ ಸಾಲಿನಲ್ಲಿ “world Foundation for Mental 
Health ” ಸಮ್ಮೇಳನದಲ್ಲಿ Dr Julian Huxley ಯವರು ಯೋಗದ 
ಬಗ್ಗೆ ಮಾತನಾಡತ್ತಾ “ Their foundation might as well look 
in to the mystic lore of the East. If this lore could 
be Investigated scientfically ................ I think immense 
step forword could be made in your field * WOW AION 
ಸಂಶೋಧನೆಗೆ ಸಲಹೆ ನೀಡಿದ್ದಾರೆ. 


ಸಿದ್ಧಗಂಗಾ 


22 


ಇತರೆ ವಿಜ್ಞಾನಿಗಳೂ ಸಹ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುತ್ತಿದ್ದಾರೆ. ಧ್ಯಾನ 
ದಲ್ಲಿ ನಿರತರಾದಾಗ ಸಮಾಧಿ ಸ್ಥಿತಿ ಪಡೆವವರೆಗಿನ ಹಂತಗಳನ್ನು E E. G . 
( Electro Encephilogram) ಯಂತ್ರದಲ್ಲಿ ಬೀಟ, ಆಲ್ಪ , ತೀಟ, ಡೇಟ 
ಅಲೆಗಳನ್ನು ಗುರ್ತಿಸಿದ್ದಾರೆ. 


ಡಾ .|| K . K . Datey ಎಂಬುವರು ಭಾರತದೇಶದಲ್ಲಿದ್ದ ಪ್ರಮುಖರಾದ 
ಒಬ್ಬ ಹೃದಯ ತಜ್ಞರು. ಇವರು ಯೋಗಾಸನಗಳ ಬಗ್ಗೆ ಸಂಶೋಧನೆ 
ನಡೆಸಿದ್ದಾರೆ. ಇವರ ವೈಜ್ಞಾನಿಕ ತೀರ್ಮಾನದಂತೆ These results based 
on experimental data showed that a number 
ailments Could be cured by these yogic exercises .. a 
malady like hipertension can be cured by practicing 
Savasana . (Death posture ) Dr. Datey regretted that 
this rich heritage of India has not received in 
its own country the attention it deserves from the 
stand point of View of research although Yoga is 
becoming increasingly Popular in the west. 


ಅಲೋಪತಿ ಪದ್ಧತಿಯ ಪ್ರಸಿದ್ದ ವೈದ್ಯರಾದ ಡಾ || ಕೃಷ್ಟರಾ ರ್ಮುರವರು 
1987 ನೆಯ ಸಾಲಿನಿಂದ ಅನೇಕ ಶಾರೀರಕ ತೊಂದರೆಗಳಿಗೆ ಯೋಗಾಭ್ಯಾಸ 
ವನ್ನೇ ಅಭ್ಯಸಿಸಲುಹೇಳುತ್ತಿದ್ದಾರೆ. ಅವರ ಸ್ವಂತ ಅನುಭವದಿಂದ ಈ ರೀತಿ 
ಅಭಿಪ್ರಾಯಸೂಚಿಸಿದ್ದಾರೆ. Asanas are not merely gymnastic 
exercises. They are Postures maintained for a certain 
Period of time, they lend and develop agility , 
balance , endurance and vitality . Put together the 
" Asana - Pranayama" as they are called , ingreases 
immunity and resistance reduce the severity of the 
disease and also reveals the hidden cause of inevitable 
disease stored for the future .” 


Dr. Raman further says , Speicific Asanas Practiced 
regularly rinse , dry and flush the Coronary arteries, 
thus totally Preventing Clogging , 


ಫೆಬ್ರವರಿ - 1992 


23 


Dr Sundari Menon , mother and child specialist, 
is convinced that Yoga is a boon . 


Dr. Kalyani Nityanandam Cordiologist says from 
her own experience as follows, " It was through Yoga 
that I rid myself of killing pain in the Knees , legs 
shoulders and neek . I had exhausted all avenues of 
Cure when I decided to try yoga as a therapy . Now 
I have miraculously regained agility. Mrs ” Kalyani 
attest Dr . Raman ' s views on the Curative effects of 
Yoga in the cases of heart diseases also . 

* ( Hindu - Dt 8 12 - 91) 


ವಿಶ್ವಮಾನ್ಯತೆ ಪಡೆಯುತ್ತಿರುವ ಈ ಯೋಗ ಶಾಸ್ತ್ರದ ಬಗ್ಗೆ ಅನೇಕ ವಿಜ್ಞಾನಿ 
ಗಳು ಅಭಿಪ್ರಾಯ ಪಟ್ಟಿರುವುದನ್ನು ಪರಿಶೀಲಿಸಿದಾಗ ಈ ಶಾಸ್ತ್ರವು ವೈಜ್ಞಾನಿಕ ಆಧಾರದ 
ಮೇಲೆ ರಚಿತವಾಗಿದೆ ಎಂಬುದು ಎಲ್ಲರಿಗೂ ವೇದ್ಯವಾಗುತ್ತದೆ. ಇವೆಲ್ಲವೂ ಬಹಿರಂಗ 
ಸಾಧನೆಗಳ ಬಗ್ಗೆ ಮಾತ್ರವೇ ಸೂಚಿಸಿರುವ ಅಭಿಪ್ರಾಯಗಳಾಗಿವೆ ಈ ಶಾಸ್ತ್ರದ 
ಆಂತರಿಕ ಸಾಧನೆಗಳ ಬಗ್ಗೆ ಯೂ ಸಹ ಸಂಶೋಧನೆ ನಡೆದು ಇಡೀ ವಿಶ್ವಕ್ಕೆ ಇದರ 
ಮಹತ್ವ ಅರಿವಾಗಲೆಂದು ಆಶಿಸೋಣ. 


ಕಾ 


? 


ಕೇಸರಿ 
ಬಾರ್ 
ಸೂಪ 
. 


BAR 
SOAP 
ಸ9 
ಬಾರ್ 
ಸೊಪ 
೨೪ 
ಬಾರ್ 


ಶುಭ್ರತೆಗೆ 


ಈ 
ಕೇಸe 
ಬಾರ್ 
ಸೋಪ್ 


ನೀಲಿ 
ಬಾರ್ 


ಇದ್ದಲ್ಲಿಈ 


ತಯಾರಕರು : 

- ಜಿನೇಂದ್ರ 

ಸೋಪ್ ಪ್ಲಾಸ್ಮತಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು, 


ಸಿದ್ಧಗಂಗಾ 


ಬಸವ ತತ್ತ್ವ ರತ್ನಾಕರ - ೧೦ 
ಶ್ರೀ ಮೋಟಗಿ ಮಲ್ಲಿಕಾರ್ಜುನ, ಕನ್ನಡಕವಿ ಕಾಳಿದಾಸ', ಅಥಣಿ, ಬೆಳಗಾವಿ ಜಿಲ್ಲೆ. 


««ರೇಚಣ್ಣನ ಪರಾವತಾರಿ ” 
ಕುಲಪತಿ ಡಾ|| ಆರ್ . ಸಿ. ಹಿರೇಮಠರನ್ನು ಕುರಿತು 


ಪ್ರಸಾದವಾಣಿ: [ 947 

««ರೇಚಣ್ಣನಪರಾವತಾರಿ , ಅಣ್ಣಯ್ಯ ! 
ನಿಮ್ಮ ಪ್ರಸಾದವಾಣಿ' ಗೆ ಬಾಯ್ದೆರೆವನಲ್ಲದೆ, 

ಮತ್ತೊಂದಕ್ಕೆ ಆನು ಬಾಯ್ದೆರೆಯೆನಯ್ಯ ! 
ಜನ್ಮಜನ್ಮಾಂತರದ ಆ ಶರಣ ಸಂಕುಳದ ನೆನಹಿನೊಡನೆ, 

ನಿನ್ನುಸುಳುಹಿನಲ್ಲಿ ನಾನಿದ್ದೆ ನಯಾ ! 
ಡೋಹರ ಕಕ್ಕಯ್ಯನಾ ಪ್ರಸಾದಕ್ಕೆ ಅಂದು, 

ಭಕ್ತಿ ಭಂಡಾರಿ ಬಸವಣ್ಣ ಕಾಯ್ದು ಕೊಂಡಿಪ್ಪಂತೆ, 
ನಾನಿಂದು, ನಿನ್ನ ಪ್ರಸಾದವಾಣಿಗೆ ಕಾದು ಕುಳಿತಿಹೆನಯ್ಯ . 

ಅಣ್ಣಯ್ಯ ಕರುಣಿಪಂತೆ ಮಾಡಯ್ಯ 
ಶ್ರೀಶೈಲ ಮಲ್ಲಿಕಾರ್ಜುನ. ” 


ಆತ್ಮಬಂಧುದರ್ಶನ : [ 95 ] 

(( ನಾನೊಂದು ಕನಸುಕಂಡೆ ನೋಡಯ್ಯ ! 
ರೇಚಣ್ಣನಪರಾವತಾರಿ ಅಣ್ಣಯ್ಯ ಕೇಳಯ್ಯ : 

ಕಲ್ಯಾಣಪಟ್ಟಣದ ಹೊರವಲಯಲ್ಲೊಂದು ಮಠವುಂಟು ! 
ಅಲ್ಲಿ ಕಂಗೊಳಿಸ ಗದ್ದುಗೆಯ ಹಿಂದುಗಡೆ ನೀ ಏರ್ಪಾಗ , 

ಮಾಡೋಳಲ್ಲಿ ಬೆಳಗುತಿಪ್ಪಾ ಹಣತೆಯೊಂದುಂಟು. 

ಹತ್ತು ಗಂಟೆಗೆ ರಾತ್ರಿ ಮಿಕ್ಕಿತ್ತು . 
ನಾ ದಾರಿಯಲಿ ಸಾಗಿರಲಲ್ಲಿ ಹಣತೆ ಬೆಳಕು ಕಾಣಬಂದಿತ್ತು . 
ಕಣ್ತುಂಬಿನೋಡೆಅಲ್ಲಿ ನಿಮ್ಮ ಸಾಕಾರಮೂರ್ತಿ ಚಿತ್ರ ನಿಂದಿತ್ತು . 
ಏನು ಹೇಳಬೇಕುಪ್ರಿಯ ಅಣ್ಣಯ್ಯ ! 
ನಾನೋಡುತಿರುವಂತೆ ನೀ ಮಾಯವಾಗಬೇಕೇನಯ್ಯ ? 


ಫೆಬ್ರವರಿ- 1992 


25 


ನೀ ಬಲುಮಂತ್ರಮಾಟಗಾರ ನೋಡಾಅಣ್ಣಯ್ಯ ! 

ಮಹಾಲಿಂಗಪ್ರಭುವೆ ಈ ಪರಿ ಸರಿಯೆ ? 

ನೀವೇ ಹೇಳಾ,ಶ್ರೀಶೈಲಮಲ್ಲಿಕಾರ್ಜುನ.?? 
ಸಪ್ತ ಸಾಹಿತ್ಯ ಸಾಗರಂಗಳುತ್ಪತ್ತಿ : [ 96 ] 

(( ಚನ್ನಬಸವಣ್ಣ ನಾಣತಿಯಂತೆ ನೀವಂದು , 

ಭುವನಪಾವನಂಗೊಳಿಸಲೆಂದುಳಿದಿರಯ್ಯ . 
ಅದುವೆ, ( ಶಿವಧರ್ಮತತ್ಯ ' ಬೀಜಂಗಳಂ ಬಿತ್ತುವೆ 
(ಉಳಿವೆ) : ಉಳುವೆ' ಎನ್ನುವುದರ ರಹಸ್ಯ ತಿಳಿದು 

( ಕುರಹು ಕಾಣ ಬಂದಿತ್ತು ನೋಡಯ್ಯ . 
ಮಹಾಜ್ಞಾನನಿಧಿಚಿಕ್ಕ ದಣ್ಣಾಯಕರ ಕೃಪೆಯಿಂದ 

ನೀವಿಂದು , ಸಪ್ತ ಸಾಹಿತ್ಯ ಸಾಗರಂಗಳೆನೆ. 
ರಚಿಸಿ ಸೃಷ್ಟಿಗೆನೀಡಿದಿರಿ ? ಅಣ್ಣಯ್ಯ ! 

“ ಶಿವಶಾಸನ' ದಗುಟ್ಟು ನರರೆಂತು ತಿಳಿವರಯ್ಯ . 
ವಚನ ವಾಹ್ಮಯ ವಾರಿಧಿಯೊಂದು, ಮೇಣ್ ಕಾವ್ಯಾಂಬುಧಿಯೊಂದು, 
ಸಾಹಿತ್ಯಶರಧಿಯೊಂದು, ವೇದಾಗಮೋಪನಿಷತ್ ಸಾರ ಸಾಗರವೊಂದು, 
ಸರ್ವಧರ್ಮತತ್ಕಾಂಬುಧಿಮಗುದೊಂದು , ಜನಪದಗೀತಸಮುದ್ರ ಮತ್ತೊಂದು , 
ನವರಸಾಲಂಕಾರ ನಾಟ್ಯಶಾಸ್ತ್ರ ಶರಧಿಯಿನ್ನೊಂದು, 

ಇಂತೀಸಪ್ತ ಸಾಗರಂಗಳುದಯಕ್ಕೆ 

ನೀವೆ ಕಾರಣಪುರುಷಕಾಣಯ್ಯ ! 
ಅಣ್ಣ ರೇಚಣ್ಣ ನಿಮೀಘನವ ಹಿಮೆಯಕಂಡು ಬೆರಗಾದೆನಯ್ಯ ! 
ಮಹಂತಮಹಾಲಿಂಗಮೂರ್ತಿಕರುಣಾಸಿಂಧು 

ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ. ” 


ಶ್ರೀಬಸವೇಶ್ವರ ಕೃಪಾದೃಷ್ಟಿ : [ 97 ] 

“ ಅಕ್ಷಯ್ಯ ತೃತೀಯೆಗೆ ನಿಮ್ಮ ಪ್ರಸಾದವಾಣಿ'. 
ಯೆನಗೆ ಲಭಿಸಿತ್ತು ನೋಡಯ್ಯ ! ಪಡೆದಾನು ಧನ್ಯನಾದೆನಯ್ಯ ! 
ಇಂದೆನಗೆ ಅಮೃತಯೋಗ ಅಣ್ಣಯ್ಯ ! 
ಜಗದಣ್ಣ ಬಸವಣ್ಣನಾ ಕರುಣ ಕಾಸಾರದೊಳಾನಂದದಿಂ 


ಸಿದ್ಧಗಂಗಾ 


26 


ನಿಂದು ವಿಂದು ಚೆಂದದಿಂದಾನೊಲಿದು ನಲಿದಾಡಿದೆನಯ್ಯ ! 
- ಶರಣು ಶರಣಾರ್ಥಿ ಅಣ್ಣಯ್ಯ ! 
ಮತ್ತೆ ಬಸವ ಮಹಿಮೆಯನುಸುರುವಾ ಸೇವೆಯಂದೆ 

ಎನಗೆ ಕೂಡಿ ಬಂದಿತ್ತು ನೋಡಾ! 
ರೇಚಣ್ಣನಪರಾವತಾರಿ ಅಣ್ಣಯ್ಯ ನಿನ್ನ ಪ್ರಸಾದವಾಣಿ' ಯ 
ಮಹತ್ವವಿಲ್ಲಿ ತೋರಬಂದಿತ್ತು ನೋಡಾ. 
ಕೃಪಾಳು ಶ್ರೀಗಿರೀಶ ತಂದೆಯೆ ! 
ಅಣ್ಣಯ ಪ್ರಸಾದವಾಣಿ ಕರುಣಿಸಂತೆ ಮಾಡಿದೆಯಯ್ಯ 
ಕೋಟಿನಮನ ! ಶ್ರೀಶೈಲ ಮಲ್ಲಿಕಾರ್ಜುನ ” 


ಕನ್ನಡದ ಕೈವಲ್ಯ : [98] 

“ ಸತ್ಯ ಶರಣರಾ ಸುಳುವು ಮರ್ತರೆತ್ತ ಬಲ್ಲರಯ್ಯ ! 
ಅನುಭಾವಿಗಳ ಮಹಿಮೆಯನು ಅನುಭಾವಿ ಶರಣರೆ ತಿಳಿವರಯ್ಯ ! 

ಸ್ತುತಿ- ನಿಂದೆಗಳು ಬಂದೊಡು ಕದಲದೆ ಸಮಚಿತ್ 
ಶಾಂತಿಯುತರಾಗಿಹರು ನಮ್ಮ ಶಿವಶರಣರು! 

ನಮ್ಮ ಅಣ್ಣಯ್ಯನೆಂತಹನೆಂಬುದನು ಕೇಳಿರೋ ; 
ಅನಂತ ಶಕ್ತಿ ಸೌಭದ್ರನು, ಸತ್ಚಿತ್ ಆನಂದ ಸಾಗರನು , 
ನಿರ್ಮಲ ಹೃದಯಶರಧಿಯಪಾರನು, ಪ್ರಬುದ್ದ ಮಾನಸನು, 
ವಿಶ್ವ ವಿಶಾಲ ದೃಷ್ಟಿ -ಧೀರನು, ಮಿತಭಾಷಿ -ಗಂಭೀರನು, 
ಮೇರು ಸದೃಶ ವಿದ್ಯಾಧರನು, ಅನುಭಾವ ಸಾಗರನು, 
ಪ್ರಮಥಾನುರಾಗಿ, ಸಂಸಾರಿ ಎಂಬೆನೆ ಮಹಾವಿರಾಗಿ, 
ಶರಣ ಜೀವನ ಭೋಗಿ, ಪರಮಾರ್ಥ ಪೂರಿತಯೋಗಿ, 
ಕನ್ನಡದ ಕೈವಲ್ಯ , ಅಣ್ಣಯ್ಯ ನಿಮ್ಮಿಂದ ಕೈ ಸಾರಿತ್ತು . 
ವಚನವಾಯ ವೃಕ್ಷ ಪಲ್ಲವಿಸಿ ಸುಮಧುರ ಫಲ ನೀಡಿತ್ತು . 

ಶರಣರೊಡನೆ ಶರಣರಿಗೆ ಸಂದಿತ್ತು ನೋಡಾ! 
ಧನ್ಯ ! ಧನ್ಯ ! ರೇಚಣ್ಣನಪರಾವತಾರಿ ಅಣ್ಣಯ್ಯ 
ತವ ಭುವಿಯ ಶಿವಕಾರ ಸಫಲವಾಯಿತ್ತು ನೋಡಾ! 
ಶರಣು ಶರಣಾರ್ಥಿ ನಿಮ್ಮಡಿಗಳಿಗೆ! ಶ್ರೀಶೈಲ ಮಲ್ಲಿಕಾರ್ಜುನ” 


ಫೆಬ್ರವರಿ 1992 


27. 


ರೇಚಣ್ಣನಪರಾವತಾರ: [ 99 ] 

“ಷಟ್ಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನಾ ಕಾರುಣ್ಯ ಮೂರ್ತಿ ಅಣ್ಣಯ್ಯ ! 
ಅಂತರ್ ರಾಷ್ಟ್ರಗಳಿಗೂ ಖ್ಯಾತಿ ಹರಡಿ ಬಾನಂಚಿಗೇರಿ ಬೆಳಗಿತ್ತು ನೋಡಾ ತವಕೀರ್ತಿ ! 

ಆ‌ , ಎಂದಡೆ ಷಡುಸ್ಥಲ ಮೂರ್ತಿ ಆರುಸ್ಥಲಗಳ ರಹಸ್ಯ ಪೂರ್ತಿ 
ಸಿ. ಎಂದಡೆ ಶಕ್ತಿ - ಭಕ್ತಿ ಶಿವನಲ್ಲಿ ಸಂಪೂರ್ಣ ಸಂಪ್ರೀತಿ 
ಹಿರೇಮಠ, ಎಂದಡೆ ಶಿವಶರಣರ ತತ್ವಾನುಭವ 

ದಾಸೋಹದ ಮಹಾಮನೆಯಲ್ವೇ ? 
ಸುಂದರ ಅಭಿದಾನದ ವ್ಯಾಪ್ತಿ ವ್ಯಾಖ್ಯಾನವಿಂತು | 
ಅಂದಿನಾ ಬಸವಾದಿ ಶರಣ ಸಂದೋಹದೊಳಿರ್ದ “ರೇಚಣ್ಣ ತಂದೆ ” 
ಇಂದು ( ಡಾ . ಆರ್ . ಸಿ. ಹಿರೇಮಠ” ಮಮ ಆತ್ಮ ಬಂಧು! 
ಇಂದುಧರನಾಣೆ ! ಸತ್ಯ ! ಶಿವಶಕ್ತಿ ನುಡಿಸಿದೀ ಆರು ವಚನಾಮೃತ. 
ಅಂದಿನಾ ಪ್ರಮಥಾಚಾರಿ “ ಚೆನ್ನಮಲ್ಲಿಕಾರ್ಜುನ ” ಶರಣ ಸಂಪ್ರೀತ 
ಇಂದು ವಚನಕಾರ “ ಕನ್ನಡ ಕವಿ ಕಾಳಿದಾಸ ” ಪ್ರಣೀತ! 

ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ ? 
“ ಧರ್ಮಜ್ಞ ಕವಿ ” ಗೆ ದೇವಪ್ರಶಸ್ತಿ 
ಪರಶಿವ ಪ್ರಶಸ್ತಿ ಪ್ರಧಾನ : [ 100 ] 

« ಯಾರೆನ್ನ ಹೃದಯದೊಳು ಬಂದು ತಾ ನೆಲಸಿಹರೆ ! 
ಯಾರೆನಗೆ ಭುವನ- ಬಾನಗಳಾಚೆಗಿನಾಳವನು || 
ತೋರಿದರೆ ಅಂತಹಗೆ ನಾನಮಿಪೆ ! ಧರ್ಮಜ್ಞ ” ||15 | 
ನಾಗಭೂಷಣನನುಗ್ರಹದಾ ಪ್ರಶಸ್ತಿ ಪಡೆದಿರುವಾತಂಗೆ, 
' ಪದ್ಮಶ್ರೀ ' ' ಪದ್ಮಭೂಷಣಂ' ಗಳ ಹಂಗೇತಕಯ್ಯ ! 
ಮನೆಯಂಗಳದಿ ಹಾಲು ಹೊಳೆ ಹರಿಯುತಿರಲು 
ಬೇರೆ ಹೊಳೆಹಳ್ಳಗಳ ಬಯಸಿ ನಾ ಹೋಗಲೇಕಯ್ಯ ! 

ಆಗಸದಿಂದ ಇಳಿದು ಬಂದ ಸ್ವಾತ್ಮಗಂಗೆ 
ತಾನೀ ದೇಹವೆಂಬಾ ಧರಣಿಯೊಳವತರಿಸಿ ಸಾಗಿ ಹರಿಯುತ್ತೆ 

ಅನಂತಪಾರ ಹೃದಯಾಂಬರದ ಮೇಲೆ | 
ಕೋಟಿರವಿ ತೇಜವಾಂತು ಬೆಳಗುತಿಪ್ಪಾ 
ಪರಮಾತ್ಮ ( ಪರಶಿವ) ಶರಧಿಯ ಸೇರಿನಿಂದ ಆತ್ಮಗಂಗೆ 
ಶಂಭು ಸಾಗರವೆ ತಾನಾದಸರಿ ನಾನೇನೆಂಬೆ 
ನೀನೆ ಹೇಳಾ ! ಶ್ರೀ ಶೈಲ ಮಲ್ಲಿಕಾಜುನ. ” 


ಸಿದ್ದಂಗಾ 


28 


ಸುಜ್ಞಾನ ಪೀಠ: [101] 

“ ಆ ಪೀಠಪ್ರಶಸ್ತಿ ಈ ಪೀಠಪ್ರಶಸ್ತಿ ಪಿರಿದೆಂದು ಹೇಳುತ್ತೆ , 
ಅದಕಾಗಿ ಅರೆಮರುಳು ಕವಿಗಳೆಲ್ಲ ಕರುಬಿ ಕಾದು ಕಚ್ಚಾಡಿ 

ಕಳವಳಗೊಂಬುದನ್ನು ಕಂಡು, ಎನ್ನಂತರಂಗದ 
ಆತ್ಮಾರಾಮ ಗಹಗಹಿಸಿ ನಗುತಲಿರ್ದ ನೋಡಾ. 
' ಸುಜ್ಞಾನಪೀಠ' ಹೃದಯಮಧ್ಯದೊಳಗಿಪ್ಪುದುನೋಡಾ, 
ಹೊರಗಣ ಪೀಠಂಗಳೆಲ್ಲ ರಂಜನೆಯ ಮಾತಿನ ಅಪಕ್ವ 
ಅಶಾಶ್ವತವಿದ್ಯಾ ಮಂಟಪಗಳು ನೋಡಾ. 

ಪರಶಿವ ಜ್ಞಾನರತ್ನ ಪೀಠಸ್ಥನಾಗಿ ಸದಾನಂದ ಸಾಗರದಿ 
ಮುಳುಗೇಳ ಮಹಾನುಭಾವಿಯ ಆತ್ಮ ( ಶಿವಬೀಜ' ವಾಗಿರ್ದು 
ಬೆಳಗುತೊಳಗೆ ರಾಜಿಸುತಿರ್ದನು ನೋಡಾ! 
ತ್ರೈಲೋಕಂಗಳೊಡೆಯ ತಾನಾಗಿ, ಸ್ವಯಂಭು ಕರ್ತ ತಾನೆನಿಸಿ 
ಅಖಂಡ ರಾಜತೇಜದೊಳು ಬೆಳಗುತಿಪ್ಪನು ನೋಡಾ! 

ಪರಶಿವ ತತ್ವಜ್ಞಾನಾನುಭವ ವಚನಾಮೃ ತನಿಂತಿರಲು , 
ಇದನುಳಿದ -ಬಹಿರಂಗದಾಡಂಬರದಾ ಬಾಯಾತುಗಳೆಲ್ಲ 
ಅಂತಃಶುದ್ಧಿಯ ಕೊರತೆಯ ತಂದುವಲ್ಲದೆ, 
ಆತ್ಮಾಭಿವೃದ್ಧಿಗೆ ಅಡ್ಡಿಯಾದುವುನೋಡಯ್ಯ ! 
ಹೊರಗಣ ಪೂಜೆ ಹೊರಗಣ ಜ್ಞಾನ, ತೋರಿಕೆಯ ಧರ್ಮಗಳೆಲ್ಲ 
ಅಜ್ಞಾನದ ಹೊರೆ, ತಲೆಭಾಗದ ಕುರುಹು, “ ಭವ ಬೀಜ” 
ಕಾಣಾ ! ಶ್ರೀ ಶೈಲ ಮಲ್ಲಿಕಾರ್ಜುನ ” 


ವಿಶ್ವ ಸಾಹಿತ್ಯ : [ 102] . 

“ ಪುಡಿಗಬ್ಬಗಳು ಮಹಾಕಾವ್ಯಗಳೆನಿಸುವುವುವೆ ? 
ಗೂಬೆ ಹಕ್ಕಿ ಹಾರಾಟಗಳಾ- ರಸಭಾವ ರಹಿತ 
ಹಾಳು ಕೃತಿಗಳೆಲ್ಲ ಸಾಹಿತ್ಯವಾಗ ಬಲ್ಲುದೆ ? 
ಕಾಗೆ ಮರಿಗೆಕೋಗಿಲೆಯೆಂದಂತಾಯಿತ್ತು ನೋಡಾ! 

ನವ್ಯ ಸಾಹಿತ್ಯ ಸತ್ವಯುತವಾಗಬೇಕಲ್ಲದೆ 
ಶಕ್ತಿ ಹೀನವಾಗಬಾರದು ನೋಡಾ! 


ಫೆಬ್ರವರಿ - 1992 


29 


ಪ್ರಾಚೀನಪ್ರೌಢಕಾವ್ಯ ಸಾಹಿತ್ಯ ಬೆಳೆದು ಬರಬೇಕಯ್ಯ ? 
ವೇದೋಪನಿಷತ್ ಕೃತಿರತ್ನಗಳೆಲ್ಲ ಅಪೌರುಷೇಯಗಳಾಗಿರ್ದೊಡು 
ಅವು ಅಮೃತ ಪ್ರಾಯವಾಗಿ ನಿಂತಿಹವು ನೋಡಯ್ಯ ! 
ಶಿವಶರಣರ ಅನುಭಾವ ಸಾಗರದ ವಚನ ವಾಹ್ಮಯವಿಂದು 
ವಿಶ್ವಸಾಹಿತ್ಯವೆನಿಸಿ ಅಮೃತವೃಷ್ಟಿಗರೆಯುತಿಹುದು ಕಂಡಯ್ಯ ! 
ತ್ರಿಕಾಲಾಬಾಧಿತ ಸತ್ ಶಕ್ತಿ ಶಾಶ್ವತ ! ಶಿವಭಕ್ತಿ ಸತ್ವಯುತ 
ಸತ್ಯಂ ಶಿವಂ ಸುಂದರಂ ದೇವವಾಣಿ ಅನ್ನುತ ! 
“ ಕನ್ನಡಕವಿ ಕಾಳಿದಾಸ 'ವಚನ ಕಾವ್ಯಾಮೃತ! 
ಕೇಳಾ, ಶ್ರೀ ಶೈಲ ಮಲ್ಲಿಕಾರ್ಜುನ ” 


ಪ್ರಸಾದ ಕಾಯ : [ 103] 


“ ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕಿಕ್ಕಿದರಯ್ಯ ? 
ಎಂಬೀ ಮಹಾನುಭಾವಿ ಬಸವಣ್ಣನಾ ( ಅಮೃತವಾಣಿ' ಯನು 

ನೀವುಕೇಳಿ ಅರಿಯಿರಿ ! 
ವೃಕ್ಷ ಬೆಳೆಯುವ ಮುನ್ನವೆ ಕಡಿಯಬಹುದೆ ? 

ಇದರ ಮರ್ಮವ ತಿಳಿದು ನಡೆಯಿರೊ ! 
ತನ್ನ ಹೊಗಳಿಕೆಗೆ ತಾನೆ ಆಶೆ ಪಡುವಲ್ಲಿ 
ತನ್ನ ಹಿರಿತನದ ಕೊರತೆ ಕಾಣಬಂದಿತ್ತು ನೋಡಾ! 

ಸುವರ್ಣದ ಶೂಲವಾದಡೇನು ? 

ಅದು ಇರಿಯದೆ ಮಾಣ್ಣುದೆ ಹೇಳಾ ! 
ಆತ್ಮ ಪೌರುಷದ ಅಪೇಕ್ಷೆ ಅನುಚಿತವಲ್ಲದೆ, 
ಆತ್ರೋದ್ದಾರಕ್ಕೆ ಅನುಕೂಲವಾಗದು ನೋಡಾ ! 
ಶಿವನ ಪ್ರಸಾದ ಕಾಯವಿದನು ಕೆಡಿಸದೆ, 
ತುಂಬ ಸಾರ್ಥಕ ಪಡಿಸಿ ( ಅಮೃತ ಕಾಯ ” 
ಗೊಳಿಸುವಂತೆ ನೀನೆ ಕರುಣಿಸಾ 
ತಂದೆ ! ಶ್ರೀಶೈಲ ಮಲ್ಲಿಕಾಜುನ.” 


ಸಿದ್ದಗಂಗಾ 


30 


ಶಿವಲಿಂಗತನಯವಾಣಿ [104 ] 

# ( ಒಬ್ಬರೆ ಕವಿ, ಇಬ್ಬರೆ ಸಾಹಿತಿ, ಇಂತೀ ಮೂವರು 
ಸೇರಿ ಒಂದೆಡೆಗೆ ಮಸಲತ್ತು ಮಾಡಿದರು; 

ಸಾಂಗಲಿಯೊಳಗಧ್ಯಕ್ಷ ನಾನಾಗುವೆ ! ಒತ್ತಿ ಹೇಳುತ್ತಲ್ಲಿ 
ನೀವೀರ್ವರು ಎನ್ನನು ಚೆನ್ನಾಗಿ ಹೊಗಳುವಿರಿ ? 

ಧಾರವಾಡದ ಸಭೆಯಲ್ಲಿ ಅಧ್ಯಕ್ಷ ನೀನಾಗುವೆ ! 
ನಾವೀರ್ವರೂ ನಿನ್ನನು ಉತ್ತರಿಸಿ ಹೇಳುವೆವು. 

ಹುಬ್ಬಳ್ಳಿಯೊಳು ಅವ ಅಧ್ಯಕ್ಷನಾಗುವ ! 
ಉಬ್ಬಿಸಿ ನಾವಿಬ್ಬರೂ ಮಾತಾಡೋಣ! 
ಇಂತೀ ಕುತಂ ತ್ರಿಮೂರ್ತಿಗಳ ಸಂಚು 
ಈ ಬಗೆಯ ಸೋಗಿನಾ ಲೋಕದ್ದು ನರ ಹೊಂಚು! 
ಮುಂಚೆ ತಿಳಿದಾ ಉದ್ದಾಮಕವಿ ರೈನಾಪೂರ್ ಶಿರಸ್ತೆದಾರ್ 
ಲಿಂ! ಮಲ್ಲಿಕಾರ್ಜುನರ್ **ಶಿವಲಿಂಗತನಯ ” ದೊರೆಯ 
ಈ ವಂಚನೆಯ ಸಂಚನ್ನು ಮಿಂಚಿಸಿದ ಧರ್ಮಜ್ಞ ಕವಿ 

ಕೇಳಾ ಶ್ರೀ ಶೈಲ ಮಲ್ಲಿಕಾರ್ಜುನ ” 
ಶಿವಕಾರುಣ್ಯ : [ 105 ] 


* ಮೇದಿನಿಗೆ ಬಂದ ಕವಿಕಾರ ಸಫಲವಾಯಿತ್ತು ನೋಡಾ. 
ಭಕ್ತಿ ಬಳಿವಿಡಿದು ಕೈಲಾಸ ಬಾಗಿಲಿಗೆ “ ಧರ್ಮಜ್ಞ ಮೂರ್ತಿ” 
ಸಾಡಿ ಬಂದಿರಲು , ಭಾಳಾಕ್ಷ ಶಿವನು ಹದುಳದಿಂ ಬಾ ಎನ್ನಯ 
ಕಂದಾ ಎಂದು ಮುತ್ತಿಟ್ಟು ಬಿಗಿದಪ್ಪಿ ಮೈದಡವಿ ಕರುಣೆಯಿಂ 
ಕರವಿಡಿದೆತ್ತಿ ಕೊಂಡನಯ್ಯ ! ಶ್ರೀ ಶೈಲ ಮಲ್ಲಿಕಾರ್ಜುನ ” 


ಫೆಬ್ರವರಿ - 2 


31 


00 


8 


ಟೀ ಪು, 1 ಭಕ್ತ ಮಹಾತ್ಮ 

“ ಭಕಾರಾದ್ಭವ ಇತ್ಯುಕ್ತಃ ಕಕಾರಾತ್ಕಲುಷಂ ಭವೇತ್ 
ತತಃ ಸಂತ್ರಾಯತೇ ತಸ್ಮಾದ್ಭಕ್ತ ಇತ್ಯುಚ್ಯತೇ ಬುಧೈಃ| 

ಭಕ್ತಸೇವಾಸಮಂ ಪುಣ್ಯಂ ನಾಸ್ತಿ ನಾಸ್ತಿ ನಗಾತ್ಮಜೆ 
ಭಕ್ತ ದ್ರೋಹ ಸಮಪಾಪಂ ನ ಭೂತಂ ನ ಭವಿಷ್ಯತಿ|| 

– ಸೂಕ್ಷಾ 
“ ಗುರು - ಲಿಂಗ - ಜಂಗಮರ ಮಹಾತ್ಮವನ್ನು ಹೇಳಿದಂತೆ ಭಕ್ತ ಮಹಾತ್ಮವನ್ನೂ 
ಆಗಮ ಗಮನಿಸಿ ಹೇಳಿ ತನ್ನ ಸಮದರ್ಶಿತ್ವವನ್ನು ಸಾಟಿದೆ. ಭಕ್ತಸ್ಥಲ ವೈಶಿಷ್ಟ ಅಂದೇ 
ವಾಗಿ ನಿರ್ಣಯವಾಗಿದೆ. ಈಚಿನವರು ಆ ನಿಟ್ಟಿನಲ್ಲಿ ಯಾರೂ ಏನೂಮಾಡಿಲ್ಲ. ಎಲ್ಲವೂ 
ನದೇ ಆಗಿದೆ. ಭಕ್ತ ಮೌಲ್ಯವನ್ನು ಆಗಮ ಉಗ್ಗ ಡಸಿದೆ. 

ಭಕ್ತ ಪಥದ ಆಗಮಿಕ - ಭಕ್ತ ಪಥದ ವ್ಯುತ್ಪತ್ತಿ ಪರಿಣತಿಆಗಮಕ್ಕೆ ಸೇರಿದ್ದು , ಭಕ್ತಭ 
ವಿಮುಕ್ತ , ರಕ್ತ ಭವದೋಷ ಬದ್ಧ - ಭವಬಂಧನ ಜೀವಭಾವಗಳಿಂದ ಮುಕ್ತನಾದಕಾರಣ 
ಹಿರಿಮೆಯುಂಟು. ಘನತೆಯುಂಟು ಜೊತೆಗೆ ಪ್ರಾಚೀನತೆಯುಂಟು ಆಗಮೋಕ್ತವಾಗಿ ! ಆರಿ 
ಸಾಹಿತ್ಯ ಆಗಮ , ಆದಿಭಕ್ತ ಸಿದ್ದಾಂತ ಆಗಮದಲ್ಲಿ ! ಅಂತೆಯೇ ಷಟ್‌ಸ್ಥಲದ ಆದಿ 
ಆದಿಸಿದ್ದಾಂತ ಶಿವಾಗದು . ವೀರ ಶೈವ ಸಾಹಿತ್ಯವೂ ಸಿದ್ದಾಂತವೂ ಶಿವಾಗಮವೇ ಆಗಿದೆ . 
ಶೈವವು ನಿನ್ನೆ ಮೊನ್ನೆ ಹುಟ್ಟಿಲ್ಲ. ನೂರು ಸಾವಿರ ವರ್ಷಗಳ ಕಾಲದ್ದಲ್ಲ. ಹರಪ್ಪ ಮೊಹೆಂಜೊ 
ಸಂಸ್ಕೃತಿಗಿಂತಲೂ ಹಿಂದಿನದು, ಈ ಸಂಸ್ಕೃತಿಯನ್ನು ರೂಪಿಸಿದ ರುದ್ರನಕಾಲ ದಿಂದ ಬಳೆ 
ಪಶುಪತಿ ಮತದ ಮೂಲದಿಂದ ಬಂದುದು ಪಶುಪತಿ ಮತವೇ ವೀರಶೈವಲಿಂಗವಂತಿಕೆಗೆ ತ 
ಮೂಲ ಭಕ್ತವಂತಿಕೆಗೆ ಬುನಾದಿ. 

ಮಹಾತ್ಮ ಅಂದರೆ ಘನತೆ ಗುರು - ಲಿಂಗ- ಜಂಗಮರಿಗೆ ಮಾತ್ರ ಮೀಸಲಲ್ಲ. ಭಕ್ತನ 
ಅರ್ಹನು ; ಆದನು. ಮಹತ್ವ ಮತ್ತು ಮಹಿಮೆ ಬರಲು ಭಕ್ತಿಯೇ ಕಾರಣ. ಅಂದರೆ ? 
ಕಾರಣ, ಶ್ರದ್ಧೆ ವಹಿಸಿ ಸಾಧನಮಾಡದಿದ್ದರೆ ಯಾವ ಸಾಮರ್ಥವೂ ಬಾರದು. ಯಾವಪ್ಪ 
ಬಾರದು. ಮಹಾತ್ಮ ಅಥವಾ ಮಹತ್ವ ಮೈಗೂಡದು. ಮಹಿ ತತ್ಯಕ್ಕೆ ಮೂಲ ಭ 
ಯುಳ್ಳವ ಭಕ್ತ , ಭಕ್ತಿ (ಶ್ರದ್ದೆ) ಯಾರಿಗೆ ಬೇಡ ? ನಿಷ್ಟಾ ಭಕ್ತಿಯಿಲ್ಲದೆ ಮಹೇ 
ಅವಧಾನ ಭಕ್ತಿಯಿಲ್ಲದೆ ಪ್ರಸಾದಿಯಾಗನು. ಅನುಭವ ಭಕ್ತಿ ಯಿಲ್ಲದೆ ಪ್ರಾಣಲಿಂಗಿಯಾಗನರ 
ಭಕ್ತಿಯಿಲ್ಲದೆ ಶರಣನಾಗನು. ಸಮರಸ ಭಕ್ತಿಯಿಲ್ಲದೆ ಐಕ್ಯನಾಗನು. ಕ್ರಿಯೇ ಜ್ಞಾನ 
ಶ್ರದ್ದೆಯಿಲ್ಲದಿದ್ದರೆ ಮಹಾತ್ಮ ನಾಗನು , ಮಹಾನುಭಾವನಾಗನು. ಸತ್ಸಾಧಕರೆಲ್ಲರು 
ಭಕ್ತ ಅಂದರೆ ಭಜಕ , ಭಜಿಸುವಾತನು ಭಜಕ ಅಥವಾ ಭಕ್ತನು. ಭಜಿಸುವಿಕೆ ತ್ರಿ 
ಬರೀ ವಾಕ್ಕಿನಿಂದ ಸುತ್ತಿ ಎವುದೊಂದೆ ಭಜಿಸುವಿಕೆಯಲ್ಲ. ಕ್ರಿಯೆಯಲ್ಲಿ ಜ್ಞಾನದಲ್ಲಿ ಅರೆ 
ಆರಾಧನೆಯಲ್ಲಿ ಸೇವೆಯಲ್ಲಿ ಕಾಯಕಾದಿಗಳಲ್ಲಿ ಶ್ರದ್ಧೆ ನಿಷ್ಠೆ ಗಳಿಂದ ನಿರತನಾಗಿರುವುದ 
ವಿಕೆ! ಇಧುವೇ ಭಕ್ತಿ ಪರತೆ ! ಇವು ಉಳ್ಳವರೆಲ್ಲರೂ ಭಕ್ತರು, ಇರಿಗೆಲ್ಲ ಹೆಚ್ಚಿನ| 
ವುಂಟಾಗುತ್ತದೆ; ಮಹಾತ್ಮವುಂಟಾಗುತ್ತದೆ.” ( ಮುಂದುವರೆಯುತ್ತದೆ 


ಸಿದ್ದಗಂಗಾ 


COMFORTABLE 
LUXURIOUS & 
PEACEFUL 
STAY 


AT 


KENCHAMBA LODGE 


RA 


KON NAME 


doc 


SUBEDAR CHATRAM -ROAD CROSS 
REAR KAPALI THEATRE 
GANDHINAGAR 
GARGALORE - D 
Pa 27082 GRAM : KENCHMLODG 


La Monta - 1992 


ಈcle c/ಾಮಿ 

ನಂಬು ಶರಣತ್ವ ನೆಚ್ಚು ಬಸವತ್ವ 
ಸೋದಾ. ವಿರುಪಾಕ್ಷಗೌಡ, ಹೊಸಪೇಟೆ-583201 . 


G 
@ 
@ 


g 
@ 
@ 


ಜನಿವಾರ ಶಿವದಾರ ಲಿಂಗಾಧಾರತ್ವದ ವಿಧಿ ನಿಧಿಗಳು 
ಭವಿ ಧರ್ಮಕ್ಕೆ ಒಂದೊಂದು ಮೋಡಿಯ ಸಾವಿರೆಂಟು ರೂಡಿಗಳು 
ಜಡತ್ವ ಜರತಾರತ್ವ ಸೊಂಡಿಲುದ್ದಗಲದ ಅಚರ್ಕ ಸ್ವಾಹದವು 
ವೇದ ಪುರಾಣ ದೇವಾನುದೇವತೆಗಳ ದಂಡಿನ ದಕ್ಷಿಣ ಬೇಡಿಕೆಯವು 


@ 
@ 


ವಿಷ್ಣು ದಾರಿ ಬ್ರಹ್ಮದಾರಿ ಶಿವದಾರಿ ಲಿಂಗಾಂಗ ಸಂಘ ದಾರಿಯ 
ಸರ್ವ ಧರ್ಮ ಜೀವದಾರಿಗಳು ಅದೆನಿತೆನಿತೋ ಅಂತ... ಅನಂತ........ 
ನಿಮ್ಮ ಕಂಟಕ ಸಂಕಟಗಳಿಗೆ ಒಂದೊಂದು ಕಾಡೋ ಶಕ್ತಿ 
ಮಾಟ ಮಾಡಿಸೋಕೆ ಕಾಡಿಸೋಕೆ ಪರಿಹರಿಸೋಕೆ ನಾನಾ ವ್ರತಪೂಜೆಗಳು 


@ 
@ 


AGIQUACAWADIWALUTOUAGW)+ 


ಆಚಾರ್ಯರೆಲ್ಲರ ದೈತ ಅದೈತ ವಿಶಿಷ್ಟಾದ್ವತ್ವದ ಹಲವು ಧರ್ಮ ಬಗೆ 
6 ಸಾಧು ಸನ್ಯಾಸಿ ಸಂಸಾರಿ ಸಾತ್ವಿಕರಿಗೆ ಅಂಟಿದ ಬಹು ಬಟ್ಟೆಯ ಧರ್ಮತತ್ತ್ವಗಳು 
ಈ ಶೋಧಿಸಿ ಸ್ವಾಹಿಸಿ ಸವಿಗೊಳ್ಳುವಲ್ಲಿ ಜನಮರುಳೋ ಜಾತ್ರೆ ಮರುಳೋ 

ಮುಕ್ತಿ ಸೂಕ್ತಿ ಯುಕ್ತಿಯ ಜೀವನ ಸೌಖ್ಯಗೆ ಎಲ್ಲವೂ ಕೇಶ ಗಂಟಿನ ನಂಟೀ 


@ 
@ 


@ 


ಅಂತೆಯೇ ನಂಬಲು ಶರಣತ್ವ ನೆಚ್ಚಲು ಬಸವತ್ವ ಅರಿಯಲು ಇಷ್ಟಲಿಂಗತ್ವ 
ವರ್ಣರಹಿತ ಸರ್ವ ಸಮಾನಾನುಭವದ ಅರಿವುಸೋಪಾನದ ಧರ್ಮಒಂದಿದೆ 
ಧರ್ಮ ಪ್ರಜೆಯಿಂದ ಧರ್ಮಪ್ರಜೆಗಾಗಿ ಧರ್ಮಪ್ರಜೆಗೋಸ್ಕರವೆ ಪ್ರಜಾಧರ್ಮ | 
ಅದುವೇ ವರ್ಣ ವರ್ಗ ಕರ್ಮ ಸಿದ್ದಾಂತ ರಹಿತದ ಬಸವ ಶರಣಧರ್ಮ 


SGQಂಗ್Qಣg @ gGQWg 
ಸಿದ್ದಗಂಗಾ 


ವಿದ್ಯಾರ್ಥಿ ಜೀವನದ ಬೆಳಳು ಸರಣಿ - ೧೬ 
ಬಿ.ಎಸ್ . ಕೃಷ್ಣಮೂರ್ತಿ, ನಂ . 5, ಸೀತಾ ವಿಲಾಸ ರಸ್ತೆ , ಮೈಸೂರು- 570 024, 

ಕಲಿಕೆಯಲ್ಲಿ ಅಭಿರುಚಿ: ವಿದ್ಯಾರ್ಥಿಗಳಿಗೆ ಯಾವ ಬಗೆಯ ವಿದ್ಯೆಯಲ್ಲಿ 
ಅಭಿರುಚಿ ಮತ್ತು ಇಚ್ಛೆ ಇದೆಯೋ ಅದೇ ಬಗೆಯ ವಿದ್ಯೆಗೆ ಹಿರಿಯರು ಅವಕಾಶ 
ಕೊಡಬೇಕು. ಹುಡುಗರು ಆಸಕ್ತಿ ಇರುವ ವಿದ್ಯೆಯನ್ನೇ ಕಲಿತರೆ ಉತ್ತಮ ಫಲ 
ನೀಡುತ್ತದೆ. ಏಕೆಂದರೆ ವಿದ್ಯಾರ್ಥಿಗೆ ತಾನು ಬಯಸಿದ್ದ ವಿದ್ಯೆ ದೊರೆತರೆ ಬೇಗ ಪರೀಕ್ಷೆ 
ಯಲ್ಲಿ ತೇರ್ಗಡೆಯಾಗಿ ಮೇರಹದ ಉದ್ಯೋಗದೊರೆತು ಹೆಚ್ಚು ಸಂಪಾದನೆ ಬರು 
ವುದೆಂಬ ನಂಬಿಕೆ ವ್ಯಾಪಿಸಿರುತ್ತದೆ. ತನಗೆ ಬೇಡವಾದ ವಿದ್ಯೆ ಗಳಿಸಲು ಪ್ರೇರಿಸಿದರೆ 
ಆದರಿಂದ ವಿದಾರ್ಥಿಯು ಓದು ಮಾಘಮಾಸದ ಒಲ್ಲದ ಸ್ನಾನವಾಗುವುದು. ಆಗ ಆ 
ವಿದ್ಯೆ ಆ೦ಗ್ಲೀಯ ಭಾಷೆಯಲ್ಲಿ ಹೇಳಿರುವಂತೆ “ yಲLI Can take the hourse 
to water, But we can not make him drink WOWOSOR03 8 . 
ಅ೦ದರೆ ನೀರು ಕುಡಿಯಲು ಇಷ್ಟ ಪಡದ ಕುದುರೆಯ ಬಾಯಿಯನ್ನು ಎಳೆದು ನೀರು 
ಕುಡಿಯೆಂದು ತೊಟ್ಟಿಯಲ್ಲಿ ಮುಳುಗಿಸಿದರೆ ಅದು ನೀರನ್ನು ಕುಡಿಯಲು ಇಷ್ಟ ಪಡು 
ವುದೇ ? ಅದರಂತೆ ವಿದ್ಯಾರ್ಥಿಯಗತಿಯೂ ಆಗುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು 
ಕಾಯಕದಲ್ಲಿ ಅಭಿರುಚಿ ಇರುವುದು ಸ್ವಾಭಾವಿಕವೇ ತಾನೇ ? ಆದ್ದರಿಂದ ಹುಡುಗರ 
ಅಭಿರುಚಿಗೆ ತಣ್ಣೀರು ಎರಚದೇ ಅವರವರ ಇಚ್ಛೆಗೆ ಉತ್ತೇಜನ ಕೊಡಬೇಕಾದ್ದು 
ನ್ಯಾಯವೂ , ಧರ್ಮವೂ ಆಗಿದೆ. ಹೀಗಾದರೆ ಕುಣಿಯುವವರ ಆಶೆಗೆ ಗೆಜ್ಜೆ ಕಟ್ಟಿದರೆ 
ಕುಣಿಯುತ್ತಿರುವವರ ಮನ ಸಂತಸಗೊಂಡು ಇನ್ನೂ ಉತ್ತಮ ಹೆಜ್ಜೆ ಹಾಕಿ ಕುಣಿ 
ಯುವರು . ಆದ್ದರಿಂದ ತಮ್ಮ ಹಿತ ದೃಷ್ಟಿಯ ಗುರಿಯನ್ನು ನಿರ್ಧರಿಸಿ ಅದಕ್ಕನುಗುಣ 
ವಾದ ವಿದ್ಯಾಭ್ಯಾಸ ಮಾಡಲು ಅಸ್ತಿಭಾರ ಹಾಕಿಕೊಂಡು ಮುನ್ನಡೆಯಬೇಕು. 

ಕಲಿಕೆಗೆ ವಯಸ್ಸು ಮುಖ್ಯ ಕಾರಣವಲ್ಲ. ಕಲಿಯಲುಹುಮ್ಮಸ್ಸು ಮತ್ತು 
ಅಭಿರುಚಿ ಕೂಡಿದ್ದು ಸಾಧಿಸುವ ಛಲ ಮತ್ತು ನಿರ್ಧಾರ ಅತ್ಯವಶ್ಯಕ ಒಂದೂರಿನಲ್ಲಿ 
ಒಬ್ಬ ವಿದ್ಯಾರ್ಥಿ ಪ್ರೌಢಶಾಲೆಯಲ್ಲಿ ಎಸ್ಸೆಸ್ಸೆಲ್ಸಿ ಪರೀಕ್ಷೆಗೆ ಕುಳಿತಿದ್ದ , ಕಷ್ಟಪಟ್ಟು 
ಓದಿದ್ದನೋ ಇಲ್ಲವೋ ತಿಳಿಯದು. ಪರೀಕ್ಷೆಯ ಫಲಿತಾಂಶ ಬಂದಾಗ ಪಟ್ಟಿಯಲ್ಲಿ 
ಹುಡುಗ ನಪಾಸಾಗಿದ್ದ . ಮೊದಲನೆ ಸಲ ಸೋತಿದ್ದರಿಂದ ಈಗಿನ ಕೆಲವು 
ವಿದ್ಯಾರ್ಥಿಗಳಂತೆ ತಾಯ್ತಂದೆಗಳು: ದಂಡಿಸುವ ಭಯದಿಂದ ಆತ್ಮಹತ್ಯವನ್ನು ಮಾಡಿ 
ಕೊಳ್ಳುವುದಾಗಲಿ, ಮನೆ ಬಿಟ್ಟು ಓಡಿ ಹೋಗುವುದಾಗಲಿ ಮಾಡಲಿಲ್ಲ. ಪ್ರತಿ 
ವರ್ಷವೂ ತಪ್ಪದೆ ಪರೀಕ್ಷೆಗೆ ಹಾಜರಾಗುತ್ತಿದ್ದ. ಹೀಗೆ ಮೂರು ಸಾರಿ ಅಂದರೆ 
ಮೂರು ವರುಷಗಳು ಓದಿದ ತರಗತಿಯಲ್ಲೇ ಓದಿ ನಾಲ್ಕನೇ ವರ್ಷದಪರೀಕ್ಷೆಯಲ್ಲಿ 
ತೇರ್ಗಡೆಯಾದ. ಅವನ ಜೊತೆ ವಿದ್ಯಾರ್ಥಿಗಳಿಂದ ಆದ ಪರಿಹಾಸ್ಯಕ್ಕೆ ನಾಚದೆ, 
ಭಯಪಡದೆ ವಿದ್ಯೆಯನ್ನು ಸಾಧಿಸಿದ, ಯಾರೇ ಆದರೂ ವಿದ್ಯೆಯಲ್ಲಿ ಆಹಾರ 
ದಲ್ಲಾ ವ್ಯವಹಾರದಲ್ಲಿ ಸಂಗೀತದಲ್ಲಿ ಲಜ್ಜೆಯನ್ನು ವರ್ಜಿಸಿ ನಡೆದರೆ ಆಗ 
ಶಸ್ಸು ಖಂಡಿತ ಬಂದೇ ಬರುತ್ತದೆ. ಈ ನಂಬಿಕೆ ಸ್ಥಿರವಾಗಿರಲಿ . 

35 


ಪ್ರಾಣ ಉಳಿಸುವ ಪ್ರಾರಾಷಟ್ 
ಪ್ರ ರಾಮಕೃಷ್ಣ ಶಾಸ್ತ್ರಿ ಶಿವಶಕ್ತಿ ನಿಲಯ , ಮಚ್ಚಿನ, ದಕ್ಷಿಣ ಕನ್ನಡ ಜಿಲ್ಲೆ. 
ಆಕಾಶದಲ್ಲಿ ಹಾರುತ್ತಿರುವ ವಿಮಾನವೊಂದರಲ್ಲಿ ಯಾಂತ್ರಿಕ ದೋಷ ಕಾಣಿಸಿ 
ಕೊಳ್ಳುತ್ತದೆ. ಇನ್ನೇನು ಇಂಧನದ ಟಾಂಕಿಗೆ ಕಿಡಿ ಹತ್ತಿಕೊಂಡು ಅದು ಸ್ಫೋಟ 
ವಾಗಲಿದೆ ಎಂದು ಚಾಲಕ ವರ್ಗದವರಿಗೆ ಅರಿವಾಗುತ್ತದೆ. ಆಗ ಅವರು ಜೀವಸಹಿತ 
ಪಾರಾಗಲು ಇರುವ ಉಪಾಯವೆಂದರೆ ಕೊಡೆಯೊಂದನ್ನು ಕೈಯಲ್ಲಿ ಹಿಡಿದುಕೊಂಡು 
ವಿಮಾನದ ಕಿಟಕಿಯಿಂದ ಕೆಳಗೆ ಧುಮುಕುವುದು, ಕೈಯಲ್ಲಿ ಹಿಡಿದ ಕೊಡೆ ಅವರನ್ನ 
ಒಮ್ಮೆಲೇ ನೆಲಕ್ಕೆ ಬೀಳಗೊಡದೆ ಬಲು ನಿಧಾನವಾಗಿ ಇಳಿಸುತ್ತದೆ. 

ಈ ಪ್ರಾಣರಕ್ಷಕ ಕೊಡೆಯ ಹೆಸರು ಪ್ಯಾರಾಷ ಚೂಟ್ ಎಂದು ಫ್ರೆಂಚ್ 
ಭಾಷೆಯಲ್ಲಿ ಪರೇರ್ ಎಂದರೆ ನಿವಾರಿಸು, ಷಟ್ ಎಂದರೆ ಧುಮುಕು ಎಂದರ್ಥ. 
ತೊಂದರೆಯನ್ನು ನಿವಾರಿಸಲು ಕೆಳಗೆ ಧುಮುಕಲು ಬಳಸುವ ಈ ಸಾಧನಕ್ಕೆ ಅಂಥ 
ವಿಶಿಷ್ಟ ಅರ್ಥದ ಹೆಸರಿದೆ. 
- ನೂರಾರು ವರ್ಷಗಳ ಹಿಂದೆಯೇ ಲಿಯೊನಾರ್ಡ್ ಡವಿ ಇಂಥ ಹಾರುವ 
ಶಕ್ತಿ ಹೊಂದಿದ ಯಾಂತ್ರಿಕ ಕೊಡೆಯ ಬಗೆಗೆ ಕಲ್ಪಿಸಿ ಅದರ ಚಿತ್ರ ನನ್ನು ಬರೆದಿಟ್ಟಿದ್ದ. 
ಚಚೌಕಾಕೃತಿಯ ಬಟ್ಟೆಯೊಂದರ ಮೇಲ್ಬಾಗ ಶಂಕು ಆಕೃತಿಯಲ್ಲಿದ್ದು , ಅದರ ನಾಲ್ಕು 
ಬದಿಗಳನ್ನು ಬಿಗಿಯಾಗಿ ಹಗ್ಗ ದಿಂದ ಕಟ್ಟಿ , ಇದನ್ನು ಹಿಡಿದುಕೊಂಡರೆ ಆಕಾಶದಲ್ಲಿ 
ಹಾರಾಡಬಹುದೆಂಬ ಅವನ ಕಲ್ಪನೆಯನ್ನು ಅನೇಕರು ಅಲ್ಲಗಳೆದು ಪರಿಹಾಸ್ಯ 
ಮಾಡಿದರೇ ವಿನಾ ಕೃತಿರೂಪಕ್ಕಿಳಿಸಲಿಲ್ಲ. 

ಈ ಕಲ್ಪನೆಯನ್ನು ಕೃತಿರೂಪಕ್ಕಿಳಿಸಿದ ಮೊದಲಿಗಲೂಯಿಸ್‌ ಲಿಯೊನಾತ್ಮಂಡ್ . 
1783ರಲ್ಲಿ ಅವನು ಎರಡೂ ಕೈಗಳಲ್ಲೂ ಒಂದೇ ಆಕಾರದ ಕೊಡೆಗಳೆರಡನ್ನು ಹಿಡಿದು 
ಕೊಂಡು ಒಂದು ಕಟ್ಟಡದ ಮಹಡಿಯಿಂದ ಕೆಳಗೆ ಧುಮುಕಿದ. ಆತ ಕಾಲು ಮುರಿದು 
ಕೊಳ್ಳುತ್ತಾನೆಂದು ಭಾವಿಸಿದ್ದವರೆಲ್ಲ ವಿಸ್ಮಯಗೊಳ್ಳುವಂತೆ ನಿಧಾನವಾಗಿ ನೆಲವನ್ನು 
ತಲುಪಿದ. 

ಮೊದಲನೆಯ ಆಕಾಶಬುಟ್ಟಿ ಯಾತ್ರಿ ಜೀನ್ ಫ್ರಾನ್ಕಾಯಿಸ್ ಇಂತಹದೇ 
ಕೊಡೆಯೊಂದನ್ನು ನಿಮ್ಮಿಸಿ, ಅದಕ್ಕೆ ಬುಟ್ಟಿಯನ್ನು ಕಟ್ಟಿದ ಬುಟ್ಟಿಯಲ್ಲಿ ಒಂದು 
ನಾಯಿಮರಿಯನ್ನು ಕೂರಿಸಿ ಆಕಾಶದಲ್ಲಿ ಹಾರಿಸಿದ. 1793ರಲ್ಲಿ ಆತ ಇಂತಹದೇ 
ಆಕಾಶ ಬುಟ್ಟಿಯಲ್ಲಿ ಕುಳಿತು ಪಯಣಿಸಲು ಅವನಿಗೆ ಕೊಡೆಯೇ ನೆರವಾಯಿತು. 

ಹೀಗಿದ್ದರೂ ಪ್ಯಾರಾಚೂಟ್ನ ಕಲ್ಪನೆಯನ್ನು ನಿಜವಾಗಿ ಸಾಕಾರಗೊಳಿಸಿದ. 
ಕೀರ್ತಿ ಫ್ರಾನ್ಸಿನ ಆಂದ್ರೆ ಗಾರ್ನರೀನನಿಗೆ ಸೇರಬೇಕು. ಬುಡಾಪೆಸ್ಸಿನ ಸೆರಮನೆಯೊಳಗೆ 
ಶಿಕ್ಷೆ ಅನುಭವಿಸುತ್ತಿದ್ದ. ಅವನಿಗೆ ಬಿಡುಗಡೆಯ ಬಯಕೆ ತೀವ್ರವಾಗಿತ್ತು . ಆಗ 
ಖೈದಿಗಳಿಗೆ ಸೆರೆಮನೆಯ ಮಾಳಿಗೆಯಲ್ಲಿ ಮಲಗುವ ಸ್ವಾತಂತ್ರ್ಯವಿತ್ತು . 1797ರ 
ಸಿದ್ದಂಗಗಾ 

36 


OC 


ಒಂದು ದಿನ ರಾತ್ರಿ ತಾನು ಹೊದೆಯುವ ದಪ್ಪ ಚಾದರದ ನಾಲ್ಕು ಮೂಲೆಗಳನ್ನು 
ಸೇರಿಸಿ ಗಂಟು ಕಟ್ಟಿದ ಇದನ್ನು ಹಿಡಿದು ಕೆಳಗೆ ಧುಮುಕಿದ. ಚಾದರಿನೊಳಗೆ ಗಾಳಿ 
ತುಂಬಿ ಅದನ್ನು ಬಲೂನಿನಹಾಗೆ ಉಬ್ಬಿಸಿದುದರಿಂದ ನಿಧಾನ ಗತಿಯಿಂದ ಆ೦ದ್ರೆ 
ನೆಲವನ್ನು ತಲುಪಿದ ತರುವಾಯ ಅಲ್ಲಿಂದ ಓಡಿಹೋಗಿಜನಿಯಲ್ಲಿ ಆಕಾಶದಿಂದ 
ಕೆಳಗಿಳಿಯುವ ವಿಚಿತ್ರ ಪ್ರದರ್ಶನವಿತ್ತು ಹಣಗಳಿಸಲಾರಂಭಿಸಿದ, ಈ ಶೋಧನೆಯನ್ನು 
ಇನ್ನಷ್ಟು ಪರಿಷ್ಕೃತಗೊಳಿಸಿದವನೂ ಅವನೇ . 

ಏಳು ಮಿಾಟರ್ ಸುತ್ತಳತೆಯ ( ದಪ್ಪ ಬಟ್ಟೆಯಿಂದ) ಕೊಡೆಯನ್ನು ತಯಾರಿಸಿ 
ಆಂದ್ರೆ ಆಕಾಶ ಬುಟ್ಟಿಗೆ ಕಟ್ಟಿ ಹಾರಿಬಿಡಲಾರಂಭಿಸಿದ. ಒಮ್ಮೆ ಇದರಲ್ಲಿ ತಾನೂ 
ಜೋತಾಡುತ್ತಾ ಸ್ವಲ್ಪ ದೂರಕ್ಕೆ ಹಾರಿದ. ರೈಟ್ ಸಹೋದರರು ವಿಮಾನಗಳನ್ನು 
ಶೋಧಿಸಿದ ಮೇಲೆ ವಿಮಾನ ಚಾಲಕರು ಆದರಿಂದ ಕೆಳಗೆ ಹಾರಲು ಆಂದ್ರೆಯ 
ಕೊಡೆಗಳ ನೆರವು ಪಡೆಯಲು ಮುಂದಾದರು . ಆದರೆ ಈ ಕೊಡೆಗಳ ಆಕಾರ 
ಅವರ ಪ್ರಯತ್ನಕ್ಕೆ ಅಡ್ಡಿಯಾದವು. 

ವೈಮಾನಿಕರು ಬೆನ್ನಿಗೆ ಕಟ್ಟಿಕೊಳ್ಳುವಂತಹ ಮಡಚಿರುವ ಪ್ಯಾರಾಷ್ಟ್ 
ಗಳನ್ನು ಗೈಬ್ ಕೊಟೆಲ್ ನಿಕೊನ್ ಎಂಬ ರಶಿಯನ್ ವಿಜ್ಞಾನಿ ತಯಾರಿಸಿದ. 
ವೈಮಾನಿಕರು ವಿಮಾನದಿಂದ ಧುಮುಕಿದ ಕೆಲವು ಸೆಕೆಂಡಿನೊಳಗೆ ಈ ಕೊಡೆಗಳು 
ತೆರೆದ ಕೊಳ್ಳುತ್ತಿದ್ದವು. ಆಮೇಲೆ ಪ್ಯಾರಾಷಟ್‌ಗಳನ್ನು ಶಂಖಾಕೃತಿಯಲ್ಲಿ ತಯಾ 
- ರಿಸಿ ಅದರ ಮೇಲ್ಬಾಗದಲ್ಲಿ ರಂಧ್ರಗಳನ್ನಿರಿಸಿದರೆ ಇವು ತೆರೆದ ಕೂಡಲೇ ತಮ್ಮನ್ನು 
ಧರಿಸಿದವರನ್ನು ಗಡಿಯಾರದ ಲೋಲಕದಂತಿ ವಾಲಾಡಿಸುತ್ತ ಕೆಳಗಿಳಿಸಬಲ್ಲವೆಂದು 
ಶೋಧಿಸಿ ಅದನ್ನು ಕಾರ್ಯಗತಗೊಳಿಸಲಾಯಿತು, 

* ಈ ಕೋಟೆಯಲ್ಲಿ ಇನ್ನಷ್ಟು ಸುಧಾರಣೆ ಮಾಡಿದವರು ಜರ್ಮನ್ನರು. 1938ರಲ್ಲಿ 
ಅವರು ರಿಬ್ಬನ್ ಪ್ಯಾರಾಷಟ್ ಗಳನ್ನು ತಯಾರಿಸಿದರು. ಇದರಲ್ಲಿ ಗಾಳಿ ಬರಲು 
ಧಾರಾಳ ಅವಕಾಶವಿತ್ತುದರಿಂದ ಇವು ವಾಲಾಡದೆ ಸ್ಥಿರವಾಗಿ ಒಂದೆಡೆಗೆ ಕೆಳಗಿಳಿಸುತ್ತಿದ್ದವು 

ಕೇವಲ ವೈಮಾನಿಕರ ಪ್ರಾಣರಕ್ಷಣೆಯ ಸಾಧನವಾಗಿ ಪ್ಯಾರಾಷ್ಟ್ಗ ಳನ್ನು 
ಬಳಸದೆ ಬಹಮುಖ ಕಾರ್ಯಗಳಿಗೆ ಅದರ ಉಪಯೋಗ ಮಾಡಲಾಗುತ್ತಿದೆ. 
ಪ್ರವಾಹಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನಿಳಿಸುವುದು, ಇನ್ನಿತರ 
ಸಾಮಗ್ರಿಗಳನ್ನು ನಿಶ್ಚಿತವಾದ ಕಡೆಗಳಲ್ಲಿ ವಿತರಿಸುವುದು ಈ ಮೂಲಕವೇ ಇಳಿಯು 
ತಿರುವಾಗ ವಿಮಾನದ ಗತಿಯನ್ನು ತಗ್ಗಿಸಬೇಕಾದರೆ ಯುದ್ಧ ಕಾಲದಲ್ಲಿ ಸ ಯೋ 
ಗಿಸುವ ಬಾಂಬುಗಳ ವೇಗವನ್ನು ಕಡಿಮೆಗೊಳಿಸಬೇಕಾದರೆ ಇದನ್ನೇ ಬಳಸುತ್ತಾರೆ. 
ಇದೀಗಕ್ರೀಡಾರಂಗದಲ್ಲೂ ಈ ಮಾಂತ್ರಿಕಕೊ ಡೆ ಪಾದಾರ್ಪಣೆ ಮಾಡಿದೆ. ಕ್ರೀಡೆಗಾಗಿ 
ತಯಾರಿಸುವ ಪ್ಯಾರಾಚೂಟ್ ನ ಆಕೃತಿ ರೆಕ್ಕೆಯಂತಿದ್ದು ಅದರಲ್ಲಿ ಎರಡು ಪದರಗಳಿ. 
ರುವವು. ಕೆಳಗಿನ ಪದರದಲ್ಲಿ ತೂತುಗಳಿದ್ದರೆ ಮೇಲಿರುವ ಪದರದಲ್ಲಿ ಗಾಳಿ ಹೋಗದೆ 
ಹಾಗೆ ಬಿಗಿಯಾದ ಬಂದೋಬಸಿರುವುದು. 
ಫೆಬ್ರವರಿ- 1992 


37 


* ಪ್ಯಾರಾಷಬ್ಗೆ ವಿಶಿಷ್ಟವಾದ ನಿಯಂತ್ರಕಗಳನ್ನು ಜೋಡಿಸಿದರೆ ಆಕಾಶದಲ್ಲಿ 
ತಾಸಿಗೆ 36 ಕಿ . ಮೀ . ವೇಗ ಪಡೆದು ಸಮಾನಾಂತರದಲ್ಲಿ ಹಾರುವುದು , ಗಾಳಿಯ 
ವಿರುದ್ಧ ದಿಕ್ಕಿಗೆ ಚಲಿಸುವುದು , 7 ಮೀಟರ್ ವಿಸ್ತಾರ ವೃತ್ತಾಕಾರ ಪಥದಲ್ಲಿ 
ಬೇಕಾದ ಕಡೆ ಇಳಿಯುವುದೂ ಸಾಧ್ಯವಾಗಿದೆ. ಹೀಗೆ ವಿಶಿಷ್ಟತೆ ಪಡೆದಿರುವ 
ಪ್ಯಾರಾಷಟ್‌ಗಳಿಗೆ ಉಪಯೋಗಿಸುವ ಬಟ್ಟೆ, ಪ್ಲಾಸ್ಟಿಕ್ , ರೀಯಾನ್ , ನೈಲಾನ್ , 
ಹತ್ತಿ , ರೇಷ್ಮೆ , ಇತ್ಯಾದಿಗಳಿಂದ ತಯರಾಗುವುದು. ಹಿಂದೆ ಇದರ ಬಟ್ಟೆಗಳನ್ನು 
ನಮ್ಮ ದೇಶಕ್ಕೆ ವಿದೇಶದಿಂದ ತರಿಸುತ್ತಿದ್ದರು. ಆದರೆ ಈಗ ಅದನ್ನು ಮುಂಬೈ ಮತ್ತು 
ಕಲ್ಕತ್ಯಗಳಲ್ಲಿ ತಯಾರಿಸಿ , ವಿಮಾನದಿಂದ ವಸ್ತುಗಳನೆ ಸೆಯುವ ಕೊಡೆಗಗಳನ್ನು 
ತಯಾರಿಸಲಾಗುತ್ತಿದೆ. ಸೈನಿಕರಿಗೆ ಬೇಕಾದ ಕೊಡೆಗಳಿಗೆ ವಿದೇಶಗಳಿಂದ ಆಮದಾದ 
ಬಟ್ಟೆಯನ್ನೇ ಬಳಸುತ್ತಾರೆ. ಸೇನಾದಳ ವಾಯುದಳಿಗಳಲ್ಲಿ ಶ್ರಮಿಸುವವರಿಗೆ ಇದು 
ಅತ್ಯಗತ್ಯ . 


ಕY 


ಗುರುಕುಲಾಶ್ರಮವೂ , ಬೃಹದ್ ವಿದ್ಯಾ ಸಂಸ್ಥೆಗಳನ್ನೊಳಗೊಂಡ 
* ಜ್ಞಾನಪೀಠವೂ , ಪುಣ್ಯ ಕ್ಷೇತ್ರವೂ ಆದ ಸಿದ್ದಗಂಗಾ ಕ್ಷೇತ್ರದಿಂದ 
ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ದಿವ್ಯ 
ಮಾರ್ಗದರ್ಶನದಲ್ಲಿ 

“ ಸಿದ್ದಗಂಗಾ ೨೨ 
ಮಾಸಪತ್ರಿಕೆಯು ಪ್ರಕಟವಾಗುತ್ತಿದ್ದು 28ನೇ ವರ್ಷಕ್ಕೆ ಪಾದಾರ್ಪಣೆ 
ಮಾಡಿರುವುದನ್ನು ತಿಳಿಸಲು ಸಂತೋಷವಾಗುತ್ತದೆ. ಶ್ರೀಕ್ಷೇತ್ರದ 
ಅಭಿಮಾನಿಗಳು, ಸದ್ಭಕ್ತರು, ಹಳೆಯವಿದ್ಯಾರ್ಥಿಗಳು ಪತ್ರಿಕೆಗೆ 
ಸದಸ್ಯರಾಗುವುದರ ಮೂಲಕ ಪತ್ರಿಕೆಯ ಸತ್ವತೋಮುಖ ಅಭಿವೃದ್ಧಿಗೆ 
ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. 

* ನಮ್ಮ ಸಾರದ ವಿದ್ಯಾ ಇಲಾಖೆಯವರು ಸಿ. ಎಲ್ , 417 .4/ 65.66 
5 [ 29 .4.66 ಮೂಲಕ ಪ್ರೌಢಶಾಲೆ, ಶಿಕ್ಷಣಶಾಲೆ ಹಾಗೂ ಸಾತ್ವಜನಿಕ 
* ಗ್ರಂಥ - ಭಂಡಾರಗಳವರು ಈ ಪತ್ರಿಕೆಯನ್ನು ಕೊಂಡು ಕೊಳ್ಳಬಹುದೆಂದು 
ಆಜ್ಞೆ ಹೊರಡಿಸಿರುತ್ತಾರೆ, ವಾರ್ಷಿಕ ಚಂದಾರೂ : 25 - 00 ( ಅಂಚೆವೆಚ್ಚ ಸೇರಿ) ; 

ಪ್ರಕಾಶಕರು, 
ಸಿದ್ಧಗಂಗಾಮಾಸ ಪತ್ರಿಕೆ , 


ನಿರ್ಲಿಪಿಸಿಲಿಜಲಿಜಲಿಂkತಿಲಕ 


ಸಿದ್ದಗಂಗಾ 


38 


ಏನಂತೀರಿ ? ಅಲ್ಪನಿಗೆ ಅಧಿಕಾರ ನೀಡಿದರೆ 

ರಸಿಕ ಪತ್ರಿಕೆ, 2ನೇ ಕ್ರಾಸ್ , ಬಡಾವಣೆ ಚನ್ನಪಟ್ಟಣ, 
ತನ್ನ ಮಾಲೀಕನ ಮೊಸರನ್ನದ ಬುತ್ತಿ ತಿಂದಕೋತಿ, ಕಟ್ಟಿ ಹಾಕಿದ್ದ ಮೇಕೆಯ 
ಮೂತಿಗೆ ಕೈ ಒರೆಸಿ ಮರಹತ್ತಿ ಕುಳಿತಿತು. ಬಾಯಿಗೆ ತಗುಲಿದ ಮೊಸರನ್ನು ನಾಲಿಗೆ 
ಯಿಂದ ಮೇಕೆ ನೆಕ್ಕುತ್ತಿತ್ತು . ಇದನ್ನು ಕಂಡ ಮಾಲೀಕ ಮೊಸರನ್ನ ತಿಂದೆಯಾ! 
ಎಂದು ಮೇಕೆಗೆ ದೊಣ್ಣೆ ಪೂಜೆ ಮಾಡಿದ. ಈ ಕಥೆ ಬಹಳ ಹಳೆಯದು, ಆದರೆ ಇದರ 
ಹಿನ್ನೆಲೆಯ ಸೂತ್ರ ಸತ್ಯ . ಈಗಲೂ ಆಗಲೂ ಯಾವಾಗಲೂ ಕಾಣಿಸುತ್ತಲೇ ಇರ) 
ತದೆ. ಕೈಕೆಳಗಿನವರು ತಿಂದು ಮಾಲೀಕನ ಮುಸುಡಿಗೆ ಮಸಿ ಒರೆಸುವ ಹವ್ಯಾಸ 
ಹಳೆಯದ್ದು ಇಂಥವು ಬಹಳ ನಡೆದಿವೆ. ಇತ್ತೀಚಿನ ಚುನಾವಣೆಯ ಸಂದರ್ಭದಲ್ಲಿ 
ಒಬ್ಬ ಸಾಮಾನ್ಯ ದ್ವಿ . ದ ಗು . ತನ್ನ ಸಾಹೇಬರ ಕೃಪಾಕಟಾಕ್ಷಕ್ಕೆ ಒಳಗಾಗಿ ಚೆನ್ನಾಗಿ 
ಹುಲ್ಲು ಬೆಳೆದ ಹೊಲದ ಅಧಿಕಾರ ಪಡೆದ, ಕೆತ್ತಿದ, ಬಾಚಿದ, ಮನೆ ಮಂದಿಗೆ 
ಬೋರ್ನವೀವಾ ಹಾರ್ಲಿಕ್ಸ್ ಕುಡಿಸಿದ ಮಿಕ್ಸಿ ನೈಲೆಕ್ಕಗಳ ದೊಡ್ಡ ದೊಡ್ಡ ತಿಂಡಿ 
ಪೊಟ್ಟಣಗಳು ಬಂದವು ಮನೆ ಮುಂದೆ ಮಾರುತಿ ಕಾರು ಜೀಪು ಓ ಹೊ ಹೋ 
ಇವನೇ ಈರ್ಷ ಎಂಬಂತೆ ಧಿಮಾಕಿಸಿದ ಅಂಧಾದರ್ಬಾರ್ ಮಾಡಿದ ಏನಾದರೂ 
ಕೇಳಿದರೆ ನಿಮಗೆ ಗೊತ್ತಿಲ್ಲ ಸುಮ್ಮಿರಿ ಎಂದು ಅಧಿಕಾರಿಯನ್ನೇ ದಬಾಯಿಸಿದ. 
ಎದುರಾದವರಿಗೆಲ್ಲ ಹುರಿಗಾಳು ತಿನ್ನಿಸಿ ಹರಿಹಾಯ್ದ ತಾರಾಮಾರಾ ವರ್ತಿಸಿದ 
ಹಿರಿಯರನ್ನು ಕಿರಿಯರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿದ ವಿಲ್ಸ್ ಫಿಲ್ಟರ್ ಸೇದಿದ, 
ರಂ ಕುಡಿದ, ಮಜಾಮಾಡಿದ ಎಕದಿನ್ ಕಾ ಸುಲ್ತಾನ್ ಆದ, ಪರಿಣಾಮ ಸಾವಿರಾರು 
ರೂಪಾಯಿಗಳು ಅಪರಾ ತಫರಾ ಸಾಹೇಬರ ತಲೆಗೆ ಬಂತು . ಬಿಳಿ ಬಟ್ಟೆಗೆ ಕೊಳೆ 
ಅಂಟಿತು , ತಲೆ ಕೆಡಿಸಿ ಕೊಂಡ ಸಾಹೇಬರು ರೇಗಿದರು, ಕೂಗಾಡಿದರು ಆದರೇನು 
ಬಂತು ? ಏನು ಲಾಭ ? ಆದದ್ದಾಗಿದೆ. ತಿಂದ ಒಡೆ ಹೊಟ್ಟೆ ಮೇಲೆ ಒದೆ ಬಿದ್ದರೂ 
ವಾಪಸ್‌ ಬರಲಾರದು ತೇಪೆ ಹಾಕಿ ಸರಿಪಡಿಸಿದರು . 


ಹುಲ್ಲು ತಿಂದ ಹುಲುಮಾನವ ಹಲ್ಲು ಹಲ್ಲು ಬಿಡುತ್ತಾ ನಿಂತಿದ್ದಾನೆ. ಅಲ್ಲಿಗೆ 
ಆತನನ್ನು ನಿಯಮಿಸಿದ ಸಾಹೇಬರು ತಲೆಚಚ್ಚಿ ಕೊಳ್ಳುತ್ತಿದ್ದಾರೆ. ಇಂಥದ್ದು ಎಲ್ಲಾ ಕಡೆ 
ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಏನು ಕಲಿಯಬೇಕು ? 

ಅಲ್ಪನಿಗೆ ಅಧಿಕಾರ ಕೊಟ್ಟರೆ ಅರ್ಧರಾತ್ರಿಯಲ್ಲೂ ಕೊಡೆ ಹಿಡಿದಾನು ಎಂಬ 
ಗಾದೆ ಮರೆಯಲಾಗದು. ಅವರವರ ಯೋಗ್ಯತಾನುಸಾರ ಕೆಲಸ ವಹಿಸಬೇಕು. ಕಣ್ಣು 
ಕುಕ್ಕುವ ಹಾಗಿನ ಕೆಲಸ ಮಾಡಬಾರದು. ಅಧಿಕಾರ ಬಂತೂಂತ ತಾರಾಮಾರಾ ವರ್ತಿಸ 
ಬಾರದು. ತಿಂದರೂ ಕರಗಿಸಿಕೊಳ್ಳಲು ಗೊತ್ತಿರಬೇಕು. ಈ ಪಂಚ ಸೂತ್ರಗಳನ್ನು 
ತಿಳಿಯದ ಪಾಪಿಗಳು ಅಡಕಸುಬಿಗೆ ಕೈ ಹಾಕಬಾರದು. ಹಾಕಿದರೆ ಉಗಿಸಿಕೊಳ್ಳಬೇಕು. 
ಫೆಬ್ರವರಿ- 1992 

39 


ಕ್ಷೇತ್ರವಾರ್ತೆ 

ಹೆಚ್ . ಬಿ. ಗಂಗಾಧರಯ್ಯ 


ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ 51ನೇ ಪುಣ್ಯಾರಾಧನೆ. 


- ತ್ರಿವಿಧ ದಾಸೋಹ ಮೂರ್ತಿಗಳಾದ ಪರಮ ಪೂಜ್ಯ ಡಾ | ಶ್ರೀ ಶ್ರೀ 
ಶಿವಕುಮಾರಮಹಾಸ್ವಾಮಿಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ಜನವರಿ 14 92ರಂದು 
ಮಂಗಳವಾರ ನೆರೆವೇರಿತು. 


ಪ್ರಾತಃಕಾಲ ಬೆಂಗಳೂರು ಬೇಲಿ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಶಿವರುದ್ರ 
ಸ್ವಾಮಿಗಳು ಷಟ್‌ಸ್ಥಲ ಧ್ವಜಾರೋಹಣ ಮಾಡಿದರು. ಉದ್ದಾನ ಶಿವಯೋಗಿಗಳ 
ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿಟ್ಟು ಉತ್ಸವವನ್ನು ಮಂಗಳ ವಾದ್ಯದೊಂದಿಗೆ ಪ್ರಸಿದ್ದ 
ರಾಷ್ಟ್ರೀಯ ಜಾನಪದ ಕಲಾವಿದ ಶ್ರೀ ಹೆಚ್ . ಎಸ್ . ನೀಲಕಂಠಯ್ಯನವರ ತಂಡದ 
ವೀರಭದ್ರನೃತ್ಯ ವೀರಗಾಸೆ, ಕರಡಿಮಜಲು ಏರ್ಪಡಿಸಿದ್ದು ಭಕ್ತಾದಿಗಳಿಗೆ ಅತೀವ 
ಹರುಷವನ್ನುಂಟುಮಾಡಿತ್ತು . ಶ್ರೀಮಠದ ಐದು ಸಾವಿರ ವಿದ್ಯಾರ್ಥಿಗಳು ಉತ್ಸವ 
ಹಾದುಬರುವ ಎರಡು ಪಾರ್ಶ್ವದಲ್ಲಿ ನಿಂತು ಭಕ್ತಿಭಾವದೊಂದಿಗೆ ನಮನಗಳನ್ನು 
ಸಲ್ಲಿಸುತ್ತಿದ್ದ ದೃಶ್ಯ ನೆರೆದ ನಾಡಿನ ಭಕ್ತರ ಅಂತರಂಗವನ್ನು ಪರಿಶುದ 
ಗೊಳಿಸುವಂತೆ ಇದ್ದಿತು. 


ಸಮಾರಂಭ ಶ್ರೀ ಮಠದ ಸಭಾಂಗಣದಲ್ಲಿ 10- 30 ಘಂಟೆಗೆ ಪ್ರಾರಂಭ 
ನಾಯಿತು, ಬೇಲಿ ಮಠದ ಶ್ರೀ ಶ್ರೀಗಳವರು ಮಾತನಾಡಿ ನಮ್ಮ ದೇಶವನ್ನು ಏಕ 
ಸೂತ್ರರೂಪದಲ್ಲಿ ಇಟ್ಟಿರುವುದು ಮಹಾನ್ ವ್ಯಕ್ತಿಗಳ ಜೀವನ ದರ್ಶನ ಮಾತ್ರ . 
ಜಗತ್ತು ಇಂದು ಅಸ್ಥಿರದ ವಾತಾವರಣದಲ್ಲಿದೆ. ಪ್ರಸ್ತುತ ಮಹಾವ್ಯಕ್ತಿಗಳನ್ನು 
ಅವರ ಸಾಧನೆಗಳನ್ನು ಸ್ಮರಿಸಿಕೊಳ್ಳಬೇಕಾಗಿದೆ. 


ಉದ್ದಾನ ಶಿವಯೋಗಿಗಳು ಶ್ರೀ ಮಠದ ಮಣ್ಣಿನ ಕಣ ಕಣಗಳಲ್ಲಿ ಪಾವಿತ್ರತೆ 
ಯನ್ನು ತುಂಬಿ ಪ್ರಭಾವಬೀರಿದ್ದಾರೆ. ಅವರ ಜೀವನದರ್ಶನ ಉದಾತ್ತ ಚೇತನ 
ವಾಗಿತ್ತು , ಮರ್ತ್ಯಲೋಕದ ಮಹಾಮಣಿಹವನ್ನು ಪೂರೈಸಿದ್ದಾರೆ. ಅವರ ಅನು 
ಗ್ರಹದಿಂದ ಬಾಳಬೇಕಾಗಿದೆ. ಅವರನ್ನು ವಿದ್ಯುಜನಕಕ್ಕೆ ಹೋಲಿಸಬಹುದು. ಬೆಳಕಿನ 
ಪ್ರಕಾಶಕ್ಕೆ ಮೂಲ ಚೈತನ್ಯ ಶಕ್ತಿಯ ಕೇಂದ್ರ . ಇಂದು ಕಾಣುತ್ತಿರುವ ಸ್ವಾರ್ಥ, 
ದುರಭಿಮಾನ ಓಡಿಸಿ ಸ್ವಚ್ಛ ಮಾಡುವಲ್ಲಿ ಅವರ ಆದರ್ಶ ಪಾಠವನ್ನು ಚಿಂತನ 
ಮಾಡಬೇಕಾಗಿದೆ ಎಂದರು 


ಸಿದ್ದಗಂಗಾ 


ಕಿರಿಯ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಗುರುವಿನ ಮಹತ್ವದ ಬಗ್ಗೆ ಮಾತ 
ನಾಡಿ ಅಜ್ಞಾನ ಕಳೆದು ಜ್ಞಾನ ನೀಡುವ ಗುರುವಿನ ಸ್ಥಾನ ಮಹತ್ವವಾದುದು. 
“ಶಿವಪಥನರಿವಡೆ ” ಗುರುಪಥವೇ ಮೊದಲು ಇದು ಬಸವಣ್ಣನವರ ನುಡಿ ಅವರ 
ಸನ್ನಿಧಿಯಲ್ಲಿರುವುದೇ ನಮ್ಮೆಲ್ಲರ ಪುಣ್ಯ , 


ಪ್ರೊ || ಎಸ್ .ಎನ್ . ಶಾಂತವೀರಪ್ಪನವರು ಸಾಹಿತ್ಯ , ಧರ್ಮ ಮತ್ತು ನೀತಿ 
ಬಗ್ಗೆ ಉಪನ್ಯಾಸ ನೀಡುತ್ತಾ ಚಿಂತನ ಶೀಲರಿಗೆ ಸಾಧನೆ ಮಾಡಬೇಕೆಂಬ ಹಂಬಲ 
ವಿರುತ್ತದೆ. ಉದ್ದಾನ ಶಿವಯೋಗಿಗಳು ಉನ್ನತ ವಿದ್ಯಾರ್ಹತೆ ಹೊಂದಿದವರಲ್ಲ. 
ಆದಾಗ್ಯೂ ಘನತೆವೆತ್ತ ಸಂಪನ್ನರಾದ ಶ್ರೀ ಶ್ರೀಗಳವರನ್ನು ಆರಿಸಿ ಶ್ರೀ ಮಠದ 
ಧವಳ ಕೀರ್ತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ವಿಖ್ಯಾತಗೊಳಿಸಿರುವುದು ಅವರ 
ಅಂತರಂಗ- ಬಹಿರಂಗ ಶಕ್ತಿಯನ್ನು ನಿರೂಪಿಸುತ್ತದೆ. ಶ್ರೀ ಮಠದಲ್ಲಿ ಅದ್ಭುತ 
ಕಾರ್ಯಗಳು ನಡೆಯುತ್ತಿರುವುದಕ್ಕೆ ಹಿನ್ನೆಲೆ ಅವರ ಕ್ರಿಯಾಸಮಾಧಿಯಿಂದ 
ಹೊರಸೂಸುವ ತರಂಗಗಳ ಪ್ರಭಾವ ಎಂದು ವಿಜ್ಞಾನಿಗಳು ವಿಮರ್ಶೆ 
ಮಾಡಿದ್ದಾರೆ. ಇಂದು ಭಾರತದಲ್ಲಿ ಕತ್ತಲು ಆವರಿಸಿದೆ. ಇದಕ್ಕೆ ಪರಿಹಾರ 
ಶ್ರೀ ಸಿದ್ದಗಂಗಾ ಮಠದಂಥ ಸಂಸ್ಥೆಗಳು ಬೆಳಕುನೀಡಬೇಕಾಗಿದೆ. ಧರ್ಮ 
ಮತ್ತು ನೀತಿಗೆ ಸಂಬಂಧಿಸಿದಂತೆ ಪರಿಶುದ್ಧವಾದ ಕಾವ್ಯ ಮತ್ತು ಪುಸ್ತಕಗಳನ್ನು 
ಮಾತ್ರ ಓದಬೇಕು ಎಂದು ಹೇಳಿದರು. 


ಬಾಣಾವಾರದ ಶ್ರೀಮತಿ ಸರೋಜಗೋವಿಂದರಾಜು ಮಾತನಾಡಿ ಮಾನವ 
ಜನ್ಮ ಪವಿತ್ರವಾದುದು. ಯುಗ ಪ್ರವರ್ತಕರು ನಡೆದ ಹಾದಿ ದಾರಿದೀಪವಾಗಿದೆ. 
ಜೀವನ ಶಾಶ್ವತವಲ್ಲ ನೆನಪು ಉಳಿಯುವಂತೆ ಬಾಳಿ ಬದುಕಬೇಕು. ( ಬಸವ ? 
ನಾಮವು ಭಕ್ತಿ , ಸಮಾನತೆ , ವಿನಯ ಸೂಚಿಸುತ್ತದೆ. ಈ ಮಹಾ ಚೈತನ್ಯ 
ಚಿಲುಮೆ ತಂಪನ್ನು ನೀಡುತ್ತದೆ. 


ಶ್ರೀ ಶ್ರೀಗಳವರು ಆಶೀರ್ವಚನ ನೀಡಿ ವ್ಯಕ್ತಿಯ ಜೀವನ ಬಾಳ್ವಿಕೆಯನ್ನು 
ನಿವೇದಿಸುತ್ತದೆ, ಇಂದು ಜೀವನ ದಾನವ ಜೀವನವಾಗಿ ಮೃಗ ಜೀವನವಾಗಿದೆ 
ಈ ಸಮಾರಂಭ ಸೂಚನೆ ಕೊಡುವುದಾಗಿದೆ. ನಮ್ಮ ಪೂಜ್ಯ ಶ್ರೀ ಶ್ರೀ ಉದ್ದಾನ 
ಗುರುಗಳು ಕಲಿತವರಲ್ಲ. ಆದರೆ ಅನುಭವ ಎತ್ತರವಾದುದು, ಹೆಚ್ಚು ತಿಳಿದು ಆಚರಿಸ 
ಬೇಕೆನ್ನುವುದುಅವರ ಆಕಾಂಕ್ಷೆಯಾಗಿತ್ತು , ನಿರಂತರ ಸಾಧನೆಮಾಡಿ ಮೇಲೆ ಬಂದರು , 
ಇಂದು ಜಗತ್ತು ಅಪಾಯದ ಅಂಚಿನಲ್ಲಿದೆ. ಇದಕ್ಕೆ ತಾಯಿತನ ಮತ್ತು ಶಿಕ್ಷಕರ 
ಕ್ರಿಯಾಶೀಲತೆ ಶ್ರೀ ರಕ್ಷೆಯಾಗಬೇಕೆಂದರು. 


ಫೆಬ್ರವರಿ -92 


ಗ್ರಾಮಾಂತರ ಬಸವ ಜಯಂತಿ ಸಮಾರೋಪ ಸಮಾರಂಭ 


ಈ ವಿಶ್ವಬಂಧುವಾದ ಭಗವಾನ್ ಬಸವಣ್ಣನವರ ಅಮೂಲ್ಯ ಸಂದೇ 
ಶವನ್ನು ನಾಡಿನ ಬಂಧು ಭಗಿನಿಯರಿಗೆ ತಿಳಿಯಪಡಿಸುವ ಮಹಾಮಣಿಹವನ್ನು 
1979 ನೇ ವರ್ಷದಿಂದ ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರಮಹಾಸ್ವಾಮಿಗಳವರು 
ನಡೆಸಿಕೊಂಡು ಬರುತ್ತಿದ್ದಾರೆ. 


ಇದರ ಅಂಗವಾಗಿ ವಾರ್ಷಿಕ ಸಮಾರೋಪ ಸಮಾರಂಭದಲ್ಲಿ 15ರ ಪುಣ್ಯ 
ಸಂಕ್ರಮಣದಂದು ಪ್ರೊ || ಎಸ್ . ಎಸ್ , ಭೂಸರೆಡ್ಡಿಯವರು ಮಾತನಾಡಿ 12ನೇ ಶತ 
ಮಾನದ ಉಜ್ವಲತೆಯನ್ನು ಅರಿಯಬೇಕು, ಆತ್ಮಜ್ಞಾನಕ್ಕಾಗಿ ದೇಶ ವಿದೇಶಗಳಿಂದ 
ಬಸವಣ್ಣನವರ ದರುಶನಕ್ಕಾಗಿ ಬಂದರು. ಲಿಂಗ ತತ್ವದ ಆಧಾರದ ಮೇಲೆ 
ಸಮಾಜ ರಚಿಸಿದರು ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆಂದು ಪ್ರತಿ. 
ಪಾದಿಸಿದರು . 


ಡಾ !! ಶ್ರೀ ಎ . ಎಲ್ . ಶಿವರುದ್ರಪ್ಪನವರು ಉಪನ್ಯಾಸ ನೀಡಿ ನಮ್ಮದು ಅಲ್ಪ 
ಜೀವನದರ್ಶನ, ಬಸವಾದಿ ಪ್ರಮಥರದು ಅಖಂಡ ಜೀವನದರ್ಶನ. ಇದು ಉದಾತ್ತ 
ವಾದಾಗ ಪ್ರಜ್ಞೆ ಮೇಲೇರುತ್ತದೆ ಅವರ ಪ್ರತಿಯೊಂದು ಸರಳ ಸುಂದರ ವಚನಗಳು 
ಮಾನವನ ಬದುಕನ್ನು ನಿರೂಪಿಸುತ್ತವೆ. ವಚನಗಳನ್ನು ಓದಿ ಅರ್ಥ ಅರಿತು ಆ 
ಮಾರ್ಗದಲ್ಲಿ ನಡೆಯಬೇಕು. ಇದಕ್ಕಾಗಿಯೇ ನಾಟಕದ ಮಾಧ್ಯಮದಲ್ಲಿ ಜನತೆಗೆ 
ಬಸವಣ್ಣನವರ ಜೀವನ ದರ್ಶನ ಮಾಡಿಸುತ್ತಿರುವುದು ಶ್ಲಾಘನೀಯವಾಗಿದೆ. 


ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಗಳವರು ಆಶೀರ್ವಚನನೀಡಿ ಬಸವಣ್ಣನನ್ನು 
ಅರಿಯುತ್ತಾ ಹೋದರೆ ಹೊಸಬೆಳಕು ಗೋಚರವಾಗುತ್ತದೆ. ಏನನ್ನಾದರು ಗಳಿಸ 
ಬಹುದು, ಆದರೆ ಜೀವನದ ಅರ್ಥತಿಳಿಯುವುದು ಕಷ್ಟ . ಇದಕ್ಕೆ ಸಾಧನೆ ಮುಖ್ಯ , 
ಕಾಯಕ ಶ್ರೇಷ್ಠವಾದುದು, ಈ ತತ್ವದ ಮರೆವು ದೇಶ ಸರ್ವನಾಶವಾಗುತ್ತಿದೆ. ಕುಳಿತು 
ಊಟ ಮಾಡದೆ ದುಡಿದು ಊಟ ಮಾಡಬೇಕು, ಬಸವಣ್ಣ ಧೂಳಿಗೆ ಬಿದ್ದವರನ್ನು 
ಮೇಲಕ್ಕೆ ಏರಿಸಿ ಸಂಸ್ಕಾರ ನೀಡಿ ಮಹಾನುಭಾವರನ್ನಾಗಿ ಮಾಡಿದ. ಅವರು ತೋರಿದ 
ಮಾರ್ಗ ಎಲ್ಲಾ ಕಾಲಕ್ಕೆ ಸ್ತುತ್ಯವಾಗಿವೆ. 

ಎರಡನೆ ಅಧಿವೇಶನದಲ್ಲಿ ಪ್ರೊ ! ಎಲ್ . ಎಸ್. ಶೇಷಗಿರಿರಾವ್ ಅವರು ಮಾತ 
ನಾಡಿ ಬಸವಣ್ಣನವರು ಸಂಸಾರಿಗಳಾಗಿದ್ದರು, ಮಂತ್ರಿಗಳಾಗಿದ್ದರು ಧಾರ್ಮಿಕ 
ಮುಖಂಡರಾಗಿದ್ದರು ಚೈತನ್ಯ ಶೀಲವನ್ನು ಕೊಟ್ಟುಹೋಗಿದ್ದಾರೆ. ಅವರು ಈ 
ಜಗತ್ತಿನಲ್ಲಿ ಇದ್ದು ದು ಕೇವಲ 36 ವರ್ಷ, ಇವರಲ್ಲಿ ಅಗ್ನಿ ಪರ್ವತದ ಪ್ರಚಂಡ ಶಕ್ತಿ 


ಸಿದ್ದಗಂಗಾ 


42 


ಇತ್ತು . ಇದಕ್ಕೆ ಕಾರಣ ಅವರ ತಾಯಿಗಿದ್ದ ಪ್ರೀತಿ, ಭಾವನೆ ಮತ್ತು ಅನುಭವಗಳ 
ಶಕ್ತಿಯಿಂದ ವಚನಗಳನ್ನು ಹೂಗಳಂತೆ ಅರಳಿಸಿದ್ದಾರೆ, ಸಮಾಜವನ್ನು ಜೀವಂತ 
ತೋಟವನ್ನಾಗಿ ಮಾಡಿದರು. ಈ ಜಡ-ದೇಹ ದೇವಾಲಯವಾಗಬೇಕೆಂದರು. 

ಪ್ರೊ || ಜಿ. ಎಸ್ . ಸಿದ್ದಲಿಂಗಯ್ಯನವರು ಮಾತನಾಡಿ ಅನೇಕ ಸಮಸ್ಯೆ 
ಗಳಿಂದ ಕೂಡಿದ ಈ ಲೋಕವನ್ನು ಕೈಲಾಸ ಮಾಡಬೇಕೆಂದು ಬಹಳವಾಗಿ ಬಸವಣ್ಣ 
ನವರು ಶ್ರಮಿಸಿದರು, ದೇವತ್ವ ಅನಂತತೆಯುಳ್ಳದ್ದು ಜ್ಞಾನ ಬೆಳವಣಿಗೆಯಲ್ಲಿ ಧ್ಯಾನ 
ಏಕಾಂತವಾದದ್ದು . ಇಂದ್ರಿಯ ನಿಗ್ರಹಕಷ್ಟ , ಇವನ್ನು ಗೆಲ್ಲಲ್ಲು ಸರಳ ಸಾಹಿತ್ಯದ 
ಮುಲಕ ಅನೇಕ ವಚನಗಳನ್ನು ಹೇಳಿದ್ದಾರೆ, ಇದರಿಂದ ಹೊಸ ಸಾಹಿತ್ಯದ ದಿಕ್ಕು 
ಉದಯವಾಯಿತು. 


ಕೊನೆಯಲ್ಲಿ ಶ್ರೀ ಶ್ರೀ ಗಳವರು ಮಾತನಾಡಿ ಬಸವಣ್ಣನವರ ಪ್ರತಿಭೆ ಬಹು 
ಮುಖವಾದದ್ದು . ಅವರ ಕೊಡುಗೆ ಅಪಾರವಾಗಿದೆ, ಆ ಕಾಲದಲ್ಲಿ ಧರ್ಮ ಸಂಕು 
ಚಿತವಾಗಿತ್ತು . ನರಕವೇ ಪ್ರಾಪ್ತಿ ಎಂದು ಜನತೆ ಪರಿತಪಿಸುತ್ತಿತ್ತು , ವಚನ ಸಂದೇಶಗಳ 
ಮೂಲಕ ಜಾಗೃತಿ ಉಂಟು ಮಾಡಿದರು. ಇದರಿಂದಾಗಿ ಜನಾಂಗ ನವಚೇತನ 
ಪಡೆಯಿತು. ವ್ಯಕ್ತಿ ಹುಟ್ಟುವಿಕೆಯಿಂದ ಶ್ರೇಷ್ಠತೆ ಪಡೆಯಲಾರ, ಗುಣಕರ್ಮಗಳಿಂದ 
ಮಾತ್ರ ಎಂದು ಪ್ರತಿಪಾದಿಸಿದರು. 


ಸಂಜೆ ಈ ಕಾರ್ಯ ಕ್ರಮದ ಅಂಗವಾಗಿ ಭೂಮಿ ಇಲ್ಲದೆ ಬಂಡಿ ನಡೆಯುವುದೆ ? 
ಎಂಬ ನಾಟಕ ಸಿದ್ಧಗಂಗಾ ಕಲಾವಿದರಿಂದ ಆಭಿನಯಿಸಲಾಯಿತು. 

- ಶ್ರೀ ಸೀತಾರಾಮ್ ಜಿಂದಾಲ್ , 
ರಾಷ್ಟ್ರೀಯ ಖ್ಯಾತ ಕೈಗಾರಿಕೋದ್ಯಮಿ ಶ್ರೀ ಮಠಕ್ಕೆ ಭೇಟಿ 

ದಿನಾಂಕ 16 -1 - 92 ರಂದು ಪೂಜ್ಯ ಶ್ರೀ ಶ್ರೀಗಳವರ ದರ್ಶನಕ್ಕಾಗಿ ಅವರ 
ಆಪ್ತರೊಂದಿಗೆ ಶ್ರೀ ಸೀತಾರಾಮ್ ಜಿಂದಾಲ್ ರವರು ಆಗಮಿಸಿದ್ದರು. ಇಲ್ಲಿ ನಡೆ 
ಯುತ್ತಿರುವ ಎಲ್ಲಾ ಚಟುವಟಿಕೆಗಳನ್ನು ವೀಕ್ಷಿಸಿದರು . ಸಂಜೆ ವಿದ್ಯಾರ್ಥಿಗಳೊಂದಿಗೆ 
ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತ ಭಾರತದ ಯಾವ ಭಾಗದಲ್ಲೂ 
ಇಂಥಹ ಶಿಕ್ಷಣ ಪ್ರಸಾರದ ಬೃಹತ್ ಮಠ ನೋಡಿಲ್ಲ. ಇಂಥಹ ಸಂಸ್ಥೆ ಕಟ್ಟಿ 
ನಿರ್ವಹಣೆ ಮಾಡಲು ಪೂಜ್ಯ ಶ್ರೀ ಶ್ರೀ ಗಳವರ ಸಾಧನೆ ಅದ್ವಿತೀಯವಾದುದು. 
ನೀವುಗಳು ಶ್ರೀ ಶ್ರೀಗಳು ಮತ್ತು ಮಠದ ಬಗ್ಗೆ ಕೃತಜ್ಞತೆ ಉಳ್ಳವರಾಗಿರಬೇಕು, 
ಶ್ರೀ ಸನ್ನಿಧಿಯಲ್ಲಿ ಪಡೆದ ಉದಾತ್ತ ಭಾವನೆಗಳು ದೇಶ ಸೇವೆಯಲ್ಲಿ ಸ್ಪೂರ್ತಿ 
ಪಡೆಯುವಂತಾಗಲಿ ಎಂದು ಹಾರೈಸಿದರು . ಶ್ರೀ ಶ್ರೀಗಳ ವಜ್ರಮಹೋತ್ಸವ 
ಪ್ರತಿಷ್ಠಾನದ ಕಾರಯೋಜನೆಗಳಲ್ಲಿ ತಮ್ಮ ನೆರವನ್ನು ನೀಡಲು ತಿಳಿಸಿದರು. 
ಫೆಬ್ರವರಿ - 92 


ವಟಿಕೆಗಳನ್ಇಾರವರು ಇವರ ದರ್ಶನ 


COMFORTABLE 
I LUXURIOUS & 
PEACEFUL 
STAY 
AT 


KENCHAMBA LODG 


KENNAMBALO 


Uomo 


SUBRDAR CHATRAM ROAD C OS 
NEAR KAPALI THEATRE 
GANDHINAGAR 
BANGALORE -SE 
Pl . 27082 GRAM : KENCHM OG 


ಸಿದ್ದಗಂಗಾ 


44 


ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 

ವಜ್ರಮಹೋತ್ಸವ ಸಮಿತಿ, ಶ್ರೀ ಸಿದ್ದಗಂಗಾ ಮಠ, 


ನಿನವು ಮನವಿ 


- ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರೂ ತ್ರಿವಿಧ ದಾಸೋಹಿಗಳೂ ಪರಮ ತಪೋ 
ಧನರೂ ಆದ ಶಿವಯೋಗಿ ಪರಮ ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ ಮಹಾ 
ಸ್ವಾಮಿಗಳವರ ಧರ್ಮಪೀಠಸ್ವೀಕಾರ ಸಂಸ್ಮರಣಾರ್ಥವಾಗಿ ವಜ್ರಮಹೋತ್ಸವವನ್ನು 
ಆಚರಿಸುವ ಮಹಾ ಯೋಜನೆಯನ್ನು ಶ್ರೀಮಠದ ಭಕ್ತಾದಿಗಳು ಅಭಿಮಾನಿಗಳು. 
ಹಿತೈಷಿಗಳು, ಹಳೆಯ ವಿದ್ಯಾರ್ಥಿಗಳು, ವಿಶ್ವವಿಖ್ಯಾತ ನೇತ್ರದಾನಿ ಪದ್ಮಭೂಷಣ 
- ಡಾ || ಎಂ . ಸಿ. ಮೋದಿಯವರ ಗೌರವಾಧ್ಯಕ್ಷತೆಯೊಂದಿಗೆ, ಮಾನ್ಯ ಶ್ರೀ ಬಿ .ಎಸ್ . 

ಮುದ್ದಪ್ಪ , ಐ. ಎ. ಎಸ್ . ( ನಿವೃತ್ತ ) ರವರ ಕಾಲ್ಯಾಧ್ಯಕ್ಷತೆಯಲ್ಲಿ ರೂಪಿಸಿಕೊಂಡು 
ಕಾರ್ಯೋನ್ಮುಖವಾಗಿದೆ. 

ಇಪ್ಪತ್ತನೆಯ ಶತಮಾನದ ಅಪರೂಪದ ಮಹಾ ವಿಭೂತಿ ಪುರುಷರಾದ 
ಪರಮ ಪೂಜ್ಯ ಶ್ರೀ ಶ್ರೀಗಳವರು ಅರವತ್ತು ವರ್ಷಗಳಿಂದ ಸರ್ವಸಮಾಜದ 
ಉದ್ದಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವುದು ನಾಡಿನೆಲ್ಲ ಹೃದಯವಂತರಿಗೆ ತಿಳಿ 
ದಿರುವ ವಿಚಾರವಾಗಿದೆ, ದೀನ ದಲಿತರ ಅಭಿವೃದ್ಧಿಗಾಗಿ ಪೂಜ್ಯ ಶ್ರೀ ಶ್ರೀ ಗಳವರು 
ಆಸಕ್ತಿ ವಹಿಸಿ ಗ್ರಾಮೀಣ ಬಂಧುಗಳ ಏಳೆ ಯನ್ನು ಗಮನದಲ್ಲಿಟ್ಟುಕೊಂಡು ಸಲ್ಲಿಸುತ್ತ 
ಬಂದಿರುವ ನಿಷ್ಕಾಮ ಸೇನೆ ಅತ್ಯಂತ ಶ್ಲಾಘನೀಯವಾದುದು. “ ಸೇವೆಯೇ ಶಿವ 
ಯೋಗ, ಕಾಯಕವೇ ಲಿಂಗಪೂಜೆ, ದಾಸೋಹವೇ ಮಾನವೀಯತೆ ” ಎಂಬುದನ್ನು 
ಆಚರಿಸಿ ತೋರಿಸುತ್ತ ನಡೆದಿರುವ ಶಿವಯೋಗಿಗಳಿಗೆ ಕೃತಜ್ಞತಾ ಪೂರ್ವಕವಾಗಿ 
ಭಕ್ತಿ ನಮನಗಳನ್ನು ಸಲ್ಲಿಸಲು ಇದೊಂದು ಸುವರ್ಣಾವಕಾಶ. 


ವಜ್ರ ಮಹೋತ್ಸವದ ಸಂಸ್ಮರಣಾರ್ಥವಾಗಿ ಶ್ರೀಮಠದಲ್ಲಿ ಅತ್ಯಂತ ವಿಶಾಲ 
ವಾದ 150 ಕೊಠಡಿಗಳನ್ನೊಳಗೊಂಡ ಬೃಹತ್ ವಿದ್ಯಾರ್ಥಿನಿಲಯವನ್ನು ಹಾಗೂ 
ಎರಡುಸಾವಿರ ಮಂದಿ ಕೂತು ಏಕ ಕಾಲದಲ್ಲಿ ಪ್ರಸಾದ ಸ್ವೀಕರಿಸುವಂಥ ಸುವಿಶಾಲ 
ಸುಸಜ್ಜಿತ ನೈರ್ಮಲ್ಯ ಪೂರ್ಣ ಪ್ರಸಾದನಿಲಯವನ್ನು ನಿರ್ಮಿಸುವ ಮತ್ತು ಶ್ರೀಮಠದ 
ಪರಿಸರ ಪರಿಶುದ್ಧವಾಗಿರುವಂತಹ ನೈರ್ಮಲ್ಯ ವ್ಯವಸ್ಥೆಯನ್ನು ರೂಪಿಸುವ ಯೋಜನೆ 
ಗಳನ್ನು ಹಮ್ಮಿಕೊಳ್ಳಲಾಗಿದೆ. 

(4ನೇ ರಕ್ಷಾ ಪುಟ ನೋಡಿ) 


“ SIDDAGANGA ” MONTHLY 


Reg . No. KRNQ - 9 


[ 3 ನೇ ರಕ್ಷಾಪುಟದಿಂದ ಮುಂದುವರೆದಿದೆ] 


ಈಗಾಗಲೇ ಅನೇಕ ಮಹನೀಯರು ಉದಾರವಾಗಿ ಯೋಜನೆಗಳನ್ನು ಬೆಂಬಲಿಸಿ 
ದಾನ ಮಾಡಲು ಮುಂದೆ ಬಂದಿದ್ದು 125 ಕೊಠಡಿಗಳಿಗೆ ವಾಗ್ದಾನ ಮಾಡಿರುವುದ 
ಲ್ಲದೆ ಕಾಣಿಕೆಯನ್ನು ನೀಡಿರುತ್ತಾರೆ. ಪ್ರಸಾದನಿಲಯದ ನಿರ್ಮಾಣಕ್ಕೂ ಸಹಾಯ 
ಮಾಡಿರುತ್ತಾರೆ. ಈ ಸುಸಂದರ್ಭದಲ್ಲಿ ಶ್ರೀಮಠದ ಭಕ್ತಾದಿಗಳಾದ ತಮ್ಮಲ್ಲಿಪ್ರಾರ್ಥಿ 
ಸುವುದೇನೆಂದರೆ ತಾವು ಈ ವಜ್ರ ಮಹೋತ್ಸವ ಪುಣ್ಯ ಮಣಿಹದಲ್ಲಿ ಉದಾರವಾಗಿ 
ಕಾಣಿಕೆ ಅರ್ಪಿಸುವುದರ ಮೂಲಕ “ ವಜ್ರಮಹೋತ್ಸವ ” ಅಮೋಘವಾಗಿ 
ನಡೆಯಲು ಸಹಕಾರ ನೀಡುವಿರೆಂದು ನಂಬಿರುತ್ತೇವೆ. 

- ನಿಯೋಜಿತ ವಿದ್ಯಾರ್ಥಿ ನಿಲಯದ ಒಂದು ಕೊಠಡಿ ಕಟ್ಟಿಸಿಕೊಡುವವರ 
ಹೆಸರನ್ನು ಕೊಠಡಿಗೆ ಇಡಲಾಗುತ್ತೆ . ಅದಕ್ಕೆ ತಗಲುವ ಅಂದಾಜು ಮೊಬಲಗು 
35, 000ರೂಗಳು , ಆರು ಕೊಠಡಿಯ ( ಬ್ಲಾಕ್ ಕಟ್ಟಿಸಿಕೊಡುವವರ ಹೆಸರನ್ನು 
ಇಡೀಬ್ಲಾಕ್‌ಗೆ ಇಡಲಾಗುತ್ತದೆ. 

- ಪ್ರಸಾದ ನಿಲಯಕ್ಕೆ ಸಹಾಯ ಮಾಡುವವರ ಹೆಸರನ್ನು ನಿಲಯದ ಶಿಲಾ 
ಫಲಕದಲ್ಲಿ ಬರೆಸಲಾಗುತ್ತದೆ 

ದಯಮಾಡಿ ತಮ್ಮ ವಂತಿಕೆಯನ್ನು ಈ ಪುಣ್ಯ ಕಾವ್ಯಕ್ಕೆ ವಿನಿಯೋಗಿಸ 
ಬೇಕಾಗಿ ಪ್ರಾರ್ಥಿಸುತ್ತೇವೆ. 

ಆದಾಯ ತೆರಿಗೆ ರಿಯಾಯತಿ: 

ಸರ್ಕಾರ ವಜ್ರಮಹೋತ್ಸವ ನಿಧಿಗೆ ಹಣ ಸಂದಾಯ ಮಾಡುವವರಿಗೆ ಶೇ . 50 
ರಷ್ಟು ತೆರಿಗೆ ರಿಯಾಯಿತಿ ನೀಡಿರುತ್ತದೆ. ವಜ್ರ ಮಹೋತ್ಸವಕ್ಕೆ ನಿಧಿ ಸಂಗ್ರಹಣೆಗಾಗಿ 
ವಿವಿಧ ಮೊತ್ತದ ಟಿಕೆಟ್ಟುಗಳನ್ನು ಸಿದ್ಧ ಪಡಿಸಲಾಗಿದೆ. ಶ್ರೀ ಮಠದ ಭಕ್ತಾದಿ 
ಗಳು, ಹಿತೈಷಿಗಳು ಮತ್ತು ಶ್ರೀ ಸಿದ್ದಗಂಗಾ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು 
ಟಿಕೆಟ್‌ಗಳನ್ನು ಪಡೆದು ನಿಧಿ ಸಂಗ್ರಹಣೆಯಲ್ಲಿ ತೊಡಗಬೇಕೆಂದು ಕೋರುತ್ತೇವೆ. 

ಪರಮಪೂಜ್ಯ ಶ್ರೀ ಶ್ರೀಗಳವರ ಸೇವಾಮಣಿಹಕ್ಕೆ ನಾವೆಲ್ಲ ನೀಡಬಹು 
ದಾದ ಭಕ್ತಿ ಕಾಣಿಕೆಗೆ ಇದೊಂದು ಅಪೂರ್ವ ಅವಕಾಶವಾಗಿದೆ . 

ಶರಣಾರ್ಥಿಗಳು 
ಪದ್ಮಭೂಷಣ 
ಡಾ|| ಎಂ . ಸಿ . ಮೋದಿಯವರು , ಶ್ರೀ ಬಿ ಎಸ್ . ಮುದ್ದಪ್ಪನವರು , ಐ. ಎ .ಎಸ್ . 
ಗೌರವಾಧ್ಯಕ್ಷರು , 

( ನಿವೃತ್ತ ) ಕಾವ್ಯಾಧ್ಯಕ್ಷರು, 
ಶ್ರೀ ಎಸ್ . ಎಸ್ . ಹಸಬಿಯವರು , ಐ. ಪಿ ಎಸ್ , ( ನಿವೃತ್ತ ) ಕಾರೈದರ್ಶಿಗಳು 


ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ, 


ಸಿದ್ದಗಂಗಾ 


- ಸಂಪುಟ - 28. 


ಸಂಚಿಕೆ - 3 


ಮಾರ್ಚಿ 1992 . 


ಸಹಸ್ರ ಸಹಸ್ರ ಭಕ್ತಾದಿಗಳು ಮಹಾಶಿವರಾತ್ರಿಯ ಜಾತ್ರೆ ಸಂದರ್ಭದಲ್ಲಿ 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿಯ ನೂತನ ರಥೋತ್ಸವದಲ್ಲಿ ಪಾಲ್ಗೊಂಡು 

ಭಕ್ತಿ ಸಮರ್ಪಿಸುತ್ತಿರುವುದು . 


ಪ್ರಕಾಶಕರು : 
ಹಳೆಯ ವಿದ್ಯಾರ್ಥಿಗಳ ಸಂಘ. 
- ಸಿದ್ಧಗಂಗಾ ಷೇತ್ರ. 


| HOSTEL BLOCK AND DINING HALL 
FOUNDATION LAYING , CEREMONY 

SREE SJCING 


UN " VO 


ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪೀಠಾರೋಹಣ ವಜ್ರಮಹೋತ್ಸವ 
ಪ್ರತಿಷ್ಠಾನಾ ಸಮಾರಂಭದಲ್ಲಿ ( 16- 2-92) ಭಾರತದ ಉಪರಾಷ್ಟ್ರಪತಿಗಳಾದ ಶಂಕರದಯಾಳ್ ಶರ್ಮ 
ರವರು ವಿದ್ಯಾರ್ಥಿನಿಲಯದ ಶಂಕುಸ್ಥಾಪನೆ ನೆರವೇರಿಸಿ ಶ್ರೀ ಶ್ರೀಗಳವರೊಂದಿಗೆ ಮಾತನಾಡುತ್ತಿರುವುದು 
ಬಲತುದಿ ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜಪಾಟೀಲ್‌ರವರು ಪ್ರಸಾದನಿಲಯದ ಶಿಲಾನ್ಯಾಸ ಮಾಡಿದರು, 
ಎಡ ತುದಿಯಲ್ಲಿ ಲೋಕಸಭಾ ಉಪಾಧ್ಯಕ್ಷರಾದ ಶ್ರೀ ಎಸ್ . ಮಲ್ಲಿಕಾರ್ಜುನಯ್ಯ ಉಪಸ್ಥಿತರಿದ್ದಾರೆ. 


ಡಿ 


ದಾಟ82 


ಮಹಾಶಿವರಾತ್ರಿಯ ಜಾತ್ರೆಯಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ 
ಉದ್ಘಾಟನೆಯನ್ನು ( ತಾ || 20 . 2.92) ರಾಜ್ಯದ ಕೃಷಿ ಸಚಿವರಾದ ಶ್ರೀ ಎನ್ . 
ಚಿಕ್ಕೇಗೌಡರು ನೆರವೇರಿಸಿದರು . ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶ್ರೀಗಳವರು 
ಆಶೀರ್ವಚನ ನೀಡುತ್ತಿರುವುದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪರಿಷತ್ ಮುಖ್ಯ 
ಕಾರೈದರ್ಶಿಗಳಾದ ಶ್ರೀ ಅಮಿತಾಪ್ರಸಾದ್ ಮತ್ತು ಜಿಲ್ಲಾ ಆರಕ್ಷಕ ಅಧಿಕಾರಿಗಳಾದ 
ಶ್ರೀ ಎ . ಎಸ್ . ಪ್ರಸಾದರವರು ಉಪಸ್ಥಿತರಿದ್ದಾರೆ, 


ಸಿದ್ದಗಂಗಾ 


ಸಂಪುಟ- 28. 


ಸಂಚಿಕೆ- 3 , 


ಮಾರ್ಚಿ1992 , 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಕಾಡು ಕಲ್ಲನೆ ಕಟೆದು ನಾಗಲಿಂವ ಮಾಡಿ 
ಜೋಡಿ ಜಂಗಮವಾಗಿ ಚರಿಸಿದೆ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು|| 

* * 
ಉಪಮಿಸುವೆನೆಂತು ನಾ ನಿನ್ನ ಸಾನ್ನಿಧ್ಯವ 
ಅಪರಿಮಿತ ಆನಂದ ತನಿಗದಲ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ವಿಶ್ವಾಂತರಂಗದ ಮಹಾಗುಹೆಯ ಕಿರಣವೆ 
ಸತ್ಯ ಪರಮಾನಂದ ಸಾಗರವೆ 1 ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಹೆಚ್ . ವಿ. ವೀರಭದ್ರಯ್ಯ . 


RISIKTTKTERZEROKEE 


10 


ಲೇಖನ 


ಲೇಖಕರು 


10 


* ಶ್ರೀವಾಣಿ 


I 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 

ದy 
* ವಚನ ಸಾಹಿತ್ಯದ ಘನತೆ 

S : 66 


ಡಾ || ಎಲ್ . ಆರ್ . ಹೆಗಡೆ 


ವಿಜ್ಞಾನ ಮತ್ತು ಆಧ್ಯಾತ್ಮ 


ರ ಎಚ್ . ಎಸ್. ನರಸಿಂಹಜೀಯರ್, 


WITTERGRAPORTOERAGROGOROSTRIED 


* ಭಕ್ತಿ - ನಮ್ಮ ಪಾತ್ರ ಏನು ? 


ಟಿ. ಎಸ್ , ಪ್ರಸಾದ್ 22 


* ಶಿವಶರಣೆ ಅಕ್ಕನಾಗಮ್ಮ 


ಪ್ರೊ ಗುರುದೇವಿ, ಯು. 25 


* ಆಧುನಿಕ ಹೆಣ್ಣು 


ಜೆ, ಶಾರದರಾಜಶೇಖರ್ 31 


33 


_ ಈ ಕವಿ ಗೌರವಾಂಕ ಮತ್ತು ಅವನ ಕೃತಿಗಳು 

ಡಾ|| ಬಿ. ನಂ . ಚಂದ್ರಯ್ಯ 


ನಾ ಈ ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೧೭ 

37 
- ಬಿ.ಎಸ್ . ಕೃಷ್ಣಮೂರ್ತಿ| 


ಪ ಕಾಂಚಾಣ 


ಶ್ರೀಮತಿ ಮಂದಾಕಿನಿದೇವಿ 39 


ಸರಿಗೆ ಮಾರಾಟ 


ಈ ಕ್ಷೇತ್ರವಾರ್ತೆ 

ಎಂ . ರೇಣುಕಾರಾಧ್ಯ 41 
ROBILARARAKARGARROS 


ಇಳಿ 


ಶ್ರೀ 


ವಾ ಣಿ 


ಒಳ್ಳೆಯದನ್ನು ಬೇಗನಾಡು 
ಆ ಒಳಿತು ಕೆಡುಕುಗಳ ಮಿಶ್ರಣವೇ ಮನುಷ್ಯ . Man is a mixture 
of good and bad. ಪರಿಣಾಮವಾಗಿ ಅವನು ಮಾಡುವ ಕೆಲಸಗಳು, 
ವ್ಯವಹಾರಗಳು, ಆಲೋಚನೆಗಳು, ಯೋಜನೆಗಳು, ಒಳ್ಳೆಯವಾಗಿರುವುದೂ 
ಉಂಟು, ಕೆಟ್ಟ ವಾಗಿರುವುದೂ ಉಂಟು. ಮನಸ್ಸಿನಂತೆ ಮಾರ್ಗ ತಾನೆ. 
ಮನಸ್ಸು ಒಳ್ಳೆಯದನ್ನೇ ಚಿಂತಿಸುತ್ತಾ ನಡೆದರೆ ಒಳ್ಳೆಯ ಮಾರ್ಗದಲ್ಲಿ ಮುಂದು 
ವರಿಯುತ್ತದೆ. ಕೆಟ್ಟದ್ದನ್ನು ಆಲೋಚಿಸುತ್ತಾ ನಡೆದರೆ ಕೆಟ್ಟ ಹಾದಿ ತುಳಿಯು 
ತದೆ. ಅನುಭವಿಕರ ಮಾತೊಂದು ಮಹಾ ಮಾರ್ಗದರ್ಶಿಯಾಗಿದೆ. ಶುಭಸ್ಯ 
ಶೀಘ್ರಂ ಅಶುಭಸ್ಯ ಕಾಲಹರಣಂ ' ಒಳ್ಳೆಯದನ್ನು ಮಾಡಬೇಕೆನಿಸಿದರೆ 
ತತ್ಕ್ಷಣವೇ ಮಾಡಿಬಿಡು, ಕೆಟ್ಟದ್ದನ್ನು ಮಾಡಬೇಕೆನಿಸಿದರೆ ಕಾಲವಿಳಂಬ 
ಮಾಡು. ತುಂಬಾ ಅರ್ಥಪೂರ್ಣ ಮಾತಿದು . ಪರಹಿತ ಚಿಂತನೆಯಲ್ಲಿ, ಲೋಕ 
ಕಲ್ಯಾಣ ಕಾರ್ಯದಲ್ಲಿ, ಸರ್ವ ಜೀವದಯಾಪಾರಿತ್ವದಲ್ಲಿ ಕಾಲದೇಶಗಳನ್ನು 
ನೋಡಬಾರದು, ಹಿಂದೆ - ಮುಂದೆ ನೋಡಬಾರದು, ಮೀನಮೇಷ ಎಣಿಸ 

ಬಾರದು, ಅವರಿವರನ್ನು ಕೇಳಬಾರದು , ಮನದ ನೇರಕ್ಕೆ ನಡೆದುಕೊಳ್ಳಬೇಕು. 
2 ಕೆಟ್ಟದ್ದನ್ನು ಮಾಡುವ ಪ್ರಸಂಗ ಬಂದಾಗ ದಿನ ತಳ್ಳ ಬೇಕು, ನಾಲ್ಕು ಜನರ 

ಮುಂದೆ ಹೇಳಿಕೊಳ್ಳಬೇಕು. ಏಕೆಂದರೆ ಹಾಗೆ ಮಾಡುವಾಗ ಕೆಟ್ಟದ್ದನ್ನು 
ಮಾಡಬೇಕು ಎಂಬ ಉದ್ದೇಶವೇ ಇಲ್ಲವಾಗಬಹುದು. ತನ್ನಿಂದ ಇನ್ನೊಬ್ಬರಿಗೆ 
ಆಗುತ್ತಿದ್ದ ಅನಾಹುತ, ಹಾನಿ, ದುರಂತ, ದೂರವಾಗಬಹುದು. ಪಾಪ 
ದೂರವೆನಿಸಬಹುದು , 


ಒಂದು ಪ್ರಸಂಗ ನೆನಪಾಗುತ್ತದೆ ರಾಮ ರಾವಣರ ಯುದ್ಧ ಮುಗಿದಿದೆ. 
ಲಂಕೇಶ್ವರ ಮರಣೋನ್ಮುಖನಾಗಿದ್ದಾನೆ. ರಾಮ ಲಕ್ಷ್ಮಣರು ವಿಜಯದ 
` ಉಲ್ಲಾಸದಲ್ಲಿದ್ದಾರೆ. ಪುರುಷೋತ್ತಮನಾದರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ. 
“ ಹೋಗು ಲಕ್ಷ್ಮಣ ರಾವಣನನ್ನು ಕೇಳಿಕೊಂಡುಬಾ, ರಾಜ್ಯಭಾರ ಮಾಡುವ 
ಕ್ರಮ ಹೇಗೆ ” ಎಂಬುದನ್ನು , ರಾಮನಿಗೆ ಗೊತ್ತು ರಾವಣ ಆಡಳಿತಾನುಭವ 
ಇದ್ದವನೆಂಬುದು, ಅಲ್ಲದೆ ತನಗೆ ಆಡಳಿತದ ಅನುಭವವಿಲ್ಲ ಎಂಬುದುಕೂಡ. 
ವನವಾಸಿಯಾಗಿದ್ದ ತನಗೆ ಲೋಕಪಾಲನೆಯಲ್ಲಿ ಅನುಭವ ಸಾಲದೆಂಬುದನ್ನು 
ಬಲ್ಲ ರಾಮ ತಮ್ಮನಾದ ಸೌಮಿತ್ರಿಯನ್ನು ರಾಕ್ಷಸರಾಜ , ಮಹಾಶಿವಭಕ್ತನಾದ 
ರಾವಣನ ಬಳಿಗೆ ಹೇಳಿಕಳುಹಿಸುತ್ತಾನೆ. ರಾವಣನಿಂದ ಸಂದೇಶ ನಿರೀಕ್ಷಿಸಿ 
ಊರಿಳಾಪತಿ ರಾವಣನ ಬಳಿಗೆಬಂದು ರಾಮನ ಅಪೇಕ್ಷೆಯನ್ನು ತಿಳಿಸುತ್ತಾನೆ. 
ಮರಣ ಮುಖಿಯಾಗಿದ್ದ ಮಂಡೋದರಿವಲ್ಲಭ ನಕ್ಕು ನುಡಿಯುತ್ತಾನೆ. 
ಲಕ್ಷಣಾ, ರಾಮನಾರೆಂಬುದುನನಗೆ ಗೊತ್ತಿದೆ, ಸಾಕ್ಷಾತ್ ದೇವರೆ 
ಆಗಿದ್ದಾನೆ, ಹೀಗಿದ್ಯಾ ಸಾಮಾನ್ಯ ಮಾನವರಂತೆ ಹೇಳಿ ಕಳುಹಿಸಿರು 
ವುದನ್ನು ನೋಡಿದರೆ ಅದೆಷ್ಟು ದೊಡ್ಡ ವಿನಯಶೀಲ, ಗುಣವಂತ 
ನೆಂಬುದು ಎದ್ದು ಕಾಣುತ್ತದೆ. ಆದರೆ ಇಷ್ಟು ಹೇಳು ಲಕ್ಷ್ಮಣ, ರಾಜ್ಯಭಾರ 
ಕ್ರಮವೆಂಬುದು ಹರಿತವಾದ ಖಡ್ಗದ ಮೊನೆಯ ಮೇಲೆ ನಡೆದಂತೆ ಸದಾ 
ಎಚ್ಚರವಾಗಿರಬೇಕು, ಯಾವುದಾದರೂ ಒಳ್ಳೆಯದನ್ನು ಮಾಡಬೇಕೆನಿಸಿದರೆ 
ತಕ್ಷಣವೇ ಮಾಡಿಬಿಡು, ಕೆಟ್ಟದ್ದನ್ನು ಮಾಡಬೇಕಾದ ಪ್ರಸಂಗ ಬಂದರೆ 
ಕಾಲ ವಿಳಂಬ ಮಾಡುವಂತೆ ತಿಳಿಸು ಎಂದು ಹೇಳಿಕಳುಹಿಸುತ್ತಾನೆ. ಆಡಳಿತದ 
ಶ್ರೀಮಂತ ಅನುಭವವಿದ್ದವನು ರಾವಣ, ಅವನು ತನ್ನ ಜೀವನದಲ್ಲಿ ಕಂಡು 
ಕೊಂಡ ಸ್ವಾನುಭವಪಾಠ ಇದು, “ ಸಕಲ ಜೀವರಿಗೆ ಲೇಸನೇ ಬಯಸುವ 
ಆಕಾಂಕ್ಷಿಯಾದ ಮಾನವನ ಮಹಾಪಥ ಹೀಗಿರಬೇಕಲ್ಲವೆ ? 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


Q90 


8 ಮಾಳಿಗೆಮನೆಯ ಕಾಳಿಗೆಯೊಳಗೆ ಹೂಳಿರ್ದವಸ್ತುವಿದೇನಯ್ಯ ! 

ಮಾಳಿಗೆ ಬಯಲಾಗಿ ಕಾಳಿಗೆಯಳಿದಲ್ಲದೆ 
ಹೂಳಿರ್ದ ವಸ್ತುವ ಕಾಣಲಾರಳವಲ್ಲ ಕಾಣಾ 
ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ | 


bY 


o 


12 


ಎ' 


ಅಸ್ಥಿ ಚರ್ಮ ನರರೋಮ ಮಾಂಸಗಳಿಂದ ಮಾಡಿರುವ 
ದೇಹವೆಂಬ ಮಂದಿರದ ಅಜ್ಞಾನಕಾಳಿಕೆಯಲ್ಲಿ ನಿಕ್ಷೇಪವಾಗಿರುವ 
ಪರವಸ್ತು ಗೋಚರಿಸಲು ಅಶಕ್ಯವಾಗಿದೆ. ಅಂಥ ಪರವಸ್ತು ಮಂತ್ರಲಿಂಗ 
ಸಂಬಂಧದಿಂದ ಅಜ್ಞಾನವನ್ನು ಕಳೆದುಕೊಂಡ ಶಿವಶರಣರ ಜ್ಞಾನ 
ದೃಷ್ಟಿಗೆ ಗೋಚರಿಸುತ್ತದೆಯೇ ಹೊರತು ದೇಹಭಾವದೊಂದಿಗೆ 

ಕೂಡಿರುವ ಪ್ರಕೃತಿಯಾತ್ಮರುಗಳಿಗೆ ಗೋಚರಿಸಲಾರದು. 


* * * * * * * * * * * XXXXXXXXXXXX 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ - 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ವೀರಭದ್ರಯ್ಯ 


ಸಹ ಸಂಪಾದಕರು 

ಬಿ ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


- ಸಿದ್ದಗಂಗಾ ಶ್ರೀ ಸಿದ್ದಗಂಗೆ 
ಮಠದಿಂದ ಪ್ರಕಟವಾಗುತ್ತಿರುವ ಮಾ : 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿರಿ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ವಿತರಣೆ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300-00 ರೂ 


66 ಸಂಪಾದಕರು ” 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ- 572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸೆ೦ ಪಾ ದ ಕಿ 


ಯ 


ಚಿಂತೆಯಿಲ್ಲದ ಮನುಷ್ಯರುಂಟೆ ? ಮಾನವನ ಹುಟ್ಟಿನೊಂದಿಗೆ ಚಿಂತೆಯ ಹುಟ್ಟಿ 
ಬಂದಿದೆಯಲ್ಲವೆ ? ಚಿಂತೆಯ ಆದಿ ಅಂತ್ಯಗಳನ್ನು ಕಂಡವರುಂಟೆ ? ಚಿಂತೆಯನ್ನೇ 
ಸಂಪತ್ತನ್ನಾಗಿ ಮಾಡಿಕೊಂಡ ಲೋಕ ಚಿಂತಕರನ್ನು ಕುರಿತು ಚಿಂತಿಸಿದವರು ನಮ್ಮ 
ಮಧ್ಯದಲ್ಲಿಯೇ ಜೀವಿಸಿದರುತಾನೆ ? ಅಂತವರ ಚಿಂತೆಗೂ ಸಾಮಾನ್ಯರ ಚಿಂತೆಗೂ 
ವ್ಯತ್ಯಾಸವೇನು ? ಚಿಂತೆ ಎಂಬುದು ಚಿತೆ' ಯಾಗಿ ಸುಡವುದು ಯಾರಿಗೆ ತಿಳಿಯದು. 
ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಚಿಂತೆ, ಶರಣ ಅಂಬಿಗರ ಚೌಡಯ್ಯನೆಂದಂತೆ 
ಬಡತನಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ತೊಡುವ 
ಚಿಂತೆ, ತೊಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ 
ಮಕ್ಕಳಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ , ಕೇಡಾದರೆ 
ಮರಣದ ಚಿಂತೆ, “ ಒಂದೇ ಎರಡೇ ? ಚಿಂತೆ ವಿಶ್ವತೋಮುಖ , ವಿಶ್ವತೋಬಾಹು. 
ಸ್ವಾರ್ಥ ಮುಲದ ಚಿಂತೆ ಒಂದು ವಿಧವಾದರೆ, ಸಮಷ್ಟಿ ಹಿತದಚಿಂತೆ ಇನ್ನೊಂದುತೆರ . 
ವ್ಯಕ್ತಿ ಪರಹಿತಕ್ಕಾಗಿ ಚಿಂತಿಸುವ ಪ್ರವೃತ್ತಿ ಬೆಳಸಿಕೊಂಡಾಗ ಅದಕ್ಕೆ ಬೆಲೆ ಹೆಚ್ಚು . 
ಬೆಳಕು ಅಪಾರ . ಚಿಂತೆಯಿಲ್ಲದವರು ಯಾರಾದರೂ ಇದ್ದಾರೆಯೇ ? ಇರಬಹುದು 
ಲೋಕಜೀವನ ಯಾತ್ರೆಯನ್ನು ಮುಗಿಸಿದವರು. ಆದರೆ ಇರುವಷ್ಟು ದಿನ ಒಂದಲ್ಲ ಒಂದು 
ಚಿಂತೆಯ ಕುದುರೆಯನ್ನೇರಿಯೇ ಇರುತ್ತೇವಲ್ಲ. ಅಷ್ಟೇ ಅಲ್ಲ ಅವನ್ನು ಬಿಟ್ಟು ಮತ್ತೊಂದನ್ನು 
ಬಯಸುತ್ತೇವಲ್ಲ , ಕೊಟ್ಟ ಕುದುರೆಯ ಏರ ಬಯಸದೆ ಮತ್ತೊಂದನ್ನು ಏರಬಯಸುವ 
ಚಿಂತೆಯಲ್ಲಿ ತೊಡಗಿರುತ್ತೇವಲ್ಲ. ಇದಕ್ಕೆ ಪರಿಹಾರ ಹೇಗೆ ? ಎಲ್ಲಿದೆ ದಾರಿ ? 
ಎಲ್ಲರೂ ಒಂದಲ್ಲ ಒಂದು ಭಾರಿ ಇಂಥ ಪ್ರಶ್ನೆಗಳನ್ನು ಎದುರಿಸುತ್ತೇವೆ. ರೈತನಿಗೆ ಮಳೆ 
ಬೆಳೆಯ ಚಿಂತೆ , ವರ್ತಕನಿಗೆ ಲಾಭನಷ್ಟದ ಚಿಂತೆ, ವೈದ್ಯನಿಗೆ ರೋಗಿಯಚಿಂತೆ , ರೋಗಿಗೆ 
ರೋಗದ ಚಿಂತೆ, ಗಂಡಿಗೆ ಹೆಣ್ಣಿನ ಚಿಂತೆ, ಹೆಣ್ಣಿಗೆ ಗಂಡಿನ ಚಿಂತೆ, ರಾಜಕಾರಿಣಿಗೆ 
ಚುನಾವಣೆ ಚಿಂತೆ , ಅಧಿಕಾರಿಗೆ ಬಡ್ತಿಯ ಚಿಂತೆ, ಈ ಚಿಂತೆಯ ಮಧ್ಯೆ ದೇಶದ 
ಚಿಂತನೆಯನ್ನು ಕುರಿತು ನೈಜವಾಗಿ ಚಿಂತಿಸುವವರೆಷ್ಟು ಮಂದಿ ಇರಬಹುದು. ನಮ್ಮ 


ಮಾರ್ಚಿ-1992 


ಜನಕೋಟಿಯಲ್ಲಿ, ಪಕ್ಷ ಪಾತಗಳ ಹಣಾಹಣಿ , ನಾಯಕರ ಮೇಲಾಟ, ಯೋಜನೆಗಳ 
ತಾಕಲಾಟ, ಬಡವರ ಬಡತನದ ಗುದ್ದಾಟ, ಶ್ರೀಮಂತರ ಚೆಲ್ಲಾಟ, ಯುವಜನರ 
ಹುಡುಗಾಟ , ಸಂವಿಧಾನದತ್ತ ಸಭೆಗಳಲ್ಲಿ ನಡೆದಿರುವಹಾರಾಟ, ಚೀರಾಟ, ಇವೆಲ್ಲವೂ 
ಚಿಂತೆಯ ಸಂತಾನ ಶ್ರೀಗಳೇ ಆಗಿವೆ ತಾನೇ ? ಇಂಥ ಚಿಂತೆಗಳ ನಡುವೆಯೂ 
( ಅತ್ತ ಮಕ್ಕಳಕೈಗೆ ತುತೊಟ್ಟಿ ಕೊಡುವ ' ಮಹಾ ಚಿಂತೆಯಲ್ಲಿರುವ ಮಹಾ 
ಪುರುಷರಿಂದಲ್ಲವೆ ಬದುಕಿಗೊಂದು ಅರ್ಥ. ಅಂಥವರನ್ನು ಕಾಣುವ, ಕಂಡು ಗೌರವಿಸುವ 
ಚಿಂತೆ ನಮ್ಮದಾಗಲಿ ಎನ್ನುತ್ತಾರೆ ತಿಳಿದವರು. ನಾಡಿನ ಉದ್ದಗಲದಲ್ಲಿ ನೆಡೆದಿರುವ 
ಸೇವಾಸಂಸ್ಥೆಗಳ ನಿಸ್ವಾರ್ಥ ಸೇವೆಯನ್ನು ನೋಡಿದಾಗ “ ಚಿಂತೆ ” ಯ ಹಿಂದಿರುವ 
ಮಾನವೀಯತೆಯನ್ನು ಗಮನಿಸಿದಾಗ ಕೃತಜ್ಞತೆಮೂಡಿ ಬರುತ್ತದೆ. ಅಂಥದೊಂದು 
ಸಂಸ್ಥೆ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಯಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ 
ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ಇಲ್ಲಿ ಸ್ಮರಿಸಲು ಸಂತೋಷವಾಗುತ್ತದೆ. 
ಕೇವಲ ಜೋಳಿಗೆಯ ಬಲದಿಂದ “ ತಿರುಕ' ರು ಅನಾಥ ಸೇವಾಶ್ರಮ ನಡೆಸಿದ್ದಾರೆ. 
ಸರ್ಕಾರಕೊಡಬಂದ ಪ್ರಶಸ್ತಿಗಳನ್ನು ನಮ್ರವಾಗಿ ನಿರಾಕರಿಸಿದ್ದಾರೆ. ಸೇವಾಕಾರ್ಯಕ್ಕೆ 
ಅಗತ್ಯವಾದ ನೆರವು ನೀಡಿ ಎಂದು ಚಿಂತಿಸುತ್ತಿದ್ದಾರೆ. ಚಿಂತೆಗೂ ಬೆಲೆ ತಂದು 
ಕೊಡುವಂಥ ಚಿಂತಾಮಣಿ' ಯಾಗಿದ್ದಾರೆ. ಪೂಜ್ಯರಿಂದು ಶತಾಯುಷಿಗಳು. 
ಸಮಷ್ಟಿ ಹಿತಕ್ಕಾಗಿ ನೂರು ವರ್ಷಗಳುದ್ದಕ್ಕೂ ಚಿಂತಿಸಿದ ಮಹಾನುಭಾವರು, ಸರಳ 
ಜೀವನದ ಉನ್ನತ ಚಿಂತನದ ದಿವ್ಯ ಮೂರ್ತಿಗಳು, 


ಸಿದ್ದಗಂಗಾ 


ವಚನ ಸಾಹಿತ್ಯದ ಘನತೆ 
ಡಾ|| ಎಲ್ . ಆರ್ . ಹೆಗೆಡೆ, ಸಿದ್ದಾಪುರ , ಉತ್ತರ ಕನ್ನಡ ಜಿಲ್ಲೆ. 
ಆಲಂಕಾರಗಳಲ್ಲಿ ನಿದರ್ಶನರೂಪವಾದ ಗಾದೆಗಳೂ ಬರುತ್ತವೆ. ನೇಮಿಚಂದ್ರನ 
(ನೇಮಿನಾಥಪುರಾಣ' ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲೂ ಊರ ಸೀರೆಗೆ ಅಗಸ 
ತಡೆವಡೆದ ಬಡಿವೆ ಎಂದು ನಾಣ್ಣುಡಿಯಾಗಿದ್ದಿತು ಎಂಬ ಮಾತನ್ನು ಬಸವಣ್ಣನವರ 
ವಚನದಲ್ಲಿನ ಊರಸೀರೆಗೆ ಅಗಸ ಬಡಿವಡೆದಂತೆ ಎಂಬ ಹೋಲಿಕೆಯೊಡನೆ ತೋರಿಸಿ , 
ಡಾ|| ಸಿ. ಪಿ. ಕೆ ಯವರು ವಿಚಾರಮಾಡಿ ನಮ್ಮ ಕವಿಗಳಲ್ಲಿ ಮತ್ತು ವಚನಕಾರರಲ್ಲಿ ಕಂಡು 
ಬರುವ ಎಷ್ಟೋಉಪಮಾನಗಳು ಜನಪದದಿಂದೆತ್ತಿಕೊಂಡ ಗಾದೆಗಳಾಗಿರುತ್ತವೆಂಬುದು 
ವಿಚಾರಾರ್ಹವಾದ ಸಂಗತಿ ಎಂದು ಬರೆದಿದ್ದಾರೆ, 


ಹಲವು ವಚನಗಳು ಹೊಸಗಾದೆ ಮಾತುಗಳನ್ನು ಸೃಷ್ಟಿಸಿವೆ. ಉದಾ: ಆವ 
ಹಾವಾದಡೇನು ? ವಿಷ ಒಂದೇ , ದುಷ್ಟರ ಚರ್ಯೆ ಪರಿಣಾಮಗಳನ್ನು ಸೂಚಿಸಲು 
ಈ ಮಾತು ಗಾದೆಯಂತೆ ಬಳಕೆಯಾಗಬಹುದು. 

ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ ? ಇನ್ನೊಂದು ಗಾದೆಮಾತು 
ಕಂಕುಳಲ್ಲಿ ಶಿಶುವನ್ನಿಟ್ಟುಕೊಂಡು ಊರೆಲ್ಲಅರಸುವ ಮರುಳಹೆಂಗಸಿನ ದೃಷ್ಟಾಂತದಂತೆ 
ಎತ್ತನೇರಿ ಎತ್ತನರಸುತ್ತಿ ಪ್ಪನ ಕುರಿತು ಆದಯ್ಯನು ಒಂದು ದೃಷ್ಟಾಂತವನ್ನು 
ಕೊಟ್ಟದುಂಟು. 

ಉತ್ತಮಕಾವ್ಯವನ್ನು ಸೃಷ್ಟಿಸುವ ಹಂಬಲದಿಂದ ವಚನಕಾರರು ಬರೆಯದಿದ್ದರೂ 
ಭಾವ, ರಸ , ಅರ್ಥ, ಹಾಗೂ ಸನ್ನಿವೇಶದ ಸಂದರ್ಭಕ್ಕೆ ಅನುಗುಣವಾಗಿ ಕಲ್ಪನೆ 
ಗರಿಗೆದರಿ ಶರಣರು ಹೊಸ ಹೊಸ ಅಲಂಕಾರಗಳನ್ನು ಪ್ರಯೋಗಿಸಿದ್ದಾರೆ, 

ಹಸಿದು ಬಂದಗಂಡನಿಗೆ ಉಣಲಿಕ್ಕದೆ ಬಡವಾದನೆಂದು ಮರುಗುವ ಸ್ನೇಹದಂತೆ 
ಬಂದುದ ನರಿಯಳು, ಇದ್ದುದ ಸವಿಸಳು ಹಗರಣಿಗನ ತೆರೆನಂತೆ ! 

ಸಿರಿಗರ ಹೊಡೆದವರ ನುಡಿಸಲು ಬಾರದು ಎಂಬ ಅಣ್ಣನವಚನವು ಸಿರಿವಂತರ 
ಹಮ್ಮು ಬಿಮ್ಮುಗಳನ್ನು ವರ್ಣಿಸುವ ಹೊಸರೂಪಕವಾಗಿದ್ದು , ಬಡತನವೆಂಬ ಮಂತ್ರವಾ. 
ದಿಯನ್ನು ತಂದು ಈರೂಪಕದ ಪರಿಣಾಮವನ್ನು ಹೆಚ್ಚುಗೊಳಿಸಿದುದನ್ನು ಕಾಣುತ್ತದೆ. 

ನೀರಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟ ಎಂಬ ಅಲ್ಲಮನ ವಚನ ಬೆಡಗಿನಲ್ಲಿ 
ಅನೇಕ ಹೊಸದೃಷ್ಟಾಂತ ರೂಪಗಳಲ್ಲಿನ ಒಂದುಉದಾಹರಣೆ:- ಮೂಕೋತಿಕನ್ನಡಿಯ 
ಹಳಿದ ದೃಷ್ಟಾಂತದಂತೆ ಹೊಸ ಹೊಸ ಅಲಂಕಾರಗಳು ನೂರಾರು ಕಾಣಬರುತ್ತವೆ. 
ಘನಲಿಂಗನ ವಚನದಲ್ಲಿ ಕನ್ನಡಿಗೆ ಮೂಗಿಲ್ಲವೆಂದು ಮೂಕೊತಿಯ ಹಳಿದರೆ ಆ ಕನ್ನಡಿ 
ಗಾದ ಕೊರತೆಯೇನಯಾ ? ಎಂದು ಹೊಸರೀತಿತೋರಿದ್ದಾನೆ. 
ಮಾರ್ಚಿ-1992 


ಜಾತಿವಿಡಿದು ಸೂತಕವನರಸುವರೆ ? 

ಜ್ಯೋತಿವಿಡಿದು ಕತ್ತಲೆಯನರಸುವರೆ ? 
ಇಲ್ಲಿ ಬಣ್ಣ ಜಾತಿಯ ಅಭಿಮಾನಿಗಳಿಗೆ ಶಿವಾನುಭವವೆಂಬ ಜ್ಯೋತಿ ಸ್ಪರ್ಶ 
ವಾದ ಮೇಲೆ ಅಜ್ಞಾನಿಯಂತೆ ನಡೆವುದು ಸಲ್ಲದು ಎಂದು ಹೇಳುವ ಹಾಗಿದೆ . 


ಶಿವಶರಣರು ಮೂಢನಂಬಿಕೆಗಳನ್ನು ಕಿತ್ತೊಗೆಯಲು ಹೆಣಗಾಡಿದ್ದಾರೆ 
ಮಾರಿ ಮಸಣಿಯೆಂಬುದು ಬೇರಿಲ್ಲ ಕಾಣಿರೋ ಕಂಗಳ ತಪ್ಪಿ ನೋಡಿದರೆ ಮಾರಿ 
ನಾಲಗೆ ತಪ್ಪಿ ನುಡಿದರೆ ಮಾರಿ ದೇವರ ನೆನಹ ಮರೆದಡೆ ಮಾರಿ ಎಂದು 
ಎಚ್ಚರಿಕೆರೆ ನೀಡಿದ್ದಾರೆ. ಮಡಕೆದೈವ, ಮರದೈವ, ಕೊಳಗದೈವ ಗಿಣಿಲು ದೈವ 
ಕಾಣಿರೋ , ವಚನ ಸಾಹಿತ್ಯದಲ್ಲಿ ಬರುವ ವಿಡಂಬನೆ ಶರಣರ ಹಲವಾರು ವಚನಗಳಲ್ಲಿ 
ಬಂದು ಅವು ತಮ್ಮ ಒಗರಿನಿಂದಲೆ ರಸಹಿಂಡುತ್ತವೆ. 


( ಡಂಭಕ ಭಕ್ತರನ್ನು ಕುರಿತು ಹಲವು ರೀತಿ ವಿಡಂಬಿಸಿದುದುಂಟು, ಡಂಭೂಕನನ್ನು 
ಜಾತಿ ಡೊಂಬ ಎಂದು ಅಣ್ಣನು ಲೇವಡಿಸಿದ್ದಾನೆ. ಅಲ್ಲಮನ ವಚನಗಳಲ್ಲಿನ ವಿಡಂ 
ಬನೆಯನ್ನೂ ಶ್ರೀ ಬಸವರಾಜ ಶಿರೂರರು ಉದಾಹರಿಸಿ- ೧೨ನೇ ಶತಮಾನ ವಿಡಂ 
ಬನೆ ಸಾಹಿತ್ಯದ ಸುವರ್ಣಯುಗ ಎಂದು ಬರೆದಿದ್ದಾರೆ. 

(ವಚನ ಪಿತಾಮ ಹ೧೩ -೩ ) . 


ಅದೇ ಗ್ರಂಥದಲ್ಲಿ ವಚನ ಸಾಹಿತ್ಯದಲ್ಲಿ ರಸತರಂಗ ಎಂಬ ಲೇಖನದಲ್ಲಿ 
ಶ್ರೀ ಮ . ನಿ, ದಯಾನಂದ ಸ್ವಾಮಿಗಳು ಕೆಲವು ರಸಗಳು ವಚನಗಳಲ್ಲಿ 
ಬರುವುದರ ಉದಾಹರಣೆ ನೀಡಿದ್ದಾರೆ. 

ಆದರೆ, ಅದ್ಭುತರಸದ ಹಲವು ವಚನಗಳಿರುವದಾದರೂ ಅವನ್ನು ಕೊಟ್ಟಿಲ್ಲ 
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ.... ಎಂಬ ವಚನದ ವಿರಾಟೂಪದ 
ಬಣ್ಣನೆ ಅದ್ಭುತವಾಗಿದೆ. 

ಅಂಬಿಗರ ಚೌಡಯ್ಯನು....ಲಟಲಟನೆ ಹೊಡೆಯೆಂದ ಎಂದು ಮುಗಿಸುವ 
ವಚನದಲ್ಲಿ ಸೂಕ್ಷ್ಮವಾಗಿ ರೌದ್ರರಸವೇ ಉಂಟು , 

ಮಾಹಾಸಾಗರದ ಆಳ ಅಗಲಗಳನ್ನು ವಚನ ಸಾಹಿತ್ಯವನ್ನು ಸಮಗ್ರವಾಗಿ 
ದರ್ಶಿಸಿದಾಗ ಕಾಣಬಹುದು . ಇದರಲ್ಲಿ ವಿರಹಶೃಂಗಾರವಿದೆ ( ವಿಪ್ರಲಂಭ);ಸಂಯೋಗ 
ಶೃಂಗಾರವಿದೆ. ಉದ್ದೇಶಪಟ್ಟು ಸಂಯೋಗ ಎಂಬ ಶಬ್ದವನ್ನು ಇಲ್ಲಿ ಬಳಸಿದ್ದೇನೆ.) 
ಹೃದಯದ ತುಡಿತವಿದೆ; ಭಾವಗಳ ಮಿಡಿತವಿದೆ. 
ಸಿದ್ಧಂಗಗಾ 


12 


ಇಲ್ಲಿ ಮುಖ್ಯವಾಗಿ ಎಲ್ಲೆಡೆಗೂ ಕಾಣುವುದು ಭಕ್ತಿರಸದ ವಿಭಾನಾನು ಭಾವ, 
ಸಂಚಾರಿ ಭಾವ, ಸ್ಥಾಯಿಭಾವಗಳು, ಲಿಂಗವ ನೋಡಿನೋಡಿ, ನಟಾಲಿಯಾಗಿ 
ಪುಳಕದ ನವಿರೇಳುತ್ತದೆ; ಕಂಗಳು ಕಡೆಗೋಡಿವರಿಯುತ್ತವೆ, ಆನಂದದಿಂದ ನಲಿ 
ನಲಿದಾಡುವೆ; ಕುಣಿಕುಣಿದಾಡುವೆ ಎಂದು ಭಕ್ತಿಯ ಮಹಾಸಾಗರ ಮೇಲರಿಯು 
ವುದನ್ನು ಬಸವಣ್ಣ ಬಣ್ಣಿಸಿದ್ದಾನೆ. ಇದು ಅನುಭಾವ ಸ; ರಸೋವೈಸ: 


ಸುಮಾರು ಎಂಟುನೂರು ವಚನಕಾರರಿಂದ ಪರಿಪುಷವಾದ ಮತ್ತು ಇಂದಿಗೂ 
ಬೆಳೆಯುತ್ತಿರುವ ವಚನವಾಹ್ಮಯವು ಬೃಹತ್ತಿನಲ್ಲಿಯೂ ಮಹತ್ತಿನಲ್ಲಿಯೂ ಅಗ್ರಗಣ್ಯ 
ವೆನಿಸಿದೆ. 

ಬಸವಣ್ಣ ಮತ್ತು ಚೆನ್ನಬಸವಣ್ಣನವರ ವಚನಗಳು ಗಾತ್ರದಲ್ಲಿ ಉಳಿದವ 
ರೆಲ್ಲರ ವಚನಗಳನ್ನು ಮೀರಿಸಿರುತ್ತವೆ. ಬಸವಣ್ಣನವರ ಸಂಸ್ಮರಣೀಯವಾದ ಮಹಾ 
ವಾಕ್ಯಗಳು ಇಂದಿನ ಸಂದರ್ಭಗಳಲ್ಲಿಯೂ ಬಳಸಲು ಉಪಯುಕ್ತವಾಗಿವೆ. ಮನೆ 
ನೋಡಾ ಬಡವರು ಮನಘನಸಂಪನ್ನರು ಬಸವಣ್ಣನವರ ವಚನಗಳಲ್ಲಿ ಸಮಾಜ 
ಸುಧಾರಕನ ಕಳಕಳಿ ಇರುವುದಲ್ಲದೆ, ಅವು ಆ ಕಾಲದ ಸಮಾಜ ಜೀವನದ ಮೇಲೆ 
ವಿಶೇಷವಾದ ಬೆಳಕನ್ನು ಚೆಲ್ಲುತ್ತವೆ. ಇದು ಬೇರೆಯವರ ವಚನಗಳಿಗೂ 
ಅನ್ವಯಿಸುತ್ತದೆ. 


ಸಮ್ಯಗ್ ಜ್ಞಾನಿಯೆಂದು ಖ್ಯಾತರಾದ ಚೆನ್ನಬಸವಣ್ಣ ನವರ ವಚನಗಳು 
ವೀರಶೈವ ತತ್ವಶಾಸ್ತ್ರವನ್ನು ಬಹಳ ಸಮರ್ಪಕವಾಗಿ ವಿವರಿಸುವನೆಂದು ಪ್ರಶಂಸಿತ 
ವಾಗಿವೆ, 


ಅಕ್ಕ ಮಹಾದೇವಿಯ ಜೀವನ ವಿಶೇಷವನ್ನು ವಚನಗಳ ವಿಶೇಷತೆಯನ್ನು 
ದಿ. ಅ. ನ. ಕೃಷ್ಣರಾಯರು ಒಬ್ಬ ಪ್ರಖ್ಯಾತ ಫ್ರೆಂಚ್ ವಿದುಷಿಯ ಮುಂದೆ ವಿವರಿಸಿ 
ದಾಗ ಆಕೆ ಆನಂದ ತುಂಬಿದವಳಾಗಿ ಅವರ ಚರಿತ್ರೆಯನ್ನು ಇಂಗ್ಲಿಷ್‌ನಲ್ಲಿ ಬರೆಯ 
ಬೇಕೆಂದೂ ತಾನುಅದನ್ನು ಫ್ರೆಂಚ್ ಭಾಷೆಗೆ ಭಾಷಾಂತರಿಸುವೆನೆಂದೂ ಹೇಳಿದ್ದರಂತೆ. 

ಮಹಾದೇವಿಯಕ್ಕನ ಉಜ್ವಲ ವ್ಯಕ್ತಿತ್ವವು ಆಕೆಯ ವಚನಗಳಲ್ಲಿ ಚಿರ. 
ಸ್ಮರಣೀಯವಾಗಿ ಮೂಡಿರುತ್ತದೆ, 


ಇಬ್ಬನ್‌ನ “ಸೂತ್ರದ ಗೊಂಬೆ” ಎಂಬ ಜಗದ್ವಿಖ್ಯಾತವಾದ ನಾಟಕದಲ್ಲಿನ 
ನಾಯಕಿ ನೋರಾ ಗಂಡನ ಸಂಕುಚಿತ ಸ್ವಾರ್ಥದ ವಿರುದ್ಧ ಪ್ರತಿಭಟಿಸಿ ಬಾಗಿಲನ್ನು 
ಅಪ್ಪಳಿಸಿ ತೆರೆದು ಹೊರನುಗ್ಗಿದ ಸನ್ನಿವೇಶಕ್ಕಿಂತಲೂ ಅಕ್ಕನ ಸಂಸಾರತ್ಯಾಗವು 
ಯಾವ ರೀತಿಯಿಂದಲೂ ಕಡಿಮೆಯಾದುದಲ್ಲ 


ಮಾರ್ಚಿ-92 


13 


ಗಹನವಾದ ವೇದಾಂತ ತತ್ವಗಳನ್ನು ಅತ್ಯಂತ ಸರಳವಾದ ಶಬ್ದಗಳಲ್ಲಿ ನಿರೂ 
ಪಿಸುವ ಅಸಾಮಾನ್ಯವಾದ ಕೌಶಲ್ಯವು ನಿತ್ಯ ನಿರ್ಮಾಕ ಸ್ತರಕ್ಕೆ ಏರಿದ ಘನತೆ 
ಯನ್ನು ಹೊಂದಿದ ಅಲ್ಲಮನ ವಚನಗಳಲ್ಲಿ ಕಂಡುಬರುತ್ತದೆ. 

( ಹುಟ್ಟುವಾತ ನಾನಲ್ಲಯ್ಯ , ಹೊಂದುವಾತ ನಾನಲ್ಲಯ್ಯ ”........ 
ಬಯಲು ಬಯಲನೆ ಬಿತ್ತಿ , ಬಯಲು ಬಯಲನೇ ಬೆಳೆದು , 
ಬಯಲು ಬಯಲಾಗಿ ಬಯಲಾಗಿತ್ತಯ್ಯಾ .... .... 

ಅವನ ವಚನಗಳನ್ನು ವ್ಯಾಕ್ಯಮಾಣಿಕ್ಯ ಕೋಶ ವೆಂದೆನ್ನಬಹದುದು. ಆವನ 
ಅರಿವೇ ಗುರು' ಮುಂತಾದ ಮಹಾವಾಕ್ಯಗಳನ್ನು ಇಂದಿಗೂ ಬೇರೆ ಸಂದರ್ಭ 
ಗಳಲ್ಲೂ ಬಳಸುತ್ತಾರೆ. 

ಮಾತೆಂಬುದು ಜ್ಯೋತಿರ್ಲಿಂಗ, ಅರಿವೆಂಬುದು ಪರತತ್ವ ಎಂಬವಾಕ್ಯಗಳು 
ಸ್ವಯಂಪ್ರಕಾಶಿಯಾಗಿವೆ. 

ಅಲ್ಲಮ ಪ್ರಭುವಿನ ವಚನವಾಜ್ಞಯವು ಭಾರತೀಯ ಹಾಗೂ ಜಾಗತಿಕ 
ಸಾಹಿತ್ಯಕ್ಕೆ ಅಸಾಧಾರಣವಾದ ತೇಜಸ್ಸುಳ್ಳ ಕಾಣಿಕೆಯಾಗಿರುತ್ತದೆ. ಎಂದು 
ಡಾ | ರಂ . ಶ್ರೀ ಮುಗಳಿಯವರು ಪ್ರಶಂಸಿಸಿದ್ದಾರೆ. ( ಕನ್ನಡ ಸಾಹಿತ್ಯ ಚರಿತ್ರೆ ) 

ಕರ್ಮಯೋಗಿ ಸಿದ್ಧರಾಮನ ವಚನಗಳು ವಚನ ವಾಹ್ಮಯದ ಉತ್ತಮ 
ಮಾದರಿಗಳು ಎಂದು ಹೊಗಳಿಕೆಯಿರುತ್ತದೆ. ಹೆಣ್ಣು ಪ್ರತ್ಯಕ್ಷ ಆಲಸಿದ್ಧ ಮಲ್ಲಿಕಾರ್ಜುನ 
ಎಂದು ಕೊಂಡಾಡಿದ ಘನತೆ ಈತನದು. 

ಪ್ರತಿಯೋರ್ವ ಶರಣ - ಶರಣೆಯರ ವಚನಗಳ ವೈಶಿಷ್ಟ ಹಿರಿಮೆ- ಗರಿಮೆಗಳನ್ನು 
ಬೇರೆ ಬೇರೆ ವಿದ್ವಾಂಸರು ವಿವರಿಸಿದ್ದುಂಟು. ಇಲ್ಲಿ ಅವಕಾಶ ಸಾಲದು. 

ವಚನಕಾರರಲ್ಲಿ ಹಲವರು, ಚಂದಿಮರಸ್ಯ ಸಕಳೇಶ ಮಾದರಸ, ಬಸವಣ್ಣ , 
ಚನ್ನಬಸವಣ್ಣ , ಸಿದ್ದರಾನು, ಮುಂತಾದವರು ಸಂಸ್ಕೃತದಲ್ಲಿಯೂ ಒಳ್ಳೇ ಪರಿಣತ. 
ರಾಗಿದ್ದರು, ಕೆಲವು ಕಡೆ ಸಂಸ್ಕೃತಶ್ಲೋಕಗಳನ್ನು ಆಧಾರರೂಪದಿಂದ ನೀಡಿದರೂ 
ತಮ್ಮ ಅಭಿಪ್ರಾಯಗಳ ಅಭಿವ್ಯಕ್ತಿಯನ್ನು ಕನ್ನಡದಲ್ಲಿಯೇ ಮಾಡಿದುದರಿಂದ ಕನ್ನಡ 
ಭಾಷೆಗೂ ಕನ್ನಡದ ಸಾಮಾನ್ಯ ಜನರಿಗೂ ಮಹೋಪಕಾರವಾಯಿತು. 

ಅವರ ವಚನಗಳು ಎಂದು ಕರೆವ ಸಾಹಿತ್ಯರೂಪವು ಹೆಚ್ಚಾಗಿ ಪದ್ಯಗಂಧಿಯಾದ, 
( ಅಥವಾ) ಬಹುಮಟ್ಟಿಗೆ ಪದ್ಯಲಯವನ್ನು ಅಲ್ಲಲ್ಲಿ ಒಳಗೊಂಡಿರುವ ಗದ್ಯರೂಪ 
ವಾಗಿದ್ದರೂ ಗೀತೆಗಳನ್ನು , ತ್ರಿಪದಿಗಳನ್ನು ವಚನವೆಂದು ಕರೆದಿದ್ದರು ಎಂದು 
ವಿದ್ವಾಂಸರು ಆಧಾರ ಪೂರ್ವಕವಾಗಿ ಬರೆದಿರುತ್ತಾರೆ, 
ಸಿದ್ದಗಂಗಾ 


ಸಂಗೀತ, ನಾಟಕ, ಜನಪದ ಸಾಹಿತ್ಯ , ಇತಿಹಾಸ, ಸಾಹಿತ್ಯ , ವಚನವಾಜ್ಯ 
ಯವು ಹಲವಾರು ಕ್ಷೇತ್ರಗಳಲ್ಲಿನ ಸಂಶೋಧನೆಗೆ ಆಧಾರವಾಗಬಲ್ಲದು ಎಂಬುದು 
ಇದರ ಹಿರಿಮೆಯ ಒಂದು ನಿದರ್ಶನವಾಗಿದೆ. 


ದೇವರ ದಾಸಿಮಯ್ಯನ ಆರು ವಚನಗಳು ಎಂಬ ಲೇಖನದಲ್ಲಿ ಪ್ರಶ ಸಂ೫೭ 
ಸಂ ೧ ೧೯೨೩ ) ಶಿವರಾಮ ಐತಾಳರು ದಾಸಿಮಯ್ಯ ಷಟ್ಟದಿಗಳನ್ನು ಸಾಂಗತ್ಯವನ್ನು 
ಗೀತಿಕೆಯಂಥ ಬಂಧವನ್ನು ವಚನರೂಪದಲ್ಲಿ ಬರೆದುದನ್ನು ತೋರಿಸಿದರಲ್ಲದೆ 
ಪರಿಶಿಷ್ಟ ದಲ್ಲಿ ಅಲ್ಲಮನ ಒಂದು ವಚನ ಕಿರಿಯಕ್ಷರ ಛಂದಸ್ಸಿನಲ್ಲಿ ಇರುವುದನ್ನು 
ಉದಾಹರಿಸಿದ್ದಾರೆ. 


ಕನ್ನಡ ದ್ರಾವಿಡ ಛಂದಸ್ಸಿನ ಹೊಸ ಚರಿತ್ರೆಯ ರಚನೆಗೆ ವಚನವಾಣ್ಮಯ 
ವಿಪುಲ ಆಕರ ಎಂದು ತಿಳಿಸಿದ್ದಾರೆ. ಮುಕ್ತ ಛಂದಸ್ಸಿನಲ್ಲಿ ಬರೆದ ಕವಿತೆಯೆಂದು 
ನೂರಾರು ಸಾವಿರಾರು ವಚನಗಳನ್ನು ತೋರಿಸಿಕೊಡಬಹುದು. 


ವಚನವಾಯದ ಪ್ರಭಾವವು ಶಿವದಾಸ ಗೀತೆಗಳ ಮೇಲೆ ಹಾಗೂ ಸರ್ವಜ್ಞನ 
ವಚನಗಳ ಮೇಲೆ ಗಾಢವಾಗಿ ಆಗಿರುವುದನ್ನು ಸುಲಭವಾಗಿ ತಿಳಿಯಬಹುದು, 
ಕಾವ್ಯದಲ್ಲಿ ಹರನನ್ನು ಹರಗಣಗಳನ್ನೂ ಮಾತ್ರ ಕೀರ್ತಿಸುವ ಹರಿಹರನು ಹರಧರ್ಮ 
ನಿಷ್ಠೆ ಗೂ ಹಿನ್ನೆಲೆ ವಚನಗಳೇ ವಚನಕಾರರೇ ಆಗಿದ್ದಾರೆ. ರಾಘವಾಂಕನ ಹರ. 
ನೆಂಬುದೇ ಸತ್ಯ , ಸತ್ಯವೆಂಬುದೆ ಹರನು ” ಎಂಬ ಉಕ್ತಿಯು ವಚನ ಧರ್ಮದ 
ಸಾರವೇ ಆಗಿರುತ್ತದೆ. 


ವಚನಗಳನ್ನು ಮುಂದೆ ವ್ಯವಸ್ಥಿತವಾಗಿ ಸಂಪಾದಿಸುವ ಲೇಖಕರ ಪರಂಪರೆಯೇ 
ಸಾಗಿ ಬಂದಿತು. 


ವಚನಕಾರರ ಪರಂಪರೆಯಲ್ಲಿ ಹಿರಿಮೆಯನ್ನು ವ್ಯಕ್ತಗೊಳಿಸಿದ ತೋಂಟದ 
ಸಿದ್ದಲಿಂಗಯತಿ ಹಾಗೂ ಅವರಶಿಷ್ಯ ಘನಲಿಂಗ, ನಿಜಗುಣ ಶಿವಯೋಗಿ ಮುಂತಾದ 
ದಾರ್ಶನಿಕ ಕವಿಗಳು ಈ ವಚನೋದ್ಯಾನದಲ್ಲಿ ಘಮ ಘಮಿಸಿದ ಕಲ್ಪವೃಕ್ಷಗಳು . 


೧೨ನೇ ಶತಮಾನಕ್ಕಿಂತ ಅನಂತರದ ಕನ್ನಡದ ಇತರ ಕವಿಗಳ ಮೇಲೆಯೂ 
ವಚನವಾಣ್ಮಯದ ಪ್ರಭಾವವು ಸ್ಪಷ್ಟವಾಗಿದೆ. ಬಸವಣ್ಣನವರ ವಚನ ಶೈಲಿಯ 
ಪ್ರಭಾವವು ಕುಮಾರ ವ್ಯಾಸನ ಮೇಲೆ ಉಂಟಾಗಿದೆ. ಕುಮಾರವ್ಯಾಸ ಭಾರತದ 
ಕರ್ಣನನ್ನು ಬ್ರಾಹ್ಮಣವೇಷದಿಂದ ಕೃಷ್ಣ ಬೇಡಿಪಡೆದ. ದಾನದ ಸೂಚನೆ ಬಸವಣ್ಣನ 
ವಚನಗಳಲ್ಲಿ ಮೊದಲು ವ್ಯಕ್ತವಾಗಿವೆ. 


ಮಾರ್ಚ್ - 1992 


15 


ಸಮಾಜದಲ್ಲಿ ಮೇಲು - ಕೀಳೆಂಬುದನ್ನು ತೊಡೆದು ಹಾಕಿ ದೀನದಲಿತರಿಗೆ 
ಸಮಾಜದಲ್ಲಿ ಮನ್ನಣೆಯ ಸ್ಥಾನವನ್ನು ತಂದು ಕೊಟ್ಟ, ಅಸ್ಪೃಶ್ಯತೆಯನ್ನು ಖಂಡಿಸಿ, 
ಸಮಾಜಸುಧಾರಣೆಯನ್ನು ಆಚರಣೆಯಲ್ಲಿ ತಂದ ವೀರಶೈವಧರ್ಮವು ದೀನದಲಿತರು 
ಈ ಧರ್ಮವನ್ನು ಹೆಚ್ಚಾಗಿ ಸೇರುವಂತೆ ಮಾಡಿ, ಕರ್ನಾಟಕದಲ್ಲಿ ಮಾತ್ರವಲ್ಲ, 
ಮಹಾರಾಷ್ಟ್ರ , ತೆಲುಗುನಾಡುಗಳಲ್ಲೂ ಪಸರಿಸುವಂತಾಯಿತು. 


ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿನ ಕೆಲವು ವೀರಶೈವ ಮನೆತನಗಳವರು ಮರಾಠಿ 
ಭಾಷೆಯನ್ನೇ ಆಡುತ್ತಿದ್ದರು. ಅವರು ಬಸವಣ್ಣನವರ ವಚನಗಳನ್ನು ಅವುಗಳ 
ಅನುವಾದಗಳನ್ನು ನಾನು ನೋಡಿರುತ್ತೇನೆ. ತಮಿಳರೂ ತಮ್ಮ ಲಿಪಿ, ಭಾಷೆಗಳ 
ಸಹಾಯದಿಂದ ವಚನ ವಾಹ್ಮಯವನ್ನು ಓದುತ್ತಿರಬಹುದು. 


- ಹೀಗೆ ವೀರಶೈವ ಧರ್ಮ ಸಾಹಿತ್ಯಗಳನ್ನು ಹೊರನಾಡುಗಳಲ್ಲೂ ಕನ್ನಡ 
ಭಾಷೆಯಲ್ಲೇ ಭಕ್ತರು ಓದುವ ಅವಕಾಶವನ್ನು ವಚನಕಾರರು ತಂದುಕೊಟ್ಟರು . 


ನೂತನ ಪುರಾತನರೆಂದು ಖ್ಯಾತರಾದ ಶಿವಶರಣ - ಶರಣೆಯರ ಚರಿತ್ರೆಗಳು 
ಕನ್ನಡ, ತೆಲುಗು, ( ವಿರಳವಾಗಿ ಮರಾಠಿ ) ಕವಿಗಳಿಗೆ ಕಾವ್ಯವಸ್ತುಗಳಾದವು. 
ಸಂಸ್ಕೃತದ ಚರ್ವಿತಚರ್ವಣವಾಗದೆ ನೂತನ ಕಥಾವಸ್ತುಗಳು ದೊರಕಿ, ಶ್ರೇಷ್ಠ 
ಕಾವ್ಯರಚನೆಗೆ ಕಾರಣವಾದವು. ಪವಾಡಗಳಿಂದ ನಿಬಿಡವಾದರೂ ಕೆಲವರ ಚರಿತ್ರೆ 
ಗಳು ನಿತ್ಯ ತತ್ಯದ ಮತ್ತು ಉನ್ನತ ವ್ಯಕ್ತಿತ್ವ ಚಿತ್ರಣ ನೀಡುವಲ್ಲಿ ಸಫಲ 
ವಾದವು. ( ವಿವರಗಳನ್ನು ಇಲ್ಲಿ ನೀಡಲಾಗುವುದಿಲ್ಲ.) 

ಈ ಚರಿತ್ರೆಗಳಲ್ಲಿ ಬಹಳ ಶ್ರೇಷ್ಠವಾದ ಉದ್ಧಂಥವೆಂದರೆ ಶೂನ್ಯ ಸಂಪಾದನೆ 
ವಚನಕಾರರಲ್ಲಿ ಹಲವರ ವಚನಗಳು ಸನ್ನಿವೇಶಗಳು ಜನರ ಬಾಯಲ್ಲಿ ಪಸರಿಸು 
ತಲೂ ಅಲ್ಲದೆ, ಅವರ ತಪ್ಪುಗಳನ್ನೇ ಮೆಲಕು ಹಾಕುತ್ತಿದ್ದ ಅವರ ಅನುಯಾಯಿ 
ಗಳು ಅವುಗಳಿಗೆ ಹೊಸರೂಪವನ್ನು ನೀಡಿರುವರೋ ಎಂಬ ಭಾವನೆ ಬಂದರೂ 
ಶಿವಾನುಭವ ಗೋಷ್ಠಿಗಳಲ್ಲಿ ಈ ವಚನಕಾರರ ವಚನಗಳ ಚರ್ಚೆಯಾಗುತ್ತಿದ್ದವರ 
ಹಿನ್ನೆಲೆಯಲ್ಲೇ ಈ ಶೂನ್ಯ ಸಂಪಾದನೆಯ ಮೂರ್ತಸ್ವರೂಪ ಬಂದಿರಲು ಸಾಕು. 
(ನೋಡಿ ವಚನ ಶಾಸ್ತ್ರರಹಸ್ಯವು, ದಿ. ದಿವಾಕರ ರಂಗರಾಯರ ಗ್ರಂಥ 

ಪೀಠಿಕೆ, ಪುಟ ೩೩ ) 


ಪ್ರಪಂಚದಲ್ಲಿನ ಸರ್ವ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿರುವ ಈ ಮಹಾ 
ಗ್ರಂಥದಮೂಲ ದೃಷ್ಟಾರರು, ಸ್ಪಷ್ಟಾರರು ಹಿಂದಣ ವಚನಕಾರರೇ ಅಗಿದ್ದಾರೆ. 
ಸಿದ್ದಗಂಗಾ 

16, 


ಇಂಥ ವಾಹ್ಮಯವನ್ನು ನಿರ್ಮಾಣಮಾಡುವಷ್ಟು ಶಕ್ತಿಯುಳ್ಳವರು ಕನ್ನಡ 
ನಾಡಿನಲ್ಲಿರುವರು, ಮತ್ತು ಇಂಥ ಉಚ್ಚ ಹಾಗೂ ಕಠಿಣ ವಿಚಾರಗಳನ್ನು ಸಹಜವಾಗಿ 
ವ್ಯ ಮಾಡುವ ಸಾಮರ್ಥವು ಕನ್ನಡ ನುಡಿಯಲ್ಲಿರುವ ಈ ಎರಡೂ ಮಾತುಗಳು 
ಈ ವಚನಶಾಸ್ತ್ರದಿಂದ ಸಿದ್ಧವಾಗುತ್ತವೆ ” - - ದಿವಾಕರ . 


- ಡಿ. ಎಂ. ಆರ್ . ಶ್ರೀನಿವಾಸಮೂರ್ತಿಯವರು ಭಕ್ತಿ ಭಂಡಾರಿ ಬಸವಣ್ಣನವರು 
ಎಂಬ ಗ್ರಂಥದಲ್ಲಿ ಕನ್ನಡವು ಮೈಲಿಗೆಯ ಭಾಷೆಯೆಂದು ತಿಳಿದು ಸ್ನಾನಮಾಡಿ 
ದೇವರ ಕೋಣೆಗೆ ಹೋದ ಕರ್ಮಠರು ಅದನ್ನು ಆಗ ಮಾತನಾಡಲು ಬಳಸು 
ತಿರಲಿಲ್ಲ. ಬಸವಣ್ಣನವರು ಕನ್ನಡವು ದೇವರ ಪೂಜೆಯಲ್ಲಿ ಬಳಸಲು ಅರ್ಹವೆಂದು 
ಅದಕ್ಕೆ ಉನ್ನತ ಸ್ಥಾನವನ್ನು ತಂದು ಕೊಟ್ಟರು ಎಂದು ಬರೆದುದನ್ನು ಸ್ವಲ್ಪ ತಿದ್ದಿ 
ಬಸವಪೂರ್ವದ ಮತ್ತು ಬಸವಕಾಲದ ಶರಣರು ಕನ್ನಡಕ್ಕೆ ಈ ಘನತೆಯನ್ನು 
ತಂದುಕೊಟ್ಟರು ಎಂದು ಬರೆಯುವುದುಹೆಚ್ಚು ಸಮರ್ಪಕವಾಗುತ್ತದೆ. 


೧ ಯಾರೋ ವೈದಿಕ ಬ್ರಾಹ್ಮಣರು ಸ್ನಾನಮಾಡಿದಮೇಲೆ ಕನ್ನಡ ಮಾತಾಡುವ 
ಅಗತ್ಯ ಸಂದರ್ಭ ಬಂದಾಗ, ಆ ಮೇಲೆ ಮತ್ತೆ ಸ್ನಾನಮಾಡಿ ಬರುತ್ತಿದ್ದರಂತೆ. 
ಊಟಕ್ಕೆ ಕುಂತಾಗಲೂ ಕನ್ನಡವನ್ನೂ ಬಳಸದೆ, ಸಂಸ್ಕೃತದಲ್ಲೇ ತನಗೆ ಬೇಕಾದು 
ದನ್ನು ಹೇಳುತಿದ್ದ ಒಬ್ಬ ಬ್ರಾಹ್ಮಣನ ಕಥೆಯನ್ನು ನನ್ನ ದೊಡ್ಡಪ್ಪ ತಿಮ್ಮಣ್ಣ 
ಹೆಗಡೆ ನನಗೆ ಹೇಳಿದ್ದರು. ಉಪ್ಪು ಬೇಕಾದಾಗ, ಹೆಂಡತಿಯ ಹತ್ತಿರ 
( ಸನ್ನೆಯಿಂದ ತಿಳಿಸದೆ) ಸೈಂದ್ರ ( ಕಲ್ಲುಪ್ಪು ) ಮಾನೀಯತಾಂ ಎಂದು ಹೇಳಿದನಂತೆ . 
ಅವಳು ಸಿಂಧು ದೇಶದಲ್ಲಿ ಹುಟ್ಟಿದ್ದ ಪ್ರಾಣಿ ಅಂದರೆ , ಕುದುರೆ ಎಂದು ತಿಳಿದು ಕುದುರೆ 
ಯನ್ನು ಊಟದ ಕೋಣೆಗೆ ತಂದು ನಿಲ್ಲಿಸಿದಳು . ಇದು ಸಂಸ್ಕೃತ ವ್ಯಾಮೋಹ 
ವನ್ನು ಲೇವಡಿಮಾಡುವಂತಿದೆ. 


ವೀರಶೈವ ಧರ್ಮ ಕುರಿತು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಲ್ಲಿ ಕೃತಿ 
ಗಳು ಹಲವಾರು ಗ್ರಂಥಗಳು ಬಂದಿವೆ, ಬರುತ್ತಲಿವೆ. ವಚನಗಳ ತಂಡಗಳ 
ಅನುವಾದಗಳೂ ಪ್ರಕಟವಾಗುತ್ತಿವೆ, 


ಆದರೆ, ಕಳೆದ ಶತಮಾನಕ್ಕಿಂತ ಹಿಂದೆಯೇ ಬಸವೇಶ್ವರರ ವಚನಗಳು 
ಜರ್ಮನ್ ಭಾಷೆಗೆ ಅನುವಾದಿತವಾಗಿದ್ದ ಮಹತ್ವದ ವಿಷಯವನ್ನು ಯೂರೋಪ್ 
ಪ್ರವಾಸದಲ್ಲಿದ್ದಾಗ ತಿಳಿದುಕೊಂಡ ಮಹಾವಿದ್ವಾಂಸರು ಪ್ರತಿಭಾವಂತರೂ ಆಗಿರುವ 
ತರಳುಬಾಳಿನ ಪೂಜ್ಯ ಶ್ರೀ ಶಿವಕುಮಾರಸ್ವಾಮಿಗಳು ತಮ್ಮ ಉಪನ್ಯಾಸದಲ್ಲಿ 
ತಿಳಿಸಿದ್ದರು, 


ಮಾರ್ಚಿ- 1992 


- 17 


ವಚನವಾಯದಲ್ಲಿ ಶ್ರೀ ದಿವಾಕರರು ತಿಳಿಸಿದಂತೆಯೇ ಸಂಪ್ರದಾಯದ 
ಧರ್ಮಾಚರಣೆಗೆ ಸಂಬಂಧಪಟ್ಟಿರುವ ವಚನಗಳೂ ಶ್ರೇಷ್ಠ ವಾದ ಶಿವಯೋಗಾಚರ 
ಣೆಯ ವಿಧಿವಿಧಾನಗಳ ವಿವರಗಳೂ ಮಹತ್ವಪೂರ್ಣವಾಗಿ ವಿವರಿಸಲ್ಪಟ್ಟಿವೆ. ವೇದ 
ಗಳ ಕರ್ಮಕಾಂಡದ ಪ್ರಾಣಿಹಿಂಸೆಯನ್ನು ಖಂಡಿಸಿದರೂ ವೀರಶೈವರು ಅವುಗಳಲ್ಲಿ 
ಹಾಗೂ ಉಪನಿಷತ್ತು ಆಗಮಗಳಲ್ಲಿ ಬಂದಿರುವ ಶ್ರೇಷ್ಠವಾದ ಶತ್ರಜ್ಞಾನವನ್ನ 
ಅಂಗೀಕರಿಸಿ ತಮ್ಮ ನಡೆ- ನುಡಿಗಳಿಂದ ಇಹ- ಪರ ಎರಡನ್ನೂ ಒಂದಕ್ಕೊಂದಕ್ಕೆ 
ವಿರೋಧ ಬಾರದಂತೆ ಸಾಧಿಸಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿರುವರು. 
ವ್ಯಕ್ತಿ . ಕಾಲಮಾನಪರಿಸ್ಥಿತಿಯ ಪ್ರಭಾವದಿಂದಾಗಿ ಈ ಉಪದೇಶಗಳ ಆಚರಣೆಗಳಲ್ಲಿ 
ದೋಷಗಳುಂಟಾಗುವುದು. ಸಮಾಜಸುಧಾರಕರು ಮತ್ತೆ ಮತ್ತೆ ಬಂದು ಜೀವನವನ್ನು 
ಹಸನ ಮಾಡಲು ಹವಣಿಸುವುದೂ ನಡೆದೇ ಇರುವಂಥ ಅವಶ್ಯಕತೆಯಾಗಿರುತ್ತದೆ. 


ಹಿಂದಿನ ಕಾಲದ ಗಣಾಚಾರದ ಪ್ರಕಾರ ಇಂದು ನಡೆಯುವುದು ಸೂಕ್ತವಲ್ಲ 
ಎಂದು ಡಾ||ಜಿ.ಎಸ್ . ಶಿವರುದ್ರಪ್ಪನವರು ಒಂದು ಲೇಖನದಲ್ಲಿ ಪ್ರತಿಪಾದಿಸುತ್ತಾರೆ. 


- ಈಗಿನ ಜೀವನದಲ್ಲಿ ಹಿಂಸೆ, ಅಸಹನೆ, ನೀಚಸ್ವಾರ್ಥ, ಸಂಕುಚಿತತೆಗಳು 
ತಾಂಡವವಾಡುತ್ತಿವೆ. ಇಂಥಕಾಲದಲ್ಲಿ ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸಲು 
ಧಾರ್ಮಿಕ ಮುಖಂಡರು ವಿಶೇಷವಾಗಿ ಪ್ರಯತ್ನಿಸುವ ಅವಶ್ಯಕತೆಯು ಹಿಂದಿಗಿಂತಲೂ 
ಇಂದು ಹೆಚ್ಚಾಗಿದೆ. 


ಜಾತಿದ್ವೇಷ, ಧರ್ಮದ್ವೇಷಗಳನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಧರ್ಮಸಮನ್ವಯ 
ಮಾಡುವ ವಿಶಾಲವಾದ ಮಾನವಧರ್ಮದ ಅಹಿಂಸೆ ಅನುಕಂಪ ಲೋಕಸೇವಾ ಪ್ರವೃತ್ತಿ 
ಗಳುಳ್ಳ ಜನರು ಸಿದ್ದರಾಗ ಬೇಕಾಗಿದೆ. ನೀತಿಮತ್ತೆಗೆ ಒತ್ತು ಕೊಡುವ ಶಿಕ್ಷಣನೀತಿ 
ಯನ್ನು ಪುನಃ ರೂಢಿಗೊಳಿಸಬೇಕಾದ ಅಗತ್ಯ ಎಂದಿಗಿಂತಲೂ ಇಂದು ಹೆಚ್ಚಾಗಿದೆ. 


ಸದಾಚಾರಕ್ಕೆ ವಿಶೇಷ ಮಹತ್ವ ನೀಡುವ ವಚನಗಳನ್ನು ಶಿಕ್ಷಣಕ್ರಮದಲ್ಲಿ ಹೆಚ್ಚು 
ಅಭ್ಯಾಸ ಮಾಡಲು ಅವಕಾಶ ಕಲ್ಪಿಸಬೇಕು. ಶ್ರೇಷ್ಠವಾದ ವಚನಗಳ ಸಾರ್ವತ್ರಿಕ 
ಅಭ್ಯಾಸ ಪ್ರಸಾರಗಳಿಂದ ಬದುಕು ಉತ್ತಮವಾಗಿ , ಜೀವನದಲ್ಲಿ ನೆಮ್ಮದಿಯುಂಟಾಗಲು 
ಸಹಾಯಕವಾಗಲಿ ಎಂದು ಹಾರೈಸುತ್ತೇನೆ. 


18. 


ಸಿದ್ಧಗಂಗಾ 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ . ಎಸ್ . ನರಸಿಂಹ ಜೀಯರ್‌, ಲಕ್ಷ್ಮಯ್ಯ ಗಾರ್ಡನ್ , 14ನೇ ಕ್ರಾಸ್, 

- ಸೋಮೇಶ್ವರಪುರಂ , ತುಮಕೂರು. 
ಸಸ್ಯಗಳೂ ಸಹ ಮಾನವರಂತೆ ಸುಖ , ದುಃಖ , ಪ್ರೇಮ, ಸಂತೋಷಗಳನ್ನು 
ಅನುಭವಿಸಬಲ್ಲವು ಎಂಬ ವಿಚಾರವನ್ನು ಧರ್ಮ ಸಂಹಿತೆ ರೂಪಿಸಿರುವ ಮನು 
ಮಹರ್ಷಿಯು ತಿಳಿಸಿದ್ದಾನೆ. ಅವನು ತಿಳಿಸಿರುವ ಪ್ರಕಾರ ಅಂತಃ ಸಂಜ್ಞಾ 
ಭವಂತೈತೆ ಸುಖ - ದುಃಖ ಸಮನ್ವಿ ತಾಃ ” They ( Plants ) have full 
Consciousness within them and are therefore Capable 
of experiencing both pleasure and Pain ”. 

ಮನುಷ್ಯರಂತೆ ಸಸ್ಯಗಳು ಸುಖ - ದುಃಖಗಳನ್ನು ಸಂತೋಷ ನಲಿವುಗಳನ್ನು 
ಅನುಭವಿಸಬಲ್ಲವೇ ಹೇಗೆ ಎಂಬ ಬಗ್ಗೆ ಅನೇಕ ವಿಜ್ಞಾನಿಗಳು ಪ್ರಯೋಗಮಾಡಿದ್ದಾರೆ, 
ನಮ್ಮ ಭಾರತೀಯರೇ ಆದ ಶ್ರೀ ಜಗದೀಶಚಂದ್ರ ಬೋಸ್‌ರವರು (1858 -1937 ) 
ಸಸ್ಯಗಳೂ ಸಹ ಪ್ರಾಣಿಗಳಂತೆ ಸುಖ - ದುಃಖ , ನೋವು- ನಲಿವುಗಳನ್ನು ಅನುಭವಿ 
ಸಬಲ್ಲವು ಎಂಬುದನ್ನು ಪ್ರಯೋಗಗಳ ಮೂಲಕ ಕಂಡು ಹಿಡಿದರು . ( Bose 
proved that plants responded to tone of Voice and 
they can feel Love , heat, pain and excitement.) 
ಆ ಕಾಲದಲ್ಲಿ ಈ ವಿಚಾರವು ಅನೇಕ ವಿಜ್ಞಾನಿಗಳಿಗೆ ಆಶ್ಚರ್ಯವಾಗಿ ಕಂಡಿತು . 


ಸ್ವೀರ್ಡದೇಶದ ಪ್ರೊಫೆಸರ್‌ರವರಾದ ಡಾ|| ಷೆಲ್ಲ ೯( Sheldon) ರವರು . 
ಮಾಡಿರುವ ಪ್ರಯೋಗವು ಡಾ !!ಬೋಸ್‌ರವರ ಅಭಿಪ್ರಾಯವನ್ನು ಖಚಿತಪಡಿಸಿದೆ. 
ಸ್ವೀರ್ಡದೇಶದ ಡೆನ್ವರ್‌ನಲ್ಲಿರುವ ಟೆಂಪಲ್ ಟ್ರಯಲ್ ( Temple Buell) 
ಕಾಲೇಜಿನಲ್ಲಿ ಇವರು ಹೂ ಬಿಡುವ ಗಿಡಗಳ ಮೇಲೆ ಸಂಗೀತದ ಪ್ರಭಾವವನ್ನು 
ಪ್ರಯೋಗಕ್ಕೊಳಪಡಿಸಿದ್ದಾರೆ. ಒಂದೇ ಜಾತಿಯ ಹೂವಿನ ಗಿಡಗಳನ್ನು ಮೂರು 
ಬೇರೆ ಬೇರೆ ದೂರದ ಅಂತರದಲ್ಲಿ ಒಂದೇತರದ ಭೂಮಿಯಲ್ಲಿ ಎಲ್ಲಕ್ಕೂ ಸಮನಾದ 
ಗೊಬ್ಬರ ಮತ್ತು ನೀರನ್ನು ಕೊಟ್ಟು ಬೆಳೆಸಿದರು ಒಂದು ಸ್ಥಳದಲ್ಲಿ ಬೆಳೆಯು 
ತಿರುವ ಹೂವಿನ ಗಿಡಗಳ ಸಮೀಪದಲ್ಲಿ ಅವುಗಳಿಗೆ ಕೇಳಿಸುವಂತೆ Rock 
Musicನ್ನು ಬಿತ್ತರಿಸುತಿದ್ದರು. ಎರಡನೇ ಸ್ಥಳದಲ್ಲಿ ಬೆಳೆಸಿದ ಹೂವಿನಗಿಡಗಳ 
ಮೇಲೆ ಯಾವ ವಿಧವಾದ ಸಂಗೀತವನ್ನೂ ಬಿತ್ತರಿಸದೆ ಮಾಮೂಲಾಗಿ ಬೆಳೆಯಲು 
ಬಿಟ್ಟರು. ಮತ್ತೊಂದು ಸ್ಥಳದಲ್ಲಿ ಬೆಳೆಸಿದ ಹೂವಿನ ಗಿಡಗಳ ಮೇಲೆ ಮಧುರವಾದ 
ಸಿತಾರ್‌ವಾದನದ ಸಂಗೀತವನ್ನು ಬಿತ್ತರಿಸಿದರು . ಹೂವು ಬಿಟ್ಟ ನಂತರ ಏಕಕಾಲದಲ್ಲಿ 
ಮೂರುಕಡೆ ಪರಿಶೀಲಿಸಿದರು . ರಾಕ್ ಸಂಗೀತ ಬಿತ್ತರಿಸಿದ ಸ್ಥಳದಲ್ಲಿ ಬೆಳೆಸಿದ 
ಮಾರ್ಚಿ - 1992 


19 


ಹೂವಿನ ಗಿಡದಲ್ಲಿದ್ದ ಹೂವುಗಳೆಲ್ಲಾ ಸತ್ತು ಬಿದ್ದಿದ್ದವು ಯಾವುದೇ ಸಂಗೀತ 
ವಿಲ್ಲದೆ ಬೆಳೆಸಿದ ಸ್ಥಳದಲ್ಲಿ ಗಿಡಗಳಲ್ಲಿ ಹೂವುಗಳು ಸಾಮಾನ್ಯವಾಗಿ ಅರಳುವಂತೆ 
ಅರಳಿದವು. ಆದರೆ ಮಧುರವಾದ ಸಿತಾರ ವಾದನ ಸಂಗೀತ ಹಾಕಿದ ಸ್ಥಳದಲ್ಲಿನ 
ಗಿಡಗಳ ಹೂಗಳು ಸುಂದರವಾಗಿ ಅರಳಿ ಕಳ ಕಳ ಎಂದು ರಂಜಿಸುತ್ತಿದ್ದು ದೇ | 
ಅಲ್ಲದೆ ಸಂಗೀತ ಬರುತ್ತಿದ್ದ ದಿಕ್ಕಿಗೆ ಗಿಡಗಳ ರೆಂಬೆಗಳು ಬಾಗಿ ಸಂಗೀತವನ್ನು 
ಆಲಿಸುತ್ತಿರುವಂತೆ ಕಂಡವು. ಈ ಪ್ರಯೋಗದಿಂದ ಸಸ್ಯಗಳು ಧ್ವನಿಗೆ ಸ್ಪಂದಿಸಿ 
ಸುಖ ದುಃಖ ನೋವು ನಲಿವುಗಳನ್ನು ಅನುಭವಿಸುತ್ತವೆಂಬುದನ್ನು ತಿಳಿಯಬಹು 
ದಾಗಿದೆ. ಇದೇ ವಿಚಾರವನ್ನೇ ಮನು ಮಹರ್ಷಿಯು ಸಾವಿರಾರು ವರ್ಷಗಳ ಹಿಂದೆಯೇ 
ತಿಳಿಸಿದ್ದರು. 

( ಆಧಾರ ' ಹಿಂದೂ ' ಪತ್ರಿಕೆ 9.10- 91) 


ಬಾಂಕಾಂಕಿನಲ್ಲಿ ನಡೆದ ಪ್ರಯೋಗಗಳಲ್ಲಿ ಸಸ್ಯಗಳನ್ನು ಪ್ರೀತಿಯಿಂದ ಸಾಕಿದಲ್ಲಿ 
ಆಗುವ ಪರಿಣಾಮವನ್ನು ನೋಡೋಣ, ಬಾಂಕಾಂಕಿನ ಚಲಾಲಾಂಗ್ಕೋರ್ನ್ 
ವಿಶ್ವವಿದ್ಯಾನಿಲಯದಲ್ಲಿ ಒಂದು ತಂಡದ ವಿದ್ಯಾರ್ಥಿಗಳು 70 ಮುಸುಕಿನಜೋಳದ 
ಗಿಡಗಳನ್ನು ಬೆಳೆಸಿ ಅವುಗಳನ್ನು ಸಮನಾದ ಎರಡು ಪ್ರದೇಶಗಳಾಗಿ ವಿಂಗಡಿಸಿದರು 
ನೆಲದ ಹದ ಗೊಬ್ಬರದ ಪ್ರಮಾಣ ಬೀಜ ನೀರಿನಹಂಚಿಕೆ ಎರಡಕ್ಕೂ ಒಂದೇ 
ಸಮನಾಗಿರುವಂತೆ ನೋಡಿಕೊಂಡರು, ಉಳಿದೆಲ್ಲಾ ಅಂಶಗಳೂ ಒಂದೇ ತೆರನಾಗಿ 
ರುವಂತೆ ವ್ಯವಸ್ಥೆ ಮಾಡಿದರು. ಒಂದುಭಾಗದ ಗಿಡಗಳಿಗೆ ವಿದ್ಯಾರ್ಥಿಗಳು ಬಂದು 
ಪ್ರೀತಿಯಿಂದ ಮಾತನಾಡಿಸುತ್ತಾ ಪ್ರೇಮದ ಭಾವನೆಯನ್ನು ಧಾರೆಯೆರೆಯುತ್ತಾ 
ಬಂದರು, ಮತ್ತೊಂದು ಭಾಗಕ್ಕೆ ನೀರು ಗೊಬ್ಬರ ಸಮನಾಗಿ ನೋಡಿ 
ಕೊಳ್ಳುತ್ತಾ ತಾನೇ ಸ್ವಾಭಾವಿಕವಾಗಿ ಬೆಳೆಯಲು ಬಿಟ್ಟರು. ಸುಮಾರು 20ದಿವಸ 
ಗಳ ನಂತರ ಪ್ರತಿಯೊಂದು ಗಿಡದ ಎತ್ತರವನ್ನೂ ಅಳತೆಮಾಡಿ ಹೋಲಿಸಿನೋಡಿ 
ದಾಗ ಪ್ರೇಮದ ಭಾವನೆಯನ್ನೂ ಪಡೆದ ಗಿಡಗಳು ತನ್ನ ಪಾಡಿಗೆ ಬಿಟ್ಟ ಭಾಗದ 
ಗಿಡಗಳಿಗಿಂತ ಶೇ 10 ರಷ್ಟು ಹೆಚ್ಚು ಎತ್ತರ ಬೆಳೆದಿದ್ದವು. 


ಈ ಫಲಿತಾಂಶವನ್ನು ಕಂಡು ಪ್ರೋತ್ಸಾಹಿತರಾದ ವಿದ್ಯಾರ್ಥಿಗಳು ಮರುವರ್ಷ 
ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಗಮನಕೊಟ್ಟು ಮತ್ತೆ ಪ್ರಯೋಗ ಮಾಡಿದರು. 
ಸಸ್ಯಶಾಸ್ತ್ರ ವಿಭಾಗದ ಒಬ್ಬ ಸಸ್ಯವಿಜ್ಞಾನಿಯನ್ನು ಈ ಪ್ರಯೋಗದ ಸ್ಥಿತಿಯ ನಿಯಂತ್ರ 
ಣಕ್ಕೆ ಆಹ್ವಾನಿಸಿದರು, ಈಸಲ ಅವರು ಚೆಂಡುಹೂಗಳನ್ನು ಬೆಳೆಸಿದರು. ಬೀಜಗಳನ್ನು 
ನೆಟ್ಟು ಬಂದಸಸಿಗಳಲ್ಲಿ ಒಂದೇಎತ್ತರ ದಪ್ಪ ಇದ್ದವುಗಳನ್ನು ಮಾತ್ರ ಆರಿಸಿ ಪ್ರಯೋಗ 
ಭೂಮಿಯಲ್ಲಿ ನೆಟ್ಟರು. ಯಥಾರೀತಿ ಎರಡು ವಿಭಾಗಮಾಡಿ ಎರಡಕ್ಕೂ ಒಂದೇ 
ಬಗೆಯ ಭೌತಿಕ ಸೌಲಭ್ಯಗಳನ್ನೊದಗಿಸಿದರು. ನೀರನ್ನೂ ಸಹ ಒಂದು ಗಿಡಕ್ಕಿಷ್ಟು 


ಸಿದ್ದಗಂಗಾ 


20 


ಎಂದು ಅಳೆದು ಸಮನಾಗಿ ಕೊಟ್ಟರು. ಪ್ರಯೋಗಕ್ಕೆ ಮುಂಚೆ ತಮ್ಮ ಮನಸ್ಸಿನ 
ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲು ಮೌನವಾಗಿ ಕುಳಿತು ಅಭ್ಯಾಸಮಾಡಿದರು 
ಪ್ರಯೋಗ ಕಾಲದಲ್ಲಿ ಒಂದು ವಿಭಾಗದ ಗಿಡಗಳಿಗೆ ಮಾತ್ರ ತಮ್ಮ ಪ್ರೀತಿಯ ಭಾವನೆ 
ಗಳನ್ನು ವಿತರಿಸಿದರು. ಇನ್ನೊಂದುಭಾಗ ಕೇವಲ ವೈಜ್ಞಾನಿಕ ನಿಯಂತ್ರಣದಲ್ಲಿ ಅದರ 
ಪಾಡಿಗೆ ಅದನ್ನು ಬೆಳೆಯಲು ಬಿಟ್ಟರು. ಮನಸ್ಸನ್ನು ಏಕಾಗ್ರಗೊಳಿಸಿ ಒಂದು ಭಾಗದ 
ಗಿಡಗಳು ಸಂತೋಷವಾಗಿರಲಿ ಎಂದುಹಾರೈಸಿದರು . ಸುಂದರವಾಗಿ ಸೊಂಪಾಗಿ ಬೆಳೆದು 
ಹಳದಿ ಹೂಗಳಿಂದ ತುಂಬಿರುವುವು ಎಂದು ಕಲ್ಪಿಸಿ ಕೊಂಡರು. 24 ದಿವಸಗಳ ನಂತರ 
ಪ್ರತಿಯೊಂದು ಗಿಡವನ್ನೂ ಅಳತೆ ಮಾಡಿದರು . ಬಿಟ್ಟ ಹೂಗಳನ್ನು ಎಣಿಸಿದರು . 


24 


ಫಲಿತಾಂಶ ಹೀಗಿತ್ತು : 
ಪ್ರೇಮತರಂಗಗಳನ್ನು ೦ಡ ಗಿಡಗಳು ನಿಯಂತ್ರಿತ ಭಾಗದ ಗಿಡಗಳು 
1 ) ಗಿಡಗಳ ಸಂಖ್ಯೆ 34 
2) ಬಿಟ್ಟ ಹೂಗಳ ಸಂಖ್ಯೆ 23 
3) ಮೊಗ್ಗು ಗಳ ಸಂಖ್ಯೆ 30 
4) ಸರಾಸರಿ ಎತ್ತರ 25 - 25 ಸೆಂ . ಮೀ . 16 . 92 ಸೆಂಮೀ . 


- ೧ 


ಹೀಗೆಪ್ರೇಮ ಪೋಷಿತ ಗಿಡಗಳ ಸರಾಸರಿ ಎತ್ತರ ನಿಯಂತ್ರಿತ ಭಾಗದ ಗಿಡಗಳ 
ಸರಾಸರಿ ಎತ್ತರಕ್ಕಿಂತ 49. 2 % ಹೆಚ್ಚಾಗಿತ್ತು . ವಿದ್ಯಾರ್ಥಿಗಳು ಈ ಕುರಿತು ಅ೦ಕಿ 
ಅಂಶಗಳನ್ನು ವಿಶ್ಲೇಷಣೆ ಮಾಡಿದರು. ಅಂತರವನ್ನು ಲೆಕ್ಕ ಹಾಕಿದರು. ಅಂತೂ ಈ 
ಪ್ರಯೋಗ ಅರ್ಥಪೂರ್ಣ ಹಾಗೂ ವಿಶೇಷ ಎಂಬುದನ್ನು ಅರಿತುಕೊಂಡರು, ಇಂತಹ 
ನೂರು ಪ್ರಯೋಗಗಳು ಒಂದೇ ಸತ್ಯವನ್ನು ತೋರಿಸಿದವು, ಪ್ರೇಮವನ್ನು ಪಡೆದ 
ಸಸ್ಯಗಳು ಹೆಚ್ಚು ಎತ್ತರ ಬೆಳೆದವು ಹೆಚ್ಚು ಹೂ ಬಿಟ್ಟವು. 


ಈ ಪ್ರಯೋಗಗಳಿಂದ ನಮಗೆ ಅರಿವಾಗ ಬಲ್ಲ ಸಂಗತಿಯೆಂದರೆ ಸಸ್ಯಗಳೂ ಸಹ 
ಪ್ರಾಣಿಗಳಂತೆ ಸುಖ, ದು : ಖ , ನೋವು- ನಲಿವು, ಪ್ರೀತಿ, ಮತ್ಸರಗಳಿಗೆ ಹೇಗೆ ಸ್ಪಂದಿಸು 
ಸುತ್ತವೆ ಎಂಬುದು ತಿಳಿಯುವುದಲ್ಲದೆ ನಮ್ಮ ಪೂರ್ವಜರು ಇವೆಲ್ಲವನ್ನೂ ತಮ್ಮ 
ಆಧ್ಯಾತ್ಮ ಶಕ್ತಿಯಿಂದಲೇ ಅರಿತಿದ್ದರು ಎಂಬುದು ತಿಳಿಯಬರುತ್ತದೆ. ಈ ಪ್ರಯೋಗ 
ಗಳಿಂದ ನಾವು ಹೆಚ್ಚು ಗಮನಿಸಬೇಕಾದ ಮತ್ತೊಂದು ಬಹು ಮುಖ್ಯ ಅಂಶವೆಂದರೆ 
ಪ್ರೇಮ, ವಾತ್ಸಲ್ಯಗಳು ಕೆಳಸ್ತರದ ಜೀವಿಗಳ ಮೇಲೆ ಸಹ ಇಷ್ಟೊಂದು ಪರಿಣಾಮ 
ಬೀರುವಾಗ ವಿಕಾಸದ ಮೇಲುಸ್ತರದಲ್ಲಿರುವ ಮಾನವರ ಮೇಲೆ ಇನ್ನೆಷ್ಟಿರ ಬೇಕು. 
ಇದನ್ನರಿತು ನಾವು ಅಂದರೆ ಮಾನವ ವರ್ಗದವರು ಗಿಡ, ಮರ, ಜೀವ, ಜಂತುಗಳನ್ನು 
ಹೆಚ್ಚಿನದಾಗಿ ಸರ್ವಮಾನವರನ್ನು ಪ್ರೀತಿಸಬೇಕಾದುದು ನಮ್ಮ ಆದ್ಯ ಕರ್ತವ್ಯವಲ್ಲವೇ ! 


ಮಾರ್ಚಿ - 92 


21 


ಭಕ್ತಿ - ನವ ಪಾತ್ರ ಏನು ? 
ಟಿ. ಎಸ್. ಪ್ರಸಾದ್ , ಡೆಪ್ಯೂಟಿ ಮೇನೇಜರ್ , ಎಸ್ . ಬಿ. ಎಂ , ಸರ್ ವೀಸ್ ಬ್ರಾಂಚ್ , 
ಅಪ್ಸ್ಟೇರ್, ಲೇಡಿಕರ್ಜನ್ ರೋಡ್, ಬೋರಿಂಗ್ ಹಾಸ್ಪಿಟಲ್ ಮುಂಭಾಗ ಬೆಂಗಳೂರು – 1, 

ಭಕ್ತಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧಕ ಮಾದ್ಯಮ , ಭಕ್ತಿ ಎಂದರೇನು? 
ಅದು ಕೇವಲ ನಂಬಿಕೆಯೆ ? ಅದನ್ನು ಸಂಪಾದಿಸುವುದು ಹೇಗೆ ? ಅದು ಹೇಗೆ 
ಹುಟ್ಟುತ್ತದೆ, ಉದ್ಭವವಾಗುತ್ತದೆ, ಅದು ಅವರವರ ಕರ್ಮಾವಷೇಶಗಳಿಗೆ ಸಂಬಂಧಿ 
ಸಿದೆಯೇ ? ಅದಕ್ಕೂ ಆತ್ಮಕ್ಕೂ ಸಂಬಂಧವಿದೆಯೆ , ಅಥವ ಕೇವಲ ಅನುಭವಗಳಿಂದ 
ಮಾತ್ರ ಹುಟ್ಟುತ್ತದೆಯೆ , ಅಥವ ಅದು ಕೇವಲ ದೊಡ್ಡವರಾಗುತ್ತಾ ಆಗುತ್ತಾ 
ಹುಟ್ಟುತ್ತದೆಯೆ , ಸಣ್ಣವರಲ್ಲಿ ಭಕ್ತಿ ಜನಿಸುವುದೇ ಇಲ್ಲವೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ 
ಈ ಲೇಖನ ವಿವೇಚನಾಯುತವಾಗಿ ವಿಚಾರಾತ್ಮಕವಾಗಿ ವಿಶ್ಲೇಷಿಸುತ್ತದೆ. ಉದಾಹ 
ರಣೆಗೆ ಭಗವದ್ಗೀತೆಯ ಗೀತಾನು ಬೋಧೆಯಲ್ಲಿ ಪರಮಾತ್ಮನು ಅಪ್ಪಣೆ ಕೊಡಿಸಿ 
ದಂತಹ ಈ ಶ್ಲೋಕನೋಡಿ” ಮಯಾ ಏವ ಮನಾ ಅದತ್ಯ ಮಯಿ ಬುಧೀಂ 
ನಿವೇಷಯಾ ನಿವಾಸನ್ಯಾಸಿ ಮಮ್ ಏವ ಅಥ ಊರ್ದ್ವ೦ ನ ಸಂಶಯಾ!. ಅಂದರೆ 
ವಾಸ್ತವವಾಗಿ ವಿಚಾರ ಮಾಡಿದರೆ ಭಕ್ತಿ ಎಂಬ ನಂಬಿಕೆ ಮಾಧ್ಯಮ ಶಕ್ತಿಯಿಂದ 
ನಮ್ಮ ಎಲ್ಲಾ ವಿಚಾರಗಳು ಪರಮಾತ್ಮನಲ್ಲಿ ಸಂಕೀರ್ಣವಾಗಬೇಕು. ಹಾಗೆಂದರೆ 
ನಮ್ಮ ಮೆದುಳೆಂಬ ಮನೆಯಲ್ಲಿ ಸಂಶಯಗಳನ್ನು ದೂರ ಮಾಡಿ ಪರಮಾತ್ಮನನ್ನು 
ಬೆಳಕಿನ ಶುಭ್ರತೆಯಲ್ಲಿ ಕಾಣಬೇಕು. 


ವಾಸ್ತವವಾಗಿ ಭಕ್ತಿ ರಸ ಹುಟ್ಟಲು ಮುಖ್ಯ ಮನಸ್ಸಿನ ಮೇಲೆಯನ್ನು ಬದ 
ಲಾಯಿಸಬೇಕು. ಇದಕ್ಕೆ ಅಗಾಧ ನಂಬಿಕೆ ಬಹಳ ಮುಖ್ಯ . ಇಲ್ಲಿ ಎಲ್ಲರೂ 
ಗಮನಿಸಬೇಕಾದ ಅಂಶ ಎಂದರೆ ದೇವರು ತಾರ್ಕಿಕ ಸಾಂಧರ್ಭಿಕ ಹಾಗೂ ವೈಜ್ಞಾ 
ನಿಕ- ವೈಚಾರಿಕ ಪರಿವೆಗಳಿಗೆ ದೂರ. ಪ್ರಪಂಚದ ಸೃಷ್ಟಿಯೇ ಇವ್ಯಾವುಗಳ ಮೇಲೂ 
ನಿಂತಿಲ್ಲ. ಧರ್ಮಸ್ಥಳಕ್ಕೆ ಹೋಗಿರುವವರು ಅಲ್ಲಿಯ ಆವರಣದಲ್ಲಿ ತಿಳಿಸಿರುವ ಒಂದು 
ಹೇಳಿಕೆಯನ್ನು ಗಮನಿಸಬಹುದು. ಅದೇನೆಂದರೆ ನೀನು ನಿನ್ನ ಮನಸನ್ನು ಅರಿ , 
ಗೆಲ್ಲು ತದನಂತರ ವಿಶ್ವವನ್ನೇ ಗೆಲ್ಲಬಹುದು ” ಎಂದಿದೆ. When the mind 
is directed to God to earn divine face the nature 
of such a man will have a different format. The only 
prerequisite is an unwavering mind. ನಮ್ಮೆಲ್ಲಾ ತೆರನಾದ 
ಆಂತರಿಕ ಬಹಿರಂಗ ಹಾಗೂ ಸೂಕ್ಷ್ಮ ಹಂತಗಳಲ್ಲಿ ಮನಸ್ಸು ಪರಮಾತ್ಮನ ಮೇಲೆ 
ಅಚಲವಾಗಿಡಬೇಕು ಇದು ಅಷ್ಟು ಸುಲಭವಾದ ಕೆಲಸವೆ ? ಯೋಚಿಸಿ, ನಮ್ಮ 
ಹಲವಾರು ಜನಗಳಿಗೆ ಕೋಟಿಕೋಟಿ ಚಿಂತೆ ಸಂಕಷ್ಟ , ಸಿಲುಕುಗಳು, ಲಿಂಗವು 
ಅಂಗೈಯಲ್ಲಿರುತ್ತದೆ, ಮನಸ್ಸು ಎಲ್ಲೋ ಹರಿದು ಓಡುತಿರುತ್ತದೆ. ದೇವರ ಸುತ್ತ 


ಸಿದ್ಧಗಂತ 


ಮುತ್ತಲೇ ಇರುವವರಿಗೆ ಹಲವು ದೈನಂದಿನ ಚಿಂತೆ ಅದೇ ಹತ್ತಾರು ಮೈಲು ದೂರ 
ಇರುವವನಿಗೆ ದೇವರು ಹತ್ತಿರದಲ್ಲೇ ಇರಬಹುದು. ಹತ್ತಿರವೇ ಕಾಣಬಹುದು . 
ದೇವಸ್ಥಾನದಲ್ಲಿ ಪೂಜಾರಿಗಳು ಯಾವಾಗಲೂ ಸಂಸ್ಕೃತ ಶ್ಲೋಕಗಳಿಂದ ಪೂಜೆ 
ಮಾಡುತ್ತಲೇ ಇರುತ್ತಾರೆ: ಮಂತ್ರಗಳ ಘೋಷ ನಡೆಯುತ್ತಲೇ ಇರುತ್ತದೆ. 
ಅಂದರೆ ಮನಸ್ಸು ಮಂತ್ರಗಳಲ್ಲಿ ಲೀನವಾಗಿ ಆ ಪವಿತೋತ್ತಮತೆಯ ಸ್ವಾದದಲ್ಲಿ 
ಮಿಂದು ಬರುತ್ತದೆ, ಎನ್ನುವುದೇ ಪ್ರಶ್ನೆ , ಅದೇ ಯಾವ ಪಾಂಡಿತ್ಯವೂ ಇಲ್ಲದವನಿಗೆ 
ತನ್ನ ಮನದ ಮೇಲಿನ ಹತೋಟಿಯಿಂದ ಸ್ವಾಮಿಯನ್ನು ಕಾಣಬಹುದು ಹಾಗೆ 
ಕ್ರಾಂತಿ ಎನ್ನುವುದೂ ಮನಸ್ಸನ್ನು ಅರಿಯದಿರುವ ಒಂದು ಸ್ಥಿತಿ, ಮನಸ್ಸು ಅರಿತವನಿಗೆ 
ಶಾಂತಿ ಎಲ್ಲೆಲ್ಲೂ ಇದೆ. ಅರಿಯದವನಿಗೆ ಅರಿವುಮೂಡುವವರೆಗೆ ಬರದು, ಈಕೆಳಗಿನ 
ಚಿತ್ರದಿಂದ ಭಕ್ತಿ ಸಂಪಾದನೆಯನ್ನು ಸೂಕ್ಷ್ಮವಾಗಿ ಅರ್ಥೈಸಬಹುದು. 


| ಪರಿಸರ 
ಉದ್ಭವಸ್ಥಾನ - ಮೆದುಳು - ಪಳಗಿಸುವ ಮೂರು ಹಂತಗಳು ಹುಟ್ಟುತ್ತಲೆ ಪರಿಸಕ್ಕೆ 

ಮನಸ್ಸು * ( ಯಾವುದಾದರೊಂದು) /ಯೋಗಾಧಿತಸಾಧನೆ 


ಭಕ್ತಿ 


ಅರಿವು ನಂಬಿಕೆ 
ಜ್ಞಾನ ಪರಶಕ್ತಿಯಲ್ಲಿ ನಂಬಿಕೆ 
( ಪಾರಮಾರ್ಥಿಕ) ದೇವರು 


ಮೇಲಿನ ಚಿತ್ರದಿಂದ ಮುಖ್ಯವಾಗಿ ನಾವುಗಳು ಏನು ತಿಳಿಯ ಬೇಕೆಂದರೆ ಪ್ರತಿಯೊಂದು 
ಅಂದರೆ ಒಳ್ಳೆಯದು ಕೆಟ್ಟದ್ದು - ಸರ್ವವೂ ಪರಮಾತ್ಮನಿಂದಲೇ ನಡೆಯುತ್ತದೆ; ನಾವು 
ಕೇವಲ ಅವನ ಸೂತ್ರದ ಮಾಧ್ಯಮ . ಹೀಗೆಂದು ತಿಳಿದು ಪ್ರತಿಯೊಂದನ 
ಯೋಚಿಸದೆ ಎಂದರೆ ಅತಿಯೋಚನೆ / ಸುಳಿಯಪಡದೆ ಎಂದರ್ಥ ) ನಮ್ಮ ಕ್ರಿಯೆಯನ್ನು 
ಪರಮಾತ್ಮನಲ್ಲಿ ರ್ಪಿಸಿದರೆ ಫಲಿತಾಂಶವನ್ನು ಪರಮಾತ್ಮನಿಗೆ ಬಿಟ್ಟರೆ, ಪರಮಾತ್ಮನೇ 
ತಂದೆಯೆಂದು ತಿಳಿದರೆ ಆಒಂದು ಹಂತದಿಂದ ಮನಸ್ಸು ವಿರಮಿಸುತ್ತದೆ, ಪರಮಾತ್ಮ 
ನೆಡೆಗೆ ಹರಿಯಲು ಪ್ರಾರಂಭಿಸುತ್ತದೆ. ಈಗ ಸ್ವಾಮಿರಾಮಕೃಷ್ಣ ಪರಮಹಂಸರ 
ಮಾತುಗಳನ್ನು ಗಮನಿಸಿರಿ ( When a man changes attitude is 
freed from bondage what ever work takes place through 
a man is actually the work of the lord .” Lotd you have 
your work done by me. In ignorance I feel 'I am the 
doer.' May I be only an instrument. Attitude of this 
kind emancipates the aspirant. 


ಮಾರ್ಚಿ - 1992 


23 


ಮತ್ತೊಂದು ಅಷ್ಟೇ ಪ್ರಖಾರವಾದ ಅಂಶವೆಂದರೆ ಯಾರೇ ಆಗಲಿ ನಿಜವಾದ 
ಭಕ್ತಿಯು ಮೂಡಬೇಕಾದರೆ ತಮ್ಮ ಆತ್ಮವಾಣಿಯನ್ನು ಕೇಳಬೇಕು. ಆತ್ಮ ದ ಹೇಳಿಕೆ 
ಗೂ ಕ್ರಿಯೆಗೂ ಹೊಂದಾಣಿಕೆ ಗೂಡಿದರೆ ಮನುಷ್ಯನ 50ಭಾಗ ಸಮಸ್ಯೆ ಬಗೆಹರಿ 
ದಂತೆಯೇಸರಿ , ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ತಿಳಿದು ಕೊಳ್ಳಬೇಕಾದ ಅಂಶ ಎಲ್ಲರ 
ಆತ್ಮವಾಣಿಯೂ ಒಂದೇ ಎಂದು. ಆತ್ಮವಾಣಿಯನ್ನು ಲೆಕ್ಕಿಸದಿರುವವನಿಗೆ ಭಕ್ತಿರಸ 
ವಾಗಲಿ ಭಕ್ತಿಯಾಗಲಿ ಮೂಡಲು ಸಾಧ್ಯತೆಗಳೇ ಇಲ್ಲ ಎಂದು ಹೇಳಬಹುದು, 


ಮೇಲೆ ನಾನು ಹೇಳಿದುದನ್ನು ಸಾಧಿಸಲು ಸನ್ಯಾಸಿ ಆಗಬೇಕೆಂದಿಲ್ಲ. ನಮ್ಮ 
ಆತ್ಮವಾಣಿಯನ್ನನುಸರಿಸಿ ಸತ್ಯ ಧರ್ಮ ಪಥಗಳಲ್ಲಿ ಸಾಗಿದರೆ ಸಾಕು. ಆ ಅರಿವೆಂಬ 
ದಾರಿಯಲ್ಲಿ ನಂಬಿಕೆಯೆಂಬ ಪ್ರಕಾಶವು ದೇವರ ಹತ್ತಿರ ನಾವೆಲ್ಲ ಸಾಗಲು ಸಾಧ್ಯ . 
ವಾದೀತು. ಇದಕ್ಕೆ ಕೊಂಡಿಹೆಣೆದು ಕೊಂಡಿರುವುದೆಂದರೆ ಸ್ವಯಂಶುದ್ದಿ ಯ ಅಗತ್ಯತೆ. 
ಸ್ವಯಂಶುದ್ದಿಯೆಂದರೆ ಮೂಲವಾಗಿ ನಾವು ಮಾಡುವ ಕೆಲಸದಲ್ಲಿ ಲಂಚ ಋಷು. 
ವತ್ತುಗಳಿಗೆ ಮಾರುಹೋಗದೆ ಒಳ್ಳೆಯದು ಕೆಟ್ಟದ್ದು ಎಂಬ ಅರಿವಿನಿಂದ ಸಾತ್ವಿಕ 
ಆಹಾರ ಸೇವನೆಯಿಂದ ಭಕ್ತಿರಸ ಹುಟ್ಟಲು ನಮ್ಮಷ್ಟಕ್ಕೆ ನಾವೇ ಸಹಾಯ ಮಾಡಿ 
ಕೊಳ್ಳಬೇಕು, ಈ ಪಥವನ್ನು ನಾವೆಲ್ಲರೂ ಇಂದಿನಿಂದ ಅನುಸರಿಸೋಣವೆ ? 


ಆಜೀವ ಸದಸ್ಯರುಗಳಲ್ಲಿ ಒಂದು ಮನವಿ . 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವ ಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾತ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮ ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ”: ನಿಮಗೆ ಕ್ರಮವಾಗಿ ತಲುಪಲು 
- ಸಹಕರಿಸಬೇಕಾಗಿ ಪ್ರಾರ್ಥನೆ. 
ತಮ್ಮ ಸದಸ್ಯತ್ವದ ನಂಬರನ್ನು 

ತಪ್ಪದೆ ಬರೆಯಿರಿ, 


ಸಿದ್ದಗಂಗಾ 


ಶಿವಶರಣೆ ಅಕ್ಕನಾಗಮ್ಮ 
ಪ್ರೊ - ಗುರುದೇವಿ, ಯು ಹಲೇಪ್ಪನವರಮಠ, ಡಿಗ್ರಿ ಕಾಲೇಜು, ಸವದತ್ತಿ ಬೆಳಗಾವಿ ಜಿ 

Behind every Successful man there is a woman ' 
ಎಂದಿರುವ ಆಂಗ್ಲ ಕಾದಂಬರಿಕಾರ್ತಿ ಜೇನ್ ಹೈಸ್ಪಿನ್‌ಳ ನುಡಿಯಂತೆ ಬದುಕಿನಲ್ಲಿ 
ಅಪೂರ್ವ ವಾದುದನ್ನು ಸಾಧಿಸಿ ಅಮರರಾದ ಪ್ರತಿಯೊಬ್ಬ ಹೆಸರಾಂತ ಪುರುಷನ 
ಹಿಂದೆ ಮಹಿಳೆಯೊಬ್ಬಳ ಉದಾತ್ತ ತ್ಯಾಗ, ಅವಿರತ ಪರಿಶ್ರಮ , ನಿರಂತರ ಹೋರಾಟ 
ಪ್ರಾಮಾಣಿಕ ಹಾರೈಕೆ ಇದ್ದೇ ಇದೆ. ಹೆಣ್ಣು ತಾಯಿಯಾಗಿಯೋ , ಮಗಳು ಇಲ್ಲವೆ 
ಸೋದರಿಯ ಸ್ಥಾನದಲ್ಲಿದ್ದೂ , ಪತ್ನಿ ಇಲ್ಲವೆ ಪ್ರೇಯಸಿಯಾಗಿದ್ರೋ ತನ್ನೊಡಲ 
ಕುಡಿಗಳನ್ನು , ಒಡಹುಟ್ಟಿದವರನ್ನು , ಕೈಹಿಡಿದವರನ್ನು ಉದ್ಧರಿಸಿದ ನಿದರ್ಶನಗಳು 
ನಮ್ಮ ಸಂಸ್ಕೃತಿ, ಸಾಹಿತ್ಯ ಚರಿತ್ರೆ , ಪರಂಪರೆಗಳಲ್ಲಿ ಉಲ್ಲೇಖವಾಗಿವೆ. 

ಪುರುಷರನು ಸತ್ಪುರುಷರನ್ನಾಗಿ ಪರಿವರ್ತಿಸಿದ ರಾಜಮಾತೆ ಜೀಜಾಬಾಯಿ , 
ಆಯ್ದಕ್ಕಿ ಲಕ್ಕಮ್ಮ , ಸತ್ಯ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ, ತುಲಸೀದಾಸರ 
ಪ್ರೇಯಸಿ ಮುಂತಾದ ಆದರ್ಶ ಮಹಿಳಾಮಣಿಗಳ ಸಾಲಿನಲ್ಲಿಯೇ ವಿರಾಜಿಸಿಬಲ್ಲವಳು 
ಹನ್ನೆರಡನೆಯ ಶತಮಾನದ ಶಿವಶರಣೆ ಅಕ್ಕನಾಗಮ್ಮ ಇವಳದು ಬಹಮುಖ 
ವ್ಯಕ್ತಿತ್ವ , ಇವಳ ಸಾಧನೆಯೂ ವೈವಿಧ್ಯಮಯ ಬದುಕಿನ ರೀತಿ ಇನ್ನುಳಿದ ಶರಣೆ 
ಯರಿಗಿಂತ ವೈಶಿಷ್ಟಪೂರ್ಣ, ಅವಳು ಶಿವಯೋಗಿ ಸಾಧಕಿ , ವೀರಯೋಧೆ, ವೀರಶೈವ 
ಧರ್ಮ ಹಾಗೂ ಸಾಹಿತ್ಯ ರಕ್ಷಕಿ, ವಚನಕಾರ್ತಿ, ಇವೆಲ್ಲಕ್ಕೂ ಕಸವಿಟ್ಟಂತೆ ಒಬ್ಬ 
ಪ್ರಜ್ಞಾವಂತ ಸೋದರಿ ಅಷ್ಟೇ ಅಲ್ಲ, ಆದರ್ಶ ತಾಯಿ . ತನ್ನ ವೈವಿಧ್ಯಮಯ 
ಸಾಧನೆಯಿಂದ ಅವಳು ಈ ನಾಡಿಗೆ, ನುಡಿಗೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯವಾದುದು. 
ಜಗಜ್ಯೋತಿಬಸವಣ್ಣ ಹಾಗೂ ಷಟ್ಕಲ ಚಕ್ರವರ್ತಿ ಚನ್ನಬಸವಣ್ಣನವರ ಉದಾತ್ತ 
ಜೀವನಗಳನ್ನು ನಿರ್ಮಿಸಿದ ಮಹಾನ್ ಚೇತನ ಅಕ್ಕ ನಾಗಮ್ಮ . 
ಬಾಲ ಬಸವನನು ಕಂಕುಳಲ್ಲಿಟ್ಟು ಕೊಂಡು ಮುದ್ದಾಡಿದ ಈಕ ತೊಟ್ಟಿಲಲ್ಲಿಟ್ಟು 

- “ ಬಸವನೆ ಮುಖ , ಸಜ್ಜೆ , ಬಸವನೆ ಅಮಳೋಕ್ಯ 

ಬಸವನ ನಾನೆ ಮುದ್ದಾಡಿಸುವೆನು...........” 
ಎಂದೆಲ್ಲ ಹೃದಯದೆರೆದು ಜೋಗುಳ ಹಾಡಿ ಆತನ ಉಜ್ವಲ ಬದುಕಿನ ಭವಿಷ್ಯ 
ಕಂಡಾಕೆ. ಬೆಳೆಯ ಸಿರಿಯನ್ನು ಮೊಳಕೆಯಲ್ಲೇ ಗುರುತಿಸಿ ಆನಂದಾಭಿಮಾನದಿಂದ 
ಬೀಗಿದ ಪ್ರೀತಿಯ ಅಕ್ಕ ಇವಳು, ಅಸಹ್ಯ ಸಂಪ್ರದಾಯಗಳನ್ನು ಕಂಡು ಕುಪಿತರಾಗಿ 
ಬಸವಣ್ಣನವರು ಉಪನಯನ ಸಂಸ್ಕಾರವನ್ನು ಧಿಃಕರಿಸಿ ಮನೆತೊರೆದು ಕೂಡಲ 
ಸಂಗಮದತ್ತ ನಡೆದಾಗ ತಬ್ಬಲಿ ತಮ್ಮನನ್ನು ಹಿಂಬಾಲಿಸಿ ಮಾತೃ ವಾತ್ಸಲ್ಯ ಮಮ . 
ತೆಗಳನ್ನು ತೋರಿಸಿದವಳು ಅಕ್ಕನಾಗಮ್ಮ , ( ಹಿರಿಯಕ್ಕ ತಾಯಿಯ ಸಮಾನ ” 
ಮಾರ್ಚಿ- 1992 

25 


ಎನ್ನುವ ಅನುಭವವಾಣಿಗೆ ಸಾಕ್ಷಿಯಾಗಿ ನಿಂತವಳು, ಕೂಡಲಸಂಗಮನ ಕ್ಷೇತ್ರದಲ್ಲಿ 
ಜಾತವೇದ ಮುನಿಗಳ ಮಾರ್ಗದರ್ಶನದಲ್ಲಿ ಕಲ್ಯಾಣಕ್ರಾಂತಿಗೆ ಹಿನ್ನೆಲೆಯಾಗಬಲ್ಲ 
ಶಕ್ತಿಯನ್ನು ಸಂಪಾದಿಸಿದ ನಂತರವೇ ತಮ್ಮನೊಡನೆ ಅಲ್ಲಿಂದ ನಿರ್ಗಮಿಸಿದ ಸಾಧಿ . 
ತಮ್ಮನ ಜ್ಞಾನದಾಹ, ಧರ್ಮಜಿಜ್ಞಾಸೆ ಸಂಪೂರ್ಣ ತಣಿವವರೆಗೆ ಅವನ ಜೊತೆಗಿದ್ದು 
ಆತನಿಗೆ ಅತ್ಯಗತ್ಯವಿದ್ದ ಎಲ್ಲ ಬಗೆಯ ಸಹಾಯ - ಸಹಕಾರ ನೀಡಿ ಉಪಕರಿಸಿದವಳು 
ಈಕೆ, ತಮ್ಮನ ಅಸಾಮಾನ್ಯ ವ್ಯಕ್ತಿತ್ವದ ಸುಳಿವು ಹೊಳಹುಗಳನ್ನು ಮೊದಲೇ 
ಬಾಲ್ಯದಲ್ಲೇ ಗುರುತಿಸಿ ಆ ವ್ಯಕ್ತಿತ್ವ ವಿಕಸಿಸಿ ಕುಸುಮಿಸಿ, ಫಲಿಸಿ ಸಾರ್ಥಕವಾಗು 
ವದಕ್ಕೆ ಪ್ರೇರಣೆ ನೀಡಿದ ಅಕ್ಕನಾಗಮ್ಮ ಮಾದರಿಯ ಸೋದರಿ . ಶುಭಾಕಾಂಕ್ಷೆ. 
ದೇಶಸಂಚಾರಿಯಾಗಿದ್ದ ಪತಿ ಶಿವಸ್ವಾಮಿ ದಕ್ಷಿಣ ಭಾರತದ ಪ್ರವಾಸ ಮುಗಿಸಿ 
ಬರುವಾಗ ತಂದಿದ್ದ ಪೆರಿಯ ಪುರಾಣ, 63 ಪುರಾತನರ ಪುಣ್ಯ ಕಥೆಗಳನ್ನು ಒಳ 
ಗೊಂಡ ಗ್ರಂಥಗಳನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಬಸವಣ್ಣನವರೆದುರು 
ಭಕ್ತಿಭರಿತಳಾಗಿ ಓದುತ್ತಿದ್ದಳು. ಉದ್ಧಟನೆಂಬ ಶರಣ ಊರನ್ನೇ ಕೈಲಾಸಕ್ಕೆ , ಓಹಿ . 
ಲಯ್ಯನೆಂಬ ಇನ್ನೊಬ್ಬ ಶರಣ ದೇಹಸಹಿತ ಕೈಲಾಸಕ್ಕೆ ಹೋದ ಪರಿಯನ್ನು ಅಕ್ಕ 
ಸುಂದರವಾಗಿ ವರ್ಣಿಸಿ ಹೇಳುತ್ತಿದ್ದುದ್ದನ್ನು ಆಸಕ್ತಿಯಿಂದ ಕೇಳುತ್ತಿದ್ದ ಬಾಲ ಬಸವ 
ದೊಡ್ಡವನಾದ ಮೇಲೆಕೈಲಾಸವನ್ನೇ ಧರೆಯಮೇಲೆ ತರುವ, ತಂದ ಕೀರ್ತಿ ಪಡೆದ. 
ಬಸವಣ್ಣ . ಅಕ್ಕನಾಗಮ್ಮರದು ಕೇವಲ ಲೌಕಿಕ ಅಕ್ಕ -ತಮ್ಮರ ರಕ್ತ ಸಂಬಂಧವಾಗಿರಲಿಲ್ಲ. 
ಅದನ್ನು ಮೀರಿದ ಅಲೌಕಿಕ ಗುರು- ಶಿಷ್ಯರ ಸಂಬಂಧವಾಗಿತ್ತು . 


ಸಿಂಗಿರಾಜನ ಪುರಾಣದಲ್ಲಿ ಬರೆದಿರುವಂತೆ ಬಲದೇವ ಮಂತ್ರಿಯು 
ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದಾಗ ಅಕ್ಕನಾಗಮ್ಮ ಅಲ್ಲಿದ್ದು 
ತಮ್ಮನನ್ನು ಹರಸಿದ್ದುಂಟು. ಕಲ್ಯಾಣಪಟ್ಟಣದ ಮಹಾಮನೆಗೆ ನಾಡಿನ ನಾಲ್ಲೆಸೆ 
ಗಳಿಂದ ಜೇನ್ನೊಣಗಳಂತೆ ಬರುತ್ತಿದ್ದ ಶರಣರ ಪೂಜೆ ಪ್ರಸಾದ ವ್ಯವಸ್ಥೆಯ ಸಮಸ್ತ 
ಉಸ್ತುವಾರಿಯನ್ನು ಅಕ್ಕನಾಗಮ್ಮನೇ ವಹಿಸಿಕೊಂಡಳು. ಸತ್ಯ ಶುದ್ಧ ಮನಸ್ಸಿನಿಂದ 
ತನುಕರಗಿಸಿ ದುಡಿಯುತ್ತಿದ್ದ ಈಕೆ ಪ್ರಾಮಾಣಿಕ ಕಾಯಕಯೋಗಿ ಲೌಕಿಕರಂತೆ 
ಎಲ್ಲ ಕಾರ್ಯಗಳನ್ನು ಮಾಡಿ ಬಿಡುವು ದೊರೆತೊಡನೆ ಊರಾಚೆಯ ಗುಡ್ಡದ ಮೇಲಿನ 
ಗುಹೆಯಲ್ಲಿ ಕುಳಿತು ಇಷ್ಟಲಿಂಗಪೂಜೆಯ ಮೂಲಕ ಶಿವಯೋಗಸಾಧನೆಯಲ್ಲಿ ನಿರತಳಾ 
ಗುತ್ತಿದ್ದಳು. ಚಿಕ್ಕ ವಯಸ್ಸಿನಲ್ಲಿಯೇ ರೇವಣಸಿದ್ದೇಶ್ವರರ ಪ್ರಭಾವದಿಂದ ಶಿವಯೋಗ 
ಸಾಧನೆಯನ್ನು ರೂಢಿಸಿಕೊಂಡಿದ್ದ ಅಕ್ಕನಾಗಮ್ಮ ಏಕಾಂತದಲ್ಲಿ ಕುಳಿತು ಲಿಂಗಾಂಗ 
ಸಾಮರಸ್ಯವನ್ನೇರ್ಪಡಿಸಿ ಸುಖವನ್ನ ನುಭವಿಸುತ್ತಿದ್ದಳು. ಅವಳ ಈ ಯೋಗ ಸಾಧನೆಗೆ 
ಸಾಕಿ ನೀಡುವ ಶಿಲಾಮುದ್ರೆಗಳು(ಮೂರ್ತಿಗಳು) ವಿಜಾಪುರ ಜಿಲ್ಲೆಯ ಇಂಗಳೇಶ್ವರದ 
ಗುಹೆಯಲ್ಲಿ, ಕಾರವಾರ ಜಿಲ್ಲೆಯ ಉಳವಿಯಲ್ಲಿ, ಬೆಳಗಾವಿ ಜಿಲ್ಲೆಯ ನಾಗಲಾಪುರದಲ್ಲಿ, 
ಶಿವಮೊಗ್ಗ ಜಿಲ್ಲೆಯ ಭದ್ರಾನದಿಯ ತೀರದ ಗುಹೆಯೊಂದರಲ್ಲಿ, ತ್ರಿಪುರಾಂತಕೇಶ್ವರನ 


ಸಿದ್ಧಗಂಗಾ 


26 


ಕೆರೆಯ ಬಳಿಯ ಗವಿಯಲ್ಲಿ ಕಾಣಸಿಗುತ್ತವೆ. ಬೆಳಗಾವಿ ಜಿಲ್ಲೆಯ ನಾಗಲಾಪುರದಲ್ಲಿ 
ಯೋಗಮುದ್ರೆಯಲ್ಲಿ ಕುಳಿತ ಅಕ್ಕನಾಗಮ್ಮನ ವಿಗ್ರಹಪೂಜೆ ದಿನನಿತ್ಯ ನಡೆಯುತ್ತದೆ. 
ಹೊರಗೆ ಲೋಕಾಸಕ್ತಿ ತೋರಿಸುತ್ತ ಒಳಗೆ ಲೋಕ ವಿರಕ್ತಿ ಹೊಂದಿ ಸುಖಿಸುತ್ತಿದ್ದ 
ಅಕ್ಕನಾಗಮ್ಮನದು ಯೋಗಜೀವನ, ಇಹದಜಂಜಡಗಳಿಂದ ಮನ. ಭಾವ. ಬುದ್ದಿ - ತನು 
ಗಳನ್ನು ದೂರ ಕೊಂಡೊಯ್ದು ಪಾರಮಾರ್ಥಿಕ ಆನಂದವನ್ನು ಹೊಂದುವ ವಿಶಿಷ್ಟ 
ಕಲೆಯನ್ನು ಕರಗತ ಮಾಡಿಕೊಂಡಿದ್ದ ಅಕ್ಕನಾಗಮ್ಮ ಶ್ರೇಷ್ಟಮಟ್ಟದ ಶಿವಯೋಗ 
ಸಾಧಕಿ ಧ್ಯಾನಯೋಗಿ. 


- ಬಸವಣ್ಣನವರು ಮಾಡುತ್ತಿದ್ದ ಕಲ್ಯಾಣ ಪಟ್ಟಣದಲ್ಲಿಯ ಕ್ರಾಂತಿಯಿಂದಾಗಿ 
ಬಿಜ್ಜಳ ದೊರೆಯ ಸೈನ್ಯ ಹಾಗೂ ಶರಣ ಸಂಕುಲದ ಮಧ್ಯೆ ಯುದ್ದ ಪ್ರಾರಂಭ 
ವಾದಾಗ ಅಕ್ಕ ನಾಗನ್ನು ಸಲ್ಲಿಸಿದ ಸೇವೆ ಅದ್ಭುತವಾದುದು . ಯೋಗದಂಡ ಬಿಟ್ಟು 
ಯುದ್ದ ದಂಡವನ್ನು ಕೈಗೆತ್ತಿಕೊಂಡು, ರಣದೀಕ್ಷೆ ಕೈಕೊಂಡು ಪ್ರತ್ಯಕ್ಷ ವೈರಿ ಸೈನ್ಯ 
ದೊಡನೆ ವೀರಯೋಧೆಯಂತೆ ಹೋರಾಡಿದಳು . ಗಣಾಚಾರ ಪಂಥದ ಶರಣರನೆಲ್ಲ 
ಒಂದೆಡೆ ಸಂಘಟಿಸಿ ಸತ್ಯ -ನ್ಯಾಯ- ಧರ್ಮಕ್ಕೆ ಬಂದೊದಗಿದ್ದ ಕಂಟಕವನ್ನು ಸರಿ 
ಹರಿಸಲು ಅಹರ್ನಿಶಿ ಹೋರಾಡಿದಳು . “ ನಾರಿ ಮುನಿದರೆ ಮಾರಿ' ಎನ್ನುವ ಮಾತಿಗೆ 
ಸಾಕ್ಷಿಯಾಗಿ ರಣಚಂಡಿಯಂತೆ ಅನ್ಯಾಯದ ಪ್ರತಿನಿಧಿಗಳಾಗಿದ್ದ ವೈರಿಸೈನ್ಯದೊಡನೆ 
ಜೀವದ ಹಂಗು ತೊರೆದು ಸೆಣಸಿದಳು . ಕಾದರೊಟ್ಟಿಯ ಬಳಿಯ ಘನಘೋರ 
ಯುದ್ಧದಲ್ಲಿ ಶರಣರು ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಾಗ ಅಕ್ಕನಾಗಮ್ಮ 
ದಾದಿಯಂತೆ ಅವರ ಶುಶೂಷೆ ಮಾಡಿದಳು. ಅಳಿದುಳಿದ ಶರಣರನ್ನು ಸಂಘಟಿಸಿ 
ಹುರಿದುಂಬಿಸಿದಳು. ಈ ಯುದ್ಧದಲ್ಲಿ ಗಂಗಾಬಿಂಕೆ ಬಯಲಾದಾಗ ಇವಳೊಬ್ಬಳೇ ಎಲ್ಲ 
ಹೊಣೆ ಹೊತ್ತು ಉಳವಿಯ ಮಹಾಮನೆಯವರೆಗೂ ಶಿವಶರಣರಿಗೆ ಸಹಾಯ 
ಮಾಡುತ್ತ ನಡೆದಳು. ಶಿವಶರಣರ ಸೈನ್ಯಕ್ಕೆ ಆಹಾರ ಸಾಮಗ್ರಿಗಳನ್ನೊದಗಿಸುವ , 
ಪೂಜಾ.ಪ್ರಸಾದದ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತು ನಿರ್ವಹಿಸಿದಳು . 
ಮಹಾಮನೆಯ ಕಾಳಗದಲ್ಲಿ ಚನ್ನಬಸವಣ್ಣನರವನ್ನೊಳಗೊಂಡು ಅನೇಕ ಶರಣರು 
ಬಯಲಾದಾಗ ಸ್ಥಿತಪ್ರಜ್ಞಳಾದ ಅಕ್ಕನಾಗಮ್ಮ ಕರ್ತವ್ಯಚ್ಯುತಳಾಗಲಿಲ್ಲ. ನಿಷ್ಕ್ರಿಯ 
೪ಾಗಿ ಕುಳಿತು ಕೊಳ್ಳಲಿಲ್ಲ. ತಾನು ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದ 
ವರೆಲ್ಲ ಮಡಿದಾಗಲೂ ಆತ್ಮಸಂಯಮ ಕಳೆದುಕೊಳ್ಳದೆ ನಾವು ಒಂದು ದಿನ ಮಡಿ 
ಯುವುದಿದ್ದೇ ಇದೆ, ಆದರೆ ಕರ್ತವ್ಯ ಮುಗಿಸಿ ಮಡಿಯೋಣ, ಎಂದು ಧೈರ್ಯ 
ತಾಳಿ ಕರ್ತವ್ಯ ಪಾಲನೆಯಲ್ಲಿ ನಿರತಳಾದದ್ದು ಮಾದರಿಯ ನಡತೆಯ ಉದಾಹರಣೆ 
ಯಲ್ಲದೆ ಇನ್ನೇನು? ಬಸವಣ್ಣನವರು ಕೂಡಲಸಂಗಮದಲ್ಲಿ ಬಯಲಾದಾಗ 

ಅಯಾ ಮಹಾಧೀರೆ ನಾನಧನೆಯಯ್ಯಾ 

ಕೈಯ ಕೋಲ ಕೊಂಬರೆ ಅಯ್ಯ ? 
ಮಾರ್ಚಿ-1992 


ಎಂದು ಮುಂತಾಗಿ ಕೆಲಕ್ಷಣ ತೊಳಲಿದರೂ ಕಷ್ಟ ಸಹಿಷ್ಣು ವಾದ ಆಕೆಯು ಮಗ ಚನ್ನ 
ಬಸವಣ್ಣನಿಗೆ ಧರ್ಮಪ್ರಸಾರ ಕಾರ್ಯದಲ್ಲಿ ಸಹಾಯಕಳಾಗಿ ನಿಂತಳು. ಯುದ್ಧ 
ಮುಖದೊಡನೆ ಆವನೊಡನೆ ಉಳವಿಯ ತನಕ ಸಾಗಿಬಂದಳು, ಉಳವಿಯಲ್ಲಿ ಎಲ್ಲರೂ 
ಬಯಲಾದಾಗ ನುಲಿಯ ಚಂದಯ್ಯನಜೊತೆಗೆ ಎಣ್ಣೆ ಹೊಳೆ ತೀರಪ್ರದೇಶಕ್ಕೆ ಹೋಗಿ 
ತಾನು ಬದುಕಿರುವವರೆಗೂ ವೀರಶೈವಧರ್ಮ, ಸಾಹಿತ್ಯ ತತ್ವಗಳ ಪ್ರಸಾರ ಹಾಗೂ 
ರಕ್ಷಣಾ ಕಾರ್ಯ ಮಾಡಿದಳು, ಧರ್ಮ ರಕ್ಷಣೆಯಂತಹ ಮಹತ್ವದ ಹೊಣೆ ಹೊತ್ತ 
ಅಕ್ಕನಾಗಮ್ಮ ತನ್ನ ಕೊನೆಯುಸಿರು ಇರುವವರೆಗೂ ತನ್ನ ಶೇಷಾಯುಷ್ಯವನ್ನೆಲ್ಲ ಅದ 
ಕ್ಕಾಗಿಯೇ ಮೀಸಲಿಟ್ಟಳು, ಜನಜೀವನದ ಬದುಕು ಬೆಳಗಬಲ್ಲ ಶರಣರು ಸೂಚಿಸಿದ 
ಆಚರಿಸಿ ತೋರಿಸಿದ ಉದಾತ್ತ ತತ್ವಗಳನ್ನೊಳಗೊಂಡ ವಚನಸಾಹಿತ್ಯದ ಪ್ರಸಾರದವ 
ಶ್ಯಕತೆಯನ್ನು ಮನಗಂಡ ಅಕ್ಕನಾಗಮ್ಮ ಅವು ನಿತ್ಯ ನಿರಂತರ ನಮ್ಮ ಮಧ್ಯ ಉಳಿಯ 
ಲೆಂದು ಶ್ರಮಿಸಿ ಪರಿತಪಿಸಿದಳು. ಅವಳ ಸಾರ್ಥಕ ಶ್ರಮದ ತತ್ಪಲವಾಗಿ ಶರಣ ಸಮೂ 
ಹದ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ವಚನ ಸಾಹಿತ್ಯದ ಭಂಡಾರ ನಮ್ಮ ಬದುಕನ್ನು 
ಶ್ರೀಮಂತಗೊಳಿಸುತ್ತ ನಡೆದಿದೆ. ಸಹಜೀವನದ ಸೂತ್ರಗಳನ್ನು ಸರಳವಾಗಿ ನಿರೂಪಿಸಿ 
ಮಾರ್ಗದರ್ಶನ ಮಾಡುತ್ತಲಿದೆ. 


ವಚನ ಸಾಹಿತ್ಯ ರಕ್ಷತಿ ಮಾತ್ರವಲ್ಲದೆ ಅಕ್ಕನಾಗಮ್ಮ ಉತ್ತಮ ವಚನ ರಚನಾ 
ಕಾರ್ತಿಯೂ ಆಗಿ ಹಲವಾರು ವಚನಗಳನ್ನು - ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ? 
ನೆನ್ನುವ ಅಂಕಿತದಿಂದ ಬರೆದಿದ್ದು ದು ನಮ್ಮ ಪುಣ್ಯ ವಿಶೇಷ. ಅವಳ ಬಹಳಷ್ಟು ವಚನ 
ಗಳು ನಮಗೆ ದೊರೆತಿಲ್ಲವಾದರೂ ದೊರೆತಿರುವ ಹದಿಮೂರು ವಚನಗಳಲ್ಲಿ ಅವಳ 
ಲೌಕಿಕ, ಅಲೌಕಿಕ ಅನುಭವಗಳ ಪ್ರತ್ಯಕ ಅನುಭವ ಆಗುವುದರೊಂದಿಗೆ ಅನುಭವ 
ಗಳನ್ನು ಕಲಾತ್ಮಕವಾಗಿ ವ್ಯಕ್ತಪಡಿಸುವ ಅವಳ ಸಾಹಿತ್ಯಕ ವ್ಯಕ್ತಿತ್ವದ ಪರಿಚಯವೂ 
ಆಗುತ್ತದೆ. ಧರೆಯನ್ನೇ ಕೈಲಾಸವನ್ನಾಗಿ ಮಾರ್ಪಡಿಸಿದ ಬಸವಣ್ಣನವರ ಸಾಧನೆ 
ಸಿದ್ದಿಗಳನ್ನು ಕಣ್ಣಾರೆ ಕಂಡು ಹರ್ಷಪಟ್ಟ ಆಕ್ಕನಾಗಮ್ಮ ತನ್ನ ವಚನದಲ್ಲಿ 


ಆಚಾರವೆಂಬುದು ಅಗೋಚರ ನೋಡಯ್ಯ 
ಆರಿಗೂ ಸಾಧ್ಯವಿಲ್ಲ ಮತಸ್ಯಲೋಕದಲ್ಲಿ 
ಆ ಸದಾಚಾರದ ಬೆಳವಿಗೆಯ ಮಾಡಲೆಂದು 
ಬಸವಣ್ಣ ಬಂದು ಭಕ್ತಿಸ್ಥಲವ ಹರಹಿದ 
ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ 
ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿಸಿದ | 
ಶಿವಾಚಾರದ ಬೆಳವಿಗೆಯು ಘನವಹುದಲ್ಲವೆ ಎಂದು 
ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ 


ಸಿದ್ಧಗಂಗಾ 


ಅಹುದೆನಿಸಿದ ಬಂದ ಮಣಿಹ ಪೂರೈಸಿತ್ತೆಂದು 
ಲಿಂಗದೊಳಗೆ ಬಗಿದು ಹೊಕ್ಕೊಡೆ ಹಿಂದೆ ಲೋಕವರಿದು 
ಬದುಕಬೇಕೆಂದು ಸೆರಗ ಕೊಟ್ಟ ನಾನು ಹಿಂದುಳಿದಹಳೆಂದು 
ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ 


ಎಂದು ಮುಂತಾಗಿ ವರ್ಣಿಸಿದ್ದು ಂದು. ಈ ಪುಟ್ಟ ವಚನದಲ್ಲಿ ತಮ್ಮನ ಸಾಧನೆಗಳ 
ಸಮಗ್ರ ನಕ್ಷೆ ನೀಡಿದ್ದುಂಟು. Brevity is the soul of wit ? ಎಂದು 
ಶೇಕ್ಸಪೀಯರ್ ಹೇಳಿರುವಂತೆ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಬಸವಣ್ಣನವರ ಬದುಕಿನ 
ಗಳಿಕೆಯ ಸ್ಕೂಲ ಪರಿಚಯವನ್ನು ಅತ್ಯಂತ ಸರಳ ಶೈಲಿಯಲ್ಲಿ ಸ್ಪುಟವಾಗಿ ಮಾಡಿ 
ಕೊಟ್ಟ ಅಕ್ಕನಾಗಮ್ಮ ನಿಜವಾಗಿಯೂ ವಿದೂಷಿ. 


ಲೋಕದ ಜನರ ರೀತಿ- ನೀತಿ, ವ್ಯವಹಾರ – ವರ್ತನೆಗಳ ಆಳವಾದ 
ಅನುಭವವಿದ್ದ ಅಕ್ಕನಾಗಮ್ಮ ವೀರ ವಿರಾಗಿಣಿ ಅಕ್ಕಮಹಾದೇವಿಯಂತೆ 

“ ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು 
ಮನುಜರ ಕಡೆಯಿಂದ ಒಂದೊಂದ ನುಡಿಸುವನು 
ಅದಕೆ ಅಳುಕದಿರು ಮನವೆ, ಕಾತರಿಸದಿರು ತನುವೆ 
ನಿಜವ ಮರೆಯದಿರು ಕಂಡಾ ನಿಶ್ಚಿಂತನಾಗಿರು ಮನವೆ 


ಇತ್ಯಾದಿ ಹೇಳಿ ಸಹನೆಯ ಸಂದೇಶ ನೀಡಿದ್ದುಂಟು, ತನ್ನ ಪರಾಧದ ತಿಳುವಳಿಕೆ 
- ಇರುವ ವ್ಯಕ್ತಿ ಆರೋಪಳನ್ನು ಮೌನದಿಂದ ಸಹಿಸುವಂತೆ, ಅಪರಾಧವನ್ನೇ ಮಾಡಿರದೆ 
ವೃಥಾ ಆರೋಪಕ್ಕೊಳಗಾದವನೂ ಪ್ರತಿಯಾಡದೆ ಮೌನದಿಂದಿರುವಂತೆ ಸೂಚಿಸಿದ 
ಸಹನೆಯ ಈ ಪಾಠ ಅರ್ಥಪೂರ್ಣವಾದುದು. ವಾಸ್ತವ ಲೋಕದ ಲೋಗರ 
ವಿಕಾರಗಳನ್ನು ಕಂಡು ಅಂಜದೆ ಅಳುಕದೆ ( ನಿಶ್ಚಿಂತನಾಗಿರು' ಎಂದು ಸಾರುವ 
ಅಕ್ಕನಾಗಮ್ಮನ ಸಹನೆಯ ಸಂದೇಶ ಬರಿ ಬಾಯಾತಿನ ಹೇಳಿಕೆಯಲ್ಲ. ಶರಣರು 
ಬರಿ ಬೋಧಿಸದೆ ಪ್ರತ್ಯಕ್ಷ ಸಾಧಿಸಿಯೂ ತೋರಿಸಿದ ಧೀಮಂತರು. ಅಂತೆಯೇ ಈ 
- ಸಂದೇಶವೂ ಅಕ್ಕನಾಗಮ್ಮನ ಅನುಭವದ ಮುತ್ತು . 


ತಮ್ಮ ಬಸವಣ್ಣನ ಅಗಾಧ ವ್ಯಕ್ತಿತ್ವದ ಎತ್ತರವನ್ನು ತನ್ನ ಬದುಕಿನ ತುಂಬೆಲ್ಲ 
ಕಂಡು ಕಣ್ಣರಳಿಸಿ ಆನಂದಿಸಿದ ಮಾದರಿಯ ಸೋದರಿ ಅಕ್ಕನಾಗಮ್ಮ ಅವರ 
ಸಾಧನೆ- ಸಿದ್ದಿಯ ಔನತ್ಯವನ್ನು ಮನದಂದು ತನ್ನ ಗುರುವೆಂದು ಆರಾಧಿಸಿ ಅವರ 
ಸಾಮೀಪ್ಯ , ಕೃಪೆಯಿಂದ ತಾನು ಪಡೆದ ಅಲೌಕಿಕ ಸಂಪತ್ತಿನ ಗಳಿಕೆಯನ್ನು ತನ್ನ 
ಹಲವಾರು ವಚನಗಳಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದುಂಟು. 


ಮಾರ್ಚಿ- 1992 


29 


« ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ 


ಒ೦೦ , ೦೦೦ ೦೦೦ ೦೦೦ ೦೦೦೦ ೦೦೦ ೦೦೦ 
ಎನ್ನ ಅರಹು ಮರಹಿನ ಸಂದು ಸಂಶಯವ ಬಿಡಿಸಿದಾತ 


ಬಸವಣ್ಣ ಎನ್ನುವ ವಚನದಲ್ಲಿ ಶತ ಶತಮಾನಗಳಿಂದ ದೇವಪೂಜೆಗೆ, ಧರ್ಮಾ 
ಚರಣೆಗೆ ಹೆಣ್ಣು ಅನರ್ಹಳೆಂದು ಕಡೆಗಣಿಸಿದ್ದ ಮಹಿಳೆಗೆ ಬಸವಣ್ಣನವರು ಕಲ್ಪಿಸಿದ 
ಸಾಮಾಜಿಕ, ಧಾರ್ಮಿಕ , ಆರ್ಥಿಕ, ಕ್ಷೇತ್ರಗಳಲ್ಲಿನ ಸ್ಥಾನಮಾನಗಳು, ಅವರು ಪರಿಹರಿ 
ಸಿದ ಕಂಟಕಪ್ರಾಯ ಸಮಸ್ಯೆಗಳ ಸೂಕ್ತ ವರ್ಣನೆಯುಂಟು . ಅವಳು ಎಲ್ಲ ಬಗೆಯ 
ಸೂತಕ, ಬಹಿಷ್ಕಾರಗಳನ್ನು ಕಳೆದುಕೊಂಡು ಆತ್ರೋನ್ನತಿಯ ಮಾರ್ಗದಲ್ಲಿ ನಡೆವ 
ಸೌಭಾಗ್ಯ ಪಡೆದದ್ದು ಬಸವಣ್ಣನವರ ಕ್ರಾಂತಿಕಾರಿ ಸುಧಾರಣಾ ಕ್ರಮಗಳಿಂದ. 
ಹಲವು ಸೂತಕಗಳ ಕತ್ತಲೆಯ ಮೊಡಕು ಮೂಲೆಯಲ್ಲಿ ಕೊಳೆಯುತ್ತ ವ್ಯಕ್ತಿತ್ವದ 
ಸೌರಭವನ್ನೇ ಕಳೆದುಕೊಂಡಿದ್ದ ಸ್ತ್ರೀಗೆ ಯುಗಪುರುಷ ಬಸವಣ್ಣನವರು ನೀಡಿದ 
ದೈವತ್ವದ ಮಾನ್ಯತೆ ಅಕ್ಕನಾಗಮ್ಮನ ಅನೇಕ ವಚನಗಳಲ್ಲಿ ವಿವರಿಸಲ್ಪಟ್ಟಿದ್ದುಂಟು. 


“ ಭುವನ ಹದಿನಾಲ್ಕ ರೊಳಗೆ ಪರಿಪೂರ್ಣ ನಿರಂಜನ 
ಜ್ಯೋತಿಯಾಗಿ ಬೆಳಗುವುದ ಕಂಡೆ .... ... 


ಎಂದೆಲ್ಲ ಅಕ್ಕನಾಗಮ್ಮ ತನ್ನ ಹಲವಾರು ವಚನಗಳಲ್ಲಿ ಬಸವಣ್ಣನವರ ಕೃಪೆಯಿಂದ 
ತನ್ನನ್ನು ತಾನರಿದ, ನಿಜದ ನೆಲೆಯನ್ನರಿತ ಆಧ್ಯಾತ್ಮಿಕ ಸುಖವನ್ನು ವಿಶಿಷ್ಟವಾಗಿ 
ಬಣ್ಣಿಸಿದ್ದಾಳೆ, ಧನ್ಯತೆಯಿಂದ ಸ್ಮರಿಸಿದ್ದಾಳೆ. 


ಜಗಜ್ಯೋತಿ ಬಸವಣ್ಣನವರ, ಜ್ಞಾನಮೂರ್ತಿ ಚನ್ನಬಸವಣ್ಣರ ಬದುಕಿನ 
ವಿವಿಧ ಹಂತಗಳಲ್ಲಿ ಹತ್ತಿರದಲ್ಲೇ ಇದ್ದು ಅವರ ಮಹೋನ್ನತ ಗುರಿಯ ಕನಸು 
ನನಸಾಗುವಂತೆ ನಿರಂತರ ಪ್ರೇರಣೆ, ಸಹಾಯ, ಸಹಕಾರ ಸಲ್ಲಿಸಿ ಅವರ ಸಾಧನೆಗಳು 
ಅಕ್ಷಯವಾಗಿ ಉಳಿಯಲೆಂದು ಬದುಕಿರುವವರೆಗೂ ದುಡಿದ ಪರಿತಪಿಸಿ ಹಾರೈಸಿ ಹಂಬ 
ಲಿಸಿದ ಹಿರಿಯ ಜೀವಿ ಅಕ್ಕನಾಗಮ್ಮ ಮಹಿಳಾಕುಲದ ಹೆಮ್ಮೆಯ ಕೋಡು. 
ಇಂಥ ಅಕ್ಕನನ್ನು ಪಡೆದಿದ್ದ ಬಸವಣ್ಣನವರು ಇಂಥ ತಾಯಿಯನ್ನು ಹೊಂದಿದ್ದ 
ಚನ್ನ ಬಸವಣ್ಣನವರು ಇಂಥ ಸದ್ದು ಣ ಸಂಪನ್ನೆ ಮಹಿಳಾಮಣಿ ತಮ್ಮೊಂದಿಗಿದ್ದ 
ಶಿವಶರಣರು, ಹೆಣ್ಣನ್ನು ದೇವತೆಯೆಂದು ಕಂಡು ಕೈ ಮುಗಿದು , ಇತರರಿಗೂ 
ಕೈ ಮುಗಿಯುವಂತೆ ಸಾರಿದ್ದರಲ್ಲಿ ಹೆಚ್ಚೇನಿದೆ. 


ಸಿದ್ಧಗಂಗಾ 


ಆಧುನಿಕ ಹೆಣ 
ಜೆ, ಶಾರದ ರಾಜಶೇಖರ್ , 847, 4ನೇ ಮುಖ್ಯರಸ್ತೆ , ಜಯನಗರ , ಬೆಂಗಳೂರು - 40 


ಹೆಂಗಸಿನ ಜೀವನ ಅತ್ಯಂತ ವಿಸ್ಮಯಕರವಾದ ಜೀವನ ಆಕೆಯು ತನ್ನ ಜೀವ 
ನದಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದಲ್ಲ ಒಂದು ಭಾವಾವೇಶಕ್ಕೆ ಒಳಗಾಗಿರುತ್ತಾಳೆ, 
ಹೆಂಗಸು ಹುಟ್ಟಿದ್ದು ಬೆಳೆದದ್ದು ಒಂದೆಡೆಯಲ್ಲಾದರೆ ಅವಳು ಬಾಳವುದು ಇನ್ನೊಂದೆಡೆ 
ಯಲ್ಲಿ. ಹೀಗಾಗಿ ಅವಳ ಹೃದಯ ಇತ್ತ ತೌರಿಗೆ, ಅತ್ತ ಇನಿಯನಿಗೆ ಈ ರೀತಿ 
ಎರಡು ಭಾಗವಾಗಿ ಬಿಡುತ್ತದೆ, ಈಗೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು 
ಉದ್ಯೋಗಸ್ಥರಾಗುತ್ತಿರುವುದರಿಂದ, ಅವರ ಮನಸ್ಸು ಮತ್ತೆ ತನ್ನ ಕೆಲಸದ ಕಡೆಗೂ 
ವಾಲುತ್ತಿರುತ್ತದೆ, ಆಧುನಿಕ ಹೆಣ್ಣಿನ ಮನೋಭಾವನೆ ತುಂಬಾ ಸೂಕ್ಷ್ಮಗತಿಯಲ್ಲಿ 
ನಡೆಯುತ್ತಿದೆ. ಅತ್ತ ಸತಿಗೃಹದಲ್ಲಿ ಕುಂಟುಬದ ಎಲ್ಲರೊಡನೆಯೂ ಹೊಂದಿಕೊಂಡು 
ನಡೆಯಬೇಕು. ಪತಿಯ ಇಷ್ಟಾನುಷ್ಟಾನಗಳಿಗೆ ಅನುಸರಿಸಿ ನಡೆಯಬೇಕು. 
ಅವಳು ಹೊರಗಡೆ ದುಡಿಯಲು ಹೊರಟಿರುವುದರಿಂದ, ತಾನು ಕೆಲಸಮಾಡುವ 
ಕ್ಷೇತ್ರದಲ್ಲೂ ದಕ್ಷತೆಯಿಂದ ಕೆಲಸ ಮಾಡಿದಾಗಲೇ ಅಲ್ಲ ಅವಳಿಗೆ ಗೌರವ. 
ಹೊರಗೆ ದುಡಿಯಲು ಹೊರಟಿರುವುದರಿಂದ ಅವಳು ಅನೇಕ ಸಮಸ್ಯೆಗಳನ್ನು 
ಎದುರಿಸಬೇಕಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ತನ್ನ ಮೇಲಧಿಕಾರಿಯ 
ಮರ್ಜಿಯನ್ನು ಅನುಸರಿಸಿ ಕೆಲಸಮಾಡಬೇಕಾಗುತ್ತದೆ. ತನ್ನ ಶೀಲವನ್ನು ರಕ್ಷಿಸಿ 
ಕೊಂಡು, ಮನೆತನದ ಗೌರವಕ್ಕೆ ಧಕ್ಕೆ ತಂದು ಕೊಳ್ಳದೆ ಚಾಣಾಕ್ಷಮತಿಯಾಗಿ 
ಕೆಲಸ ಮಾಡಬೇಕಾಗುತ್ತದೆ. ಕೆಲಸಕ್ಕೆ ಹೋಗುವ ಹೆಣ್ಣೆಂದರೆ ಮನೆಗಳವರಿಗೂ 
ಒಮ್ಮೊಮ್ಮೆ ಸಂಶಯ ಮೂಡುವ ಸಂದರ್ಭಗಳು ಮೂಡುತ್ತವೆ. ಅದಕ್ಕೆಲ್ಲಾ 
ಅಸ್ಪದಕೊಡದಂತೆ ನಡೆಯಬೇಕು. ತಾನು ಸ್ವಯಂ ಸಂಪಾದಿಸುತ್ತಿರುವೆ ಯಾರ 
ಹಂಗೇಕೆಂದು ಬಗೆದು ನಡೆಯುವುದಾದರೆ ತನ್ನ ಸಂಸಾರಕ್ಕೆ ತಾನೆ ಕಲ್ಲು ಹಾಕಿ 
ಕೊಂಡಂತ್ತಾಗುವುದು. ಎಷ್ಟು ಹಣ ಸಂಪಾದಿಸಿದರೇನು ಕೌಟುಂಬಿಕ ಜೀವನದಲ್ಲಿ 
ನೆಮ್ಮದಿ ಇಲ್ಲದಿದ್ದರೆ ಮನಕ್ಕೆ ಶಾಂತಿ ಸಿಗದು. ಸಣ್ಣ ಪುಟ್ಟ ಕಾರಣಗಳಿಗಾಗಿ 
ವಿವಾಹ ವಿಚ್ಛೇದನ ಮಾಡುವುದು ಸಲ್ಲದವಿಚಾರ, ವಿಚ್ಛೇದನಕ್ಕೆ ಮುನ್ನ 
ದೀರ್ಘ ಆಲೋಚಿಸಿ ನಿರ್ಧಾರ ಕೈಗೊಳ್ಳಬೇಕು. ಆ ನಿವಾರವೆನಿಸಿದಾಗ ಮಾತ್ರ 
ವಿಚ್ಚೇದನೆ ಪಡೆಯುವುದು ಒಳಿತು. 


ಇದರ ಜೊತೆಗೆ ಪತಿ, ಅತ್ತೆ , ನಾದಿನಿಯರು ಸಹ ದುಡಿಯುವ ಹೆಣ್ಣಿನ 
ಬವಣೆಯನ್ನರಿತು , ಅವಳೊಡನೆ ಹೊಂದಿಕೊಂಡು ಹೋಗಬೇಕು. ಮನೆಯಲ್ಲಿರು 
ವವರು ಅವಳ ಮಕ್ಕಳನ್ನು ಅಕ್ಕರೆಯಿಂದ ನೋಡಿಕೊಂಡರೆ ಅವಳು ಸಹ ನೆಮ್ಮದಿ 
ಯಿಂದ ಕೆಲಸಕ್ಕೆ ಹೋಗಿಬಂದಾಳು ಮಕ್ಕಳಿಗೂ ಸಹ ಅಕ್ಕರೆಯತಾಯಿಎನಿಸಿಯಾಳು. 


ಮಾರ್ಚ್- 1992 


31. 


“ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ” ಎಂಬ ರೂಢಿಯ ಮಾತು ಇದೆಯಾದರೂ 
ಸಹ ತೌರಿನವರು ಆಗಾಗ್ಗೆ ಮಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿರ 
ಬೇಕು. ಇದರಿಂದ ಅವಳಿಗೆ ತನ್ನ ತೌವರಿನವರು ತನ್ನ ಬೆಂಬಲಕ್ಕಿರುವರೆಂದು 
ಅರಿತಾಗ ನೆಮ್ಮದಿಯ ಬಾಳ್ವೆಗೆ ಸಹಕಾರಿಯಾಗುತ್ತದೆ. ಅತ್ತೆಯಮನೆಗೆ ಬಂದ 
ಸೊಸೆಗೆ ಮೊದಮೊದಲು ಅತ್ತೆಮನೆವಾಸ ತುಂಬಾ ಅಹಿತವಾಗಿ ಕಂಡರೂ ಒಲಿದ 
ಇನಿಯನ ಪ್ರೀತಿ ಅವನು ತೋರುವ ಅಭಿಮಾನ ಇವು ಸೊಸೆಗೆ ಅತ್ತೆ ಮನೆಯಲ್ಲೂ 
ಸುಖವಿದೆ ಎಂಬ ಭಾವನೆಯನ್ನು ಬಲಪಡಿಸುತ್ತದೆ. ತಾನು ಇರುವುದು ಅತ್ತೆ 
ಮನೆಯಲ್ಲಲ್ಲ ಗಂಡನ ಮನೆಯಲ್ಲಿ, ಇನಿಯನಿಗೂ ತನಗೂ ಭೇಧವಿಲ್ಲ . ಈ ಮನೆ 
ತನ್ನದು ಎಂದುಕೊಂಡು ಸೊಸೆ ಕಾಲಕ್ರಮದಲ್ಲಿ ಅತ್ತೆ ಮನೆ ಯನ್ನು ತನ್ನ ಮನೆ 
ಯನ್ನಾಗಿ ಮಾಡಿಕೊಂಡುಬಿಡುತ್ತಾಳೆ. ಆಗ ಅವಳ ಭಾವನಾರಂಗದಲ್ಲಿ ಅತ್ತೆಯ 
ಮನೆ ವಿಸ್ತಾರಗೊಂಡು ತಾಯಿಯ ಮನೆಯ ನೆನಪು ಹಿಂಬದಿಗೆ ಬೀಳುತ್ತದೆ, 


* 


* 


ಕೇಸರಿ 
ಭಾರ್‌ 
ಸೋಪ್ 


ನಿಮ್ಮ ಬಟ್ಟೆಗಳ 


BAR 
SOAP 
O 
ಸ® 
ಬಾರ್ 
ಕೋಪ 
; 
೨ 
ಬಾರ್ 


ಶುಭತೆಗೆ 


( 


ಕೇಸ 
ಬಾರ್ 
ಸೋಪ್ 


ಈ 


ನೀಲಿ 
ಬಾರ್ 
| 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಹ್ಮಲಿ, 
ಇಂಡಸ್ಟ್ರಿಯಲ್ ಎಸ್ಕೇಟ್, ತುಮಕೂರು. 


32 


ಸಿದ್ದಗಂಗಾ 


ಕವಿ ಗೌರಿನಾಂಕ ಮತ್ತು ಅವನ ಕೃತಿಗಳು 
ಡಾ| ಬಿ. ನಂ. ಚಂದ್ರಯ್ಯ , ಕನ್ನಡ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 

ಆರ್ . ನರಸಿಂಹಾಚಾರ್ ಅವರು ಕನ್ನಡ ಕವಿಚರಿತ್ರೆಯ ಮೂರು ಸಂಪುಟಗಳಲ್ಲಿ 
ಸಾಧ್ಯವಾದಷ್ಟು ಕನ್ನಡ ಕವಿಗಳ ಪಟ್ಟಿಯನ್ನು ಮಾಡಿ, ದೊರೆತ ತಾಡಪತ್ರಗಳಿಂದ 
ಅವುಗಳನ್ನು ಸಂಗ್ರಹಿಸಿ ಕವಿಗಳ ಸಂಕ್ಷಿಪ್ತ ಜೀವನ ಹಾಗೂ ಕಾವ್ಯಗಳ ವಿಮರ್ಶೆ 
ಯೊಂದಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮಗ್ರವಾಗಿ ನಿರೂಪಿಸುವ ಪ್ರಯತ್ನ . 
ವನ್ನು ಬಹಳ ಹಿಂದೆಯೇ ಮಾಡಿ ಕನ್ನಡ ಸಾಹಿತ್ಯದ ಹಲವು ವಿಸ್ತಾರಗಳ ಪರಿಚಯ 
ಮಾಡಿಕೊಟ್ಟಿದ್ದಾರೆ. ಇಂಥವರ ಸೂಕ್ಷ್ಮದೃಷ್ಟಿಯಿಂದಲೂ ತಪ್ಪಿಸಿಕೊಂಡಿರುವ 
ಕವಿಗಳು - ಗ್ರಂಥಗಳು ಕನ್ನಡದಲ್ಲಿ ಅಸಂಖ್ಯವಾಗಿ ಉಳಿದಿವೆ. ಹಾಗೆ ಕವಿಚರಿತೆಯಲ್ಲಿ 
ಉಲ್ಲೇಖಗೊಳ್ಳದೆಉಳಿದುಕೊಂಡಿರುವ ಕವಿ- ಕಾವ್ಯಗಳಲ್ಲಿ ಗೌರವಾಂಕನ 'ಮೋಳಿಗೆಯ್ಯನ 
ಪುರಾಣ' ವೂ ಒಂದು. ಸದ್ಯಕ್ಕೆ ಈತನ ಗ್ರಂಥದ ಆಧಾರ ಇದನ್ನಲ್ಲದೆ ಬೇರೊಂದು 
ಕಾವ್ಯವನ್ನು ಬರೆದಿರುವುದಕ್ಕೆ ಯಾವ ಸಾಕ್ಷಿಯೂ ಸಿಕ್ಕುವುದಿಲ್ಲ. ಕವಿ ಗೌರವಾಂಕನೇ 
ಈ ಕೃತಿಯನ್ನು ರಚಿಸಿದ್ದಾನೆ ಎನ್ನುವುದಕ್ಕೆ ಅವನ ಕಾವ್ಯದಲ್ಲಿ ಕವಿಯೇ ಹೇಳಿ 
ಕೊಂಡಿರುವ ಮಾತುಗಳು ಸಾಕಿನುಡಿಯುತ್ತವೆ. 

ಶರಣ ಜನಾಗ್ರಣಿ ಸದ್ದು ಣಮಣಿ ಜ್ಞಾನ 
ತರುಣಿಯ ಜಾತಿ ದ್ಯೋತಕ 
ಕರಜಾತ ಗೌರವ ಮೋಳಿಗೆಯ್ಯನ ಪುಣ್ಯ 

ಚರಿತವ ಪೇಳ್ವದೆಂತೆನಲು ! 
ಸೊಕ್ಕು ಜವ್ವನದ ಸೊಬಗಿಯರ ನಳಿತೋಳ 
ತೆಕ್ಕೆಯೊಳ್ ಗಿಳಿವಾತಿನಂತೆ 
ಸಕ್ಕರೆ ಜೇನ್ನಡ ಮಾಂಬಣ್ಣಿನಂತೆ 
ಮನಕ್ಕೆ ಗೌರವ ನುಡಿವೆಡಗು 

l೧೧- ೧೩ ! 
ಸರಸಗಾತಿಯ ಸವಿನುಡಿಯಂತೆ ಸಕ್ಕರೆ 
ವೆರಸಿದ ಚಿಲಿಪಾಲಿನಂತೆ 
ವರಕವಿ ಗೌರನ ವಚನ ಕೇಳುವ ರಸಿ 
ಕರ ತೋಳನೇಳಿಸುತಿಹುದು 

|| ೨೨|| 
ಶಿವಕವಿಗಳ ಶಿವಭಕ್ತನಾಗೀಕರ 
ಶಿವನ ನುತಿಸ ಗಮಕಿಗಳ 
ನಿವಹವಾಲಿಸುವಂತೆ ಹೇಳಿದ ಕಾ 
ವ್ಯವ ಶಿವಕವಿ ಗೌರವಾಂಕ 

1೫ -೧೨೬ ! 
ಮಾರ್ಚಿ - 1992 

33 


ಹಾಗೂ ೩ - ೨ ೮ - ೨ ಮತ್ತು ೫ - ೨ ಪದ್ಯಗಳಲ್ಲಿ ಕ್ರಮವಾಗಿ ಗೌರನೆ 
ಕಾವ್ಯ , ಗೌರನ ವಚನ , ಗೌರನ ನವ್ಯಕಾವ್ಯ ಎಂದು ತನ್ನ ಕಾವ್ಯದ ಹಿರಿಮೆ , ಶೈಲಿಯ 
ವೈಶಿಷ್ಟ್ಯ ಮುಂತಾದುವನ್ನು ಹೇಳಿಕೊಳ್ಳುವಾಗ ತನ್ನ ಹೆಸರನ್ನು ಸ್ಪಷ್ಟವಾಗಿ ಹೇಳಿ 
ಕೊಂಡಿರುವುದರಿಂದ ಗೌರ, ಗೌರವ, ಗೌರವಾಂಕ, ಗೌರಾಂಕ ಮುಂತಾಗಿ ಕರೆದು 
ಕೊಂಡಿರುವುದು ಕಂಡು ಬರುತ್ತದೆ. 


ಹೊನ್ನು ವಳ್ಳಿಯ ಸಿದ್ದ ವೀರೇಶ ಕರುಣದಿಂ 
ದೆನ್ನ ಸ್ವಪ್ನ ದೊಳೆಯಂದು 
ತನ್ನ ನಂಬುಗೆಯಲಿ ಮೋಳಿಗೆಯ್ಯನ ಕಾವ್ಯ 
ವನ್ನು ಪೇಳೆಂದುಸುರಿದನು 


ವಿದಿತ ಷಟ್ಟಲ ಮಾರ್ಗಿಯೆನಿಸುವ ಕೋಳಗುಂ 
ದದ ಸಿದ್ಧಲಿಂಗೇಶ ನಿನಗೆ 
ಮುದದಿ ಸಹಾಯವಾದಪನೆಂದು ತನ್ನಯ 
ಪದವ ಮಂಡೆಯೊಳಿಟ್ಟು ಪೋದ 


ಹೊನ್ನವಳ್ಳಿಯ ಸಿದ್ದವೀರೇಶನು ಕವಿಯಸ್ವಪ್ನದಲ್ಲಿ ಕಾಣಿಸಿಕೊಂಡು ಮೋಳಿಗೆಯ್ಯನ 
ಕಾವ್ಯವನ್ನು ಬರೆಯ ಬೇಕೆಂದೂ , ಷಟ್ಸ್ಥಲ ಮಾರ್ಗಿಯೆಂದು ಪ್ರಸಿದ್ದವಾಗಿರುವ 
ಕೋಗುಂದದ ಸಿದ್ಧಲಿಂಗೇಶನು ಈ ಕಾರ್ಯದಲ್ಲಿ ನಿನಗೆ ಸಹಾಯಕನಾಗುವನೆಂದೂ , 
ಹೇಳಿಹೋದನಂತೆ, ಅಂತೆಯೇ ಸಿತಗಳನವತಾರ ಸಿದ್ದ ವೀರೇಶನ ಕೃಪೆಯಿಂದ ಪಟ್ಟ ಲ 
ಮಾರ್ಗಿ ಕೋಳಗುಂದದ ಸಿದ್ದಲಿಂಗೇಶನ ಸಹಾಯದಿಂದ ತಾನು ಮೋಳಿಗೆಯ್ಯನ 
ಪುರಾಣವನ್ನು ಬರೆದಿರುವುದರಿಂದ ಇದು ಮತಿಯ ಚಮತ್ಕಾರ ಚಾತುರ್ಯದಿಂದ 
ರಚಿತವಾದ ಯುಕ್ತಿ ಕಾವ್ಯವಲ್ಲ . ವರಕೃಪೆಯಿಂದ ಸಹಜ ಸೂರ್ತವಾಗಿ ಮೂಡಿ 
ಬಂದ ನವ್ಯಕಾವ್ಯವೆಂದು ಹೇಳಿಕೊಂಡಿದ್ದಾನೆ. 


ಸಾಮಾನ್ಯವಾಗಿ ವೀರಶೈವ ಕವಿಗಳಾರೂ ತಮ್ಮ ಪೂರ್ವಜನ್ಮ ವೃತ್ತಾಂತವನ್ನು 
ಹೇಳಿ ಕೊಳ್ಳುವುದಿಲ್ಲ. ಅಂದರೆ ತಮಗೆದೀಕ್ಷೆ ನೀಡಿದ ಗುರುವಿನ ಹೆಸರನ್ನು ಮಾತ್ರ 
ಹೇಳಿಕೊಂಡು ಆ ದೀಕ್ಷಾಗುರುವಿನ ಕರ ಕಮಲ ಸಂಜಾತನೆಂದು ಹೇಳಿಕೊಳ್ಳುವುದೇ 
ವಿನ: ಅದಕ್ಕೆ ಪೂರ್ವದ ತಂದೆ ತಾಯಿಗಳ ಅಥವಾ ಯಾವುದೇ ರೀತಿಯ ಲೌಕಿಕ 
ಸಂಬಂಧಿಗಳ ಹೆಸರನ್ನು ಹೇಳಿಕೊಳ್ಳುವುದಿಲ್ಲ. ಅಂಥವರನಂತೂ ತೋಂಟದ ಸಿದ್ಧಲಿಂಗ 
ಶಿವಯೋಗಿಗಳು ನಿಷ್ಟುರವಾಗಿ ಖಂಡಿಸಿದ್ದಾರೆ, 
ಸಿದ್ಧಗಂಗಾ 


34 


ಶಿಲಾಶ್ರಯದಲ್ಲಿ ಹುಟ್ಟಿ, ಭವಾಶ್ರಯವ ನೆನೆಪ 
ಭಂಡರ ಮುಖವ ನೋಡೆನೋಡೆ| 
ಶಿಲಾಶ್ರಯವೆಂದರೆ, ಶ್ರೀ ಗುರುವಿನ ಕರಕಮಲವೆಂಬ ಪರಿ 
ಭವಾಶ್ರಯವೆಂದರೆ, ತನ್ನ ಹಿಂದಣ ತಾಯಿ -ತಂದೆಗಳೆಂಬ ಪರಿ , 
ಇಂತು ಗುರುಕರ ಜಾತನಾಗಿ, ಗುರುಕುಮಾರನಾಗಿ 
ನರರ ಹೆಸರ ಹೇಳುವ ನರಕ ಜೀವಿಯ ಎನಗೊಮ್ಮೆ ತೋರದಿರಾ 
ತಾನು ಶುದ್ದ ನಿರ್ಮಲನಾಗಿ ಮಲ ಸಂಬಂಧವ ಬೆರಸುವ 
ಮರುಳು ಮಾನವನ ಪರಿಯ ನೋಡಾ, 
ಇಂತಪ್ಪ ಅಜ್ಞಾನಿಯ ಶಿಷ್ಯನೆಂದು ಕೈಪಿಡಿಯ ಬಹುದೆ ? 
ಇಂತಿವರಿಬ್ಬರ ಗುರುಶಿಷ್ಯ ಸಂಬಂಧವ ಕಂಡು ನಾನು ಹೇಸಿದೆನು ಕಾಣಾ 
ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ! 

( ಷ. ಜ್ಞಾ . ಸಾ ೧೬೭) 
ಹೀಗೆ ಶಿಲಾಶ್ರಯದಲ್ಲಿ ಹುಟ್ಟಿ ಭವಾಶ್ರಯವನ್ನು ನೆನೆಯಲಾಗದು ಗುರುವಿನಿಂದ 
ಉಪದೇಶ ಪಡೆದು ಗುರುಪುತ್ರನೆನಿಸಿಕೊಂಡ ಮೇಲೆ ಪೂರ್ವದ ತಾಯಿ - ತಂದೆ 
ಯೆಂದು, ಬಂಧುಗಳೆಂದು ವಲಸಂಬಂಧವ ನೆನೆದಿರಾದರೆ ಶಿವದ್ರೋಹತಪ್ಪದು. 
ಆದುದರಿಂದ ಗುರುವೇ ತಾಯಿ , ಗುರುವೆ ಬಂಧು ಬಳಗ, ಗುರುವಿನಿಂದ ಪದವಿನ್ಯಾರೂ 
ಇಲ್ಲ ಎಂದು ಸ್ಪಷ್ಟ ಪಡಿಸಿದ್ದಾರೆ. ಅಂತೆಯೇ ಕವಿ ಗೌರವಾಂಕ ತನ್ನ ಪೂರ್ವದ 
ತಂದೆ - ತಾಯಿ , ಬಂಧು- ಬಳಗದವರ ಹೆಸರನ್ನು ಹೇಳದೆ ಶರಣಜನಾಗ್ರಣಿ, ಸದ್ಗುಣಿ 
ಮಣಿ ಜ್ಞಾನತರಣಿಯೆನಿಸಿದ ಅಜಾತದೇಶಿಕನ ಕರಜಾತನೆಂದು ಹೇಳಿಕೊಂಡಿರುವುದ 
ರಿಂದ, ಆಜಾತದೇಶಿಕರು ಈತನ ದೀಕ್ಷಾಗುರುವೆಂದು ತಿಳಿದು ಬರುತ್ತದೆ. ಮುಂದಿನ 
ಪದ್ಯದಲ್ಲಿಯೇ ( ೧- ೫) ಹೊನ್ನವಳ್ಳಿಯ ಸಿದ್ದ ವೀರೇಶನು ಕರುಣದಿಂದ ತನ್ನ ಸ್ವಪ್ನದಲ್ಲಿ 
ಬಂದು ಮೋಳಿಗೆಯ್ಯನ ಕಾವ್ಯವನ್ನು ಹೇಳೆಂದುಸುರಿದನು ಎಂದಿರುವುದರಿಂದ (೧೮) ರಲ್ಲಿ 
... ಈ ಕೃತಿಯ ಸಿತಗಳನವತಾರ ಸಿದ್ದ ವೀರೇಶನುನ್ನತರ ಕೃಪೆಯಾಗ ಲುಸುರ್ದೆಂ ” 
ನೆಂದಿರುವುದರಿದ, 

ನರಜನ್ಮದೊಳಗೆನ್ನ ರಚಿಸಿ ಹಿಂದಣ ಕರ್ಮ 
ದುರುತರದೊಬ್ಬುಳಿಕೆಯನು 
ಹರಸಿ ಸುಜ್ಞಾನಪಥವಿತ್ತ ಸದ್ದು ರು 
ಚರಣಕೆ ನಲಿದು ನಮಿಸುವೆ 

_ II೧೮ || 
ಎಂದು ಪೂರ್ವಜನ್ಮ ಕಳೆದು ಪುನರ್ಜಾತನಮಾಡಿ ಸುಜ್ಞಾನ- ಸುಪಥವನ್ನು 
ತೋರಿದ ತನ್ನ ಶ್ರೀಗುರುವಿಗೆ ಆನಂದದಿಂದ ಮಣಿದಿರುವುದರಿಂದ ಅಜಾದೇಶಿಕ 
ನೆಂದು ಪ್ರಸಿದ್ಧನಾಗಿದ್ದ ಹೊನ್ನವಳ್ಳಿಯ ಸಿದ್ದ ವೀರೇಶನೇ ಕವಿಗೌರವಾಂಕನ ಗುರು 
ವೆಂದು ಹೇಳಬಹುದು, 
ಮಾರ್ಚಿ- 1992 


ಕ 


35 


ಇತರ ವಿಷಯಗಳಂತೆ ಕವಿ ತನ್ನ ಊರು - ನಾಡಿನ ವಿಷಯದಲ್ಲಿಯೂ 
ಮೌನಿಯಾಗಿದ್ದಾನೆ. ಆದರೆ ಸಂಪ್ರದಾಯದಂತೆ ತನ್ನ ಗುರುಸಿದ್ಧ ವೀರೇಶ 
ಹೊನ್ನವಳ್ಳಿಯವನೆಂದೂ , ಕೃತಿರಚನೆಯಲ್ಲಿ ಸಹಾಯ ಮಾಡಿದಾತ ಕೊಳುಗುಂದ 
ಪವನೆಂದೂ ಹೇಳಿಕೊಂಡಿರುವುದರಿಂದ ಕವಿ ಗೌರವಾಂಕ ಹೊನ್ನವಳ್ಳಿಯವನೆಂದು 
ಹೇಳಬಹುದು. ತುಮಕೂರು ಜಿಲ್ಲೆಯ ತಿಪಟೂರು ತಾಲ್ಲೂಕಿನಲ್ಲಿ ಇರುವ 
ಹೊನ್ನವಳ್ಳಿಯೇ ಕವಿಯಊರಾದ ಹೊನ್ನವಳ್ಳಿಯಾಗಿರುವುದರಲ್ಲಿ ಸಂಶಯವಿಲ್ಲ 
ಎಂದು ಕಾಣುತ್ತದೆ. ಇಲ್ಲಿಂದ ಸುಮಾರು ೩೯ . ೪೦ ಮೈಲಿ ಅಂತರದಲ್ಲಿರುವ 
ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕಿನಲ್ಲಿರುವ ಕೋಳಗುಂದವೇ ಸಿದ್ಧಲಿಂಗೇಶನ 
ಕೋಳಗುಂದವೆಂದು ಹೇಳಬಹುದು. ಮೇಲೆ ಹೇಳಿದ ಹೊನ್ನವಳ್ಳಿಯಲ್ಲಿ ಕರಿಸಿದ್ದೇಶ್ವರ 
ಮಠ ಒಂದಿದೆಯಂತೆ. ಇದ್ದರೆ ಈ ಮಠಕ್ಕೆ ಹೊನ್ನವಳ್ಳಿಯ ಸಿದ್ದ ವೀರೇಶನಿಗೂ 
ಸಂಬಂಧವಿದ್ದಿರಬಹುದು. ಆದುದರಿಂದ ಕವಿ ಗೌರವಾಂಕ ಹಾಸನ, ತುಮಕೂರು 
ಮಧ್ಯದಲ್ಲಿರುವ, ಯಾವುದಾದರೊಂದು ಊರಿನವನಿರಬೇಕು. ಪ್ರಾಯಶಃ ತನ್ನ ಗುರುವಿನ 
ಊರನ್ನು ನೆನೆದಿರುವುದರಿಂದ ಹೊನ್ನವಳ್ಳಿಯವನೇ ಇರಬೇಕೆಂದು ಹೇಳಬಹುದು. 


ಇನ್ನು ಕವಿಯ ಕಾಲದ ಬಗ್ಗೆ ಈತನ ಗ್ರಂಥದಿಂದ ಹೆಚ್ಚಿನ ವಿಷಯವೇನೂ 
ತಿಳಿಯುವುದಿಲ್ಲ. ಆದರೂ ಕವಿಯು ೧೨ನೇ ಶತಮಾನದ ಪ್ರಸಿದ್ಧ ಶರಣಮೋಳಿಗೆಯ್ಯನ 
ಜೀವನವನ್ನು ಕಥಾವಸ್ತುವನ್ನು ಆರಿಸಿಕೊಂಡಿರುವುದರಿಂದಲೂ , ಪ್ರಾಚೀನ ಕವಿಗಳಾದ 
ಕೆರೆಯ ಪದ್ಮರಸ ಪಾಲ್ಕುರಿಕೆಯಾರಾಧ್ಯ , ಸೋಮೇಶ, ಮಲುಹಣ , ಹರಿದೇವ, 
ಕಾಳಿದಾಸಾದಿ ಕನ್ನಡ ಸಂಸ್ಕೃತ ಹರಕವಿಗಳನ್ನು ನೆನೆದಿರುವುದರಿಂದ ಈತ ೧೨ ನೇ 
ಶತಮಾನದ ಕವಿಯೆಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಂತರ ಈತನ 
ಭಾಷಾ ಪ್ರಯೋಗ ಹಾಗೂ ಶೈಲಿಯನ್ನು ಗಮನಿಸಿದರೆ ೧೪ - ೧೫ ನೇ ಶತಮಾನದ 
ಭಾಷೆಯೆಂಬುದರಲ್ಲಿಯೂ ಅನುಮಾನವೂ ಇಲ್ಲ. ಅಲ್ಲದೆ ಸಿದ್ದ ವೀರೇಶ ಸಿದ್ಧಲಿಂಗೇಶ, 
ಕರಸ್ಥಲದೀಶ ಮುಂತಾದ ಹೆಸರುಗಳು ೧೫ ನೇ ಶತಮಾನದಲ್ಲಿದ್ದ ತೋಂಟದ 
ಸಿದ್ದಲಿಂಗ ಶಿವಯೋಗಿಯ ಕಾಲದಿಂದೀಚೆಗೆ ಹೆಚ್ಚು ಪ್ರಸಿದ್ದಿಗೆ ಬಂದಿರುವುದರಿಂದ 
ಈ ಕವಿಯ ಕಾಲವನ್ನು ಸುಮಾರು ೧೫೨೫ ಎಂದಿಟ್ಟುಕೊಳ್ಳಬಹುದು ಎಂದು 
ಮೋಳಿಗೆಯ್ಯನ ಪುರಾಣವನ್ನು ಸಂಪಾದಿಸಿರುವ ಸಂ . ಶಿ. ಭೂಸನೂರು ಮಠ ಅವರ 
ಅಭಿಪ್ರಾಯ ಪಟ್ಟಿದ್ದಾರೆ. ಸದ್ಯಕ್ಕೆ ಆ ಕಾಲವನ್ನೇ ಇಟ್ಟುಕೊಳ್ಳಬಹುದು. 

ಕವಿಗೌರವಾಂಕ 'ಮೋಳಿಗಯ್ಯನ ಪುರಾಣವನ್ನು ಬಿಟ್ಟರೆ ಬೇರಾವ ಕಾವ್ಯವನ್ನು 
ಬರೆದಂತೆ ತೋರುವುದಿಲ್ಲ. ಮೋಳಿಗೆಯನ ಪುರಾಣ , ಇದೊಂದು ಸಾಂಗತ್ಯ ಕಾವ್ಯ , 
ಆದರೂ ಕಾವ್ಯದ ಆರಂಭ- ಅಂತ್ಯದಲ್ಲಿ ಕಂದ- ವೃತ್ತಗಳನ್ನು ಬಳಸಿದ್ದಾನೆ. ಕಾವ್ಯದ 
ಮಧ್ಯೆ ಸಂಸ್ಕೃತಶ್ಲೋಕಗಳನ್ನು ಬಳಸಿದ್ದಾನೆ. ಇದೇನೂ ಇವನಿಗೆ ಮಾತ್ರ ಮೀಸಲಿಲ್ಲ. 
ಹಿಂದಿನ ಕವಿಗಳೂ ಈರೀತಿ ಪ್ರಯೋಗಗಳನ್ನು ಮಾಡಿದ್ದಾರೆ. 
ಸಿದ ಗಂಗಾ 

. . 36 


ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೧೭ 
ದಿ| ಬಿ. ಎಸ್ , ಕೃಷ್ಣಮೂರ್ತಿ, ನಂ. 5, ಸೀತಾ ವಿಲಾಸ್ ರಸ್ತೆ , ಮೈಸೂರು- 570 024. 


ಮಾನ್ಯ ಲೇಖಕರು ಸಿದ್ದಗಂಗಾ ಪತ್ರಿಕೆಗೆ ಖಾಯಂಬರಹಗಾರರಾಗಿದ್ದು , 
ಅನೇಕ ಸರಣಿಗಳಲ್ಲಿ ವಿವಿಧ ಲೇಖನಗಳನ್ನು ಒದಗಿಸಿ ಪತ್ರಿಕೆಯ ಅಭಿವೃದ್ಧಿ 
ದಿಶೆಯಲ್ಲಿ ನಮ್ಮೊಂದಿಗೆ ಆತ್ಮೀಯವಾಗಿ ಸಹಕರಿಸಿದ್ದರು. ಶ್ರೀಯುತರು 
ತಾ . 29 -1 .92 ರಂದು ನಿಧನರಾದುದನ್ನು ತಿಳಿಸಲು ಸಿದ್ದಗಂಗಾ ವಿಷಾಧಿಸುತ್ತದೆ. 
ಹಾಗೂ ಶ್ರದ್ದಾಂಜಲಿಯನ್ನು ಅರ್ಪಿಸಿದೆ. 


ಸ್ವಾರ್ಥಪರತೆ :- ಈ ಗುಣವುಳ್ಳವರು ಮಾನವತ್ವವನ್ನು ನೀಗಿಕೊಂಡಿರುವ 
ಅಸುರ ಸ್ವಭಾವದವರೆಂದು ಹೆಸರಿಸಬಹುದು. ಏಕೆಂದರೆ ಈ ತರಹದ ಜನರು ಇತರರ 
ಕಷ್ಟ ಸುಖಗಳ ಕಡೆಗೆ ಮನಸ್ಸು ಕೊಡುವುದಿಲ್ಲ. ತನ್ನ ಇಚ್ಚೆ ನೆರವೇರಿದರೆ ಸಾಕೆಂಬ 


ಆಶೆಯುಳ್ಳವರು . 


ಸ್ವಾರ್ಥತೆ ತುಂಬಿರುವ ಮಾನವ ಯಾವ ಹೇಯ ಕೃತ್ಯಗಳನ್ನಾದರೂ ಮಾಡಿ 
ತನ್ಮಾತೆಯನ್ನು ನೆರವೇರಿಸಿ ಕೊಳ್ಳುತ್ತಾನೆ. ಇವನಿಗೆ ನ್ಯಾಯ, ನೀತಿ , ಅಂಜಿಕಗಳ 
ಚೌಕಟ್ಟುಗಳಿಲ್ಲ, 


* ಮಾನವ ವೇದ, ವೇದಾಂತ, ಪುರಾಣ , ಇತಿಹಾಸಗಳನ್ನೋದಿ ಪಶು , ಪ್ರಾಣಿ 
ಪಕ್ಷಿಗಳಲ್ಲೆಲ್ಲಾ ಮೇಲಾದವನೆಂದು ಅನ್ನಿಸಿಕೊಂಡಿರುವನು. ಇವನಿಗೆ ಪಾಪ , ಪುಣ್ಯ 
ಗಳ ತಾರತಮ್ಯ ಇರಬೇಕಾದ್ದು ಅವಶ್ಯಕ . ಹೀಗಿರಬೇಕಾದವನು ಕ್ರೂರತೆಯಿಂದ 
ಸ್ವಾರ್ಥವುಳ್ಳವನಾದರೆ ಇವನ ವಿದ್ಯೆಗೆ ಮಸಿ ಬಳಿದಂತಾಗುವುದು. 


ಮನುಷ್ಯನು ತನ್ನ ದೇಹಸುಖಕ್ಕೆ ಬೇಕಾಗುವುದನ್ನೆಲ್ಲಾ ಸಂಗ್ರಹಿಸುತ್ತಾನೆ. 
ತಾನು ಮತ್ತು ತನ್ನ ಹೆಂಡತಿ, ಮಕ್ಕಳು ಸುಖವಾಗಿದ್ದರೆ ಸರಿ . ಮಿಕ್ಕವರುಹೇಗಿದ್ದ 
ರೇನು ಎಂಬುವ ಮನೋಭಾವ ಬರುವುದು. ಇದರಿಂದ ಇವನು ಹೆಚ್ಚು 
ಹೆಚ್ಚು ಗಳಿಸಿ ಕೂಡಿಡುತ್ತಾನೆ, ಗಳಿಸಿದಷ್ಟೂ ಆಶಿಮೀರಿರುವುದಲ್ಲದೆ, ಇನ್ನೂ 
ಸಾಲುದು. ಏನಾದರೂ ಕಾರಣಗಳಿಂದ ಅನ್ಯಾಯ , ಸುಳ್ಳು , ವಂಚನೆ, ಮೋಸ, 
ಕಪಟ ಮಾರ್ಗಗಳಿಂದ ಯಾರಿಗಾದರೂ ಹಿಂಸೆ ಕೊಟ್ಟು ಸಂಗ್ರಹಿಸುವ 
ಮನೋಭಾವ ಇರುತ್ತದೆ. ಆದರೆ ವಿದ್ಯಾವಂತ ಬುದ್ಧಿವಂತ ಎಂಬುವನು ಆಚರಿ 
ಸುವ ಮಾರ್ಗವನ್ನು ಬಿಟ್ಟು ಕಾಡು ಮೃಗಗಳಾದ ಸಿಂಹ , ಹುಲಿ , ಚಿರತೆ , ಮೊದ 


ಮಾರ್ಚಿ - 1992 


* 


37 


ಲಾದ ಪ್ರಾಣಿಗಳು ತಮ್ಮ ಹಸಿವನ್ನಡಗಿಸಲು ಎಷ್ಟು ಲಭ್ಯವೋ ಅಷ್ಟು ಆಹಾರವನ್ನೂ 
ದಗಿಸಿಕೊಂಡು ತಿಂದು ತೃಪ್ತಿ ಪಡುತ್ತವೆ. ಇವುಗಳಂತೆ ಪಕ್ಷಿಗಳೂ , ಮತ್ತು ಹಿಂಸಾತ್ಮಕ 
ಮಾಡದ ಜಿಂಕೆ , ನರಿ, ಹಂದಿ, ಮೊದಲಾದ ಜೀವಿಗಳೂ ಸಹ ಹಸಿವನ್ನು ಹಿಂಗಿಸಲು 
ಮಾತ್ರ ದೊರಕುವ ಆಹಾರ ಸೇವನೆ ಮಾಡಿ ಜೀವಿಸುತ್ತವೆ. ಈ ಪ್ರಾಣಿಗಳಿಗೆ 
ಹೆಚ್ಚೆಚ್ಚು ಕೂಡಿಡಲು ಆಸೆಯಿಲ್ಲದೆ ಅಲ್ಪ ತೃಪ್ತಿಯಿಂದ ಜೀವಿಸುತ್ತವೆ. 


ಈಗೊಂದು ಪ್ರಶ್ನೆ ಏಳುತ್ತದೆ. ಏನೆಂದರೆ ಮಾನವರಿಗೆ ಮೃಗ ಪಕ್ಷಿಗಳಿಗಿರು 
ವಂತೆ ಇರಲಾಗುವುದೇ ? ಅವನಿಗೆ ಸಂಸಾರ ಎಂಬುದು ಇದೆ. ಪತ್ನಿ ಮಕ್ಕಳನ್ನು 
ಸುಖವಾಗಿಡಬೇಕಲ್ಲದೆ ಅವರ ಕಷ್ಟ ಸುಖ , ಕಾಯಿಲೆ, ನೋವುಗಳನ್ನು ಶಮನ 
ಮಾಡಲು ಸಾಕಾಗುವಷ್ಟು ಹಣ, ಪರಿಕರಗಳು ಬೇಕಾಗುವುದರಿಂದ ಹೆಚ್ಚು ಗಳಿಸಿ 
ಆಪದ್ಧನವಾಗಿಕೂಡಿಡಬೇಡವೇ ಎಂಬ ಉತ್ತರ ಬರುತ್ತದೆ. ಆದ್ದರಿಂದ ಯಾವ 
ವಾಮ ಮಾರ್ಗದಿಂದಾದರೂ ಧನ ಶೇಖರಣೆ ಮಾಡಬೇಕೆಂಬ ಬುದ್ದಿ ಬರುವುದರಲ್ಲಿ 
ವಿಶೇಷವೇನಿದೆಯೆಂದು ಕೇಳಬಹುದು. 


ಗಾಂಧಿ ಮಹಾತ್ಮರು ಹೆಚ್ಚು ಗಳಿಸಿಕೂಡಿ ಸಬೇಕೆಂಬುದು ಅನ್ಯ ಪ್ರಜೆಗಳಿಗೆ 
ಆಹಾರಸಾಮಗ್ರಿಗಳಾಗುವ ವಸ್ತುಗಳಾಗುವುದರಿಂದ ಆ ಸಾಮಗ್ರಿಗಳನ್ನು ಕಳ್ಳತನ 
ಮಾಡಿದಂತಾಗುತ್ತದೆ ಎಂದು ಅಂದಿರುತ್ತಾರೆ ಈ ರೀತಿ ಮಾಡುವುದು ಪಾಪ 
ಹೇತುವಾದುದು ಎಂಬುದು ಗಾಂಧೀಜಿಯವರ ಅಭಿಮತ. 


- ನೀವು ನಾಲಗೆ ಚಪ್ಪರಿಸಿ ತಿನ್ನುವ ಆಸೆ, ಈ ನಿಮ್ಮ ರುಚಿಗೊಸ್ಕರ ಅನೇಕ 
ಅಪರೂಪದ ಪಕ್ಷಿಗಳನ್ನು ಕೊಂದು ತಿಂದು ನೀರುಕುಡಿಯುತ್ತೀರಿ ಇದು ನಿಮ್ಮ 
ಸ್ವಾರ್ಥತೆಗಾಗಿ ! ನೀವು ಬಹಳ ವರ್ಷಗಳು ಜೀವಿಸಿ ಸುಖದಿಂದಿರಲು ಬಯಸು 
ತ್ತೀರಿ. ಇದೇರೀತಿ ಪ್ರಾಣಿ ಮತ್ತು ಪಕ್ಷಿ ಸಮೂಹಗಳಿಗೂ ಅಸೆ ಇರುವುದಿಲ್ಲವೇ ? 
ಆದಾಗ್ಯೂ ನೀವು ಸರ್ವಾಧಿಕಾರಿಗಳೆಂದು ಹೆಮ್ಮೆಯಿಂದ ಬ್ರಹ್ಮಸೃಷ್ಟಿಯಲ್ಲಿದ್ದ ಅನೇಕ 
ಅಪರೂಪದ ಮೃಗ, ಪಕ್ಷಿಗಳನ್ನು ಕೊಂದಿರುವುದರಿಂದ ಅವುಗಳ ಸಂತತಿಯೇ ಇಲ್ಲ 
ವಾಗಿದೆ. ಇವೆಲ್ಲಾ ನಿಮ್ಮ ಸ್ವಾರ್ಥದ ಕಾರಣದಿಂದ ! ( DOD0) ಡೋ ಡೋ 
ಎಂಬ ವಿಚಿತ್ರ ಪಕ್ಷಿ ಇದ್ದು ಎಂದು ಹೇಳುತ್ತಾರೆ. ಈಗ ದುರ್ಬೀನು ಹಾಕಿ ಹುಡುಕಿ 
ದರೂ ಸಿಕ್ಕವುದಿಲ್ಲ, ಆದ್ದರಿಂದ ಸ್ವಾರ್ಥತೆಯೆಂಬುದು ಬಹಳ ನೀಚ ಗುಣ, 


ಮನುಷ್ಯನಿಗೆ ಕನಿಕರ , ತನ್ನಂತೆ ಇತರರೂ ಎಂದು ಭಾವಿಸಿ, ಪ್ರೀತಿ, ಅನುಕಂಪ 
ದಿಂದಿರಬೇಕು ಹಿಂಸೆ ಮಾಡದೆ , ನೋವುಕೊಡದೆ, ಇರುವ ಮನುಷ್ಯನೇ ವಿಚಾರ 
ಶಾಲಿಯಾದ ಸತ್ಪುರುಷನೆನಿಸಿ ಕೊಂಡವನು. 


ಸಿದ್ದಗಂಗಾ 


38. 


ಕಾಂಚಾಣ 
ಶ್ರೀಮತಿ ಮಂದಾಕಿನಿ ದೇವಿ, ಮಾನವತಾ ಪ್ರತಿಷ್ಠಾನ, ಧಾರವಾಡ, 


ಪಾಪ ಕುಂಡಕ್ಕೆಳದೀತು ಸಣ್ಣ ಕಾಂಚಾಣ 
ದಿಕ್ಕುಗೇಡಿ ಮಾಡೀತು ನಿನ್ನ ಕಾಣಾ ಕಾಣಾ........ ಪಾಪ ಕುಂಡಕ್ಕೆ ... 


ದುಡಿತ ಬೇಡೆಂದು ಮೈ ಮೊಂಡು ಬೀಳುವುದು 
ಹಿಡಿತ ಮೀರಿ ಉಣ್ಣಲು ಉದರ ಕೇಳುವುದು ? 
ಜಡತೆಯಿಂ ತನುವು ತಳತಳಕೆ ಬೀಳುವುದು 
ಬಳಿಕ ಕಣ್ಣು ಕಾಣುವುದೊಂದೆ ಝಣಾಝಣಾ..... . 

ಪಾಪ.. ..... ಕುಂಡಕ್ಕೆಳದೀತು.. . com 


ಶುದ್ಧ ಪ್ರೇಮ ಮೊಹದ ರೂಪ ತಾಳುವುದು 
ಪಾಪ ಕರ್ಮ ಧರ್ಮವನ್ನು ಆಳುವುದು 

: 
ಚಿತ್ತ ಚೋರ- ಚಂಚಲವಾಗಿ ಬಾಳುವುದು ತಂದೆ 
ಮುಂಚೆ ಕಿವಿಯ ಕೇಳುವುದೊಂದೇ ಛಣಾ ಛಣ........ 

ಪಾಪ ಕುಂಡಕ್ಕೆಳದೀತು....... 


ಒಳಗೆ ಎಜಮಾನ ನಾನೆಂದು ಮೆರೆದಾಡುವೆ ? 
ಹೊರಗೆ ಕಂಡ ಕಾಲಿಗೆ ಬಿದ್ದು ಕೊಂಡಾಡುವೆ 
ಕೊನೆಗೆ ಕಂಗೆಟ್ಟು ಮೈಮರೆತು ಪಂಡಾಡುವೆ ... ! 
ಮಂಕು ಮನುಜ ನಿನ್ನಾಳುವುದೊಂದೇ ಝುಣಾಣ........ 

- ಪಾಪ ಕುಂಡಕ್ಕೆಳದೀತು,... ... 


ಗೆದ್ದ ಆಳರಸು ನಾನೆಂದು ಘೋಷಿಸದೆ 
ಹೆಡ್ಡ ಕುರುಡೂ ಕಾಂಚಾಣವನ್ನು ವರಿಸಿದೆ 
ಮುದ್ದು ಮಾಡಿ ಗದ್ದುಗೆ ಮೇಲೆಕೂಡಿಸಿದೆ 
ನಿನ್ನ ಕೊಂಡು ಮಾರುವುದು ಇಂದೀ ಕಾಂಚಾಣ........ 

ಪಾಪ ಕುಂಡಕ್ಕೆಳದೀತು...... 


ಮಾರ್ಚ್- 1992 


39 


ಕರ್ಮ ನುಚೂನುಚ್ಚಾಯಿತು ಕಾಂಚಾಣಕೆ 
ಧರ್ಮ ಕಚೂ ಕಚ್ಚಾಯಿತು ಕಾಂಚಾಣಕೆ 
ಮರ್ಮ ಹುಚ್ಚ ಹುಚ್ಚಾಯಿತು ಕಾಂಚಾಣಕೆ 
ಎಳೆದು ತಳ ಕಾಣಿಸು ಮುಂಚೆ ಕೊಡದೆ ತಾಣ........ 

ಪಾಪ ಕುಂಡಕ್ಕೆಳದೀತು........ 


ಸಾಕು ಸಾಕು ಈ ಕಾಂಚಾಣದ ಕೈಂಕಯ್ಯ 
ಕಾಣಬೇಕು ಸಕಲ -ಭೂತಹಿತ ಸೌಕಯ್ಯ 
ಬಾಳ ಹಸನಾಗಿ ಕಾಂಬುವ ರಸಮಾಧುರ 
ನಿತ್ಯ ಸುಖಕಾಗಿ ತಲೆಬಾಗಿ ಬಿಡು ಕಾಂಚಾಣ... oooo 

ಪಾಪ ಕುಂಡಕ್ಕೆಳದೀತು.. .soon 


ಪುಣ್ಯವಿಂದು ಕಾಂಬುವುದು ಮಾನವೀಯತೆ 
ಪಾಪ ಕೊಂಡುಕೊಳ್ಳುವುದು ದಾನವೀಯತೆ 
ಎಂತು ಪಥನಿನ್ನದೀ ಸತ್ಯ ಸವಾಲಕೆ ? 
ಇಂತು ಕೇಳು ಕೂಗಿತು ಕಾಲ ಢಣ್ ಢಣಾಣ........ 

ಪಾಪ ಕುಂಡಕ್ಕೆಳದೀತು.....ooo 


ಹೇಯ ಮಾಯಾಪಂಕದಿ ಬಿದ್ದು ತೊಳಲಾಡದೆ 
ಬಾಹ್ಯ ದೇಹದಾಡಂಬರಕೆ ಮರುಳಾಗದೆ 
ಜ್ಞಾನ- ಸಿಂಧು ಸೇವಿಸು ದಾಹಕ್ಕೊಳಗಾಗದೆ 
ಶಾಂತಿಗಾಗಿ ಮಾನವನಾಗಿ ತೊಡು ಕಂಕಣ....... 

ಪಾಪ ಕುಂಡಕ್ಕೆಳದೀತು..eeeeee 


ಸಿದ್ದಗಂಗಾ 


40. 


ಕ್ಷೇತ್ರ ವಾರ್ತೆ 


- ಎಂ . ರೇಣುಕಾರಾಧ್ಯ 


ಡಾ !! ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ವಿರಕ್ತಾಶ್ರಮ ಸ್ವೀಕಾರದ ವಜ್ರ 
ಮಹೋತ್ಸವ ಪ್ರತಿಷ್ಠಾನದ ನೆನಪಿಗಾಗಿ ವಜ್ರ ಮಹೋತ್ಸವ ಸ್ಮಾರಕ ವಿದ್ಯಾರ್ಥಿ 
ನಿಲಯ ಮತ್ತು ಪ್ರಸಾದ ನಿಲಯದ ಶಿಲಾನ್ಯಾಸ ಸಮಾರಂಭವು ತಾ|| 16 -292 ರ 
ಭಾನುವಾರ 3 -೧೦ ಘಂಟೆಗೆ ಮಧ್ಯಾಹ್ನ ಪರಮಪೂಜ್ಯರ ದಿವ್ಯ ಸನ್ನಿಧಿಯಲ್ಲಿ ನಡೆಯಿತು. 
ಭಾರತದ ಉಪರಾಷ್ಟ್ರಪತಿ ಡಾ|| ಶಂಕರ್ ದಯಾಳ್ ಶರ್ಮರವರು ವತ್ರಮಹೋತ್ಸವ 
ಸ್ಮಾರಕ ವಿದ್ಯಾರ್ಥಿ ನಿಲಯದಶಿಲಾನ್ಯಾಸ ಮಾಡುತ್ತಾ ಅವರು ಸಮಾಜದ ಅವಕಾಶ 
ವಂಚಿತ ಬಡವರಿಗೆ ವಿದ್ಯಾಭ್ಯಾಸ ಸೌಲಭ್ಯ ಕಲ್ಪಿಸಿ ಮಹತ್ತರ ಕೆಲಸ ಮಾಡುತ್ತಿರುವ 
ಇಂತಹ ಸಂಸ್ಥೆಯನ್ನು ದೇಶದ ಬೇರೆ ಭಾಗದಲ್ಲಿ ನಾನು ಕಂಡಿಲ್ಲ. ಇದೊಂದೇ ಗುರುಕುಲ 
ಎಂದು ಮುಕ್ತ ಕಂಠದಿಂದ ಪ್ರಶಂಶಿಸಿದರು. ಅವರು ಮುಂದುವರೆದು ಮಾತನಾಡುತ್ತ 
ಮನುಷ್ಯ ಮನುಷ್ಯರ ನಡುವೆ ಭೇದವಿಲ್ಲ ಅವರೆಲ್ಲ ಒಂದೇ ಎಂಬ ಬಸವೇಶ್ವರರ ನುಡಿ 
ಇಲ್ಲಿ ಸಾಕಾರಗೊಂಡಿದೆ ಎಂದ ಅವರು ಮಠದ ಮಾನವೀಯ ಸೇವೆಯನ್ನು 
ಕೊಂಡಾಡಿದರು. ನಂತರ ಮಕ್ಕಳಿಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣ ನೀಡು 
ವುದರಜೊತೆಗೆ ಶಿಕ್ಷಣದಲ್ಲಿ ಭಾರತೀಯ ಪರಂಪರೆ ಸಂಸ್ಕೃತಿಯ ಅರಿವನ್ನು ಮೂಡಿ. 
ಸುವಂತಹ ಕಾರ್ಯವೂ ಅತ್ಯಾವಶ್ಯಕವಾಗಿ ಇಂದು ಆಗಬೇಕಾಗಿದೆ ಎಂದು ತಿಳಿಸಿದರು 
ವೇದಗಳ ಕಾಲದಿಂದಲೂ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಗಾಧವಾದ 
ಸಾಧನೆಯನ್ನು ಸಾಧಿಸುತ್ತಿದೆ ಎಂದ ಉಪರಾಷ್ಟ್ರಪತಿಗಳು ಇದಕ್ಕೆ ಸ್ಪಷ್ಟಾಂತ . 
ಗಳನ್ನು ನೀಡುತ್ತಾ ಅದೇಕೋ ಏನೋ ನಾವದನ್ನು ಸದುಪಯೋಗ ಪಡಿಸಿಕೊಂಡಿಲ್ಲ 
ಎಂದು ನುಡಿದರು. ಇಂತಹ ಶ್ರೇಷ್ಠ ಕಾವ್ಯವನ್ನು ಮಾಡಿಕೊಂಡು ಬರುತ್ತಿರುವ ಪರಮ 
ಪೂಜ್ಯ ಶ್ರೀ ಶ್ರೀಗಳವರಿಗೆ ಸಮಾಜ, ದೇಶ ಋಣಿಯಾಗಿರ ಬೇಕೆಂದು ತಿಳಿಸಿದರು . 


ಅದೇ ಸಂದರ್ಭದಲ್ಲಿ ಲೋಕಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ 
ಅವರು ವಜ್ರಮಹೋತ್ಸವ ಸ್ಮಾರಕ ಪ್ರಸಾದನಿಲಯದ ಶಿಲಾನ್ಯಾಸ ಮಾಡಿದ ಅವರು 
ದೇಶದ ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಒದಗಿಸಬೇಕೆಂಬುದು ಸರ್ಕಾರದ ಹೊಸಶಿಕ್ಷಣ 
ಪದ್ದತಿ. ಆದರೆ ಹಲವಾರು ಸಮಸ್ಯೆಗಳಿಂದಾಗಿ ಅದು ಸಾಧ್ಯವಾಗಿಲ್ಲ. ಸಮಸ್ಯೆಗಳು 
ಜಗತ್ತಿನ ಬೆಳವಣಿಗೆಗೆ ಇದೇ ದಿಕ್ಕಿನಲ್ಲಿ ಮುಂದುವರೆದರೆ ಭೌತಿಕ ಸಮಸ್ಯೆಗಳು 
ಹೆಚ್ಚಾಗಿ ಬೌದ್ದಿಕ ಸವ ಸೈಗಳು ರಾಗಲಿವೆ. ಶಾಂತಿಯ ಕೊರತೆ ಪ್ರಕೃತಿಯ 
ನಾಶ ಪ್ರಪಂಚವನ್ನು ತೀವ್ರವಾಗಿ ಕಾಡಲಿವೆ ಎಂದು ನುಡಿದರು . ವೈಜ್ಞಾನಿಕ ವಿಧಾನ 


ಮಾರ್ಚ- 1992 


41 


ಹಾಗೂ ಪ್ರಾಚೀನ ಭಾರತೀಯ ಚಿಂತಾಪದ್ದತಿ ನಮ್ಮ ಪರಿಸರ ನಾಶವನ್ನು 
ಸಮರ್ಥವಾಗಿ ತಡೆಗಟ್ಟಬಹುದು ಎಂದು ಅಭಿಪ್ರಾಯ ಪಟ್ಟರು. ವಿಜ್ಞಾನ ಮತ್ತು 
ತಂತ್ರಜ್ಞಾನ ಕಲಿಕೆಯನ್ನು ನಾವು ಕಡ್ಡಾಯಗೊಳಿಸಬೇಕು ಎಂದು ತಿಳಿಸಿದರು . 


ಪರಮಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ನಮ್ಮ ಯುವಜನಾಂಗದಲ್ಲಿ ಆದರ್ಶ 
ಜೀವನರೀತಿ ಹಾಗೂ ಶ್ರಮದ ದುಡಿಮೆ ಅಗತ್ಯ . ಮಾನವೀಯ ಮೌಲ್ಯಗಳ ಅಧಃ 
ಸತನದಿಂದ ಅವಸಾನ ಅಂಚಿನಲ್ಲಿರುವ ಜನಗಳಿಗೆ ಭಾರತ ಮಾತ್ರ ಬೆಳಕಿನ ದಾರಿ 
ತೋರಬಲ್ಲದು ಎಂದು ನುಡಿದರು. ಭಾರತ ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು 
ಮೇಲೇಳಬೇಕು. ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡಿ ಮಾರ್ಗದರ್ಶನ ಮಾಡಿ 
ತನ್ನತನವನ್ನು ತೋUಡಿಸ ಬೇಕಾಗಿದೆ. ಈ ಕೆಲಸವನ್ನು ದೇಶದ ತಾಯಂದಿರು 
ಮತ್ತು ಶಿಕ್ಷಕರು ಮಾಡಬಲ್ಲರು , ಎಂದು ಆಶೀರ್ವದಿಸಿದರು. 


- ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಖುರ್ಷಿದ್ ಅಲಂ 
ಖಾನ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕ 
ಸಭಾಉಪಾಧ್ಯಕ್ಷರಾದ ಶ್ರೀ ಎಸ್ . ಮಲ್ಲಿಕಾರ್ಜುನಯ್ಯನವರು, ರಾಜ್ಯದ ಯೋಜನೆ 
ಮತ್ತು ಸಾಂಸ್ಥಿಕ ಹಣಕಾಸು ಸಚಿವರಾದ ಶ್ರೀಮತಿ ಕೆ. ಎಸ್ . ನಾಗರತ್ನಮ್ಮನವರು, 
ಆರೋಗ್ಯ ಸಚಿವರಾದ ಶ್ರೀ ಪುಟ್ಟ ಸ್ವಾಮಿಗೌಡ ಅವರು, ರಾಜ್ಯದ ಮಾಜಿ ಮುಖ್ಯ 
ಮಂತ್ರಿಗಳಾದ ಶ್ರೀ ಆರ್ . ಗುಂಡೂರಾವ್‌ರವರು , ಸಣ್ಣ ಉಳಿತಾಯ ಸಚಿವರಾದ 
ಶ್ರೀ ಟಿ . ಎಂ , ಮಂಜುನಾಥ್‌ರವರು , ಮಾಜಿ ಸಚಿವರಾದ ಡಾ || ಜೀವರಾಜ ಆಳ್ವ , 
ರಾಜ್ಯ ಸಭಾ ಸದಸ್ಯರಾದ ಶ್ರೀ ಸಚ್ಚಿದಾನಂದ ಸ್ವಾಮಿ , ತುಮಕೂರು ಶಾಸಕರಾದ 
ಷಫಿಅಹಮದ್ ಮಾಜಿ ಸಚಿವರಾದ ಶ್ರೀ ಲಕ್ಷ್ಮಿ ನರಸಿಂಹಯ್ಯ , ವಿಧಾನಪರಿಷತ್ 
ಸದಸ್ಯರಾದ ಶ್ರೀ ಸಿ. ನಾರಾಯಣಸ್ವಾಮಿ , ದಾವಣಗೆರೆ ಬಾಪೂಜಿ ವಿದಾಸಂಸ್ಥೆಯ 
ಗೌ || ಕಾರೈದರ್ಶಿ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರುಗಳು ಉಪಸ್ಥಿತರಿದ್ದರು. 


- ಡಾ|| ಎಂ . ಸಿ. ಮೋದಿಯವರು ಸ್ವಾಗತಿಸಿದರು, ಕಾರ್ಯಾಧ್ಯಕ್ಷ ಬಿ. ಎಸ್ . 
ಮುದ್ದ ಸ್ಪನವರು ವರದಿ ನೀಡಿದರು. ಕಾರ್ಯದರ್ಶಿ ಶ್ರೀ ಎಸ್ . ಎಸ್ , ಹಸಬಿ ಅವರು 
ವಂದನಾರ್ಪಣೆ ಮಾಡಿದರು. ಶ್ರೀ ಗೊ . ರು . ಚನ್ನಬಸಪ್ಪನವರು ಕಾರ್ಯಕ್ರಮ 
ನಿರೂಪಿಸಿದರು. ಈ ವಜ್ರಮಹೋತ್ಸವ ಸಮಾರಂಭದಲ್ಲಿ 10 ಸಾವಿರಕ್ಕೂ 
ಮಿಗಿಲಾಗಿ ಭಕ್ತಾದಿಗಳು ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದರು. 
ತಾ . 20 -2.92 ರಂದು ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿಜಾತ್ರೆಯ ಅಂಗವಾಗಿ ಏರ್ಪಡಿಸಿದ್ದ , 
ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಪ್ರಾರಂಭೋತ್ಸವನ್ನು ಪರಮ ಪೂಜ್ಯರ 


42. 


ಸಿದ್ದಗಂಗಾ 


ದಿವ್ಯ ಸಮ್ಮುಖದಲ್ಲಿ ರಾಜ್ಯದ ಕೃಷಿ ಸಚಿವರಾದ ಶ್ರೀ ಎನ್ . ಚಿಕ್ಕೇಗೌಡರು ಉದ್ಘಾ 
ಟಿಸಿದರು . ಜಿಲ್ಲಾ ಪರಿಷತ್ ಮುಖ್ಯ ಕಾರೈದರ್ಶಿಗಳಾದ ಶ್ರೀಮತಿ ಅಮಿತಾ ಪ್ರಸಾದ್ 
ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 

24 . 2.92 ರಂದು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಕಾರ್ಯಕ್ರಮ 
ಗಳು ಪ್ರಾರಂಭವಾಗಿ ಹನ್ನೊಂದು ದಿವಸಗಳ ಪಠ್ಯಂತ ಸ್ವಾಮಿಯ ವಿವಿಧಉತ್ಸವಗಳು 
ಆಕರ್ಷಣೀಯವಾಗಿ ನಡೆದವು. 


ತಾ 28 - 2- 92 ರಂದು ಜಾತ್ರೆ ಅಂಗವಾಗಿ ದನಗಳ ಪ್ರದರ್ಶನ ಮತ್ತು ಬಹು 
ಮಾನ ವಿತರಣೆ ಸಮಾರಂಭ ಪರಮ ಪೂಜ್ಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. 
ತುಮಕೂರು ಜಿಲ್ಲಾ ಪೊಲೀಸ್ ಮುಖ ಧಿಕಾರಿಗಳಾದ ಶ್ರೀ ಎ ಎಂ . ಪ್ರಸಾದ್‌ರವರು 
ಉತ್ತಮ ರಾಸುಗಳ ಮಾಲೀಕರುಗಳಿಗೆ ಬಹುಮಾನ ವಿತರಿಸಿದರು . ತುಮಕೂರು ಜಿಲ್ಲಾ 
ಪಶುಸಂಗೋಪನಾ ಮತ್ತು ಪಶುವೈದ್ಯ ಇಲಾಖಾ ಉಪನಿರ್ದೇಶಕರಾದ ಡಾ || ಕ್ಯಾಪ್ಟನ್ 
ರಾಮು ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ರೈತರುಗಳಿಗೆ ಪಶುಪಾಲನೆ , 
ಕುರಿತಾಗಿ ಉಪಯುಕ್ತ ವಿಚಾರಗಳನ್ನು ತಿಳಿಸಿದರು . 
* ತಾ 2.3.92 ರಂದು ಮಹಾಶಿವರಾತ್ರಿಯ ಪ್ರಯುಕ್ತ ಕ್ಷೇತ್ರಾಧಿಪತಿ 
ಶ್ರೀ ಸಿದ್ದಲಿಂಗೆಶ್ವರಸ್ವಾಮಿಗೆ ವಿಶೇಷ ಪೂಜಾದಿ ಕಾರಗಳು ನಡೆದವು. ಲಕ್ಷಾಂತರ 
ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಂದು ಶ್ರೀ ಕ್ಷೇತ್ರದಲ್ಲಿ ತಂಗಿದ್ದರು . ಮಹಾಶಿವರಾತ್ರಿ 
- ಜಾಗರಣೆ ಪ್ರಯುಕ್ತ ಶ್ರೀ ಮಠದ ಆವರಣದಲ್ಲಿ ಶಿವಕಥಾ, ಜಾನಪದ ಭಕ್ತಿ ಗೀತೆಗಳು 
ಶ್ರೀ ಜಗಜ್ಯೋತಿಬಸವೇಶ್ವರ ನಾಟಕಗಳಲ್ಲಿ ಭಾಗವಹಿಸಿದ್ದರು. 

ಈ ವರ್ಷ ಹನ್ನೊಂದುಲಕ್ಷರೂಗಳ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ 
ತೇರಿನಲ್ಲಿ ರಥೋತ್ಸವವವನ್ನು ನಡೆಸಲಾಯಿತು. 


ತಾ 3- 3- 92ರಂದು ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿಯವರ ಭವ್ಯ ರಥೋತ್ಸವದಲ್ಲಿ 
ಅಸಂಖ್ಯ ಭಕ್ತಾದಿಗಳು ಪಾಲ್ಗೊಂಡು ತಮ್ಮ ಭಕ್ತಿ ನಮನಗಳನ್ನು ಸಲ್ಲಿಸಿದರು. 

ತಾ 4 . 3 - 92 ರಂದು ಪ್ರಸಿದ್ದ ಬೆಳ್ಳಿ ಪಾಲಕಿ ಉತ್ಸವವು ನಡೆಯಿತು 
ತಾ 5 .3- 92 ರಂದು ಪಂಚ ಬ್ರಹೋತ್ಸವದ ಅಂಗವಾಗಿ ಶಿವಾನುಭವ ಸಮ್ಮೇಳನವವು 
ಪರಮ ಪೂಜ್ಯರ ದಿವ್ಯ ನೇತೃತ್ವದಲ್ಲಿ ನಡೆಯಿತು. ರಾಣಿಬೆನ್ನೂರು ಕಾಲೇಜಿನ 
ಪ್ರೊ || ವಿ. ವಿ. ಸಂಗಮದ ಅವರು ಗುರು ಲಿಂಗ ಜಂಗಮ , ಕುರಿತು ಮಾತನಾಡಿದರು . 
ಪಂಚಬ್ರಹೋತ್ಸವವನ್ನು ಆಂಧ್ರ ಪ್ರದೇಶದ ಹಿಂದೂಪುರದ ಕೈi! ಕೋಳಾಲದ 
ಗುರು ನಂಜಪ್ಪನವರ ಮಕ್ಕಳು ನಡೆಸಿಕೊಟ್ಟರು. 


ಮಾರ್ಚಿ- 1992 


43 


ತಾ 6 -3 -92 ರಂದು ವಸ್ತು ಪ್ರದರ್ಶನದ ಮುಕ್ತಾಯ ಸಮಾರಂಭವು 
ಪರಮ ಪೂಜ್ಯರ ದಿವ್ಯ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಾಜ್ಯದ ಲೋಕೋಪಯೋಗಿ 
ಸಚಿವರಾದ ಸನ್ಮಾನ್ಯ ಶ್ರೀ ಜಿ . ಎಸ್ . ಅಶ್ವತ್ಥ ರೆಡ್ಡಿಯವರು ಸಮಾರೋಪ 
ಭಾಷಣ ಮಾಡುತ್ತ , ಪರಮ ಪೂಜ್ಯರು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಅನ್ನ 
ದಾನ' ವಿದ್ಯಾದಾನ ನೀಡುವುದರ ಜೊತೆಗೆ ವರ್ಷಕ್ಕೊಮ್ಮೆ ಈ ಜಾತ್ರೆ ಸಂದರ್ಭದಲ್ಲಿ 
ಗ್ರಾಮೀಣ ರೈತರಿಗೆ, ಕೃಷಿ ಕಾರ್ಮಿರಿಗೆ ಸ್ವಉದ್ಯೋಗ ಕಲ್ಪಿಸಿ ಕೊಳ್ಳುವವರಿಗೆ 
ಇಂತಹ ವಸ್ತು ಪ್ರದರ್ಶಗಳನ್ನು ಪ್ರದರ್ಶಿಸಿ ಅವರಿಗೆ ಉಪಯುಕ್ತ ಸಲಹೆ ಸೂಚನೆ 
ಮಾರ್ಗದರ್ಶಗಳನ್ನು ನೀಡಿ ಗ್ರಾಮೀಣರ ಜೀವನ ವಿಕಾಸಗೊಳ್ಳುವಂತೆ ಈ 
ಮೂಲಕ ಶ್ರಮಿಸುತ್ತಿದ್ದಾರೆ, 


ಇದು ನಿಜಕ್ಕೂ ಸ್ತುತ್ಯಸೇವೆ, ಇಂತಹಜನೋಪಯೋಗಿ ಕಾವ್ಯಗಳಲ್ಲಿ ಸತ್ಕಾರವೂ 
ತನ್ನ ಪಾಲಿನ ಕರ್ತವ್ಯವನ್ನು ನೀಡಬೇಕಾದ್ದು ಗುರುತರ ಜವಾಬ್ದಾರಿ. ಬೋಧನೆ 
ಗಿಂತ ಪ್ರತ್ಯಕ್ಷ ದರ್ಶನ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇಂತಹ ಉತ್ತಮ ವಸ್ತು 
ಪ್ರದರ್ಶನಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವಹಿಸುತ್ತವೆ ಎಂದರು. 
ಮತ್ತು ವರದಿಯಲ್ಲಿ ತಿಳಿಸಿರುವಂತೆ ಈ ವಸ್ತು ಪ್ರದರ್ಶನಕ್ಕೆ ಸರ್ಕಾರದ ಸೇವಾನೆರವು 
ಸಹಾಯ ಸೌಲಭ್ಯಗಳು ಸಿಕ್ಕದೆ ಇರುವುದು, ನನ್ನ ಗಮನಕ್ಕೆ ಬಂದಿದೆ. ಈ 
ವಿಚಾರದಲ್ಲಿ ನಾನು ಸಂಬಂಧಿಸಿದ ಸಚಿವರುಗಳಲ್ಲಿ ಅಧಿಕಾರಿ ವರ್ಗದವರುಗಳಲ್ಲಿ ಸೂಕ್ತ 
ಸಮಾಲೋಚನೆ ನಡೆಸಿ ಮೈಸೂರು ಹಾಗೂ ಹಾಸನ ಜಾತ್ರೆಗಳಲ್ಲಿ ನಡೆಸುವ ವಸ್ತು 
ಪ್ರದರ್ಶನಗಳಂತೆ ಈ ಸಿದ್ದಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ 
ಆಯವ್ಯಯದಲ್ಲಿ ಮುಂಗಡ ಹಣ ಕಾದಿರಿಸಲು ವಿಶೇಷವಾಗಿ ಶ್ರಮಿಸುತ್ತೇನೆಂದು 
ಈ ಬಗೆಗೆ ವ್ಯವಸ್ಥಾಪಕರಾದ ಪರಮ ಪೂಜ್ಯ ಶ್ರೀಶ್ರೀ ಗಳವರಿಗೆ ಸೂಕ್ತ ಮಾಹಿತಿ 
ಒದಗಿಸುವುದಾಗಿ ಆಶ್ವಾಸನೆ ಇತ್ತರು. ನಂತರ ಸಚಿವರು , ವಸ್ತು ಪ್ರದರ್ಶದದಲ್ಲಿ 
ಭಾಗವಹಿಸಿದ್ದ 54 ಮಳಿಗೆಗಳ ಪೈಕಿ ಕೇಂದ್ರ ಸರ್ಕಾರದ ಎಚ್ . ಎಂ . ಟಿ. 
ಕೈ ಗಡಿಯಾರ ಕಾರ್ಖಾನೆ ಮಳಿಗೆಗೆ, ರಾಜ್ಯ ಸರ್ಕಾರದ ಕೃಷಿ, ಅರಣ್ಯ , ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಳಿಗೆಗಳಿಗೆ ಪ್ರಪ್ರಥಮ ಪಠ್ಯಾಯ 
ಪಾರಿತೋಷಕಗಳನ್ನು ವಿತರಿಸಿದರು . 


ಜಿಲ್ಲಾ ಪರಿಷತ್ ಅಡಳಿತಾಧಿಕಾರಿ ಶ್ರೀಮತಿ ಅಮಿತಾಪ್ರಸಾದ್ ಉಳಿದ 
ಇಲಾಖೆಯ ಮಳಿಗೆಗಳಿಗೆ ಬಹುಮಾನ ವಿತರಣೆ ಮಾಡಿದರು . ಶ್ರೀ ಪಿ . ಎಸ್ . 
ಸಿದ್ದಗಂಗಯ್ಯನವರಿಂದ ಪ್ರಾರ್ಥನೆ, ಡಾ|| ಬಿ. ಸಿದ್ದಲಿಂಗಯ್ಯನವರಿಂದ ಸ್ವಾಗತ, 
ಎಂ . ರೇಣುಕಾರಾಧ್ಯ ಇವರಿಂದ ವರದಿ ವಾಚನ, ಜಿ. ಕುಮಾರಸ್ವಾಮಿಯವರು 
ವಂದಿಸಿದರು. 


ಸಿದ್ದಗಂಗಾ 


44 


ಸಿದ್ದಗಂಗಾ ಮಾಸಿಕ ಪತ್ರಿಕೆಯ ಒಡೆತನ ಮತ್ತು ಇತರ 

- ವಿವರಗಳ ಸಂಬಂಧಪಟ್ಟ ಮಾಹಿತಿ, 


ಸ್ಮಾರ 4 


ಶ್ರೀ ಸಿದ್ದಗಂಗಾ ಮಠ 


1. ಪ್ರಕಟಣೆಯ ಸ್ಥಳ 
2. ಪ್ರಕಟವಾಗುವ ಅವಧಿ 
3, ಮುದ್ರಣ ಭಾಷೆ 


ಮಾಸಿಕ 


4 , ಮುದ್ರಕರ ಹೆಸರು 

ರಾಷ್ಟ್ರೀಯತೆ 


ಕನ್ನಡ 
ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು 
ಭಾರತೀಯ 


ವಿಳಾಸ 


5 . ಪ್ರಕಾಶಕರ ಹೆಸರು 

ರಾಷ್ಟ್ರೀಯತೆ 
ವಿಳಾಸ 


ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ ( ಕರ್ನಾಟಕ) 
ಹೆಚ್ . ಬಿ . ಗಂಗಾಧರಯ್ಯ 
ಭಾರತೀಯ 
ಶ್ರೀ ಸಿದ್ದಗಂಗಾಮಠ 
ತುಮಕೂರು ಜಿಲ್ಲೆ ( ಕರ್ನಾಟಕ ) 
ಶ್ರೀ ಪಂ|| ಚನ್ನಪ್ಪ ಎರೇಸೀಮೆ 
ಭಾರತೀಯ 


6, 


ಸಂಪಾದಕರು 
ರಾಷ್ಟ್ರೀಯತೆ 


ವಿಳಾಸ 


ಶ್ರೀ ಸಿದ್ದಗಂಗಾಮಠ 
ತುಮಕೂರು ಜಿಲ್ಲೆ ( ಕರ್ನಾಟಕ) 


7, ಪತ್ರಿಕೆಯ ಮಾಲೀಕರು 


ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು 
ಶ್ರೀ ಸಿದ್ದಗಂಗಾಮಠ 
ತುಮಕೂರು ಜಿಲ್ಲೆ ( ಕರ್ನಾಟಕ) 
K . R . N 0 , 9 
17139 / 69 


8. ನೊಂದಣಿ ಸಂಖ್ಯೆ 


ನಾನು ಹೆಚ್ . ಬಿ. ಗಂಗಾಧರಯ್ಯ , ಮೇಲಿನ ಅಂಶಗಳೆಲ್ಲ ಸತ್ಯ ಎಂದು ನನ್ನ 

ಜ್ಞಾನ ಮತ್ತು ನಂಬಿಕೆಗಳಿಂದ ದೃಢಪಡಿಸುತ್ತೇನೆ. 


ಮಾರ್ಚಿ 1992 
ಸಿದ್ಧಗಂಗಾ ಮಠ 


ಸಹಿ 
ಹೆಚ್ . ಬಿ . ಗಂಗಾಧರಯ್ಯ , 

ಪ್ರಕಾಶಕರು 


SIDDAGANGA " MONTHLY Reg . No . KRNQ - 9 

|| ಓಂ ಶ್ರೀ ಗುರಬಸವಲಿಂಗಾಯ ನಮಃ || 
ತ್ರಿವಿಧ ದಾಸೋಹಮೂರ್ತಿಗಳಾದ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ 
ಡಾ || ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 

85ನೇ ಜನ್ಮದಿನೋತ್ಸವ. 
1ನೇ ಏಪ್ರಿಲ್ ಬುಧವಾರ 1992, ಬೆಳಿಗ್ಗೆ 10 ಘಂಟೆಗೆ 


ಅಧ್ಯಕ್ಷತೆ : ತರಳಬಾಳು ಜಗದ್ಗುರು 

ಡಾ|| ಶ್ರೀ ಶ್ರೀ ಶಿವಮೂರ್ತಿಶಿವಾಚಾಲ್ಯವದಾಸ್ವಾಮಿಗಳು, 

ಬೃಹನ್ಮಠ, ಸಿರಿಗೆರೆ , ಚಿತ್ರದುರ್ಗ ಜಿಲ್ಲೆ. 
ಉದ್ಘಾಟನೆ : ಸನ್ಮಾನ್ಯ ಶ್ರೀ ಎಸ್ . ಬಂಗಾರಪ್ಪ , 

ಮುಖ್ಯ ಮಂತ್ರಿಗಳು , ಕರ್ನಾಟಕ ರಾಜ್ಯ . 
ಭಕ್ತಿ ಸಮರ್ಪಣೆ : ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು, 

ಕಿರಿಯ ಶ್ರೀಗಳು, ಶ್ರೀ ಸಿದ್ದಗಂಗಾಮಠ. 
ಮುಖ್ಯ ಅತಿಥಿಗಳು : ಸನ್ಮಾನ್ಯ ಶ್ರೀ ಮಲ್ಲಾರಿಗೌಡ ಪಾಟೀಲ್, 

ನೀರಾವರಿ ಸಚಿವರು, ಕರ್ನಾಟಕ ರಾಜ್ಯ 
ಸನ್ಮಾನ್ಯ ಶ್ರೀ ಬಿ . ಶಿವಣ್ಣ , 

ಸಮಾಜ ಕಲ್ಯಾಣ ಸಚಿವರು, ಕರ್ನಾಟಕ ರಾಜ್ಯ . 
ಗ್ರಂಥಬಿಡುಗಡೆ : ಶ್ರೀ ಶಿವಕುಮಾರ ಚರಿತಂ ' ಸಿ . ಬಸವಣ್ಣ ವಿರಚಿತ 

ಡಾ || ಕೆ. ಕೃಷ್ಣಮೂರ್ತಿ, ನಿವೃತ್ತ ಪ್ರಾಧ್ಯಾಪಕರು, ಕರ್ನಾಟಕ ವಿಶ್ವವಿದ್ಯಾಲಯ , 
ಸನ್ಮಾನ : ಶ್ರೀ ಶಾಮನೂರು ಶಿವಶಂಕರಪ್ಪ , 

ಬಾಪೂಜಿ ವಿದ್ಯಾಸಂಸ್ಥೆ , ದಾವಣಗೆರೆ 
ಡಾ|| ಟಿ . ಎಂ . ಬಸವರಾಜೇಂದ್ರ , 
ವೈದ್ಯಕೀಯ ತಜ್ಞರು, ಬೆಂಗಳೂರು. 
ಶ್ರೀ ಎಂ . ಮರಿಸ್ವಾಮಪ್ಪ , 
ಕಂಟ್ರಾಕ್ಟರ್‌ , ಬೆಂಗಳೂರು, 
ಪ್ರೊ || ಜಿ , ಎಸ್ . ಸಿದ್ದಲಿಂಗಯ್ಯ , 
ಅಧ್ಯಕ್ಷರು, ಕನ್ನಡಸಾಹಿತ್ಯ ಪರಿಷತ್ , ಬೆಂಗಳೂರು 

ಸಂಜೆ 4 ಘಂಟೆಗೆ ಶಿವಾನುಭವ ಗೋಷ್ಠಿ 
ಈ ಗುರುವಂದನಾ ಸಮಾರಂಭದಲ್ಲಿ ಭಾಗವಹಿಸಬೇಕೆ:ಗಿ ಕೋರುತ್ತೇವೆ. 

ಶ್ರೀ ಮಠದ ಭಕ್ತವೃಂದೆ ವಿದ್ಯಾ ಸಂಸ್ಥೆ ಗಳು, ವಿದ್ಯಾರ್ಥಿಗಳು . 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ, 


ಅದ್ದಗಂಗಾ 


* ಸಂಪುಟ - 28 . 


ಸಂಚಿಕೆ - 4 , 


ಏಪ್ರಿಲ್ - 1992, 


- 85ನೇ ಜನ್ಮದಿನೋತ್ಸವ 
ದಿನಾಂಕ 1, 1992, 


ಧ ದಾಸೋಹಮೂರ್ತಿಗಳಾದ ಪರಮ ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರಮಹಾಸ್ವಾಮಿಗಳವರ 
ನೇ ಗುರುವಂದನ ಸಮಾರಂಭವನ್ನು ( 1 -4-1992) ಉದ್ಘಾಟಿಸಿದ ರಾಜ್ಯದ ಮುಖ್ಯ ಮಂತ್ರಿ 
ಶ್ರೀ ಎಸ್ . ಬಂಗಾರಪ್ಪ ಮತ್ತು ಅಧ್ಯಕ್ಷತೆ ವಹಿಸಿದ್ದ ತರಳಬಾಳು ಬೃಹನ್ಮಠದ 
ಡಾಗಿ ಶ್ರೀ ಶ್ರೀ ಶಿವಮೂರ್ತಿಶಿವಾಚಾರ್ಯಸ್ವಾಮಿಗಳನ್ನು ಕಾಣಬಹುದು, 


ಪ್ರಕಾಶಕರು : 
ಹಳೆಯ ವಿದ್ಯಾರ್ಥಿಗಳ ಸಂಘ . 

ಸಿದ್ಧಗಂಗಾ ಷೇತ್ರ, 


ಸಿದ್ದಗಂಗಾ ಜಾತ್ರೆಯ ಅಂಗವಾಗಿ ಏರ್ಪಡಿಸಿದ್ದ ಕೃಷಿ ಮತ್ತು ಕೈಗಾರಿಕಾ 
ವಸ್ತುಪ್ರದರ್ಶನದ ಮುಕ್ತಾಯ ಸಮಾರಂಭದಲ್ಲಿ ರಾಜ್ಯದ ಕಾಮಗಾರಿ 
ಸಚಿವ ಶ್ರೀ ಜಿ. ಎಚ್. ಅಶ್ವತ್ಸರೆಡ್ಡಿ ಅವರು ಸಮಾರೋಪ ಭಾಷಣ 
ಮಾಡಿದರು. ಪರಮ ಪೂಜ್ಯರು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ 
ಪರಿಷತ್ ಮುಖ್ಯ ಕಾರೈದರ್ಶಿ ಶ್ರೀಮತಿ ಅಮಿತಾಪ್ರಸಾದ್‌ ಜೈನ್ , 

ಉಪಸ್ಥಿತರಿದ್ದರು. 


ಸಿದ್ದಗಂಗಾ 


ಸಂಪುಟ - 28. 


ಸಂಚಿಕೆ - 4 


ಏಪ್ರಿಲ್ - 1992 , 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 
ಶೀಲ ಸೌಭಾಗ್ಯವೆ ನೀತಿ ನೈರ್ಮಲ್ಯವೆ 
ಅರಿವು ಆಚಾರಗಳ ಶಿವಗಿರಿಯೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | - 

$ 8 * 88 88 
ಅನುಭಾವ ಅನುಭಾವ ನುಡಿಯೆಲ್ಲ ಅನುಭಾವ 
ಅನುಭಾವ ಅನುಭಾವ ನಡೆಯೆಲ್ಲ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

$$ $$ $$ 
“ ಮಾತು ಮುತ್ತಿನ ಮಳೆ ನೀತಿ ರತ್ನದ ರಾಶಿ ” 
ಜ್ಯೋತಿಜೀವನವಾಯ್ತು ಬದುಕೆಲ್ಲ 1 ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು.|| 


ಹೆಚ್ . ವಿ. ವೀರಭದ್ರಯ್ಯ , 


2931PkFAKTKTRIKTET 


TSA 


ಲೇಖನ 


ಲೇಖಕರು 


* ಶ್ರೀವಾಣಿ 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ಬಸವತತ್ತ್ವ 


ರತ್ನಾಕರ 


- 


ಮೋಟಗಿ ಮಲ್ಲಿಕಾರ್ಜುನ 


* ಶರಣರು ಕಂಡ ಶಿವ ಸ್ವರೂಪ” 


ಎನ್ . ಆರ್ . ಪಾಟೀಲ್ 


* ವಿಜ್ಞಾನ ಮತ್ತು ಆಧ್ಯಾತ್ಮ 

ಎಚ್ . ಎಸ್ . ನರಸಿಂಹಜೀಯರ್‌. 
* ದೇವನೆಲ್ಲಿಹನು ? 

ಎಂ . ಎ . ನೀಲಾಂಬಿಕೆ 
* ಪ್ರಚಾರ 

* ಜೆ. ಶಾರದರಾಜಶೇಖರ್‌ 
* ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳು 


TEROREGISTRSKIJKER 


ಕವಿತಾಕೃಷ್ಣ 


* ವಿಚಾರ ದೀಪಿಕೆ 

ದೇವೇಂದ್ರಪ್ಪ, ಮ , ಬಡಿಗೇರ 33 
* ವಿಮಾನಗಳಿಗೆ ಗಂಡಾಂತರವೊಡುವ ಈ ಹಕ್ಕಿಗಳು - 

37 

- ಬಿ. ಸುಬ್ರಾಯ ಅಡಿಗ 
Q * ಆಲೂಗಡ್ಡೆಗಾಗಿ ಯುದ್ಧ ಪ, ರಾಮಕೃಷ್ಣ ಶಾಸ್ತ್ರಿಗಳು 43 
* * ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೧೮ . 

46 
ದಿ|| ಬಿ. ಎಸ್ . ಕೃಷ್ಣಮೂರ್ತಿ 

ಎಂ . ರೇಣುಕಾರಾಧ್ಯ +49 
PROGRSKORAKRISTOS 


* ಕ್ಷೇತ್ರವಾರ್ತೆ 


A 


ಶ್ರೀವಾಣಿ 


ಹಳ್ಳದ ನೀರು, ಕಾಡುಪಿ : ಸ್ಮಶಾನದ ಬದಿ 
- ಸ್ಪಾಂದ ಪುರಾಣದಲ್ಲಿ ಒಂದು ಕಥೆ ಬರುತ್ತದೆ. ಒಬ್ಬ ಗುರುವಿನಬಳಿಗೆ 
ಗ್ರಾಮೀಣ ಮುಗ್ಗ ನೊಬ್ಬ ಬರುತ್ತಾನೆ. ಸ್ವಾಮಿ ಪೂಜೆಮಾಡುವುದಕ್ಕೆ 
ಏನುಬೇಕು ಎಂದು ಕೇಳುತ್ತಾನೆ. ಗುರುಗಳು ಬಂದ ವ್ಯಕ್ತಿಯನ್ನು ನೋಡು 
ತ್ತಾರೆ. ಕೊಂಚ ಉದಾಸೀನದಿಂದಲೇ ಅವನಿಗೆ ಹೇಳುತ್ತಾರೆ ಪೂಜೆಗೆ 
ಇನ್ನೇನು ಬೇಕಯಾ , ಹಳ್ಳದ ನೀರು, ಕಾಡುಪಿ , ಸ್ಮಶಾನದ ಬೂದಿ 
ಸಾಕು ಎನ್ನುತ್ತಾರೆ. ಬಂದಾತನಿಗೆ ಪರಮಾನಂದವಾಗುತ್ತದೆ. ಎಷ್ಟೊಂದು 
ಸುಲಭ ಪೂಜಾವಸ್ತುಗಳು ಎನ್ನಿಸುತ್ತದೆ. ಅದರಂತೆ ನಿತ್ಯವೂ ಪೂಜೆ 
ಮಾಡಲು ಪ್ರಾರಂಭಿಸುತ್ತಾನೆ. ದಿನ ದಿನಕ್ಕೆ ಅವನ ನಿಷ್ಠೆ ಗಟ್ಟಿಗೊಳ್ಳುತ್ತ 
ಬರುತ್ತದೆ. ಪೂಜೆಯ ಸಮಯದಲ್ಲಿ ಅವನ ಮನಸ್ಸು ಏಕಾಗ್ರ ವಾ ಗು ತ್ತ 
ವೃದ್ದಿ ಸುತ್ತಾ ಹೋಗುತ್ತದೆ. ಗುರು ವಾಕ್ಯವನ್ನು ನಂಬಿ ಮುಂದುವರಿಯು 
ತ್ತಾನೆ. ಇವನ ನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕೆಂದು ದೇವರು ಯೋಚಿ. 
ಸುತ್ತಾನೆ. ಒಂದು ದಿನ ಇವನ ಪೂಜೆಗೆ ಬೇಕಾದ ಸ್ಮಶಾನದ ಬೂದಿ 
ಸಿಕ್ಕದ ಹಾಗೆ ಮಾಡುವ ಉಪಾಯ ಮಾಡುತ್ತಾನೆ. ಪೂಜೆಗೆ ಹಳ್ಳದ 
ನೀರು, ಕಾಡುಪಿ ದೊರೆಯದೆ ಅತ್ಯಂತ ಭಾರಿಮಳೆಯನ್ನು ಸುರಿಸುತ್ತಾನೆ. 
ಎಲ್ಲೆಲ್ಲ ಮಳೆ, ಮುಗಿಲೇ ಹರಿದು ಬಿದ್ದಿತೇನೋ ಎನ್ನುವಂತಹ ಜೋರು 
ಮಳೆ, ಭೂಲೋಕವೆಲ್ಲ ಜಲಮಯ . ಭಕ್ತನಿಗೆ ಯೋಚನೆಗಿಟ್ಟು 
ಕೊಳ್ಳುತ್ತದೆ. ಸ್ಮಶಾನದ ಬೂದಿ ಇಲ್ಲದೆ ಪೂಜೆಮಾಡುವುದೆಂತು ? ಎಂದು 


Aಷಕ 


ಅವನ ಪತ್ನಿ ಕೇಳುತ್ತಾಳೆ. ಏನು ಯೋಚಿಸುತ್ತಿದ್ದೀರಿ ? ಎಂಬುದಾಗಿ, 
ಭಕ್ತನ ಉತ್ತರ - ಪೂಜೆಗೆ ಸ್ಮಶಾನದ ಬೂದಿ ಇಲ್ಲವಾಗಿದೆಲ್ಲಾ ಏನು 
ಮಾಡಲಿ ಹೇಳು ಎನ್ನುತ್ತಾನೆ. ಅದಕ್ಕೇಕೆ ಯೋಚನೆ ನಮ್ಮಗುಡಿಸಿಲು 
ಇದೆಯಲ್ಲ ? ಅದರೊಳಗೆ ನಾನು ಕುಳಿತುಕೊಳ್ಳುತ್ತೇನೆ. ನೀವು ಬೆಂಕಿ 
ಹಚ್ಚಿ ಬಿಡಿ ಸುಟ್ಟ ಮೇಲೆಸ್ಮಶಾನದ ಬೂದಿ ದೊರೆಯುತ್ತದೆ. ಪೂಜೆಮಾಡಿ' 
ಎನ್ನುತ್ತಾಳೆ. ಭಕ್ತನಿಗೆ ಆನಂದವಾಗುತ್ತದೆ. ಹಾಗೇಆಗಲಿ ಎಂದು ಪತ್ನಿ 
ಯನ್ನು ಗುಡಿಸಿಲೊಳಗೆ ಕೂರಿಸಿ ಬೆಂಕಿ ಹಚ್ಚುತ್ತಾನೆ. ಪೂರ್ಣ ಬೆಂದು 
ಬೂದಿಯಾದನಂತರ ಆ ಬೂದಿಯನ್ನು ತೆಗೆದುಕೊಂಡು ಪೂಜೆಗೆ ಆರಂಭಿ 
ಸುತ್ತಾನೆ. ಆನಂದವಾಗಿ ಹಾಡುತ್ತಾ ಬೂದಿಯನ್ನು ಮೈಗೆಲ್ಲಾ ಲೇಪಿಸಿ 
ಕೊಳ್ಳುತ್ತಾ ಕಾಡುಪತ್ರೆಯನ್ನು ಲಿಂಗಕ್ಕೆ ಧರಿಸುತ್ತಾ ಭಕ್ತಿಯಿಂದ 
ಪೂಜಿಸುತ್ತಾನೆ. ಅದನ್ನು ಕಂಡ ದೇವರು ಇಂಥ ಮುಗ್ಗರು ಉಂಟೆ ? ಎಂದು 
ಹರ್ಷಬಾಷ್ಪತನಾಗಿ ಪ್ರತ್ಯಕ್ಷನಾಗುತ್ತಾನೆ. ಭಕ್ತ ಕಣ್ಣೆರೆದು ಪರಮಾತ್ಮನನ್ನು 
ಕಂಡು ನಮಸ್ಕರಿಸುತ್ತಾನೆ. ದೇವರು ಕೇಳುತ್ತಾನೆ, “ ನಿನ್ನ ಪೂಜೆ 
ಒಪ್ಪತವಾಗ ಬೇಕಾದರೆ ನೀನು ನಿನ್ನ ಪತ್ನಿಯೊಂದಿಗೆ ಬಂದು ಪೂಜಿಸಬೇಕು” 
ಎಂದು. ಆಗ ನೆನಪಾಗುತ್ತದೆ ಆ ಭಕ್ತನಿಗೆ ತನ್ನ ಪತ್ನಿಯನ್ನು ತಾನೆ 
ಬೆಂಕಿಯಿಟ್ಟು ಬೂದಿಮಾಡಿದೆನಲ್ಲಾ ಎಂದು. ದೇವರೇ ಹೇಳುತ್ತಾನೆ. 
ಪೂಜೆ ಮಾಡುವಾಗ ಹೇಗೆ ನಂಬಿ ಏಕನಿಷ್ಠೆಯಿಂದ ಇರುತ್ತಿದ್ದೆಯೋ ಅದೇ 
ನಿಷ್ಠೆಯಿಂದ ನಿನ್ನ ಪತ್ನಿ ಯನ್ನು ಕೂಗಿದರೆ ಬಂದಾಳು ಎಂದಾಗ ಭಕ್ತ 
ಕರೆಯುತ್ತಾನೆ. ಆತನ ಪತ್ನಿ ( ಕರಿದಿರಾ ಸ್ವಾಮಿ ” ಎಂದು ನಗುನಗುತ್ತಾ 
ಬರುತ್ತಾಳೆ, ಭಕ್ತಿಯಿಂದ ಆಗದ ಕೆಲಸವಾವುದು ಇಲ್ಲ. ನಂಬಿಕೆ ಬೇಕು 
ಯಾವುದಕ್ಕೂ , ನಂಬಿಕರೆದರೆ ಓ ಎನ್ನನೆ ಶಿವನು ' ಎಂಬ ಅಣ್ಣನವರ 
ಮಾತಾಗಲಿ, ( ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ” ಎಂಬ ದಾಸರವಾಣಿ 
ಯಾಗಲಿ ಜೀವನದ ದಾರಿದೀಪಗಳೆಂಬುದನ್ನು ತಿಳಿದು ಬಾಳುವ ಕಲೆಯನ್ನು 
ತಿಳಿಯಬೇಕು. ದೇವರಿಗೆ ಬೇಕಾದುದು ಜ್ಞಾನ ಜಡತೆಯಲ್ಲ, ಭಕ್ತಿ 
ಮಗ ತೆ . 


(9. 4. 92 ರಂದು ಬೀರನಕಲ್ಲಿನಲ್ಲಿ ಮಾಡಿದ ಉಪನ್ಯಾಸದಿಂದ ಸಂಗ್ರಹಿಸಿದ್ದು .) 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಸುರತರುವು ವೃಕ್ಷದೊಳಗಲ್ಲ , ಸುರಧೇನು ಪಶುವಿನೊಳಗಲ್ಲ , 
ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು- ನರನಲ್ಲ 
ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನೆಂಬೆನಯ್ಯ 
ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ . 


ಗುರುವೆಂದರೆ ಜ್ಞಾನಸಾಗರ, ಸಚ್ಛಿಷ್ಯನ ಮುಖ ಚಂದ್ರದರ್ಶನದಿಂದ 
ಆ ಜ್ಞಾನಸಾಗರ ಉಕ್ಕೇರುವುದು. ಮರೆವೆಯ ಕತ್ತಲೆಯಲ್ಲಿ ಕೈಯಾಡಿಸುತ್ತ 
ಕುಳಿತವನ ಕೈ ಹಿಡಿದು ಕರುಣೆಯಿಂದ ಅರುವಿನ ಮಹಾಬೆಳಕಿನತ್ತ ಎಳೆದೊಯ್ಯುವ 
ಸದ್ದು ರುವಿನ ಕೃಪೆಗೆ ಪಾತ್ರರಾಗುವುದಕ್ಕಿಂತ ಈ ಲೋಕದಲ್ಲಿ ಮತ್ತಾವ 
ಹೆಚ್ಚಿನ ಭಾಗ್ಯವಿದೆ ? ನಿರಾಕಾರನಾದ ಶಿವನು ಭಕ್ತರ ಕಲ್ಯಾಣಕ್ಕಾಗಿ ಸಾಕಾ . 
ರನಾಗಿ ಬಂದರೆ “ ಗುರು 'ಎನಿಸುವನು. ಅಂಥವನ ಕೃಪೆಯನ್ನು ಪಡೆಯುವ 
ಕ್ಷಣವು ಜೀವನದ ಕೃತಾರ್ಥತೆಯ ಮಂಗಲ ಕ್ಷಣವು. ಯಾವಾತನ ಜ್ಞಾನಶಕ್ತಿಯ 
ಪಾತದಿಂದ ಶಿಷ್ಯನಲ್ಲಿ ಸುಪ್ತವಾಗಿದ್ದ ಜ್ಞಾನಶಕ್ತಿಯು ಎಚ್ಚೆತ್ತು ಅವನಿಗೆ ತನ್ನ 
ಆನಂದಮಯ ಜೀವನದ ಅಮರತ್ವದ ಲಾಭವಾಗುವುದೋ ಅಂತಹ ಗುರುವಿನ 
ಮಹತ್ವವನ್ನು ಯಾರು ಬಣ್ಣಿಸಬಲ್ಲರು ! ಅಂತೆಯೇ ಗುರು ಶಿಷ್ಯ ಸಂಬಂಧ 


ವೆಂಬುದು ಕೇವಲ ಎರಡು ವ್ಯಕ್ತಿಗಳಲ್ಲಿರುವ ಪರಿಚಯಮಾತ್ರವಲ್ಲ. ಅದರಲ್ಲಿ 
ಆತ್ಮಜ್ಞಾನಜ್ಯೋತಿಯನ್ನು ಬೆಳಗಿಸಬಲ್ಲ ಒಂದು ಅಲೌಕಿಕತೆ ತುಂಬಿ ತುವುದು 
ಅದಕ್ಕಾಗಿ ಸದ್ದು ರುವನ್ನು ಸಚ್ಚಿಷ್ಯನು ಹಸ್ತ ಪಾದಾದಿಗಳ ಸಾಮಾದಿಂದ 
ಸಾಮಾನ್ಯ ಮನುಷ್ಯನಲ್ಲಿ ಗಣಿಸಲಾರನೆಂಬುದನ್ನು ಸಿದ್ದಲಿಂಗ ಶಿವಯೋಗಿಗಳು 
ದೃಷ್ಟಾಂತ ಮೂಲಕ ಅಪ್ಪಣೆ ಕೊಡಿಸಿರುವರು 


ಈ ಕಲ್ಪವೃಕ್ಷವು ನೋಡಲಿಕ್ಕೆ ಗಿಡದಂತೆ ಕಂಡರೂ ಅದನ್ನು ಸಾಮಾನ್ಯ 
ಗಿಡಗಳಲ್ಲಿ ಗಣಿಸಲಾಗುವುದಿಲ್ಲ. ಕಾಮಧೇನುವು ಆಕಳಂತೆ ಕಂಡರೂ ಅದನ್ನು 
ಸಾಮಾನ್ಯ ಪಶುಗಳಲ್ಲಿ ಎಣಿಸಲಾಗುವುದಿಲ್ಲ. ಪರುಷಮಣಿಯು ಕಲ್ಲಿನಂತೆ 
ಕಂಡರೂ ಅದನ್ನು ಸಾಮಾನ್ಯ ಕಲ್ಲುಗಳಲ್ಲಿ ಸೇರಿಸಲು ಬರುವುದಿಲ್ಲ. ಇದರಂತೆಯೇ 
ಸದ್ದು ರುವು ನೋಡಲು ಮನುಷ್ಯನಂತೆ ಕಂಡರೂ ಆತನನ್ನು ಮನುಷ್ಯರಲ್ಲಿ 
ಗಣಿಸಲು ಬಾರದು ಎಂಬುದೇ ನಿಜಶಿಷ್ಯನ ಭಾವವಾಗಿರುವುದು. ಗುರುವನ್ನು 
ಪ್ರತ್ಯಕ್ಷ ಶಿವನೆಂದು ತಿಳಿಯ ಬಲ್ಲವನೇ ನಿಜಶಿಷ್ಯನು. ಅವನೇ ಗುರುಕೃಪೆಯನ್ನು 
ಪಡೆದು ಜೀವನದ ಮೌಲ್ಯವನ್ನೂ , ಅದರ ಪರಮೋದ್ದೇಶವನ್ನು ಸಾಧಿಸಿ 
ಕೃತಾರ್ಥನಾಗುವನು. 


(ಕೃಪೆ:. ತೋಂಟದ ಶ್ರೀ ಸಿದ್ಧಲಿಂಗ ಶಿವಯೋಗೀಶ್ವರರು ನಿರೂಪಿಸಿದ 
ಷಟ್ಸ್ಥಲ ಜ್ಞಾನಸಾರಾಮೃತ, ಪ್ರಕಾಶಕರು :- ಶ್ರೀ ತೋಂಟದಸಿದ್ಧಲಿಂಗೇಶ್ವರ 
ಸೇವಾಸಂಘ , ಎಡೆಯೂರು ಗದಗ). 


ಸಂಪಾದಕೀಯ 
ಪರೀಕ್ಷೆಗಳು 

ಏಪ್ರಿಲ್ ತಿಂಗಳು ಬಂದಿತೆಂದರೆ ಪರೀಕ್ಷೆಗಳು ಪ್ರಾರಂಭ. ವರ್ಷದುದ್ದಕ್ಕೂ 
ಕಲಿತದ್ದನ್ನು ಪರೀಕ್ಷೆಗಳ ಮೂಲಕ ವ್ಯಕ್ತಪಡಿಸುವ ತರಾತುರಿ, ವಿದ್ಯಾರ್ಥಿಯ 
ಸಾಧನೆಯನ್ನು ಗುರುತಿಸಲು ಮಾಡಿರುವ ವ್ಯವಸ್ಥೆ ಉದ್ದೇಶ ಶುದ್ದ ಸ್ಪಟಿಕದಷ್ಟ 
ಶುಭ್ರ . ಆದರೆ ನಡೆದಿರುವುದೆಲ್ಲ ತದ್ವಿರುದ್ದ ಎಲ್ಲ ಹಂತಗಳಲ್ಲೂ ಭ್ರಷ್ಟತೆಯ 
ಭೂತನರ್ತನ, ಅಧ್ಯಾಪಕ, ವಿದ್ಯಾರ್ಥಿ, ಪಾಲಕ, ಆಡಳಿತಯಂತ್ರ ಎಲ್ಲಮುಖ 
ಗಳೂ ಕಪ್ಪು ಕಲೆಯನ್ನೇ ಪ್ರದರ್ಶಿಸುತ್ತಿವೆ. ಮೇಲು ನೋಟಕ್ಕೆ ಅದೆಷ್ಟು ನೀತಿ 
ಸಂಹಿತೆಯನ್ನು ಘೋಷಿಸುವ ಸಾಹಿತ್ಯ ಸಂಪುಟ, ಜಾಗೃತದಳಗಳ ಆಕರ್ಷಕ 
ಜಾತ್ರೆ , ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾದಿಯಾಗಿ ತಪ್ಪಿತಸ್ಥರನ್ನು ಪತ್ತೆ 
ಹಚ್ಚುವ ಆಶ್ವಮೇಧಯಾಗ, ನಗರ, ಗ್ರಾಮ ಎಂಬ ಭೇದವಿಲ್ಲದೆ ನಡೆದಿರುವ 
ಪರೀಕ್ಷಾ ದುರ್ನವಹಾರಗಳ , ಆಕರ್ಷಣೀಯ ತಲೆಬರೆಹಗಳ ಪತ್ರಿಕಾವಾರ್ತೆ. 
ರಾಷ್ಟ್ರದ ಎಲ್ಲಸಮಸ್ಯೆಗಳಿಗಿಂತ ಬಹುದೊಡ್ಡ ಸಮಸ್ಯೆ ಇದೆಂಬುದನ್ನು ಎಲ್ಲ ಆರಿ 
ಯದಹೊರತು ಯುವಜನಾಂಗದ ಭವಿಷ್ಯಕ್ಕೆ ಬೆಳಕಿಲ್ಲ ನಮಗಿರುವ ಬೇರೆಲ್ಲ 
ಸಮಸ್ಯೆಗಳು ಈ ದುರ್ವ ವಹಾರ ಸಮಸ್ಯೆಯಮುಂದೆ ಕೇವಲ ಕುದ್ರವೆಂಬುದನ್ನು 
ನಾವೇಕೆ ತಿಳಿದಿಲ್ಲ ? ಕಾವೇರಿಯ ಸಮಸ್ಯೆಗಿಂತ, ಬೆಲೆಏರಿಕೆಯ ಸಮಸ್ಯೆಗಿಂತ, 
ನಗರ ಜೀವನಗಳ ಉಸಿರುಕಟ್ಟಿಸುವ ಜನಸಂಖ್ಯಾಸ್ಫೋಟಸಮಸ್ಯೆಗಿಂತ, ದಿನಬೆಳ 
ಗಾದರೆ ಪತ್ರಿಕೆಗಳಲ್ಲಿ ಕಾಣುವ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಸಾವನ್ನ 
ಪ್ಪುತ್ತಿರುವ ದುರ್ದೆವಿಗಳ ಸಮಸ್ಯೆಗಿಂತ ಬೃಹದಾಕಾರವಾದುದು ಪರೀಕ್ಷಾ ದುರ್ವ 
ವಹಾರಸಮಸ್ಯೆ . ಯುವಜನಾಂಗವನ್ನು ಯಾವುದಾದರೂ ಅತ್ಯಾಧುನಿಕವಾದ 
ಮಾರಕಾಸ್ತ್ರವನ್ನು ಬಳಸಿ ಕೊಲೆಮಾಡುವುದಕ್ಕಿಂತ ಘನಘೋರವಾದ ಪಾಪಕರ 
ಇದು . ಇದರಲ್ಲಿ ಆತ್ಮಶೋಧನೆಯೊಂದೇ ಅಗತ್ಯವಾದ ಪರಿಹಾರ, ಯಾರೊಬ್ಬರ 
ಮೇಲೂ , ಯಾವುದೇ ಒಂದು ವರ್ಗದಮೇಲೂ ಜವಾಬ್ದಾರಿಯನ್ನು ಸ್ಥಳಾಂತರಿ 
ಸುವಲ್ಲಿ ಪ್ರಯೋಜನವಿಲ್ಲ. ನಮ್ಮ ಮಕ್ಕಳಿಗೆ ನಾವೇ ವಿಷಉಣಿಸುತ್ತಿದ್ದೇವೆ 
ಎಂಬ ತಿಳಿವಳಿಕೆ ನಮಗೇಕೆ ಬರುತ್ತಿಲ್ಲ. ನಾಳೆ ಆ ಮಕ್ಕಳ ಭವಿಷ್ಯಕ್ಕೆ ಇಂಥ 
ಅಪಾಯದ ಮಾರ್ಗತೋರಿಸಬೇಕೆ ? ಇದಕ್ಕೆಲ್ಲಾ ಪರಿಹಾರವೇ ಇಲ್ಲವೇ ? 
ಗಾಂಧಿ ದೇಶದವರೆ ನಾವು ? ನಾಚಿಕೆಯಾಗ ಬೇಡವೇ ನಮಗೆ ? ಎಳೆಯಕಂದ 
ಮಗಳ ಬಗ್ಗೆ ಗಂಭೀರ ಚಿಂತನೆ ಬೇಡವೇ ? ಮೊದಲು ನಮ್ಮ ನಮ್ಮ ಕೆಟ್ಟ 
ಮನಸ್ಸುಗಳನ್ನು ಒಂದಿಷ್ಟು ಸರಿಪಡಿಸಿಕೊಳ್ಳೋಣ. ನಾ ವು ಒಳ್ಳೆ ಯ ದ ನ್ನು 
ಬಿತ್ತಲಿಕ್ಕಾಗದಿದ್ದರೂ ಬೇಡ ಕೆಟ್ಟದ್ದನ್ನು ಬಿತ್ತುವುದು ಬೇಡ. “ ಬೇವಿನ ಬೀಜವ 
ಬಿತ್ತಿ ” ಮಾವಿನ ಹಣ್ಣನ್ನುವ ಭ್ರಮೆ ಬೇಡ. ಪರೀಕ್ಷೆ ಪೌವಿತ್ರತೆಯ ಪ್ರಥಮ 
ಕಮ್ಮಟವಾಗುವಂತೆ ನೋಡಿಕೊಳ್ಳುವದಾದರೆ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಿರುವ 
ಕೋಟಿ ಕೋಟಿ ರೂಪಾಯಿಗಳು ಸಾರ್ಥಕವಾದಂತೆ , ದೇಶ ಭಾಗ್ಯವಂತ ಶೀಲ 
ಪೂರ್ಣ ಜನಾಂಗವನ್ನು ಕಂಡಂತಾದೀತು, ಅಪಾಯದ ಘಂಟೆ ಮೊಳಗುತ್ತಿದೆ ? 
ಎಚ್ಚರಿಕೆಯಿಂದ ಮುಂದುವರಿಯೋಣ. 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 
ಬಿ, ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


ಲೇಖಕರಲ್ಲಿ ಮನವಿ 

ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ | ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ , ವಿಜ್ಞಾನ, ಶಿಕ್ಷಣ . 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ, ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು, 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ವಿತರಣೆ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ 1ಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 ರೂ 


(4 ಸಂಪಾದಕರು ” 
ಸಿದ್ಧಗಂಗಾ' ಕನ್ನಡ ಮಾಸ ಪತ್ರಿಕೆ 

ಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ , 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಬಸವ ತತ್ತ್ವ ರತ್ನಾಕರ- ೧೧ 
- ಶ್ರೀ ಮೋಟಗಿ ಮಲ್ಲಿಕಾರ್ಜುನ, ' ಕನ್ನಡಕವಿ ಕಾಳಿದಾಸ', ಅಥಣಿ, ಬೆಳಗಾವಿ ಜಿಲ್ಲೆ, 
ಶ್ರೀಮುರಗೋಡಮಹಾಂತ ಶಿವಯೋಗಿ - ಅನ್ನುತವಾಣಿ 

106 
ಭಗವಂತನ ಸ್ವರೂಪ: ಈ ಜಗತ್ತಿನಲ್ಲಿ ಆನೇಕ ಮತಧರ್ಮಗಳು ಭಗವಂತನ ಸ್ವರೂಪವನ್ನು 

ಸಾರುತ್ತಾ ಬಂದಿವೆ ನೋಡೆ ಪಾ ! 
ಆದರೆ ಆ ಮತ ಪಂಥಗಳ ಧರ್ಮಸಂಸ್ಥಾಪನಾಚಾರರೆಲ್ಲರೂ 
ತಾವು ತಿಳಿದ ಅಪೂರ್ವ ಜ್ಞಾನಾನುಭವದಿಂದ ಕಂಡಷ್ಟನ್ನೇ 
ಪರಿಪೂರ್ಣ ವಸ್ತು ಪರಬ್ರಹ್ಮ ) ವೆಂದು ವಾದಿಸುತ್ತ ಬಂದರುನೋಡ್ರೆ ಪಾ ! 
ಪರಮಾತ್ಮನ ಜ್ಞಾನ ಸಮುದ್ರದಲ್ಲಿ ಯಾರು ಕೊಳಗವನ್ನೂ , 
ಯಾರು ಹಂಡೆಯನ್ನೊ , ಯಾರುಕೊಡವನ್ನೊ , ಯಾರುತಂಬಿಗೆಯನ್ನೂ , 
ಯಾರು ಗಿಂಡಿಯನ್ನೂ ತುಂಬಿಕೊಂಡು ಬಂದು, ಇವರೆಲ್ಲರೂ ತಾವು ಪಡೆದ 

ಗಿಂಡಿಯೊ ಅಥವಾ ಕೊಡವೂ ಅದರಲ್ಲಿನ ಅಲ್ಪ ಜ್ಞಾನ ಜಲವೇ 
ಸಂಪೂರ್ಣ ದೇವಜ್ಞಾನಾನುಭವ ಸಾಗರವೆಂದು ಬೋಧಿಸುತ್ತ ನಡೆದರು ನೋಡೆ ಪಾ ! 

ಇದು ಹೇಗಾಯಿತೆಂದರೆ : 
ಮುಂದೆ ನಿಂತ ಕುರುಡ ಆನೆಯ ಕಿವಿಹಿಡಿದುನೋಡಿ, 
ಕರಿಯು ಮರದಂತೆ ಇದೆ ಎಂದ ! 
ಹಿಂದಿನಿಂದ ಹೆಳವ ಬಾಲಹಿಡಿದು ನೋಡಿ, 
ಆನೆ ಸಣ್ಣ ಬಿದಿರಿನಂತೆ ಇದೆ ಎಂದ ! 
ಇನೊರ್ವಕಾಲು ಹಿಡಿದು ನೋಡಿ ಆನೆ ಕಂಬದಂತೆ ಇದೆ ಎಂದ ! 
ಬದಿಗೆ ನಿಂದ ಕುಳ್ಳನೊಬ್ಬ ಹೊಟ್ಟೆಯಮೇಲೆಕೈಯಾಡಿಸಿ ನೋಡಿ 

ಆನೆ ಕಂಬಳಿಯಂತೆ ಇದೆ ಎಂದ ! 
ಮಗುದೊಬ್ಬ ಸೊಂಡೆಯ ಹಿಡಿದುನೋಡಿ, ಆನೆಬಿದಿರು ಬೊಂಬಿನಂತೆ ಇದೆಎಂದ ! 
ಇಂತೀ ಮರುಳರೆಲ್ಲರೂ ಆನೆಯನು ವರ್ಣಿಸಿದಂತಾಯಿತ್ತು ನೋಡ್ರೆ ಪಾ ! 
ಆದರೆ ಶ್ರೀಬಸವಾದಿ ಪ್ರಮಥರು, ಅಥಣಿ ಶಿವಯೋಗಿಗಳು ನುಡಿದಂತೆನಡೆದು, 
ತ್ರಿಕಾಲ ಜ್ಞಾನಿಗಳಾಗಿ, ಶಿವಸ್ವರೂಪಿಗಳಾಗಿ ಲೋಕವನ್ನು ಬೆಳಗುವರು ನೋಡ್ರಪಾ! ” 
' ಅರಭಾವಿ ಪುಣ್ಯಾರಣ್ಯದ ಮಹಾತಪಸ್ವಿಗಳಾದ, 
ಮುರಗೋಡಮಹಾಂತ ಮಹಾ ಶಿವಯೋಗಿಗಳ 
ಪವಿತ್ರ ಪರಮಪುಣ್ಯ ಸಂದೇಶವಿದು ಕೇಳಿರಯ್ಯ ! 


* ಏಪ್ರಿಲ್ -1992 


11 


ಪರವಸ್ತು ಪರಶಿವ- ಪರಬ್ರಹ್ಮ ವೇ ಶ್ರೀಗಳು ತಾವಾಗಿ ನಿಂದು, 
ಧರೆಯ ಮನುಕುಲಕೆ ಪರತತ್ಯದಿರವುಗೋಚರಿಸಲೆಂದು, 
ಕರುಣಿಸಿದ ಅಮೃತತುಲ್ಯ ದಿವ್ಯ ಜ್ಞಾನ ಸಂದೇಶವೊಂದು, 
ಒರೆದ ' ಧರ್ಮಜ್ಞ " “ ಕನ್ನಡಕವಿಕಾಳಿದಾಸ ” ವಚನಾಮೃತದೊಳಿದು, 
ದೇವರಮಹಿಮೆ ದೇವರೇ ಬಲ್ಲನೈಸೆ ? ಹೇಳಾ,ಶ್ರೀ ಶೈಲಮಲ್ಲಿಕಾರ್ಜುನ, ” 

10 [107 ] 
ಮಯಾವಿಮುಕ್ತ : “ ಮಾನವನ ಬಂಧಮೋಕ್ಷಗಳಿಗೆ ಮುಖ್ಯವಾಗಿಮನಸ್ಸೇ ಕಾರಣವಾಗಿ 

ಈ ಮನದ ಹಿಂದಣ ಆಶೆಯೇ ಮಾಯೆ ನೋಡೆ ಪಾ ! 
ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷಗಂಗೆಯ ಮಿಂದಡಿಲ್ಲ, 
ತುಟ್ಟ ತುದಿಯ ಮೇರುಗಿರಿಯಮೆಟ್ಟಿ ಕೂಗಿದಡಿಲ್ಲ, 
ನಿಚ್ಚಕ್ಕೆ ಮನವನಂದಂದಿಗೆ ಅತ್ತಿತ್ತ ಹರಿಯಲೀಯದೆ, 
ಚಿತ್ರದಲ್ಲಿ ಧರಿಸಬಲ್ಲಡೆ, ಬಚ್ಚಬರಿಯಬೆಳಗು ಗುಹೇಶ್ವರ ಲಿಂಗವು. ” ಎಂದುದ 
ಮನಸ್ಸನ್ನು ನಮ್ಮ ಸ್ವಾಧೀನ ಪಡಿಸಿಕೊಂಡಾಗ, 
ನನ್ನ ತೊಡೆಯ ಮೇಲೆ ಆ ಹೆಣ್ಣು ಬಂದು ಕುಳಿತು. 
ಕುಣಿದಾಡಿದರೂ , ಅದರಿಂದ ನಮಗೇನಾಗಬಹುದ್ರೆಪಾ ! 
ಆದುದರಿಂದ ಈ ಮನಸ್ಸೆ ಸಕಲ ಪ್ರಪಂಚದ 
ಸುಖ- ದುಃಖಗಳಿಗೆ ಕಾರಣವಾಗಿದೆ ನೋಡ್ರೆ ಪಾ ! ” 
ಇಂತು ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿಗಳಾದ 
ಮುರಗೋಡಶ್ರೀಮಹಾಂತ ಶಿವಯೋಗಿಗಳವರು 
ಅಪ್ಪಣೆ ಕೊಡಿಸಲಾದ ದ್ವಿತೀಯ ವಚನಾಮೃತವಿದು 
ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ. ” 


(105) 


ಜನನ ನುರಣರಹಿತ ಶರಣ : “ಪ್ರಮಥವರೇಣ್ಯರಾದ ಪ್ರಭು- ಬಸವಾದಿಗಳು 

ತತ್ರ ಸ್ವರೂಪರು ; ಪರಶಿವನ ಪ್ರತಿ ಮೂರ್ತಿಗಳು ನೋಡೆ ಪಾ ! 
ಲೋಕ ಹಿತಾರ್ಥವಾಗಿ ದೇವಮಾನವ ರೂಪದಲ್ಲಿ 
ಧರೆಗಿಳಿದು ಬಂದವರು. ಇಂತಹ ಶಿವಶರಣರಿಗೆ 
ಜನನ-ಮರಣಗಳ ಲೇಪವಿಲ್ಲ; ಮೃತ್ಯುವನ್ನು ಜಯಿಸಿ ನಿಂದವರು . 
ಅಷ್ಟೇ ಏಕೆ ಮೃತ್ಯುವಿಗೆ ಮಹಾಕಾಲ ಸ್ವರೂಪರಾಗಿ 
ಮೆರೆದವರು ನಮ್ಮ ಶಿವಶರಣರು ನೋಡೊಪಾ ! 
ಜಗದ ಅಳಿವು-ಉಳಿವುಗಳಿಗೆ ಹೊರಗಾಗಿ ಅರ್ಥಾತ್ 


ಸಿದ್ಧಗಂಗಾ 


ಪ್ರಳಯವನ್ನು ಮೀರಿ ನಿಂತವರು ಶರಣರು. 
ಜಗದಾದಿ ಯುಗಯುಗಾಂತರಗಳಿಗೂ ಮೊದಲಿಗರು ! 
ಅಂತೆಯೇ ' ಅನಾದಿ ಶರಣ' ನೆಂಬುದು ದಿವ್ಯವಾಣಿ 
ಆದಿ , “ ಶ್ರೀ ಗುರುಬಸವಲಿಂಗಾಯ ನಮಃ” ಇದು ಮಂತ್ರವಾಕ್ಯ ನೋಡ್ರೆ ಪಾ ! 
ಇಲ್ಲಿ ನಾವು ನಿಮಗೆ ಒಂದು ಉದಾಹರಣೆ ಹೇಳಬಹುದು : 
“ ಒಬ್ಬ ಹೆಣ್ಣು ಮಗಳು ಗುಗ್ಗರಿ ಕಾಳುಗಳನ್ನು 
ಒಂದು ಕೊಳಗದಲ್ಲಿ ಹಾಕಿ ಕುದಿಯಲು ಇಟ್ಟಿದ್ದಾಳೆ. 
ಅದರಲ್ಲಿ ಎಲ್ಲಾ ಕಾಳುಗಳು ಕುದ್ದ೦ತೆ ಕಂಡರೂ , 
ಒಂದೆರಡು ಕುದಿಯದೆ ಹಾಗೇ ಉಳಿದ 
ಸಿಡಿಗಳು ( ಕಳ್ಳಕಾಳು) ಗಳನ್ನು ಆಕೆ ಹೊರಕ್ಕೆ ಎಸೆಯುತ್ತಾಳೆ, 
ಈ ಸಿಡಿಗಾಳುಗಳೆ ನಿರ್ಬೀಜ ಕಾಳುಗಳೆಂದು ಹೇಳಲ್ಪಡುವುವು. 
ಈ ಸಿಡಿಗಾಳಗಳು ಭೂಮಿಯಲ್ಲಿ ಮತ್ತೆ ಬೀಜೋತ್ಪತ್ತಿಗೆ 
ಹೇಗೆ ಕಾರಣವಾಗಲಾರವೊ . 
ಹಾಗೆಯೆ ಶಿವಶರಣರು ಭವದ ಬಳ್ಳಿಗೆ ಬೀಜವಾಗಲಾರರು ನೋಡೊಪಾ ! 
ಅಂತೆಯೆ ಷಟ್ಸ್ಥಲ ಜ್ಞಾನಮೂರ್ತಿಯಾದ ಚನ್ನಬಸವಣ್ಣನವರು ಹೀಗೆ ಹೇಳಿದುದು: 
ಬಟ್ಟ ಬಯಲೆಲ್ಲ ಗಟ್ಟಿ ಗೊಂಡಡೆ, 
ಸ್ವರ್ಗ. ಮತ ...ಪಾತಾಳಕ್ಕೆ ಠಾವೆಲ್ಲಿಹುದೆ ? 
ಮೇಘದ ನಿರ್ಮಲ ಜಲವೆಲ್ಲ ಮುತ್ತುಗಳಾದಡೆ, 
ಸಪ್ತ ಸಾಗರಂಗಳಿಗೆ ಉದಕಂಗಳೆಲ್ಲಿಹುದೆ ? 
ಕಷ್ಟ ಜೀವಿ ಮನುಜರು ನೆಟ್ಟನೆ ಶಿವಜ್ಞಾನಿಗಳಾದಡೆ 
ಮುಂದೆ ಭವದ ಬಳ್ಳಿಗೆ ಬೆಳೆಯೆಲ್ಲಿಹುದೆ ? 
!!ಗ್ರಂಥ| ಗುರುಭಕ್ತಿ ಪರಿತ್ಯಾಗೀ ಸದ್ರೋಹಿ ನರಕಂ ವ್ರಜೇತ್ || 
ಇಂತೆಂದುದಾಗಿ : ಕೂಡಲ ಚನ್ನಸಂಗಯ್ಯಾ ಲಕ್ಷಕ್ಕೊಬ್ಬ ಭಕ್ತ , 
ಕೋಟಿಗೊಬ್ಬ ಶರಣ ” . 
ಶಿವಬೀಜವುಳ್ಳ : ಶಿವಬೀಜವಾದುವರಿಗೆ' 
ಈ ಭವಚಕ್ರದ ಬಿಡುಗಡೆಯಲ್ಲದೆ, 
ಭವಭಾರಿಗಳಿಗೆಂತು ಭವಪಾಶ ಬಿಟ್ಟಿ ಪಾ ” ? 
ಇಂತು, ಪರಮ ಶಿವಸ್ವರೂಪಿಗಳಾದ, ಮಹಾತಪಸ್ವಿಗಳಾದ 
ಶ್ರೀ ಮುರಗೋಡ ಅಜ್ಜನವರ ತೃತೀಯ ಸಂದೇಶಮಯ 
ಅಮೃತವಾಣಿ ! ಕಾಣಾ ! ಶ್ರೀಶೈಲಮಲ್ಲಿಕಾರ್ಜುನ, ” 


ಏಪ್ರಿಲ್ -92 


[109] 
ಬ್ರಹಾಂಡ ಪಿಂಡಾಂಡ : “ ಒ೦ದೇ ಸರವನ್ನು ಸರ್ವಶೂನ್ಯ (0) ನಿಷ್ಕಲಲಿಂಗ 

( 1 ) ಎರಡಾಗಿ ( D ) ಅರ್ಧಭಾಗ ಅಲ್ಲೇ ಉಳಿಯಿತು. 
( D ) ಉಳಿದರ್ದ ಭಾಗವು- ಸಕಲ ಸಚರಾಚರ ಮೊದಲಾಗಿ ಸೃಷ್ಟಿಯ 
ನೊಳಗೊಂಡ ಬ್ರಹ್ಮಾಂಡವಾಯಿತು. 
ಹೇಗೆ ಬ್ರಹ್ಮಾಡವೊ ಹಾಗೆಯೆ ಪಿಂಡಾಂಡವು 
ಈಬ್ರಹ್ಮಾಂಡ ( ಬ್ರಹ್ಮಹೃದಯ ಅಥವಾಗರ್ಭದಲ್ಲಿ 
ಪಿಂಡಾಂಡ ಹುದುಗಿರುವಂತೆ, 
ಈ ಪಿಂಡಾಂಡದಲ್ಲಿ ಬ್ರಹ್ಮಾಂಡ ( ಪಿಂಡಬ್ರಹ್ಮ ) 
ಅಡಕವಾಗಿರುವುದು ನೋಡೊಪಾ ! 
ಈ ಚತುರ್ದಶ ಭುವನಂಗಳನ್ನೊಳಗೊಂಡ 
ಬ್ರಹ್ಮಾಂಡ (ಮಹಾಲಿಂಗ) ನೆಲ್ಲಿ , ಆ ಅಖಂಡ ಪರವಸ್ತು . 
( ಪರಶಿವ ಅಥವಾ ನಿರಾಕಾರ ಶಿವತತ್ತ್ವ ) ವಿನ ಹೃದಯದಲ್ಲಿರುವುದು. 
ಅಂತಹ ನಿರಾಕಾರ ನಿರಾಲಂಬ ಪರಶಿವತತ್ತ್ವ ಮೂರ್ತಿಯೆ 
ಬಸವಣ್ಣ ( ಅನಾದಿಶರಣ' ನೋಡೊಪಾ!” 
ಇಂತು ಭುವನ ಭಾಗ್ಯ ವಿಶೇಷದಿಂದವತರಿಸಿರ್ಪ 
ವಿಶ್ವದ ಮಹಾವಿಭೂತಿಗಳೆನಿಸಿರ್ದ ಮುರಗೋಡ, 
ಶ್ರೀಮಹಾಂತ ಶಿವಯೋಗಿಗಳ ಚತುರ್ಥ ವಚನಾಮೃತ! 
ಸವಿಯಬಾರಾ, ಶ್ರೀಶೈಲ ಮಲ್ಲಿಕಾರ್ಜುನ ! ” 

[110 ] . 
“ಕನ್ನಡ ಕವಿಕಾಳಿದಾಸ” ನು ಕೆಲವು ಮಹತ್ವದ ತಾತ್ತಿಕ ಹಾಗೂ ಧಾರ್ಮಿಕ ಪ್ರಶ್ನೆಗಳನ್ನು 
ಪರಮ ಪೂಜ್ಯ ಮುರಗೋಡಶ್ರೀಗಳವರಲ್ಲಿ ಪಾಟಿಯ ( ಹಲಗೆಯ ಮೇಲೆಬರೆದು ಕೇಳುವನು. 
ಶ್ರೀ ಪೂಜ್ಯರು ಉತ್ತರ ರೂಪವಾಗಿ ತಮ್ಮ ಬಾಯಿಂದಲೇ ಅಮೃತವಾಣಿಯನ್ನು ಸುರಿಸುವರು. 
ಕವಿಯು ಹಲಗೆಯ ಮೇಲೆ ಬರೆದು ತೋರಿಸಿ ಪ್ರಶ್ನೆಗಳನ್ನು ಕೇಳುವ ಸಮಯದಲ್ಲಿ ಶ್ರೀಮಠದ 
ಮೇನೆಜರ್ ಶ್ರೀ ಕುಬಸದ ಮಾಸ್ತರರೂ ಬಳಿಯಲ್ಲಿಯೇ ನಿಂತಿದ್ದರು. ] 

ಸಂಭಾಷಣೆ ( ಪ್ರಶೋತ್ತರರೂಪದಲ್ಲಿ:) 
ಪ್ರಶ್ನೆ 1. ಕನ್ನಡ ಕವಿಕಾಳಿದಾಸ: ಮಾನವನ ಪುನರ್ಜನ್ಮದ ಬಗೆಗೆ ಸನ್ನಿಧಿಯ 

ಸಂದೇಶವೇನು ? 
ಉತ್ತರ 1 , ಶ್ರೀಮಹಾಂತ ಶಿವಯೋಗಿಗಳು; ವಾಸನಾ ಕ್ಷಯವೇ ಮೋಕವು. ವಾಸ 
ನಾಯುಕ್ತವಾದ ದೇಹಿಯ ಆತ್ಮವು ಮರಳಿ ಭೂಮಿಗೆ ಹುಟ್ಟಿ ಬರುವುದೇ ಪುನರ್ಜನ್ಮವು. 

ಇದೇ ಬಂಧ ಮೋಕ್ಷಗಳ ಬಗೆ, 
ಸಿದ್ದಗಂಗಾ 

14 


ಗಾಳಿಯ ಕಸುಮ ಗಂಧವನ್ನು ಎಳೆದುಕೊಂಡು ಹೋಗುವಂತೆ, ಈ 
ದೇಹವನ್ನು ತೊರೆದು ಹೋಗುವಾಗ, ಆತ್ಮವು ದೇಹಗತ “ ವಾಸನೆಯನ್ನು 
ಎಳೆದುಕೊಂಡು ಆಕಾಶ ಮಾರ್ಗವಾಗಿ ಹೋಗುವುದು. ಈ ವಾಸನಾಮಯ 
( ಜಡರೂಪ. ಅಶಾಂತಿಯುಕ್ತ ) ಆತ್ಮವು ವಾಯುವಿನೊಡನೆ ಸೇರಿ ಆಕಾಶ 
ಮಂಡಲದಲ್ಲಿ ಸಂಚರಿಸುತ್ತ , ಮೇಘದೊಡನೆ ಕೂಡಿ, ಮಳೆಯ ರೂಪದಲ್ಲಿ 
ಭೂಮಿಗೆ ಬಿದ್ದು , ಧಾನ್ಯದಲ್ಲಿ ಬೆರೆದು , ಮನುಷ್ಯನ ಆಹಾರವಾಗಿ ಪರಿಣಮಿಸಿ 
ಶರೀರವನ್ನು ಪ್ರವೇಶಿಸುತ್ತಿದೆ. ಅದೇ ಮುಂದೆ ಶುಕ್ಲಶೋಣಿತರೂಪನಾಗಿ 
ಗರ್ಭವನ್ನು ತಾಳಿ ಭೂಮಿಗೆ ಬರುತ್ತಿದೆ. ಈ ವಾಸನೆಯೇ ಪುನರ್ಜನ್ಯಕ್ಕೆ 
ಕಾರಣವಾಗಿ ಪರಿಣಮಿಸುವುದು ನೋಡ್ರೆ ಪಾ ! 


ಪ್ರಶ್ನೆ 2 . ಕನ್ನಡ ಕವಿಕಾಳಿದಾಸ : ಭಾರತದ ಬಡತನ ನಿವಾರಣೆಯಾಗಿ ನಮಗೆ 

- ಶಾಂತಿ ದೊರೆಯುವುದು ಯಾವಾಗ ? ಬುದ್ದಿ ! 
ಉತ್ತರ 2 . ಮಹಾಂತ ಶಿವಯೋಗಗಳು : ಪ್ರವೃತ್ತಿ ಮತ್ತು ಎಂಬ ನಿವೃತ್ತಿ ಎಂಬ ಎರಡು 

ಮಾರ್ಗಗಳಿವೆ. ಈ ಜಗತ್ತಿನಲ್ಲಿ , ಪ್ರವೃತ್ತಿ ಮಾರ್ಗದಲ್ಲಿರುವಾಗ ನಮಗೆ ಅಲೆ 
ದಾಟ ಅಶಾಂತಿ, ಅದೇ ನಾವು ನಿವೃತ್ತಿ ಮಾರ್ಗವನ್ನನುಸರಿಸುವಾಗ ಸುಖ . 
ಸಮಾಧಾನಗಳಿಂದ ತುಂಬಿದ ಶಾಂತಿ. ಇಲ್ಲಿಯೇ ಕೈಲಾಸವಾಸ. ಇದೇ 
ಪ್ರವೃತಿ ಹಾಗೂ ನಿವೃತ್ತಿ ಮಾರ್ಗ ರೀತಿ, ಆತ್ಮಧೀಶಕ್ತಿ ತುಂಬಿದ ಇಂದಿನ 
ಗಾಂಧೀಜಿ ಯಾತ್ರೆಪಾ ? ಅವರು ದೇವರು ! - 


ಶ್ರೀ ಬಸವಾದಿ ಪ್ರಮಥರು ಪ್ರವೃತ್ತಿ ಮಾರ್ಗದಲ್ಲಿದ್ದರೂ ನಿವೃತ್ತಿ ಪಥವನ್ನು 
ಸರಿಸಿ ಅವರು ನುಡಿದಂತೆ ನಡೆದು ತೋರಿಸಿದರು. ಅಂತೆಯೇ ಅವರು ಲೋಕ 
ಕಲ್ಯಾಣಕ್ಕೆ ಕಾರಣರಾದರು ನೋಡ್ರೆ ಪಾ ! 


ಶುದ್ಧ ಕಾಯಕ ಮಾರದಲ್ಲಿ ಆಚರಿಸುವ ಶರಣರಿಗೆ ಬಡತನವೆಂಬುದೇ ಇಲ್ಲ . 
ಶಿವಭಕ್ತರು ಬಡವರಲ್ಲ. ಶಿವಸಹಜ ಸದ್ಭಕ್ತಿ ಸಂಪದ್ಭರಿತ ಶರಣರಿಗಿಂತ 
ಹಿರಿಯರಾರಿಲ್ಲ ಆತ್ಮಸಂಪತ್ತಿನ ಮುಂದೆ ಲೌಕಿಕ ಸಿರಿತನವು ಸಾಟಿಯಲ್ಲ. 
ಲೋಕದಲ್ಲಿ ಭಕ್ತಿಗಿಂತ ಮಿಗಿಲಾದುದು ಇನ್ನೊಂದಿಲ್ಲ. ಜ್ಞಾನರತ್ನ ಸಂಪಾ 
ದನೆಗಿಂತ ಹಿರಿದಾದುದು ಬೇರೊಂದಿಲ್ಲ . ಶಿವಜ್ಞಾನಾನುಭಾವವೇ ಅತ್ಯಂತಶ್ರೇಷ್ಠ. 
ಲಿಂಗ ಭೂಗೋಪ ಭೋಗಿಗಳಾದ ಶಿವಜ್ಞಾನಮೂರ್ತಿಗಳಾದ 
ಮಹಾನುಭಾವರಾದ ಶರಣರು, ಸದಾ ಸಂತೃಪ್ತರು. ನಿತ್ಯ ಶಾಂತಿ ಭರಿತರು . 
ಮಂಗಲ ಸ್ವರೂಪರು.ಎಲ್ಲವನ್ನೂ ಶಿವಪ್ರಸಾದವಾಗಿ ಸೇವಿಸುವರು 

ನಮ್ಮ ಶಿವಶರಣರು, ಶಿವನಿಗಿಂತ ಶಿವಶರಣರೇ ಅಧಿಕರುನೋಡೊಪಾ ! 
ಏಪ್ರಿಲ್ - 1992 


15 


ಕನ್ನಡಕವಿ ಕಾಳಿದಾಸ : (ಶ್ರೀಗಳವರ ಪಾದಕಮಲಗಳಿಗೆ ನಮಸ್ಕರಿಸಿ) ಬುದ್ದಿ ! 

ತಮ್ಮ ಪಾದ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ! 
ಮಹಾಂತಶಿವಯೋಗಿಗಳು : ಆಗಲಿ ! ಆಗಲಿ ! !...... ........! ! ! ” 
ಇಂತು ಮುರಗೋಡನಹಾತಪಸ್ವಿ ಶ್ರೀ ಪರಮ ಪೂಜ್ಯಪಾದರ ಪಂಚಮ ವೇದವಾಣಿ ! 
ಕೇಳಾ, ಶ್ರೀ ಶೈಲ ಮಲ್ಲಿಕಾರ್ಜುನ ! ” 
ಅರಭಾವಿ ಶ್ರೀವಹಾಂತ ದುರದುಂಡೀಶ್ವರ ಶಿವಯೋಗಿ 

- ( ಸ್ತುತಿಗೀತೆ) . 
ಪರಶಿವನ ಅವತಾರ 
ಅರಭಾವಿ ಮಹಾಂತ ದುರದುಂಡಿ ಶಿವಯೋಗಿ 
ಪರಶಿವನ ಅವತಾರ ಬಂದು ನೆಲಸಿ 
ಲೀಲೆಯಿಂ ಮೆರೆವೆ! ಧರ್ಮಜ್ಞ 
ಲೀಲಾಮೂರ್ತಿ 
ಸಾಲೋಳಿಭೂಮಿಯಲಿ ಲೋಲನೀ ಜನಿಸಿರಲು 
ಮಾಲೆಯೆನೆ ಅರಭಾವಿ ತೊರೆದು ಮುರಗೋಡಕೆ ಬಂದೆ 
ಲೀಲೆಯಿಂ ಮೆರೆವೆ ! ಧರ್ಮಜ್ಞ 
ಮುಕ್ತಿಯ ಮುಂದಿರ 
ಕಾಲಂಗೆ ಕಾಲಮೃತ್ಯು ಶೀಲಪವಿತ್ರ ಪುಣ್ಯಗಾತ್ರ 
ಭಾಳನೇತ್ರನ ಪುತ್ರ ಯೋಗಿನೇತ್ರ ಧರಸೂತ್ರ 
ಮೇಲು ಮುಕ್ತಿ ಸತ್ರ ! ಧರ್ಮಜ್ಞ 
ಲಿಂಗತತ್ತಾ ನುಭಾವಿ 
ಬಸವಾದಿ ಶರಣರಾ ಶಿಶುಮಹಾಂತ ಶಿವಯೋಗಿ 
ಪೊಸೆದಾಚರಿಸೆ ನೀಲಿಂಗ ತತ್ತ್ವವನ್ನು ಅನುಭವಿಸಿ 
ವಸುಧೆಯೊಳ್ ಶಾಂತಿ ! ಧರ್ಮಜ್ಞ 
ಶಿವಯೋಗ ನಿದಾಮುದ್ರೆ 
ಶಿವಯೋಗ ನಿದ್ರೆಯೊಳು ಮೈಮರೆದು ನೀನಗುವೆ 
ಶಿವನೊಡನೆ ಮಾತಾಡಿ-ಸೃಷ್ಟಿ ಹಿತ ಮಾಳೆ ! ಅನು 
ಭವಾಮೃತ ಸುರಿವೆ ! ಧರ್ಮಜ್ಞ 
ನುಂಗಲವನು ನೀಡು 
ಮೃಡನ ಪೂಜೆಯೆ ಸತ್ಯ ಧೈಯ ಯೋಗಿವಯ್ಯ 
ಕೊಡುವೆ ಸನ್ಮಂಗಲವನುರೆ ಜಗದ ಜನತೆಗೆ ನಿತ್ಯ 

ತಡೆದು ಭವಚಕ್ರ ! ಧರ್ಮಜ್ಞ 
ಸಿದ್ಧಗಂಗಾ 


S 


- 16 


-20. 


ಕಾಮಧೇನು ಕಲ್ಪವೃಕ್ಷ 
ಕಾಮಧೇನು ಕಲ್ಪವೃಕ ಪರುಷ ಚಿಂತಾಮಣಿ 
ಸ್ವಾಮಿ ಸರವವೂ ನಿನ್ನೊಳು ನೆಲಸಿರೆ ತಾನೆ 
ಭೂಮಿ ಪಾವನವ ? ಧರ್ಮಜ್ಞ 
ಜ್ಞಾನರತ್ನ 
ವಿರತರಿಗೆ ವಿರಕ್ತನೆನೆಗುರುಗಳಿಗೆ ಗುರುನೀನು 
ಪರತರ ಜಗದ್ದುರುವಿಗೂ ಜಗದ್ಗುರು ನೀನು 
ಪರಮ ಜ್ಞಾನರತ್ನ ! ಧರ್ಮಜ್ಞ 
ಚಂದ್ರಮುಖ ಬಿಂಬ . 
ಹೊಳೆವ ಮುಖ ಶಶಿಕಾಂತಿ ತೆಳುವಾದ ತನುಶಾಂತಿ 
ಕಳೆ ದುಂಬಿ ಶಿವರೂಪಿ ತವಕಾಯ ಹಣಾ ಯು 
ಒಳಿತಲೆ ? ಜಗಕೆ ! ಧರ್ಮಜ್ಞ 
ಲಿಂಗ ಪಸ್ರೇಜಿ 
ಲಿಂಗತಸ ತೇಜವದು ನಿನ್ನಲ್ಲಿ ಬೆಳಗುವುದು 
ಸಂಗ ಸುಖ ಕೈಲಾಸ ಸ್ವಾಮಿ ತವಸುವಿಲಾಸ 
ಮಂಗಳವನ್ನು ಧರೆಗೆ ! ಧರ್ಮಜ್ಞ 
ಜಗಕೆ ಮೇಟಿಯಾಧಾರ 
ಕೋಟತಪಗೆ ಹಕು ಸಾಟಿನಿನಗಾರಿಹರು ! 
ಕೋಟಲೆಗೆ ಒಳಗಾದವರೆ ಹೆಚ್ಚು ಭೂಮಿಯೊಳು 
ಮೇಟಿಯ ? ನೀನು ! ಧರ್ಮಜ್ಞ 
ಮಹಿನೆ ವರ್ಣನೆಗೆ ಅಸಾಧ್ಯ 
ಶಿವಯೋಗಿ ಲಲಾಮನೆ ತವ ಮಹಿಮೆಯಾ ವರ್ಣನೆ 
ಭುವನಮಂ ಪೊತ್ತಿರ್ದ ಶೇಷಂಗಸದಳಮೆನೆ 
ಕವಿಯೇಂ ಬಣ್ಣಿಸನು ! ಧರ್ಮಜ್ಞ 
* ದೇವರಮಹಿಮೆ ದೇವರೇ ಬಲ್ಲ ” 
“ ದೇವರ ಮಹಿಮೆ ದೇವರೇ ಬಲ್ಲ” ನೆನವವೋಲ್ 
ಪಾವನಚರಿತ ನಿನ್ನ ಮಹಿಮೆಯನು ನೀ ಬಲ್ಲೆ 
ಭಾವಚಿಂತಾಮಣಿ ! ಧರ್ಮಜ್ಞ 
ಕವಿಯ ಮಂಗಲ 
ಜಯತುಜಯ ಮಂಗಲವು ಶಿವಯೋಗಿ ಪುಂಗವಗೆ 
ಜಯವೆನುತೆ “ ಕನ್ನಡಕವಿಕವಿಕಾಳಿದಾಸ ” ಧರೆಗೆ 

ಜಯಗೀತ ಪೇಳ್ವ ! ಧರ್ಮಜ್ಞ 
ಏಪ್ರಿಲ್ - 1992 


12 


13 . 


O 


17 


ಶರಣರು ಕೆಂಡ ಶಿವ ಸ್ವರೂಪ 
ಶ್ರೀ ಎನ್. ಆರ್ . ಪಾಟೀಲ್ ಆರ್, ಎಂ.ಎಸ್ . ( ವಿಂಗಡನೆ ವಿಭಾಗ ), ಹೊಸಪೇಟೆ-583201 


( ಶರಣ ಎಂದಾಗ ಶಿವನ ನೆನಪಾಗುವುದು ಅತ್ಯಂತ ಸಹಜ , ಶರಣ ಶಬ್ದದ 
ಹಿಂದೆ ಶಿವ ಶಬ್ದ ಸೇರದೇ ಬಳಕೆಯಾದರೂ ಅದು ಅರ್ಥವಾಪ್ತಿಯಲ್ಲಿ ಶಿವಭಕ್ತ 
ಎಂದೇ ಅರ್ಥಸಲ್ಪಡುತ್ತದೆ. ಶರಣರಿಗೂ ಶಿವನಿಗೂ ಬಿಡದ ಬಂಧ. ಅವರು ಶಿವ 
ನೊಂದಿಗಿನ ತಮ್ಮ ಸಂಬಂಧವನ್ನು ಸತಿ- ಪತಿಗೆ ಹೋಲಿಸಿಕೊಂಡರು, ಲಿಂಗಪ 
ತಿಯೇ ಪರದೈವವೆಂದು ನಂಬಿ ತಮ್ಮ ತನು ಮನ ಧನವನ್ನು ರ್ಪಿಸಿ ಧನ್ಯರಾದರು. 
ಶರಣರಿಗೆ ಆದಿ ಅಂತ್ಯ ಎಲ್ಲವೂ ಶಿವನೇ ಹೌದು. ಈ ಜಗತ್ತಿಗೆ ಶಿವನೇ ಮೂಲ 
ವಾಗಿದ್ದು , ಶಿವನ ಲೀಲೆಯಿಂದ ಅವನ ಶಕ್ತಿಯು ಆವಿರ್ಭಾವಗೊಂಡು ಮಲತ್ರ 
ಯಗಳೆಂಬ ಉಪಾಧಿಗಳೊಳಗಾಗಿ ಜೀವ ಮತ್ತು ಜಗತ್ತಿನ ಉತ್ಪತ್ತಿಗೆ ಕಾರಣವಾ 
ಯಿತೆಂಬುದು ಅವರ ದೃಢನಂಬಿಕೆ . ಶರಣರ ದೃಷ್ಟಿಯಲ್ಲಿ ಸಚ್ಚಿದಾನಂದ ಸ್ವರೂಪಿಸಿ 
ಯಾದ ಪರಶಿವನು ಜಗವಾಗಬಲ್ಲ; ಜಗವಾಗದಿರಲೂಬಲ್ಲ. ಲೀಲೆಯಾದೊಡೆ ಉಮಾ 
ಪತಿ ತಪ್ಪಿದೊಡೆ ಸ್ವಯಂಬು ಇಂತಹ ಜಗಕರ್ತನ ಸ್ವರೂಪವನ್ನು ಶರಣರು ಕಂಡ 
ಬಗೆ ಅತ್ಯಂತ ಮನನೀಯ . 


ಶಿವನಶಕ್ತಿಯನ್ನು ವ್ಯಕ್ತಿಯನ್ನಾಗಿಸಿ ಶಿವನು ಪತಿಯನ್ನಾಗಿ ಮಾಡಿ ಅರ್ಧ 
ನಾರೀಶ್ವರರೂಪ ತೊಡಿಸಿದ ಆಸ್ತಿಕಮತಿಗಳಿಗಿಂತಲೂ ಬಹು ಎತ್ತರಕ್ಕೇರಿದ ಅಲ್ಲಮ 
ಪ್ರಭುಗಳು ಪರಶಿವನ ಮೂಲಸ್ವರೂಪವನ್ನು ಹೀಗೆ ವಿವರಿಸಿದ್ದಾರೆ. 


( ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಪರಮೇಶ್ವರ ಎಂಬ ಸಂದಣಿ 
ತಲೆದೋರದ ಮುನ್ನ , ಬಯಲೇ ಸ್ವರೂಪವಾಯಿತ್ತು 
ಆ ಸ್ವರೂಪಿನ ನಡೆಯನು ಉಪಮಿಸಬಾರದು; 
ನೋಡಾಬಾರದ ಬೆಳಕು, ಕೂಡಬಾರದ ಮೂರ್ತಿ 
ಅಖಂಡ ಅಪ್ರತಿಮ ಗುಹೇಶ್ವರಲಿಂಗದ ಬೆಳಗಿನ ಮೂಲದ 
ಲಿಂಗಸಂಗಿಗಳಲ್ಲದೆ ಮಿಕ್ಕ ಅಂಗವಿಕಾರಿಗಳೆತ್ತ ಬಲ್ಲರು ? ” 


ಅಲ್ಲಮಪ್ರಭುಗಳ ಈ ವಿಚಾರಣೆಯಲ್ಲಿ ಅಂತರಂಗದ ಅನುಭಾವ ಗ್ರಾಹ್ಯವಾದ 
ಶಿವನ ಸ್ವರೂಪವಿದೆ. ಈ ಸ್ವರೂಪದ ಸಾಕ್ಷಾತ್ಕಾರ ಲಿಂಗಸಂಗಿಗಳಿಗೆಮಾತ್ರ 
ಎನ್ನುತ್ತಾರೆ ಅಲ್ಲವರು, ಪರಶಿವನು ವಿಶ್ವದ ಉದಯಕ್ಕೆ ಮುನ್ನವೂ ಇದ್ದು , ವಿಶ್ವ 
ದೊಂದಿಗೆ ಮೈಗೂಡಿ ಬಂದನೆಂಬುದನ್ನು ಅಲ್ಲಮರು ಹೀಗೆ ಹೇಳುತ್ತಾರೆ. 


18 


ಸಿದ್ದಗಂಗಾ 


( ಆದಿಯಾಧಾರವಿಲ್ಲದಂದು, 
ಹಮ್ಮುಬಿಮ್ಮುಗಳಿಲ್ಲದಂದು 
ಸುರಾಳ ನಿರಾಳವಿಲ್ಲದಂದು; 
ಸಚರಾಚರವೆಲ್ಲ ರಚನೆಗೆ ಬಾರದಂದು; 

ಗುರುಗುಹೇಶ್ವರನೊಬ್ಬನೇ ಇದ್ದೆ ಯಲ್ಲ ಇಲ್ಲದಂತೆ ” 
ಕಾಲದೇಶಗಳೆಂಬ ಜಾಲದಿಂದಾಗಿರುವ ಈ ಜಗತ್ತು ಮೈದೋರುವ ಮುನ್ನ ತನ್ನ , 
ತಾನರಿಯದಂತೆ ಪರಶಿವನು ನಿಶ್ಚಲಸ್ಥಿತಿಯಲ್ಲಿದ್ದ ಎನ್ನುತ್ತಾರೆ ಅಲ್ಲವರು. 

ಆದಿಸ್ವಯಂಭುವಿಲ್ಲದ ಮುನ್ನ ಸಂಗನಿಸ್ಸಂಗವಿಲ್ಲದ ಮುನ್ನ ; 
ನಕ್ಷತ್ರಗ್ರಹಗಳಿಲ್ಲದ ಮುನ್ನ , ಯೋಗ ಶರಣಗಳಿಲ್ಲದ ಮುನ್ನ ; 
ಖೇಚರ ಭೂಚರರಿಲ್ಲದ ಮುನ್ನ ಆರೂ ಆರೂ ಇಲ್ಲದ ಮುನ್ನ ; 
ಆಕಾಶ ಮಾರುತವಿಲ್ಲದ ಮುನ್ನ , ಅಂಬುಧಿಶನರವಿಲ್ಲದ ಮುನ್ನ 
ಹರಿಬಹ್ಮದಿಗಳಾರ ನಿಲವಿಲ್ಲದಮುನ್ನ ಹಿಮಕರ ದಿನಕರ ಸುಳುವಿಲ್ಲದ ಮುನ್ನ ; 
ಹಿಂದಿಲ್ಲ ಮುಂದಿಲ್ಲ ಒಂದೂ ಇಲ್ಲದ ಮುನ್ನ ; 

ಗುಹೇಶ್ವರ ತಾನಿದ್ದ ತನ್ನ ತಾನರಿಯದಂತೆ ” 
ಹೀಗೆ ಬಯಲೊಳಗೆ ಬಯಲಾಗಿದ್ದ ಶಿವನ ಸ್ವರೂಪವನ್ನು ಬಯಲು ಮಾಡುತ್ತ 
ಅಲ್ಲಮರು ಹೇಳುತ್ತಾರೆ. 


( ನೆಲದ ಮರೆಯ ನಿಧಾನದಂತೆ 
ಮುಗಿಲ ಮರೆಯಲಡಗಿದ ಮಿಂಚಿನಂತೆ 
ಬಯಲ ಮರೆಯಲಡಗಿದ ಮರೀಚಿಯಂತೆ . 
ಕಂಗಳ ಮರೆಯಲಡಗಿದ ಬೆಳಗಿನಂತೆ . 
ಗುಹೇಶ್ವರ ನಿಮ್ಮ ನಿಲವು. ” 


ಈ ತೆರನಾಗಿ ಇದೂ ಕಾಣದಂತಿರುವ ಶಿವನ ನಿರೂಸಸ್ಥಿತಿಯೇ ಕ್ರಮವಾಗಿ ರೂಪ. 
ಗೊಂಡು ಸೃಷ್ಟಿಗೆಮೂಲವಾಯಿತು. ಪರಶಿವನು ಮುಂದೆ ನಿಶ್ಚಲಸ್ಥಿತಿಯನ್ನು ತೊರೆದು 
ಹೊರಬಂದ ಬಗೆಯನ್ನು ಹೇಳುತ್ತ ಹಾವಿನ ಹಾಳಕಲ್ಲಯ್ಯ ಬಣ್ಣಿಸುತ್ತಾರೆ. 


“ಬಯಲು ಮೊಳಗಿ ಮಳೆಸೃಜಿಸಿ, ಆ ಬಯಲು ಮಳೆಯನೊಡಗೂಡಿ ದಪ್ಪವಾಗಿಪ್ಪ 
ನಾರಿಕಲ್ಲಾಗಿ ತೋರಿದಂತೆ ನಿಮ್ಮ ನೆನಹೇ ನಿಮಗೆ ಶಕ್ತಿಯಾಯಿತ್ತಲ್ಲ, ಆ ನಿಮ್ಮಿಬ್ಬರ 
ಸಮರತಿಯೇ ನಿಮಗೆ ಅಖಂಡವೆಂಬ ನಾಮ ಸೂಚನೆಯಾಯಿತ್ತಲ್ಲ: ಮಹಾಲಿಂಗೇಶ್ವರ 
ನಿಮ್ಮ ಆದಿಗೆ ಇದೇ ಪ್ರಥಮವಾಯಿತಲ್ಲ ”. 


- -ಏಪ್ರಿಲ್ -92 


19 


ಈ ಸೃಷ್ಟಿಯಲ್ಲಿ ಪರಶಿವನು ರೂಪಗೊಂಡಿರುವ ಬಗೆಯನ್ನು ಬಸವಣ್ಣನವರು 
ಈ ತೆರನಾಗಿ ಹೇಳುತ್ತಾರೆ. 


“ ಎತ್ತ ನೋಡಿದಡತ್ತ ನೀನೇದೇವಾ! 
ಸಕಲ ವಿಸ್ತಾರದ ರೂಹು ನೀನೇದೇವಾ! 
ವಿಶ್ವತಸ ಚಕ್ಷು ನೀನೇದೇವಾ! 
ವಿಶ್ವತೋಮುಖ ನೀನೇದೇವಾ! 
ವಿಶ್ವತೋ ಬಾಹು ನೀನೇದೇವಾ! 
ವಿಶ್ವತಃಪಾದ ನೀನೇದೇವಾ ಕೂಡಲಸಂಗಮದೇವಾ. ” 


ಇದು ಬಸವಣ್ಣನವರು ಕಂಡ ಪರಶಿವನ ವಿಶ್ವರೂಪ ದರ್ಶನ, ಶಿವಶರಣರು ಶಿವನನ್ನು 
ಕಂಡದ್ದು ಲಿಂಗದ ರೂಪದಲ್ಲಿ , ಅವರು ಶಿವಸ್ವರೂಪವನ್ನು ಈ ಲಿಂಗದ ಮೂಲಕ 
ಕಂಡು ಕೊಂಡಿದ್ದಾರೆ ವಿಶ್ಲೋತ್ಪತ್ತಿಗೆ ಮೂಲವಾಗಿದ್ದ ಲಿಂಗವನ್ನು ಕುರಿತು 
ಬಸವಣ್ಣ ಭಕ್ತಿ ಭಾವದಿಂದ ನುಡಿಯುತ್ತಾರೆ, 


* ವೇದ ವೇಧಿಸಲರಿಯದೇ ಅಭೇದ್ಯಲಿಂಗವೆಂದು ನಡು ನಡುಗಿತ್ತು 
ಶಾಸ್ತ್ರ ಸಾಧಿಸಲರಿಯದೇ ಅಸಾಧ್ಯಲಿಂಗವೆಂದು ಸಾರುತ್ತೆದಾವೆ. 
ತರ್ಕ ತರ್ಕಿಸಲರಿಯದೇ ಆತರ್ಕೈಲಿಂಗವೆಂದು ಗಮನಿಸಲರಿಯದೇ ಹೋದುವ 
ನರರೂ ಸುರರೂ ಅಂತವ ಕಾಣರು. 
ನಮ್ಮ ಕೂಡಲ ಸಂಗಮ ಪ್ರಮಾಣ ಶರಣಬಲ್ಲ " 


ಇದೇ ಮಾತನ್ನು ಬಸವಣ್ಣನವರು ಇನ್ನೊಂದೆಡೆ ಹೀಗೆ ಹೇಳುತ್ತಾರೆ. “ ಜಗದಗಲ 
ಮುಗಿಲಗಲ ಮಿಗೆಯಗಲ ನಿಮ್ಮಗಲ ....................” ಇದರಲ್ಲಿ ಲಿಂಗದ ವಿರಾಟ 
ಸ್ವರೂಪದ ದರ್ಶನವಿದೆ 


ಬಸವ ಪೂರ್ವ ವಚನ ಕಾರರಲ್ಲಿ ಜೇಡರ ದಾಸಿಮಯ್ಯನೂ ಅದ್ವಿತಿಯ , ಅವನು 
ನಿರಾಕಾರವಾಗಿ ಘಟದೊಳಗೆ ತೋರುವ ಸೂರ್ಯನಂತೆ. ಸರ್ವಜೀವಿಗಳಲ್ಲಿಯೂ 
ಅಡಗಿದ್ದ ಶಿವನ ಸ್ವರೂಪವನ್ನು ಕಂಡು ಬೆರಗಾಗುತ್ತಾನೆ. ಅದನ್ನು ಅರಿಯದ ಜಗದ 
ಜಡಮತಿಗಳನ್ನು ನೋಡಿ ಕನಿಕರ ಪಟ್ಟಿದ್ದಾನೆ. ಅವನ ದಾನವಾದ ಈ ದೃಷ್ಟಿಯ 
ಸಕಲಸಂಪತ್ತನ್ನು ಉಂಡು, ಅನ್ಯರನ್ನು ಹೊಗಳುವ ಅನ್ಯ ದೈವಕ್ಕೆ ಎರಗು ವ 
ಮೂಢರನ್ನು ಕಂಡು ರೇಗಿದ್ದಾನೆ. ಶಿವಸ್ವರೂಪವನ್ನು ವರ್ಣಿಸುತ್ತ ದಾಸಿಮಯ್ಯ 
ಮನದುಂಬಿ ಹೇಳುತ್ತಾರೆ. .. 


ಸಿದ್ದಗಂಗಾ 


ಅಡಗಿನೊಳಗಣ ಹಾಲು ಅಡಗಿಪ್ಪ ಭೇದವನು 
ಬೆಡಗಪ್ಪೆ ತುಪ್ಪದ ಕ೦ಪಿನ ಪರಿಯಂತೆ. 
ಎಲೆ ಮೃಡನೆ ! ನೀನು ಪ್ರಾಣಪ್ರಕೃತಿಗಳೊಳಗೆ 
ಅಡಗಿಹ ಭೇದವ ಲೋಕದ 
ಜಡರೆತ್ತ ಬಲ್ಲರೈ ರಾಮನಾಥ ! ” 


GO) 


ಜೀವ ಹಾಗೂ ಜಗತ್ತಿನ ಉತ್ಪತ್ತಿಯ ಮೂಲಶಿವನೇ ಎಂದು ಎಲ್ಲ ಶರಣರೂ 
ನಂಬಿದ್ದರು, ಒಂದಡೆ ಬಸವಣ್ಣ ಶಿವಸ್ವರೂಪ ಬಣ್ಣಿಸುತ್ತ ( ಕಾಲಿಲ್ಲದೆ ನಡೆವನ್ನು 
ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು .......ಎನ್ನುತ್ತಾರೆ. ಪರಶಿವನು 
ಎಲ್ಲ ವಸ್ತುಗಳಲ್ಲಿ ಇರುತ್ತಾನೆ ಎಂದು ನಂಬಿದ್ದ ಶರಣರು ಶಿವ ಸ್ವರೂಪವನ್ನು 
ಬಣ್ಣಿಸಲು ಸಾರ್ಥಕ ಉಪಮೆಗಳನ್ನು ಬಳಸಿದ್ದರು “ಹೂವಿನೊಳಗಣ ಕಂಪಹೊರ 
ಸೂಸಿ ಸುಳಿವ ಅನಿಲನಂತೆ?' ಎಂದು ಜೇಡರದಾಸಿಮಯ್ಯ ಎಂದರೆ ' ನೆಲದ ಮರೆಯ 
ನಿಧಾನದಂತೆ, ತಿಲದ ಮರೆಯ ತೈಲದಂತೆ' ಎಂದು ಅಕ್ಕಮಹಾದೇವಿ ಹೇಳುತ್ತಾರೆ. 
ಎಲ್ಲವೂ ಶಿವಮಯ ಎಂದು ನಂಬಿದ್ದ ಸಿದ್ದರಾಮ ಹೇಳುತ್ತಾರೆ ( ಇಚ್ಛ ಜ್ಞಾನ 
ಕ್ರಿಯಾಶಕ್ತಿ ನಿನಾಧೀನ ಕಂಡಯಾ ", ಇನ್ನೊಂದೆಡೆ ಕಾಯ ಮುನ್ನವೋ , ಕಾಯ 
- ದಲ್ಲಿಪ್ಪ ಮನ ಮುನ್ನವೋ '....... ನಿನ್ನ ನಿರಾಳ ನಿಜದ ನಿರ್ವಯಲಿನ ಶೂನ್ಯಾ 
ಶೂನ್ಯವೇ ಮುನ್ನ ನೋಡಾ! ಇದನ್ನೇ ತೋಂಟದ ಸಿದ್ಧಲಿಂಗೇಶ್ವರರು ಹೀಗೆ ಹೇಳು 
ತ್ತಾರೆ ನಿಃಕಲಶಿವತತ್ವದಲ್ಲಿ ಜ್ಞಾನಚಿತ್ತು ಉದಯವಾಯಿತ್ತು ........ ಆ ಓಂಕಾರ 
ಎಂಬ ಪ್ರಣವವೇ ಆಖಂಡ ಪರಿಪೂರ್ಣಗೋಳತಾಕಾರ ತೇಜೋಮೂರ್ತಿಯಪ್ಪ 
ಮಹಾಲಿಂಗ ನೋಡಾ”. 


ಈ ತೆರನಾಗಿ ಶರಣರು ಶಿವನನ್ನು ಈ ಜಗತ್ತಿನ ಮೂಲಪುರುಷನನ್ನಾಗಿ, 
ವಿಶ್ವರೂಪದವನನ್ನಾಗಿ ಚಿತ್ರಿಸಿದ್ದಾರೆ. ಬ್ರಹ್ಮಾಂಡ, ಪಿಂಡಾಂಡಗಳ ಸೃಷ್ಟಿಗೆ ಪೂರ್ವ 
ಭಾವಿಯಾಗಿ ಜ್ಯೋತಿರ್ಮಯ ಮಹಾಲಿಂಗವು ಉದ್ಭವವಾಯಿತು. ಪರಶಿವನ 
ಚಿತ್ಶಕ್ತಿ ಸ್ಪಂದನವೇ ಜ್ಯೋತಿಯಾಯಿತು. ಈ ಜ್ಯೋತಿಯಿಂದಲೇ ಜಗತ್ತು , 
ಜೀವಿಗಳು ಜನ್ಮ ತಾಳಿದವು. ಹಣೆಗಣ್ಣಿನಲ್ಲಿ ` ಲಕ್ಷವನ್ನು ಕೇಂದ್ರೀಕರಿಸಿ 
ಓಂಕಾರದಧ್ವನಿಯನ್ನು ಹೇಳುವಾಗಜ್ಯೋತಿಕಾಣುತ್ತದೆ. ಶರಣ ಎಂದರೆ ಪರಶಿವನಲ್ಲಿ 
ಶರಣಾಗತನಾದನ, ಶಿವಾನುಭವಿ ಎಂದರೆ ಪರಶಿವನ ಅನುಸಂಧಾನದಲ್ಲಿ ಸತತವೂ 
ತೊಡಗಿದವ, ಶೂನ್ಯ ಎಂದರೆ ಸೃಷ್ಟಿಯ ಪೂರ್ವದಲ್ಲಿ ಪರಶಿವನಲ್ಲದೇ ಬೇರೇನೂ 
ಇರಲಿಲ್ಲ. ಇದು ಶರಣರು ಕಂಡುಕೊಂಡ ಶಿವಸ್ವರಸ. 


ಏಪ್ರಿಲ್ -1992 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ . ಎಸ್ . ನರಸಿಂಹಜೀಯರ್, ಲಕ್ಷ್ಮಯ್ಯ ಗಾರ್ಡನ್ , 14ನೇ ಕ್ರಾಸ್, 

ಸೋಮೇಶ್ವರಪುರಂ , ತುಮಕೂರು-2 * 

ಲ್ಪ ಭಾಗ ಮಾತ್ರವೇ ನಮಗೆ ಗೋಚರವಾಗುತ್ತಿದೆ. ಕಾಣಿಸದೇ 
ಇರುವ ಭಾಗವೇ ಹೆಚ್ಚು ಈ ಎಲ್ಲಾ ಸೃಷ್ಟಿ ಗೂ ಮೂಲಭೂತವಾಗಿ ಎಲ್ಲದ 
ರಲ್ಲಿಯು ವ್ಯಾಪಿಸಿ ಮತ್ತು ಎಲ್ಲಕ್ಕೂ ಅತೀತವಾಗಿರುವ ಸ್ಥಿತಿಯು ಯೋಚನೆಗೆ 
ನಿಲುಕದ್ದು , ಊಹೆಗೆ ಅಸಾಧ್ಯ . ಸೂಕ್ಷ್ಮ ಮತ್ತು ಸಲ ದೃಷ್ಟಿಗಳಿಗೆಗೋಚರಿ 
ಸುವಂತಹದಲ್ಲ. ಎಂತಹ ಪ್ರಜ್ಞೆಗೂ ಅರ್ಥವಾಗುವಂತಹುದಲ್ಲ. ಈ ಮೂಲ 
ಸ್ಥಿತಿಯನ್ನು ಆಧ್ಯಾತ್ಮದಲ್ಲಿ ನಿರ್ಗುಣ ಬ್ರಹ್ಮನೆಂದು ಕರೆಯುತ್ತಾರೆ. 


- ಸಾಮಾನ್ಯ ಜನರಿಗೆ ಅರ್ಥವಾಗಲು ಈ ಮೂಲಸ್ಥಿತಿಯನ್ನು ಬ್ರಹ್ಮ ವಿದ್ಯಾ 
ಸಮಾಜದವರು ಪ್ರಕಟಿಸಿರುವ ಪುಸ್ತಕದಲ್ಲಿ ಸ್ಕೂಲ ಜಗತ್ತಿನ ವಿದ್ಯುಚ್ಛಕ್ತಿಗೆ 
ಹೋಲಿಸಿ ಉಪಮಾನ ಕೊಟ್ಟಿದ್ದಾರೆ. ಈ ಹೋಲಿಕೆ ಅತ್ಯಂತ ಸಮಂಜಸ 
ವೆನಿಸುತ್ತದೆ. ವಿದ್ಯುಚ್ಛಕ್ತಿಯ ವ್ಯಕ್ತ ಸ್ಥಿತಿಯನ್ನು ನಾವು ಕಾಣುತ್ತೇವೆಯೇ ವಿನಾ 
ವ್ಯಕ್ತ ಪೂರ್ವ ಸ್ಥಿತಿಯನ್ನಲ್ಲ. ಅ ವ್ಯಕ್ಕೆ ವಿದ್ಯುಚ್ಛಕ್ತಿ ಏನೆಂಬುದನ್ನು ಯಾವ ವಿಜ್ಞಾ 
ನಿಗಳೂ ಆರಿಯರು. ಆದರೆ ಅಂತಹ ಸ್ಥಿತಿ ಇಲ್ಲ ಎಂದು ಯಾರೂ ಹೇಳಲು ಸಾಧ್ಯವೇ 
ಇಲ್ಲ . ಏಕೆಂದರೆ ಆ ಅವ್ಯಕ್ತ ಸ್ಥಿತಿಯಿಂದ ಅದು ಪರಸ್ಪರ ವಿರುದ್ಧವಾದ ಎರಡು 
ಶಕ್ತಿಗಳಾಗಿ ಹೊರಹೊಮ್ಮಿ ( Positive Negative) ನಾನಾ ಯಂತ್ರಗಳನ್ನು 
ಹೊಕ್ಕು ವಿವಿಧ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಶಾಖ , ಬೆಳಕು 
ಕೊಡುತ್ತದೆ. ಇವುಗಳನ್ನೆಲ್ಲಾ ನಾವು ಪ್ರತಿಕ್ಷಣ ಅನುಭವಿಸುತ್ತೇವೆ. ಇದೇ 
ರೀತಿಯಲ್ಲಿ ಆದಿ ನಿರ್ಗುಣ ಸ್ಥಿತಿಯಲ್ಲಿರುವ ದೈವ ಚೈತನ್ಯವೂ ಸಹ ಪರಸ್ಪರ ವಿರು 
ದ್ದದ ಎರಡು ಶಕ್ತಿಗಳಾಗಿ ಹೊರಹೊಮ್ಮುತ್ತದೆ. ಈ ಶಕ್ತಿಗಳೇ , ಒಂದು ಮೂಲ 
ಪುರುಷ , ಮತ್ತೊಂದು ಮೂಲಪ್ರಕೃತಿ, ಈ ಮೂಲ ಪ್ರಕೃತಿ ಕೋಟ್ಯಾಂತರ 
ಬ್ರಹ್ಮಾಂಡಗಳಿಗೆ ಮೂಲ, ಹಾಗೆಯೇ ಅಖಿಲಾಂಡಕೋಟಿಬ್ರಹ್ಮಾಂಡಗಳಿಗೆಲ್ಲಾ 
ಮೂಲ ನಾಯಕ ಅಥವಾ ಒಡೆಯನೇ ಮೂಲ ಚೈತನ್ಯ , ಈ ಮೂಲ ಚೈತನ್ಯ 
ಪುರುಷ ತನ್ನ ಅನೇಕ ಅಂಶಗಳನ್ನು ಸೃಷ್ಟಿ ಯೂದಕೋಟಾತ್ನಂರ ಬ್ರಹ್ಮಾಂಡಗಳಿಗೆ 
ಕಳುಹಿಸುತ್ತಾನೆ. 


ಇಂತಹ ಕೋಟ್ಯಾಂತರ ಬ್ರಹ್ಮಾಂಡಗಳಲ್ಲಿ ನಮ್ಮ ಬ್ರಹ್ಮಾಂಡವೂ ಒಂದು | 
ಇದನ್ನು ಸೌರ ಬ್ರಹಾಂಡವೆಂದು ಕರೆಯುತ್ತೇವೆ. ಇಂತಹ ಲೆಕ್ಕ ವಿಲ್ಲದಷ್ಟು ಸೌರ 
ಬ್ರಹ್ಮಾಂಡವನ್ನು ಒಳಗೊಂಡಿರುವುದೇ ಈ ಮಹಾನ್ ವಿಶ್ವ , ಆದ್ದರಿಂಲೇ ಇದನ್ನು 
ಸೃಷ್ಟಿಸಿದ ಆದಿ ಚೈತನ್ಯವನ್ನು ಅಖಿಲಾಂಡಕೋಟಿಬ್ರಹ್ಮಾಂಡ ನಾಯಕನೆಂದು ನಮ್ಮ 


ಸಿದ್ದಗಂಗಾ 


22 


ಹಿಂದಿನ ಋಷಿ ಮುನಿಗಳು ಕರೆದಿದ್ದಾರೆ, ತಮ್ಮ ತಪಸ್ಸಿನ ಶಕ್ತಿಯಿಂದ ಕೋಟಿಗಟ್ಟ 3 
ಬ್ರಹ್ಮಾಂಡಗಳಿವೆಯೆಂಬುದನ್ನೂ , ಇದಕ್ಕೆ ಕಾರಣಪುರುಷನಾದ ಅಗೋಚರ ಸರ್ವಶಕ್ತಿ 
ಸರ್ವವ್ಯಾಪಿ, ಸರ್ವಜ್ಞನಾದ ಅನಂತ ಶಕ್ತಿಯನ್ನೂ ಅರಿಯುವುದಲ್ಲದೆ ಅಂತಹ ಭಗವಂ 
ತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದರು, 


ಆಧುನಿಕ ವಿಜ್ಞಾನವು ಅನಂತ ವಿಶ್ವದ ಬಗ್ಗೆ ಹಾಗೂ ಬ್ರಹ್ಮಾಂಡಗಳ ಬಗ್ಗೆ ಏನನ್ನು 
ಹೇಳುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ಪರಿಶೀಲಿಸೋಣ. ಈ ಭೌತಿಕ ಜಗತ್ತಿನ 
ವಿಶಾಲತೆಯನ್ನು Astrophysics , Telescopicai ಮತ್ತು Radio 
Astronomy ಆದಷ್ಟು ಮಟ್ಟಿಗೆ ಎತ್ತಿ ತೋರಿಸಿವೆ. ಅಮೆರಿಕಾದಕ್ಯಾಲಿಪೋಲ್ಕಿ ಯಾ 
ದಲ್ಲಿ ಮೌಂಟ್ ಪ್ಯಾಲಮರ್ ಎಂಬ ಸರ್ವತ ಶಿಖರದಲ್ಲಿ ' ಹೇಲ್ ' ಎಂಬ ವಿಶ್ವದಲ್ಲಿಯೇ 
ಅತಿದೊಡ್ಡ ದಾದ, 200 ಅಂಗುಲಗಳ ಉದ್ದವಿರುವ ದೂರದರ್ಶಕ ಯಂತ್ರವಿದೆ. ಈ 
ಯಂತ್ರದ ಮೂಲಕ ವಿಜ್ಞಾನಿಗಳು ಆಕಾಶದಲ್ಲಿ ಒಂದು ನೂರು ಕೋಟ ಬೆಳಕಿನ 
ವರ್ಷಗಳಷ್ಟು ದೂರದಲ್ಲಿರುವುದನ್ನು ನೋಡಬಲ್ಲವರಾಗಿದ್ದಾರೆ. ಬೆಳಕು ಒಂದು ಸೆಕೆಂಡಿಗೆ 
3 ಲಕ್ಷ ಕಿ. ಮೀ ದೂರಹೋಗುತ್ತದೆ. ಈ ವೇಗದಲ್ಲಿ ಬೆಳಕು ಒಂದು ವರ್ಷಕಾಲದಲ್ಲಿ | 
ಕ್ರಮಿಸುವ ದೂರವನ್ನು ಒಂದು ಬೆಳಕಿನ ವರ್ಷ” ( One fight year ) ಎಂಬುದಾಗಿ 
ಮೂಲ ಮಾನವನ್ನು ಆಕಾಶದಲ್ಲಿ ದೂರವನ್ನಳೆಯಲು ಇಟ್ಟು ಕೊಂಡಿದ್ದಾರೆ. ಈ 
ವೇಗದಲ್ಲಿ ಬೆಳಕು 100ಕೋಟಿ ವರ್ಷಗಳಲ್ಲಿ ಚಲಿಸುವ ದೂರದಲ್ಲಿರುವುದನ್ನು ಮೇಲ್ಕಂಡ 
ದೂರದರ್ಶಕ ಯಂತ್ರದಿಂದ ನೋಡಬಹುದಾಗಿದೆ. ಇಷ್ಟೆಲ್ಲಾ ನೋಡಿದರೂ ಇದೂ 
ಸಹ ಸಮಗ್ರ ವಿಶ್ವದ ಒಂದು ಸ್ವಲ್ಪ ಭಾಗ ಮಾತ್ರವೇಎಂದಾಗ ಮರ್ಹಾ ವಿಶ್ವದ ಕಲ್ಪನೆ 
ಎಷ್ಟೆಂಬುದನ್ನು ಊಹಿಸಲೂ ಅಸಾಧ್ಯವಾಗಿದೆ. 


ಈ ದೂರದರ್ಶಕ ಯಂತ್ರದಲ್ಲಿ ಕಾಣುವ ಅಲ್ಪ ಭಾಗದಲ್ಲಿಯೇ 1000 
ಕೋಟಿ ನಕ್ಷತ್ರ ಪುಂಜಗಳಿವೆಯೆಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಇಂತಹ 
ಅಸಂಖ್ಯಾತ ನಕ್ಷತ್ರ ಪುಂಜಗಳಲ್ಲಿ ಒಂದು ಪುಂಜಕ್ಕೆ ನಮ್ಮ ಸೌರ ಬ್ರಹ್ಮಾಂಡ 
ಸೇರಿದೆ. ಇದನ್ನು ಆಕಾಶಗಂಗೆ ( Milky Way ) ಎಂದು ಕರೆದಿದ್ದಾರೆ. ಈ ಒಂದು 
ನಕ್ಷತ್ರ ಪುಂಜದಲ್ಲಿಯೇ ಸೂರ್ಯನಂತಹ ನಕ್ಷತ್ರ ಗಳು 1000 ಕೋಟ ಇವೆ ಎಂದು 
ವಿಜ್ಞಾನಿಗಳು ಅಭಿಪ್ರಾಯ ಪಡುತ್ತಿದ್ದಾರೆ, ಉಳಿದ ಎಷ್ಟೋ ನಕ್ಷತ್ರ ಪುಂಜಗಳು 
ನಮ್ಮ ನಕ್ಷತ್ರ ಪುಂಜಗಳಿಗಿಂತಲೂ ದೊಡ್ಡವುಗಳು. 


ಇಷ್ಟೇ ಅಲ್ಲದೆ ( Radio Astronomy) ರೇಡಿಯೊ ಅಸ್ಸಾನಮಿ 
ಎಂದು ಇತ್ತೀಚಿನ ವಿಜ್ಞಾನಶಾಸ್ತ್ರ ನನ್ನನ್ನು ಇನ್ನು ಮುಂದೆ ಕರೆದೊಯ್ಯುತ್ತದೆ. 


ಏಪ್ರಿಲ್- 92 


23 


ಆಸ್ಟ್ರೇಲಿಯಾದ ಸೌತ್ ವೇಲ್ಸ್ ನಲ್ಲಿ ಪಾರ್ಕ್ಸ್ ವೀಕ್ಷಣ ಕೇಂದ್ರ ” 
( Parkes Observatory) ಎಂಬುದೊಂದಿದೆ. ಇಲ್ಲಿ 210 ಅಡಿ ಎತ್ತರದ 
ರೇಡಿಯೋ ದೂರದರ್ಶಕ ಯಂತ್ರವೊಂದಿದೆ ( Dish Radio Telescope) 
ಈ ಯಂತ್ರದಮೂಲಕ ಅತಿದೂರದ ನಕ್ಷತ್ರಗಳಿಂದ ಬರುವ ರೇಡಿಯೋ ಅಲೆಗಳನ್ನು 
ಹಿಡಿದು ಅವು ಎಷ್ಟು ದೂರದಿಂದ ಬಂದಿವೆ ಎಂಬುದನ್ನೂ ಸೂಚಿಸುತ್ತದೆ. 1967ರಲ್ಲಿ 
ಈಯಂತ್ರದ ಮೂಲಕ ಕಂಡು ಹಿಡಿದ ಕ್ಯಾಸರ ( Quasar) ಎಂಬ ನಕ್ಷತ್ರಗಳು 
ಭೂಮಿಯಿಂದ ಸುಮಾರು 130೧ಕೋಟಿ ಬೆಳಕಿನ ವರ್ಷಗಳಷ್ಟು ದೂರದಿಂದ ಬಂದಿವೆ 
ಎಂಬುದನ್ನು ತಿಳಿಸಿದಾಗ ವಿಶ್ವದ ಅನಂತತೆಯನ್ನು ಊಹಿಸಬಹುದಾಗಿದೆ. 


- ಅಮೆರಿಕಾದಿಂದ ಹಾರಿಸುತ್ತಿರುವ ಪರಿಶೋಧನಾ ಉಪಗ್ರಹಗಳಿಂದ ಈಗ 
ನಮಗೆ ತಿಳಿದುಬಂದಿರುವ ಅ೦ಶವೇನೆಂದರೆ , ಈ ಎಲ್ಲಾ ತಾಂತ್ರಿಕ ಜ್ಞಾನದಿಂದ 
ಕಂಡುಹಿಡಿದ ವಿಶ್ವವೂ ಸಹ ಸಂಪೂರ್ಣವಿಶ್ವವಲ್ಲ. ನಮಗೆ ತಿಳಿದಿರುವ ಈಗಿನ ಬ್ರಹ್ಮಾಂಡ 
ಕ್ಕಿಂತ ಇನ್ನೂ ಇದರ ಎಂಟರಷ್ಟು ಮಹಾನ್ ವಿಶ್ವ ಆವರಿಸಿರಬಹುದೆಂದುಊಹಿಸಿದ್ದಾರೆ. 
ಅಂದರೆ ವಿಶ್ವದ ವಿಸ್ತಾರ 10 ,0: 0 ಕೋಟಿ ಬೆಳಕಿನ ವರ್ಷಗಳು. ನಾವು ಒಂದು 
ಸೆಕೆಂಡಿಗೆ ಮರುಲಕ್ಷ ಕಿ ಮೀ . ವೇಗದಲ್ಲಿ ವಿಶ್ವದ ಒಂದು ಭಾಗದಿಂದ ಹೊರಟು ಅದೇ 
ವೇಗದಲ್ಲಿ ಎಲ್ಲಿಯೂ ನಿಲ್ಲದೆ 10, 000ಕೋಟಿ ವರ್ಷಗಳಷ್ಟು ದೀರ್ಘಕಾಲ ಪ್ರಯಾಣ. 
ಮಾಡಿದರೆ ವಿಶ್ವದ ಮತ್ತೊಂದು ಕೊನೆಯನ್ನು ಮುಟ್ಟಬಹುದು. ಇದನ್ನು ಊಹಿಸಿ 
ದಾಗ ಜಗತ್ತಿನ ವಿಶಾಲತೆ ಎಷ್ಟು ಅನಂತವಾಗಿದೆ ಎಂಬುದನ್ನು ಅರಿಯಬಹುದಾಗಿದೆ. 


ಇಂತಹ ಅತಿಗಹನವಾದ ವಿಚಾರಗಳನ್ನು ನಮ್ಮ ಹಿಂದಿನ ಋಷಿಪುಂಗವರು 
ಸಾವಿರಾರು ವರ್ಷಗಳಷ್ಟು ಹಿಂದೆಯೇ ಯಾವ ಉಪಕರಣಗಳ ಸಹಾಯವೂ ಇಲ್ಲದೆ 
ಕೇವಲ ತಪಸ್ಸಿನ ಸಾಮರ್ಥ್ಯದಿಂದಲೇ ಅನಂತವಾಗಿರುವ ಈ ವಿಶ್ವದಲ್ಲಿ ಕೋಟಿಕೋಟಿ 
ಬ್ರಹ್ಮಾಂಡಗಳಿರುವುದನ್ನು ಅರಿತು, ಅತ್ಯದ್ಭುತವಾದ, ಅನಂತವಾದ ಮಹಾನ್ ವಿಶ್ವದ 
ಚೈತನ್ಯ ಪುರುಷನನ್ನು ಅಖಿಲಾಂಡ ಕೋಟಿಬ್ರಹ್ಮಾಂಡ ನಾಯಕನೆಂದು ವರ್ಣಿ 
ಸಿರುವುದು ಸಮಂಜಸವೆನಿಸುತ್ತದೆಯಲ್ಲವೆ. 


ಈ ವಿವರಗಳನ್ನು ಬ್ರಹ್ಮವಿದ್ಯಾ ಸಮಾಜದವರು ಪ್ರಕಟಿಸಿರುವ “ ಜೀವನದ 
ಉದ್ದೇಶ ” ನೆಂಬ ಪುಸ್ತಕದಿಂದ ಸಂಗ್ರಹಿಸಲಾಗಿದೆ. ಹೆಚ್ಚಿನ ಆಸಕ್ತಿಯುಳ್ಳವರು ಮೂಲ 
. ಗ್ರಂಥವನ್ನೇ ಅಭ್ಯಸಿಸಬಹುದು. 


ಸಿದ್ದಗಂಗಾ 


24 


ದೆ ನ ನ ಲ್ಲಿ ಹ ನು ? 
ಎಂ . ಎ . ನೀಲಾಂಬಿಕೆ , ಎಂ .ಎ., ೨೪೨ ಉತ್ತರಾದಿಮಠದ ರಸ್ತೆ , ಮೈಸೂರು- ೪ 

“ ಕಲ್ಲ ಮನೆಯಮಾಡಿ, ಕಲ್ಲ ದೇವರಮಾಡಿ 
ಆ ಕಲ್ಲು ಕಲ್ಲ ಮೇಲೆ ಕಡೆದರೆ ದೇವರೆತ್ತ ಹೋದರೆ , 
ಲಿಂಗ ಪ್ರತಿಷ್ಠೆ ಮಾಡಿಸುವಗೆ ನಾಯಕನರಕ ಕಾಣಾ” 


ಪ್ರಭುದೇವರು ಈ ಮಾತನ್ನು ಯಾರಿಗೆ ಹೇಳಿರಬಹುದು, ಕರ್ಮಯೋಗಿ. 
ಸಿದ್ದರಾಮ ವಡ್ಡರಾಮನಂತೆ ವೃಥಾ ವ್ಯರ್ಥವಾದ ಕಾರ್ಯ ಕೈಗೊಂಡನೆಂದರಿತು, 
ಇಡೀ ವಿಶ್ವವನ್ನು ಆವರಿಸಿರುವ ಲಿಂಗಯ್ಯನನ್ನು ಕಲ್ಲು ಮನೆಯಮಾಡಿ ಆ ಆಲಯದಲ್ಲಿ 
ಬಂಧನಗೊಳಿಸಲು ಹಾರಟ, ಅವನ ಸ್ಥಿತಿಗೆ ನಕ್ಕು ಲಿಂಗಯ್ಯನಿಗೂ ಈ ಸ್ಥಿತಿ 
ಬಂತಲ್ಲ ಎಂದು ಚಿಂತಿಸಿ ಪ್ರಭು ಹೇಳಿರಬೇಕು. 


ಅಷ್ಟಕ್ಕೆ ನಿಲ್ಲಲಿಲ್ಲ ಪ್ರಭುವಾಣಿ - ದೇಹದೊಳಗೆ ದೇವಾಲಯವಿರಲು ಬೇರೆ 
ದೇವಾಲಯವೇಕಯ್ಯ , ನೀನು ಕಲಾದರೆ ನಾನೇನಪ್ಪೆನಯ್ಯ ' ನಿಜ ಶಿವನೇ ಕಲ್ಲಾದ 
ಮೇಲೆ ಭಕ್ತ ಕಗ್ಗಲ್ಲು ತಾನೆ ? ಈ ದೇಹವೇ ದೇವಾಲಯವಾಗಿರುವಾಗ ಅಲ್ಲಿ ಶಿವನ 
ನಿಟ್ಟು ಪೂಜಿಸುವುದ ಮರೆತು ಬೇರೆ ದೇಗುಲಕಟ್ಟಿ, ಅದರಲ್ಲಿ ಮುಕ್ತಿ ಪಡೆದ 
ಹಂಬಲವೇಕೆ ಬೇಕು ? 


ಶರಣರು ದೇಹವನ್ನು ದೇವಾಲಯವಾಗಿಸಿದರು. ಇವರ ದೃಷ್ಟಿಯಲ್ಲಿ ಕಟ್ಟಿದಲಿಂಗನ 
ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವುದು ಸರಿಯಲ್ಲ. ಆ ಕಾರಣ ಶಿವನನ್ನು ತಮ್ಮ 
ದೇಹ ದೇಗುಲದಲ್ಲಿ ನೆಲೆಗೊಳಿಸಿದರು , ಆ ಕಾರಣ ಅವರ ದೃಷ್ಟಿಯಲ್ಲಿ ದೇಗುಲಕ್ಕೆ 
ಹೋಗುವುದು ಸಲ್ಲದು ಅಲ್ಲಿ ಹೋದರೂ ಪೂಜಾರಿ ಎಂಬ ಮಧ್ಯವರ್ತಿಯ ಕೈ 
ಕಾಯಬೇಕಾಗುತ್ತದೆ. ಈ ರೀತಿ ಪೂಜೆ ಮಾಡಿದ ಪುಣ್ಯ ಪೂಜಾರಿಗೆ ಸಿಗುತ್ತದೆ. 
ಪೂಜೆ ಮಾಡಿಸಿದವರಿಗಲ್ಲ , ಆ ಕಾರಣ ತನ್ನಾಶ್ರಯದ ರತಿ ಸುಖವನು ತಾನುಂಬ 
ಊಟವನು ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೆ ? ಎಂದು ಪ್ರಶ್ನಿಸಿದರು. 
ಮಾಡುವ ಕಾಯಕವೇ ಶಿವಪೂಜೆ ಎಂದರು . 


ಗುಡಿಗೋಪುರಗಳನ್ನು ಕಟ್ಟಿ ಅಲ್ಲಿ ಶಿವನನ್ನು ನೆಲೆಗೊಳಿಸುವೆ ಎಂದರೆ 
ಇರುವನೇ ಅವನಲ್ಲಿ . ಸರ್ವಾಂತರ್ಯಾಮಿ ಆದ ಅವನನ್ನು ದೇಗುಲಗಳೆಂಬ ಸೆರೆ 
ಮನೆಯಲ್ಲಿ ಆ ರಕ್ಷಕ ಪೂಜಾರಿಯ ಕಾವಲಿನಲ್ಲಿ ಬಂಧಿಸುವೆನೆಂಬ ಹೆಮ್ಮೆಯಲ್ಲಿ 
ನಮ್ಮನ್ನು ನೋಡಿ ಆ ದೈವ ಗಹ ಗಹಸಿ ನಗುತ್ತಾನೆ ? ಆ ಪೂಜಾರಿಯಾದರೋ 
ದೇಗುಲದ ಒಳಗೆ ಬಡವರನ್ನು ಬಿಡುವುದೇ ಇಲ್ಲ. ದಕ್ಷಿಣೆಯ ಕೊಟ್ಟರೆ ತಕ್ಷಣವೇ 
ಬಿಡುವನು. 


ಏಪ್ರಿಲ್ - 1992 


25 


ಹಣಕಾಗಿ ಇಹನು ಅವನು || 
ಬಡವನಾ ಬಳಿಯಲ್ಲಿ ಹಣವಿಲ್ಲ ಏನಿಲ್ಲ 
ಒಳಗೆ ಬರೆ ದಾರಿಯಿಲ್ಲ || 
ದೇಗುಲಗಳೆಂಬ ಪಂಜರವ ಬಿಟ್ಟು ನೀ 
ಬಡವರ ಬಳಿಗೆ ಬಾರಾ || 
ಅವರ ಕಂಬನಿ ಒರೆಸಿ ಸಂತಸವ ನೀಡುತ್ತ 
ನೋವ ನೀ ನೀಗು ಬಾರಾ | | 


ಹೀಗೆ ಅನುದಿನ ಬಡವರು ಹಂಬಲಿಸಿದರೂ ವ್ಯರ್ಥವಾಗಿದೆ ಇಂದು . ಇದಕ್ಕೆ ಕಾರಣ 
ಅವನು ದೇಗುಲದಲ್ಲಿ ಇದ್ದರೆತಾನೆ. ಅವನಿಹನು ಎನ್ನ ಹೃನ್ಮಂದಿರದಿ. ಅಲ್ಲಿ ಕಾಣುವ 
ಕಣ್ಣು ನಮಗಿರಬೇಕಷ್ಟೆ . ಅವನಿಗೆ ಬೇಕು ನಿರ್ಮಲವಾದ ಭಕ್ತಿ ಅಚಲವಾದ ನಿಷ್ಠೆ . 
ನಮ್ಮ ಬಳಿ ಇಹ ಐಶ್ವರ್ಯವಲ್ಲ.. 


ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರು ಹೇಳುತ್ತಿದ್ದ ಒಂದು ಕತೆ ಇಲ್ಲಿ ನೆನಪಾಗುತ್ತದೆ. 
ಒಬ್ಬ ಧನಿಕ ಸಾಕಷ್ಟು ಹಣ ಖರ್ಚು ಮಾಡಿ ಭವ್ಯ ದೇಗುಲ ನಿರ್ಮಿಸಿದ. ಮೂರ್ತಿ 
ಅನಾವರಣೆಯದಿನ ಅವನಿಗೆ ಸಗ್ಗ ಕೈಗೆಟುಕುವಷ್ಟು ಸಂತಸ. ಇಂಥ ಭವ್ಯ ಮಂದಿರದಿಂ 
ದೇವ ಎಂದೂ ಹೊರಹೋಗನೆಂಬ ಅಚಲನಂಬಿಕೆ, ಅಂತೆ ಸಂತಸದಿ ನಿದ್ದೆ ಹೋದನು 
ಧನಿಕ, ರಾತ್ರಿ ಕನಸಿನಲಿ ಕಂಡ ದೈವನ ಕೇಳಿದನು “ ಸೊಗಸಲೆ ದೇವಾ ನಾ ಕಟ್ಟಿದ 
ನಿನ್ನ ಆಲಯವು” ದೇವನು ಸಮಾಧಾನವಾಗಿ ಹೇಳಿದನು. ನೀನು ಕಟ್ಟಿದ ಗುಡಿಯ 
ನಾನು ನೋಡಲೇ ಇಲ್ಲ ಎಂದು. ಆಗ ಧನಿಕನಿಗೆ ಅಚ್ಚರಿ, ಕೇಳಿದನು ದೇವರನ್ನು ಎಲ್ಲಿ 
ಹೋಗಿದ್ದೆ ನೀನು. ಆಗ ಹೇಳಿದ ದೇವ ನೋಡು ಮಗು ನನಗೆ ಬೇಕಿಹುದು ನಿನ್ನ ಭವ್ಯ 
ಆಲಯವಲ್ಲ ನಾನು ನಿನ್ನ ಆಲಯಕ್ಕಿಂತ ಭವ್ಯ ದೇಗುಲದ ಬಾಗಿಲದು ತೆರೆದಿತ್ತ 
ಅಕ್ಷಣ ಅಲ್ಲಿ ನೆಲಸಿದ್ದೆ . ಅದೇಗುಲವಾದರೆ , ನಿನ್ನ ಗುಡಿಕಟ್ಟ ಕಣ ಕಣ ನನ್ನ 
ನೆನೆಯುತ್ತ ಮನದಲ್ಲಿ ಸ್ಮರಿಸುತ್ತ ನಿನ್ನ ಗುಡಿಯೊಳಗೆ ಬರಲಾಗದ ಶಿಲ್ಪಗಾರನ 
ವಿಶಾಲ ಹೃದಯದ ಬಾಗಿಲು ತೆರೆದಿತ್ತ ನೆಲೆಸಿ ಧನ್ಯನಾದನು. ಈ ಮಾತನ್ನು 
ಕೇಳುತ್ತ ಮೂಕನಾದನು ಧನಿಕ, 


ಕಥೆ ಏನೇ ಇರಲಿ ದೇವರಿಗೆ ಬೇಕಿಹುದು ವಿಶಾಲ ಹೃನ್ಮಂದಿರ, ಅವನನ್ನು 
ಕಾಣಲು ದೇಗುಲಕ್ಕೆ ಹೋಗಬೇಕಿಲ್ಲ ಸಚರಾಚರನಾದವನ್ನು ಇಲ್ಲಿಯೇ ಕಾಣುವ 
ನಿಷ್ಠೆ ಬೇಕು, 


ಸಿದ್ದಗಂಗಾ 


26 


ಒಬ್ಬ ಬಾಲಕ ದೇಗುಲಕ್ಕೆ ಹೊರಟ ಆತನಿಗೆ ಉತ್ತಮರೆಂಬ ಅಹಂನಲ್ಲಿ 
ಮುಳುಗಿ ದ್ದ ಜನ ಒಳಗೆ ಬಿಡಲೇ ಇಲ್ಲ. ಎಲ್ಲ ದೇಗುಲದ ಬಳಿಗೂ ಹೋಗಿ ನಿರಾಶ 
ಸಾದಕೊನೆಗೆ ಊರ ಹೊರಗಿನ ತೋಪು, ಅಲ್ಲಿ ಕುಳಿತು ಕಣ್ಣೀರು ಸುರಿಸಿದ. 
ಆಗ ತಂಗಾಳಿ ಮೆಲ್ಲನೆ ಬೀಸಿತು. ಆತನ ಆಯಾಸ ಪರಿಹಾರವಾಗಿತ್ತು . ಅಕ್ಷಣ 
ಹೊಸದೇನನ್ನೋ ಕಂಡಂತೆ ಭಾಸವಾಯಿತು. ಆ ತಂಗಾಳಿಯಾಗಿ ದೈವ ಅವನಿಗೆ 
ಪ್ರತ್ಯಕ್ಷವಾಗಿತ್ತು . ದೇವರು ಜಗತ್ತಿನೆಲ್ಲೆಡೆ ಅಣುರೇಣು ತೃಣ ಕಾಷ್ಠ ಗಳಲ್ಲಿ ಅಡಕವಾ 
ಗಿದ್ದಾನೆಂಬ ಸತ್ಯ ಗೋಚರಿಸಿತು. 


ಅದರ ಅರಿವಿದ್ದರೂ ಆತನನ್ನು ಬಂಧಿಸುವ ಕಾರ್ಯ ಮಾನವ ಮಾಡುತ್ತಾನೆ. 
ಒಮ್ಮೆ ಒಬ್ಬ ಸಂತ ವಿಶಾಲವಾದ ಬಯಲಿನಲ್ಲಿ ಧ್ಯಾನಮಗ್ನನಾಗಿ ಕುಳಿತ . ಆತನಿಗೆ 
ಬಾಹ್ಯದ ಅರಿವೇ ಇರಲಿಲ್ಲ . ಬಂದ ಜನ ಮಾರ್ಗದಲ್ಲಿದ್ದ ಆತನನ್ನು ನೋಡಿ ಭಕ್ತಿಯಿಂದ 
ನಮಿಸಿದರು. ದಿನ ದಿನಕ್ಕೆ ಜನರ ಸಂಖ್ಯೆ ಹೆಚ್ಚಿತು, ಅಂತೆ ಭಕ್ತಿಯೂ ಹೆಚ್ಚಿತು. ಊರಿನ 
ಮ ಖಂಡ ಎಲ್ಲರೊಡನೆ ಮಾತಾಡಿ ಆತನ ಧ್ಯಾನಕ್ಕೆ ಭಂಗ ಬರದಂತೆ ಸುತ್ತ ಒಂದು 
ಆಲಯ ನಿರ್ಮಿಸಿದರು. ಆ ಸಂತನನ್ನು ಆತ ಕಾಣುವ ದೈವವನ್ನು ತಮ್ಮ ಎದುರಿನಲ್ಲಿ 
ಇರಿಸಿಕೊಳ್ಳುವ ಇಚ್ಛೆ ಅವರದು. ಅಂತೆ ಒಂದೆರೆಡುದಿನಕಳೆಯಿತು. ಸಂತ ಬಹಿರ್ಮುಖ 
ನಾಗಿ ಕಣ್ಣೆರೆದು ನೋಡಿದ ಆಶ್ಚರ್ಯವಾಯಿತು. ತಾನು ಕುಳಿತಾಗ ಈ ಆಲಯವಿರಲಿಲ್ಲ 
- ಈಗ ಏಕೆ ನಿರ್ಮಾಣವಾಯಿತು ? ಭಕ್ತರನ್ನು ಕೇಳಿದ ಆಗ ಅವರು ಹೇಳಿದರು. 
- ಸ್ವಾಮಿ ತಾವು ಇಲ್ಲಿ ಕುಳಿತು ದೈವವನ್ನು ಕಂಡಿರಿ ಆತನನ್ನು ಈ ಊರಿಂದ ಅಗಲಿಸದೆ 
ಇರಲು ಶಾಶ್ವತವಾಗಿ ಇಲ್ಲಿಯೆ ಇಟ್ಟು ಕೊಳ್ಳುವಉದ್ದೇಶದಿಂದ ಈ ಆಲಯ ನಿರ್ಮಾಣ 
ಮಾಡಿದೆವೆಂದು ಬಿನ್ನವಿಸಿದರು . ಅವರ ಈ ತಿಳುವಳಿಕೆಗೆ ಸಂತ ನಕ್ಕು ಹೇಳಿದ. 
ಈ ರೀತಿ ದೇವರನ್ನು ಬಂಧಿಸಲಾದೀತೆ ? ಅವನು ಸರ್ವಾಂತರ್ಯಾಮಿ . ದೇವರು 
ಆಲಯದಲ್ಲಿಲ್ಲ. ಅವನನ್ನು ನೀವು ಎಲ್ಲೆಡೆ ನೋಡಬಹುದು. ಸೂಸುವ ತಂಗಾಳಿಯಲ್ಲಿ, 
ಪುಷ್ಪದಲ್ಲಿ ಸಹಾಯ ಮಾಡಿದ ಚೇತನಗಳಲ್ಲಿ ಎಲ್ಲೆಡೆ ಕಾಣಬಹುದು ಕಾಣುವ 
- ಕಣ್ಣು ಬೇಕಪ್ಪಾ , ಎಂದು ಹೇಳುತ್ತ ಹೊರಗೆ ಬಯಲಿಗೆ ಬಂದು ಆ ಬಯಲಲ್ಲಿ 
ಲೀನವಾದ, ಬಯಲೇ ದೇವರೆಂದು ತೋರಿಸಿದ. 


ಆಕಾರಣ ಆದೈವವನ್ನು ಮನವೆಂಬ ಆಲಯದಲ್ಲಿ ಪ್ರತಿಷ್ಠಾಪಿಸಬೇಕು. 
ಚೆನ್ನಬಸವಣ್ಣ ನವರು ಮಾಡಿದ ಪೂಜೆ ಕಟ್ಟಿದಗುಡಿ ಎಂಥದು ಕೇಳಿ 


“ ಎನ್ನ ತನುವೇ ಅಗ್ನವಣಿಯ ಬಿಂದಿಗೆ ; ಮನವೇ ಸಿಂಹಾಸನ 
ಎನ್ನ ಹೃದಯ ಕಮಲವೇ ಪುಷ್ಪ , ಎನ್ನ ಕಿವಿಗಳೇ ಕೀರ್ತಿ ಮುಖ. 
ನುಡಿದ ನಾಲಿಗೆ ಗಂಟೆ ಶಿರವೇ ಸುವರ್ಣ ಕಳಸ 


ಏಪ್ರಿಲ್ - 1992 


ಎನ್ನ ನಯನವೇ ಸ್ವಯಂಜ್ಯೋತಿಆರತಿ 
ಎನ್ನ ಕಾಯ ಬಾಜನವೀ ಪರಿಯಾಯಿತ್ತಾಗಿ 
ಕೂಡಲ ಸಂಗಯ್ಯನ ಪೂಜಿಸಿದಲ್ಲದೆ ನಿಲ್ಲಲಾರೆನು ” 


ಎಂಥ ಸುಂದರವಾದ ದೃಶ್ಯ , ಅಂತೆ ಅಣ್ಣನವರು ತಾವು ಕಟ್ಟಿ ದೇಗುಲದ ಬಗ್ಗೆ ಹೀಗೆ 
ಹೇಳುತ್ತಾರೆ ಕೇಳಿ. 


ಉಳ್ಳವರು ಶಿವಾಲಯವ ಮಾಡುವರು. 
ನಾನೇನು ಮಾಡಲಿ ಬಡವನಯಾ 
ಎನ್ನ ಕಾಲೇಕಂಬ ದೇಹವೇ ದೇಗುಲ 

ಶಿರವೇ ಹೊನ್ನ ಕಳಸವಯ್ಯ ..............ಹೀಗೆ ದೇಹ ದೇವಾಲಯ 
ವಾಗಿಸಿ ಕೂಡಲ ಸಂಗನನ್ನು ನೆಲೆಗೊಳಿಸಿದ್ದಾರೆ. ಈಶಕ್ತಿ ಅಣ್ಣನೊಬ್ಬನಿಗೇ ಸಾಧ್ಯ . 

ಇಂದುದೇವಾಲಯ ಮಗ್ಧತೆಯ ನೆಲೆಗೊಳಿಸುವ ಬೀಡಾಗುತ್ತಿವೆ. ಪೂಜಾರಿ 
ಇಲ್ಲದ ಕತೆಗಳ ನಿರ್ಮಾತೃನಾಗಿ ಮೆರೆಯುತ್ತಾನೆ. ಅಲ್ಲಿ ಹೋದರೂ ನಮ್ಮಲ್ಲಿ ನಿಷ್ಠೆ 
ಎಷ್ಟರಮಟ್ಟಿಗೆ ಇರುತ್ತದೆ. ಈ ಬಗ್ಗೆ ಶರಣರ ಹೇಳಿಕೆಯನ್ನು ಹಾಗದ ಕೆರವ ಧರಿಸಿ 
ದೇಗುಲಕ್ಕೆ ಹೋದರೆ ದೇವರ ಧ್ಯಾನದ ಬದಲು ಕೆರದ ಧ್ಯಾನ ಮಾಡುತ್ತೇವೆ. ಎಂಥ 
ಸತ್ಯವಾದ ಮಾತು ಆಕಾರಣ ನಮ್ಮ ಪೂಜೆ ನಾವು ಮನೆಯಲ್ಲಿ ಸಮಯ ಸಿಕ್ಕಾಗ 
ಮಾಡಿದಲ್ಲಿ, ಸಮಯವೂ ಇಲ್ಲದಿದ್ದಲ್ಲಿ ಕಾಯಕವೇಶಿವಪೂಜೆ ಎಂದರಿವ ನಿಷ್ಠೆಯಿದ್ದಲ್ಲಿ 
ಆ ಶಿವನನ್ನು ಕಾಣಬಹುದು ಎಂದರು ಶರಣರು. 


ಇಂದಿನ ಈ ವೈಜ್ಞಾನಿಕ ಯುಗದಲ್ಲೂ ಅನೇಕ ಧರ್ಮಗಳ, ಮತಗಳ, 
ಒಳಪಂಗಡಗಳ, ಪೂಜೆಗಳ ಜಂಜಾಟಕ್ಕೆ ಸಿಲುಕಿ ಮಾನವ ಉತ್ತಮ ಗುಣಗಳಾದ 
ವಾತ್ಸಲ್ಯ ಸೌಧವನ್ನು ಉರುಳಿ ಸುತ್ತಿದ್ದೇವೆ. ದಿನವು ಒಂದಿಲ್ಲೊಂದು ಜಂಜಾಟದ 
ದಾಳಿ ನಮ್ಮನ್ನಾವರಿಸುತ್ತಿದೆ. ಇದನ್ನು ಹೋಗಲಾಡಿಸಿ ಶಾಂತಿ ಸೌಹಾರ್ದತೆಯ 
ಸೌಧ ನಿರ್ಮಿಸಲು ಎಲ್ಲರೂ ಒಂದೇ ಎಂಬ ಭಾವನೆ ಬೇರೂರಬೇಕು. ಈ 
ಭಾವನೆ ಒಡ ಮೂಡಲು ಶರಣರ ನಡೆನುಡಿ ದಾರಿ ದೀಪವಾಗಿದೆ. 


ಸಿದ್ಧಗಂಗಾ 


ಪ್ರಚಾರ 
ಜೈ ಶಾರದಾರಾಜಶೇಖರ್‌, 847, 4ನೇ ಮುಖ್ಯರಸ್ತೆ , ವಿಜಯನಗರ, ಬೆಂಗಳೂರು- 40 

ಈ ಯುಗವನ್ನು ಪ್ರಕಾರ ಯುಗವೆಂದೇ ಕರೆಯಬಹುದಾಗಿದೆ. ಉದ್ದೇಶ 
ಪೂರ್ವಕವಾಗಿ ಜನರ ಅಭಿಪ್ರಾಯಗಳನ್ನು ಮತ್ತು ನಂಬಿಕೆಗಳನ್ನು ಬದಲಾಯಿಸಲು 
ಮಾಡುವ ಪ್ರಯತ್ನಗಳಿಗೆ ಮತ್ತು ಉಪಯೋಗಿಸುವ ತಂತ್ರ ಮತ್ತು ಯುಕ್ತಿಗಳಿಗೆ 
ಪ್ರಚಾರವೆಂದು ಹೆಸರು ” | 

- ಜನರ ಅಭಿಪ್ರಾಯಗಳನ್ನು ಮಾರ್ಪಾಟು ಮಾಡುವುದರಿಂದ ಅನೇಕ ಸಂಸ್ಥೆಗಳಿಗೆ 
ಲಾಭವುಂಟು. ಮತಪ್ರಚಾರ ಬಹಳ ಹಿಂದಿನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. 
ಗಿರಣಿ ಮತ್ತು ಕಾರ್ಖಾನೆಗಳ ಮಾಲೀಕರು ತಾವುಉತ್ಪಾದಿಸಿದ ವಸ್ತುಗಳನ್ನು ಹೆಚ್ಚು 
ಹೆಚ್ಚಾಗಿ ಮಾರಾಟ ಮಾಡಿ ಲಾಭಸಂಪಾದನೆ ಮಾಡಲು ದಿನ , ವಾರ, ಅಥವಾ ಮಾಸ 
ಪತ್ರಿಕೆಗಳಲ್ಲಿ ಮತ್ತು ರೇಡಿಯೋ ಟಿ. ವಿ. ಸಿನಿಮಾಗಳ ಮೂಲಕ ಜಾಹಿರಾತುಗಳನ್ನು 
ಪ್ರದರ್ಶಿಸುತ್ತಿದ್ದಾರೆ. 


ಪ್ರಜಾಪ್ರಭುತ್ವವಿರುವ ರಾಷ್ಟ್ರಗಳಲ್ಲಿ ರಾಜಕಾರಣಿಗಳು ತಮ್ಮ ಪಕ್ಷದ ಧೈಯ 
ಮತ್ತು ಮಾರ್ಗಗಳನ್ನು ಭಾಷಣಗಳ ಮತ್ತು ಪತ್ರಿಕೆಗಳಲ್ಲಿ ಬರಹಗಳ ಮೂಲಕ ಜನರಿಗೆ 
ತಿಳಿಸುತ್ತಾ ಪ್ರಜೆಗಳ ಅಭಿಪ್ರಾಯಗಳು ತಮ್ಮ ಸಕಕ್ಕೆ ಅನುಕೂಲವಾಗಿರುವಂತೆ ಮಾಡಲು 
ಪ್ರಯತ್ನ ಮಾಡುತ್ತಿದ್ದಾರೆ. ಪ್ರೇಕ್ಷಕರನ್ನು ಆಕರ್ಷಿಸಲು ಸಿನಿಮಾ ತಯಾರಕರು 
- ಲಕ್ಷಾಂತರ ರೂಪಾಯಿಗಳನ್ನು ಜಾಹಿರಾತುಗಳಿಗೆ ಖರ್ಚು ಮಾಡುತ್ತಿದ್ದಾರೆ, 


ಸರ್ಕಾರಗಳು ಕೂಡ ತಾವು ಕೈಗೊಳ್ಳಲಿರುವ ಸಮಾಜೋದ್ದಾರ ಕಾರಗಳಿಗೆ 
ಮಿತಸಂತಾನ ಯೋಜನೆ , ಸಾಕ್ಷರತಾ ಯೋಜನೆ ಮುಂತಾದವುಗಳಿಗೆ ಜನರ ಬೆಂಬಲ . 
ವನ್ನು ಸಂಪಾದಿಸಲು ಅನೇಕ ಸಾಧನೆಗಳನ್ನು ತಂತ್ರಗಳನ್ನು ಬಳಸುತ್ತಿದ್ದಾರೆ. ಶಿಕ್ಷಕರು 
ಜ್ಞಾನ ಪ್ರಸಾರ ಮಾಡುವುದರಮೂಲಕ ವಿದ್ಯಾರ್ಥಿಗಳ ಅಭಿಪ್ರಾಯ ಮತ್ತು ವರ್ತನೆಗಳಲ್ಲಿ 
ಬದಲಾವಣೆಯನ್ನು ತರಲು ಪ್ರಯತ್ನ ಮಾಡುತ್ತಾರೆ, ಕೆಲವು ಸಮಯಗಳಲ್ಲಿ ಶಿಕ್ಷಣವು 
- ಪ್ರಚಾರವಾಗುತ್ತದೆ. ಪ್ರಚಾರವೂ ಶಿಕ್ಷಣವಾಗಬಹುದು. ಪ್ರಚಾರದಬಗ್ಗೆ ಜನರಿಗೆ 
ಅಪನಂಬಿಕೆ ಇರುವುದರ ಜೊತೆಗೆ ಅದುಬರಿಯ ಮೋಸವೆಂಬ ಭಾವನೆಯಉಂಟು, 
ಅಭಿಪ್ರಾಯಗಳನ್ನು ಬದಲಾಯಿಸಲು ಮಾಡುವ ಅನೇಕ ಪ್ರಯತ್ನಗಳನ್ನು “ ಬರಿಯ 
ಪ್ರಚಾರ” ವೆಂದು ಹೇಳಿ ತಿರಸ್ಕರಿಸುವುದನ್ನು ಆಗಾಗ್ಗೆ ಕಾಣಬಹುದು. ಪ್ರಚಾರಕರು 
ತಮ್ಮ ಗುರಿಯನ್ನು ಸಾಧಿಸಲು ಸುಳ್ಳು ಹೇಳುವುದಕ್ಕೂ ಮೋಸ ಮಾಡುವುದಕ್ಕೂ 
ಹೇಸುವುದಿಲ್ಲ. ಪ್ರಚಾರಕರಿಗೆ ಲಾಭ ಸಂಪಾದನೆಯ ಮೇಲೆ ದೃಷ್ಟಿಯು 
ಹೆಚ್ಚಾಗಿರುತ್ತದೆ. ಸ್ವಾರ್ಥ ಸಾಧನೆಗೆ ಗಮನಹೆಚ್ಚು . 
ಏಪ್ರಿಲ್-1992 


29 


ಪ್ರಚಾರವು ಒಂದು ಪ್ರಭಾವ ಪೂರ್ಣವಾದ ಸಾಧನವಾದ್ದರಿಂದ ಅದಕ್ಕೆ 
ಸಮಾಜದಲ್ಲಿ ದೊಡ್ಡದಾದ ಸ್ಥಾನವನ್ನೇ ಕೊಡಬೇಕಾಗುತ್ತದೆ. ಮಾನವ ಸಮಾಜವು 
ಹೆಚ್ಚು ಸಂಕೀರ್ಣವಾಗಿ, ಯಂತ್ರೀಕರಣದ ಪ್ರಭಾವದಿಂದ ಬೃಹದಾಕಾರದ ನಗರ 
ಸಮಾಜಗಳು ಬೆಳೆದಂತೆಲ್ಲಾ ಪ್ರಜೆಗಳ ವರ್ತನೆಯ ಮೇಲೆ ಸಾಮೂಹಿಕ ಮಾಧ್ಯಮಗಳ 
ಅವುಗಳ ಮೂಲಕ ಪ್ರಚಾರದ ಪ್ರಭಾವವು ವೃದ್ಧಿಯಾಗುತ್ತಿದೆ, ದೈನಿಕ ಅಗತ್ಯಗಳಿಗೆ 
ಬೇಕಾಗುವ ಸರಕುಗಳನ್ನು ಕೊಳ್ಳುವಾಗ ಔಷಧಿಗಳನ್ನು ಕೊಳ್ಳುವಾಗ ಪುಸ್ತಕಗಳನ್ನು 
ಆರಿಸಿಕೊಳ್ಳ ಬೇಕಾದಾಗ , ಚುನಾವಣೆಯಲ್ಲಿಮತದಾನ ಮಾಡುವಾಗ, ಇನ್ನೂ ಇಂತಹ 
ಅನೇಕ ಪರಿಸ್ಥಿತಿಗಳಲ್ಲಿ ಮಾನವರಆಯ್ಕೆ ತುಲನೆಮತ್ತು ತೀರ್ಮಾನಗಳನ್ನು ಪ್ರಚಾರವೇ 
ಹೆಚ್ಚಾಗಿ ನಿರ್ಧರಿಸುತ್ತದೆ. 

ಪ್ರಚಾರ ಚತುರರು ಸಂದರ್ಭಕ್ಕೆ ಅನುಗುಣವಾದ ಭಾಷೆಯನ್ನು ಬಳಸಿ ಜನರ 
ನಂಬಿಕೆಗಳನ್ನು ಮಾರ್ಪಡಿಸಿ ಅವರ ವರ್ತನೆಯನ್ನು ನಿಯಂತ್ರಣ ಮಾಡಬಲ್ಲರು 


ಪ್ರಚಾರಕ್ಕೆ ಸುಲಭವಾಗಿ ಬಲಿಯಾಗುವವರು ಅವಿದ್ಯಾವಂತರು. ವಿದ್ಯಾವಂತರು 
ಕೂಡ ತಮಗೆ ತಿಳಿಯದ ವಿಷಯಗಳಲ್ಲಿ ಪ್ರಚಾರದ ಪ್ರಭಾವಕ್ಕೊಳಗಾಗುತ್ತಾರೆ. 
ಆದ್ದರಿಂದ ಜನರಲ್ಲಿ ಜ್ಞಾನವೃದ್ಧಿ ಮಾಡುವುದು ಬಹಳ ಮುಖ್ಯವೆಂದು ಹೇಳಬಹುದು 
ಶಿಕ್ಷಣದ ಮೂಲಕ ಜನರಲ್ಲಿ ವಿಮರ್ಶಾಜ್ಞಾನವನ್ನು ಬೆಳೆಸಿ ಬಹುಮಟ್ಟಿಗೆ ಪ್ರಜಾರದ 
ಪ್ರಭಾವವನ್ನು ತಡೆಗಟ್ಟಬಹುದು. 


ಆಜೀವ ಸದಸ್ಯರಲ್ಲಿ ಮನವಿ 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾರಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮ ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ” ನಿಮಗೆ ಕ್ರಮವಾಗಿ ತಲುಪಲು 

ಸಹಕರಿಸಬೇಕಾಗಿ ಪ್ರಾರ್ಥನೆ. 
ತಮ್ಮ ಸದಸ್ಯತ್ವದ ನಂಬರನ್ನು 

ತಪ್ಪದೆ ಬರೆಯಿರಿ. 
ಸಿದ್ಧಗಂಗಾ 

30 


ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳು 
ಕವಿತಾಕೃಷ್ಣ , ಅಧ್ಯಕ್ಷರು ಜಿ,ಕ. ಸಾ, ಪರಿಷತ್ತು , ತುಮಕೂರು 

( ಅಭಿನವ ಕಾಳಿದಾಸ' ಬಿರುದಾಂಕಿತರಾಗಿದ್ದ ಬಸವಪ್ಪ ಶಾಸ್ತ್ರಿಗಳು ಕನ್ನಡ 
ಸಾರಸ್ವತ ಲೋಕದ ಓರ್ವ ಧೃವತಾರೆ, ಪ್ರಕಾಂಡ ಪಂಡಿತರಾದ ಅವರ ಹೆಸರೇ 
ಒಂದು ಚೈತನ್ಯದ ಜಲಪಾತ. ಪ್ರಾಚೀನ ಪರಂಪರೆಯ ಸಾಹಿತ್ಯ ಸಂಸ್ಕೃತವಾಹಿನಿ 
ಯೊಡನೆ ಪಾಶ್ಚಾತ್ಯ ಇಂಗ್ಲೀಷ್ ಸಾಹಿತ್ಯದ ಉಪನದಿ ಒಂದು ಸಂಗಮಗೊಂಡಂತಹ 
ಕಾಲದಲ್ಲಿ ಶಾಸ್ತ್ರಿಗಳು ನೀಡಿದ ಕೊಡುಗೆ ತುಂಬಾ ಗಮನಾರ್ಹವಾದದು. ನಾಟಕ 
ಸಾಹಿತ್ಯವನ್ನು ಔನತ್ಯಸ್ತರವೇರಿಸಿದ ಶಾಸ್ತ್ರಿಗಳು ಹತ್ತಾರು ಕನ್ನಡದ ಸ್ವತಂತ್ರ 
ಕೃತಿಗಳನ್ನು ನೀಡಿದರಲ್ಲದೆ, ಅಸಂಖ್ಯಾತ ಭಾಷಾಂತರ ಕೃತಿಗಳನ್ನು ನೀಡಿ 
ಪರಮೋಪಕಾರವೆಸಗಿದರು, ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ 
ಅಸಾಮಾನ್ಯವಾದುದು. ರಾಜಾಶ್ರಯವನ್ನು ದೊರಕಿಸಿಕೊಂಡು ಸುಮಾರು ಮುವ 
“ತಕ್ಕೂ ಹೆಚ್ಚಿನ ಕೃತಿಗಳನ್ನು ಬರೆದು ಸಾಹಿತ್ಯ ಭಂಡಾರವನ್ನು ತುಂಬಿ ಹೋಗಿದ್ದಾರೆ. 
ಕನ್ನಡ- ಸಂಸ್ಕೃತ- ಇಂಗ್ಲಿಷ್ ಭಾಷೆಗಳಲ್ಲಿ ಅದ್ವಿತೀಯ ಪಾಂಡಿತ್ಯ ಹೊಂದಿದ್ದ 
ಶಾಸ್ತ್ರಿಗಳು ನಾಡಿನಿಂದ ಅಗಲಿ ಇಂದಿಗೆ ಒಂದು ಶತಮಾನ ಉರುಳಿದೆ. 


- ಬಸವಪ್ಪ ಶಾಸ್ತ್ರಿಗಳು ೧೮೪೩ರಲ್ಲಿ ಜನಿಸಿದರು. ಅಂದಿನ ರಾಜಧಾನಿಯಾಗಿದ್ದ 
ಮೈಸೂರಿನಲ್ಲಿ ಜನ್ಮತಾಳಿದರು. ವಿದ್ವಾನ್ ಮಹದೇವ ಶಾಸ್ತ್ರಿಗಳೇ , ಇವರ ತಂದೆ 
ಬಸವಮ್ಮನವರೆ ಇವರ ತಾಯಿ . ಶಾಸ್ತ್ರಿಗಳು ಸರಸ್ವತಿ ಆವಾಸ ಸ್ಥಾನವಾಗಿದ್ದಂತಹ 
ಮನೆತನದಲ್ಲಿ ಜನಿಸಿದರು . ಶಾಸ್ತ್ರಿಗಳ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಪ್ರೀತಿಗೆ ಪಾತ್ರರಾಗಿ ಅರಮನೆಯ ಪುರೋಹಿತರಾಗಿದ್ದರು. ಇವರ ತಾತ ಮುರುಡು 
ಬಸವಪ್ಪ ಸ್ವಾಮಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ನಾರಸಂದ್ರ 
ದಲ್ಲಿನ ರುದ್ರಾಕ್ಷಿಮಠದ ಅಧಿಪತಿಗಳಾಗಿದ್ದರು, ಶಾಸ್ತ್ರಿಗಳಿಗೆ ಅನುವಂಶೀಯ 
ಪ್ರಭಾವ ದೊಂದಿಗೆ ಅರಮನೆಯಲ್ಲಿ ತಿರುಗಾಡುವ, ಗೋಷ್ಠಿಗಳಲ್ಲಿ ಭಾಗವಹಿಸುವ, 
ವಿದ್ವಾಂಸರನ್ನು ನೋಡುವ ಮಾತನಾಡುವಂತಹ ಸನ್ನಿವೇಶ ಒದಗಿಬಂತು. ಹೀಗಾಗಿ 
ಶಾಸ್ತ್ರಿಗಳ ಪ್ರತಿಭೆಗೆ ಪುಟವಿಟ್ಟಂತಾಯಿತು. 

ಶಾಸ್ತ್ರಿಗಳಿಗೆ ಬಹುಬೇಗ ತಂದೆ - ತಾಯಿಂದಿರು ಅಗಲಿ ದೂರಾದರು . ಆಗ 
- ಅವರು ಕಠಿಣ ಪರಿಸ್ಥಿತಿಗೆ ಒಳಗಾದರು. ಇಷ್ಟಾದರೂ ಅವರು ಗಮಕ ಕಲೆಯನ್ನು 
* ಕರಗತ ಮಾಡಿಕೊಡಿದ್ದರು. ಇವರ ಗಾಯನವನ್ನು ಕೇಳಿದ ಮೈಸೂರಿನ ದೊರೆ 
ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮನಸೋತುಹೋದರು. ಶಾಸ್ತ್ರಿಗಳಿಗೆ 
ಆಶ್ರಯವಿತ್ತು , ಅವರ ವಿಕಾಸಕ್ಕೆ ಅನುಕೂಲಕರವಾದ ಎಲ್ಲಾ ಅನುಕೂಲಗಳನ್ನು 
ಪೂರೈಸಿ ಅವರು ಪಾಂಡಿತ್ಯದ ಭಂಡಾರವಾಗಲು ಕಾರಣೀಭೂತರಾದರು. 
ಏಪ್ರಿಲ್ - 92 


31 


00 


- ಮೈಸೂರು ಒಡೆಯರು ಸ್ವತಃ ಕವಿಗಳೂ , ಸಾಹಿತ್ಯ ಪೋಷಕರೂ ಆದ 
ಕಾರಣ ೧೬ ನೆಯ ಶತಮಾನವು ಕನ್ನಡ ಸಾಹಿತ್ಯ ಸೃಷ್ಟಿಯ ಪರ್ವಕಾಲವಾಯಿತು. 
ಗದ್ಯ - ಪದ್ಯ ನಾಟಕಗಳು ರೂಪುಗೊಂಡವು. ಕನ್ನಡ ಸಾಹಿತ್ಯವನ್ನು ಶ್ರೀಮಂತ 
ಗೊಳಿಸಿದವು. ಮೈಸೂರರಸರ ಕಲಾಭಿಮಾನವು ಗಮನಾರ್ಹವಾದ ಅಂಶವಾಗಿದೆ. 
ನಾಟಕ ತಂಡಗಳು ತಲೆಎತ್ತಿ ( 

ಕಾಷು ನಾಟಕಂ ರಮ್ಯಂ ಎಂಬ ಪ್ರಾಚೀನ 
ವಾಣಿಯನ್ನು ಸತ್ಯಸ್ಯ ಸತ್ಯ ಗೊಳಿಸಿದವು. 

ಶಾಸ್ತ್ರಿಗಳು ಉದ್ದಾಮ ಪಂಡಿತರಾಗಿದ್ದರು. ಪ್ರಾಚೀನ ಪರಂಪರೆಯನ್ನು 
ಎಷ್ಟು ಚೆನ್ನಾಗಿ ತಿಳಿದಿದ್ದರೂ ಅರ್ವಾಚೀನ ಪರಂಪರೆಯನ್ನು ಕೂಡ ಅಷ್ಟೇ ಚೆನ್ನಾಗಿ 
ಅಧ್ಯಯನ ಮಾಡಿದ್ದರು. ಕನ್ನಡ ಸಾಹಿತ್ಯ ಪರಿವರ್ತನೆಗೊಳ್ಳುವ ಕಾಲದಲ್ಲಿ 
ಶಾಸ್ತ್ರಿಗಳು ಕಾಲಮಾನದೊಡನೆ ಚೆನ್ನಾಗಿ ಸ್ಪಂದಿಸಿದರು. ಆಶುಕವಿಗಳೂ , 
ಗಮಕಾರಾಧಕರೂ ಆದ ಇವರು ರಚನಾಕೌಶಲ್ಯದಲ್ಲಿ ಅದ್ವಿತೀಯವಾಗಿದ್ದರು, ಶಾಸ್ತ್ರ 
ಸಂಪತ್ತಿನೊಂದಿಗೆ ಕಲಾ ಸಂಪತ್ತನ್ನೂ ಸಹ ಆರ್ಜಿಸಿದ್ದರು. ಸಂಸ್ಕೃತ ಇಂಗ್ಲೀಷ್ 
ಆಧರಿಸಿ ಹನ್ನೊಂದು ಭಾಷಾಂತರ ಕೃತಿಗಳನ್ನು ನೀಡಿದ್ದಾರೆ. ಶಾಕುಂತಲಾ, ವಿಕ್ರಮೋ 
ರ್ವಶೀಯ, ಉತ್ತರ ರಾಮಚರಿತೆ, ಮಾಲತಿ ಮಾಧವ ರತ್ನಾವಳೀ , ಚಂಡಕೌಶಿಕ, 
ಹರ್ಷಚರಿತ, ಶೂರಸೇನಚರಿತೆ ಮುಂತಾದವು ಬಹು ಮುಖ್ಯವಾದವು. ಕಾಳಿದಾಸ, 
ಭಾಸ , ಭವಭೂತಿ, ಶ್ರೀಹರ್ಷ , ಬಾಣ ಮುಂತಾದ ಮಹಾನ್ ಕವಿಗಳ ಕೃತಿಗಳನ್ನು 
ಕನ್ನಡೀಕರಿಸಿ ಶಾಸ್ತ್ರಿಗಳು ಪರಮೋಪಕಾರವೆಸಗಿದ್ದಾರೆ, ಷೇಕ್ಸ್ಪಿ ಯರನ ಒಥೆಲೊ 
ನಾಟಕವನ್ನು ಅನುವಾದಿಸಿದ ಕೀರ್ತಿಸಹ ಶಾಸ್ತ್ರಿಗಳದೇ ಆಗಿದೆ. ಇನ್ನು ಸಾವಿತ್ರಿ ಚರಿತ್ರೆ , 
ನೀತಿಸಾರ ಸಂಗ್ರಹ, ದಮಯಂತಿಸ್ವಯಂವರ , ರೇಣುಕ ವಿಜಯ ಮುಂತಾದ 
ಹದಿನೇಳು ಸ್ವತಂತ್ರ ಕೃತಿಗಳನ್ನು ಕನ್ನಡ ಸಂಸ್ಕೃತದಲ್ಲಿ ಬರೆದಿದ್ದಾರೆ. . 

ಬಸವಪ್ಪ ಶಾಸ್ತ್ರಿಗಳ ಅನುವಾದ ಕಲೆಗೆ ರನ್ನಗನ್ನಡಿ ಹಿಡಿವ ಕೃತಿಯೆಂದರೆ 
“ ಶಾಕುನ್ತಲಾ ನಾಟಕ, ಶಾಸ್ತ್ರಿಗಳ ಅಸಾಧಾರಣ ಪ್ರತಿಭೆ ನಮ್ಮನ್ನು ಚಕಿತರನ್ನಾಗಿ 
ಸುತ್ತದೆ. ಅಭಿನವ ಕಾಳಿದಾಸ ಬಿರುದು ನೀಡಿರುವುದು ಸಾರ್ಥಕ ಎಂದುಪ್ರಮಾಣಿ 
ಕರಿಸುತ್ತದೆ. ರಂಗ ಭೂಮಿಯ ಆದ್ಯನಾಟಕಕಾರರೆಂದರೆ ಶಾಸ್ತ್ರಿಗಳೇ ಎಂದು 
ಅಭಿಮಾನದಿಂದ ಹೇಳಬೇಕು. ಶಾಸ್ತ್ರಿಗಳಿಗೆ ಇಂಗ್ಲಿಷ್‌ನ ಗ್ರಂಥ ಆಳವಾಗಿ ಅರಿವಿರಲಿಲ್ಲ. 
ಓದಿಸಿ. ಕೇಳಿ ಮನನ ಮಾಡಿ ಶೂರಸೇನ ಚರಿತ್ರೆ ಬರೆದರೆಂಬುದು ಅವರ ಸಮೀಪ 
ವಿದ್ದವರ ಅಂಬೋಣ. ಏನೇ ಆಗಲಿ ಆಂಗ್ಲ ಸಾಹಿತ್ಯವನ್ನು ಕನ್ನಡೀಕರಿಸಿದ ಕೀರ್ತಿ 
ಮಾತ್ರ ಶಾಸ್ತ್ರಿಗಳವರದು. 

- ಕನ್ನಡ ಸಾರಸ್ವತ ಲೋಕಕ್ಕೆ ಶಕ್ತಿ ಮೀರಿ ಸೇವೆ ಸಂದಾಯ ಮಾಡಿದ ಬಸವಪ್ಪ 
ಶಾಸ್ತ್ರಿಗಳು ಜೀವಿಸಿದ್ದು ಕೇವಲ ೪೮ ವರ್ಷಗಳು ಮಾತ್ರ . ೧೮೯೧ರಲ್ಲಿ ಕುದುರೆ 
ಗಾಡಿಯಿಂದ ಬಿದ್ದು ಅಸುನೀಗಿದರು . ಶಾಸ್ತ್ರಿಗಳು ಕಳೆದ ಶತಮಾನದಲ್ಲಿ ನಾಟಕ 
ಸಾಹಿತ್ಯ ಕ್ಷೇತ್ರಕ್ಕೂ ನೀಡಿದ ಕೊಡುಗೆ ಮಾತ್ರ ಅದ್ವಿತೀಯವಾದುದು. 
ಸಿದ್ಧಗಂಗಾ 


32 


ಏ ಚಾ ಕ ದಿ ಪಿ ಕೆ 
ದೇವೇಂದ್ರಪ್ಪ , ಮ , ಬಡಿಗೇರ, , (ನಿವೃತ್ತ ಶಿಕ್ಷಕರು ) . 
ಆಯುರ್ವೆದ ಉಚಿತ ಚಿಕಿತ್ಸಕರು , ಗೋಕುಲ, ಹುಬ್ಬಳ್ಳಿ 


ಹೊಲಬನರಿಯದ ಗುರುವು, ಸುಲಭ 
ನಲ್ಲದೆ ಶಿಷ್ಯ , ಕೆಲಬಲನ ನೋಡಿ 
ವಿಚಾರಿಸಿ ಮಾಡದುಪದೇಶ, 
ಅಂಧಕನ ಕೈಯ ಅಂಧಕ ಹಿಡಿದಂತೆ ಕಾಣಾರಾಮನಾಥ 


ಯಾವ ಜಾತಿಯವನೇ ಆಗಲಿ ಉಪದೇಶ ಮಾಡತಕ್ಕೆ ಗುರುವು ತಾನು 
- ಜ್ಞಾನಿಯಾಗಿರತಕ್ಕದ್ದು, ಮತ್ತು ಉಪದೇಶವನ್ನು ಪಡೆಯತಕ್ಕ ಶಿಷ್ಯನಾದರೂ 
ತಿಳಿದುಕೊಳ್ಳಲು ಸಮರ್ಥನಾಗಿರಬೇಕು. ಹೀಗೆ ಇಲ್ಲದ ಗುರು ಶಿಷ್ಯರಿದ್ದರೆ ಒಬ್ಬ 
ಕುರುಡನು ಇನ್ನೊಬ್ಬ ಕುರುಡನಿಗೆ ಒಂದು ಗ್ರಾಮಕ್ಕೆ ಹೋಗಲು ಮಾರ್ಗವನ್ನು 
- ತೋರಿಸಿದಂತಾಗುವಷ್ಟೇ ಸರಿ . ಗುರುವಾದವನು ಮೊದಲು ದೇವರಿಂದ ಅಪ್ಪಣೆಯ 
ಸ್ಫೂರ್ತಿಯನ್ನು ಪಡೆಯಬೇಕು. ಎಲ್ಲಿಯವರೆಗೆ ಉಪದೇಶಮಾಡತಕ್ಕವನಿಗೆ ದೇವರ 
ಸ್ಫೂರ್ತಿಯ ಚಿನ್ನೆ ಇಲ್ಲವೋ ಅಲ್ಲಿಯವರೆಗೆ ತಾನು ಜೀವಂತವಿರುವತನಕ ಉಪ 
ದೇಶವನ್ನು ಮಾಡಬಹುದು. ಆದರೆ ಇದರಿಂದ ಪ್ರಯೋಜನವಿಲ್ಲ. ವ್ಯರ್ಥವಾಗಿ 
ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವನು . ಗುರುವು ಉಪದೇಶಮಾಡಿದ 
ಕೂಡಲೇ ಮನಸ್ಸಿನಲ್ಲಿರುವ ವಿಷಯಲೋಲುಪತೆಗಳು ಹೊರಟುಹೋಗತಕ್ಕದ್ದು ಅಲ್ಲದೆ 
ಪೂರೈಜನ್ಮದ ದುಷ್ಟ ಸಂಸ್ಕಾರಗಳು ಸಹ ಮಾಯವಾಗಬೇಕು. ಉರಿಯುವ 
ಜ್ವಾಲೆಯು ಹಸಿ ಕಟ್ಟಿಗೆಗಳನ್ನು ಹಾಕಿದಕೊಡಲೆ ಸುಟ್ಟು ಭಸ್ಮಮಾಡುವಂತೆ 
ಗುರುವಾದವನು ತನ್ನ ಭಕ್ತನನ್ನು ಅನುಗ್ರಹಿಸಿದರೆ ಅಥವಾ ಸ್ಪರ್ಶಿಸಿದರೆ ಅವನ. 
ಲ್ಲಿಯ ಪಾಪದ ರಾಶಿಗಳು ನಾಶವಾಗತಕ್ಕದ್ದು . ಅಂದರೆ ಅವನು ನಿಜವಾದ ಗುರುವು. 
ಈ ಪ್ರೀತಿ ಎಂಬ ಕಡಲಿನಲ್ಲಿ ಮುಳುಗುವುದಕ್ಕೆ ಯಾರಿಗಾದರೂ ಶಾಂತಿ ಇಡೀ 
ಏನು ? ಇಲ್ಲ. ಅಥವಾ ಆಶೆಯಾದರೂ ಇದೆಯೋ ? ಇದು ಸಹ ಇಲ್ಲ . 
ಪ್ರಾಪಂಚಿಕ ವಸ್ತುಗಳ ಮೇಲೆ ವಿವೇಕ, ವೈರಾಗ್ಯ ಮತ್ತು ಸಾಧನ ಇವುಗಳ 
ಮೇಲೆಯೂ ಕೂಡ ಇಚ್ಛೆ ಇಲ್ಲ . ಆದರೆ ಎಲ್ಲಿಯೋ ನಾಲ್ಕಕ್ಷರಗಳನ್ನು ಕಲಿತು 
ಕೊಂಡು ಈಗಿನ ಕಾಲದಲ್ಲಿ ಎಲ್ಲರೂ ಉಪದೇಶ ಮಾಡುವರು . ಬೇರೊಬ್ಬರಿಗೆ 
ಉಪದೇಶ ಮಾಡುವುದು ಅತಿ ಕಷ್ಟದ ಕೆಲಸ . 


ಏಪ್ರಿಲ್ - 1992 


ಪರಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಯಾರು ಆತನಿಂದ ಅಪ್ಪಣೆ 
ಯನ್ನು ಪಡೆಯುವರೋ ಅವರುಮಾತ್ರ ಎರಡನೆಯವರಿಗೆ ಬೋಧಿಸಲಿಕ್ಕೆ ಯೋಗ್ಯದ 
ಈಗಿನ ಕಾಲದ ಅಲ್ಪ ಪಾಂಡಿತ್ಯ ಉಳ್ಳ ಯಾವನು ದೊಡ್ಡ ಪಂಡಿತನಂತೆ ಮತ್ತು 
ತಪಸ್ವಿಯಂತೆ ಬೋಧನೆ ಮಾಡಲಿಕ್ಕೆ ಹೋದರೆ ಕೇವಲ ತನಗೆ ಮಾತ್ರ ಆಗುವಷ್ಟು 
ಅನ್ನವಿದ್ದವನು ನೂರು ಜನರನ್ನು ಭೋಜನಕ್ಕೆ ಕರೆದಂತೆ ಆಗುವುದು . ಆದರೆ 
ಪ್ರಯುಕ್ತ ಮೊದಲು ತಾನು ಸಂಪೂರ್ಣಪಾಂಡಿತ್ಯವನ್ನು ಸಂಪಾದಿಸಿ ಪರಮಾತ್ಮನನ್ನು 
ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅನಂತರ ಉಪದೇಶ ಮಾಡಬಹುದು. ಅದಕ್ಕೂ 
ಮೊದಲು ಬರುವುದಿಲ್ಲ. ಮೊದಲು ತಾನು ಅದನ್ನು ಸಾಧಿಸಿರಬೇಕು. ಏಕೆಂದರೆ ತಾನು 
ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದು , ಎರಡನೆಯವರಿಗೆ ಮಾಡ 
ಬಾರದೆಂದು ಹೇಳಿದರೆ ಅವರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ತಾನು ಮೊದಲು ಸದಾ 
ಚಾರ ಸದ್ವರ್ತನೆಯಿಂದ ನಡೆದರೆ, ಬೇರೆಯವರಿಗೆ ಹೀಗೆ ನಡೆಯಿರಿ ಎಂದು ಹೇಳಲು 
ಅವಶ್ಯವೇ ಬೀಳುವುದಿಲ್ಲ . ಇವರು ಅವರನ್ನು ನೋಡಿಓಹೋ ! ಇವರು ಇಷ್ಟು 
ನಿಯಮಾಚಾರಗಳಿಂದ ಜೀವನ ಸಾಗಿಸ ಬೇಕಾದರೆ ಇದರಲ್ಲಿ ಏನೋ ಮಹತ್ತರವಾದ 
ಫಲವು ದೊರಕುವಂತೆ ಕಾಣುವುದು, ಅದಕ್ಕೋಸ್ಕರವಾಗಿಯೇ ಇವರು ನೇಮಗಳನ್ನು 
ಪಾಲಿಸುವರೆಂದು ತಿಳಿದು ಅವರೂಸಹ ಇದರಂತೆಯೇ ನಡೆದುಕೊಳ್ಳಲು ಪ್ರಾರಂಭಿಸುವರ 


ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಇರುವವರಿಗೆ ಬ್ರಹ್ಮದೇವರ ಸತ್ಯ - ಅಸತ್ಯ 
ಹೀಗೆ ಇವೆಲ್ಲವುಗಳನ್ನು ವಿಚಾರ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ದೇವಾಲಯ 
ದಲ್ಲಿ ದೇವರಿಲ್ಲದೆ ಕರ್ಪೂರ ಬೆಳಗಿ , ಶಂಖ ಊದಿದಂತಾಗುವುದು. ಆದಕಾರಣ 
ಬೋಧನೆ ಮಾಡತಕ್ಕವನು ಮೊದಲು ಬ್ರಹ್ಮಚರ್ಯ, ತಪಸ್ಸು , ಯೋಗಾಭ್ಯಾಸ 
ಇತ್ಯಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆಯಬೇಕು, ಪರಶಿವನನ್ನು ಸರ್ವದಾ ಧ್ಯಾನ 
ಮಾಡುತ್ತಿರುವುದೇ ಸರಿಯಾದ ಜ್ಞಾನ. ಈ ರೀತಿಯಾದ ಜ್ಞಾನವೇ ಜ್ಞಾನಯೋಗ 
ವೆಂದು ಅನೇಕ ಗ್ರಂಥಗಳಿಂದ ತಿಳಿದು ಬಂದಿದೆ. 

ಜ್ಞಾನಯೋಗವೆಂದರೆ ಜ್ಞಾನದ ಮೂಲಕ ಪರಶಿವನೊಂದಿಗೆ ಸಂಬಂಧವನ್ನು 
ಕಲ್ಪಿಸಿ ಅಸತ್ಯವನ್ನು ತೊರೆದು ಕೊನೆಗೆ ನಿತ್ಯ ಅನಿತ್ಯ ವಸ್ತುಗಳ ವಿಚಾರವು 
ಗೆಲ್ಲುವವರೆಗೂ ಹೋಗಿ ಕಳ್ಳನಂತೆ ಸಮಾಧಿಯಲ್ಲಿ ಬ್ರಹ್ಮಸಾಕ್ಷಾತ್ಕಾರ ಮಾಡಿ 
ಕೊಳ್ಳುವನು. ಹೇಗೆಂದರೆ ಚೋರನು ಯಾವದಡಿ ತವಿಲ್ಲದೆ ಅನಾಯಾಸವಾಗಿ 
ದ್ರವ್ಯವನ್ನು ಸಂಗ್ರಹಿಸಿ ಸುಖವನ್ನು ಅನುಭವಿಸಬೇಕೆನ್ನುವನು. ಅದಕ್ಕೆ ಅವನು 
ಸರಿಯಾದ ಶ್ರೀಮಂತರ ಬಂಗ್ಲೆಯನ್ನು ನೋಡಿಕನ್ಯಾ ಹಾಕಿ ಒಳಗೆ ಹೋಗುವನು 
ಆದರೆ ಒಳಗೆ ಕತ್ತಲೆಯಿರುವುದರಿಂದ ಹಣದ ಪೆಟ್ಟಿಗೆ ಶೀಘ್ರವಾಗಿ ಸಿಗುವುದಿಲ್ಲ. 
ಅದಕ್ಕೆ ಅವನು ಕತ್ತಲೆಯಲ್ಲಿಯೇ ಕೈಯಾಡಿಸುತ್ತ ಹುಡುಕಲಿಕ್ಕೆ ಹತ್ತು ವನು. 
ಹುಡುಕುವಕಾಲಕ್ಕೆ ಯಾವುದಾದರೊಂದು ಮರವೊ ಬುಟ್ಟಿಯೊ ಕೈಗೆ ಸಿಗುವದು 


34 


ಸಿದ್ದಗಂಗಾ 


ಅದನ್ನು ಕೈಯಾಡಿಸಿ ನೋಡಿ ಇL Wಬ UgUI 
ಮುಂದೆ ಹೋಗುವನು. ಅನಂತರ ಒಂದು ಖಾಲಿ ಚೀಲ ಚಿಮಣಿ ಡಬ್ಬಿ ಕೈಗೆ ಸಿಕ್ಕರೆ 
ಓಹೋ ! ಇದೂ ಅಲ್ಲವೆನ್ನು ವನು. ಹೀಗೆ ಎಲ್ಲಾ ವಸ್ತುಗಳನ್ನು ಮುಟ್ಟುತ್ತಾ 
ವಟ್ಟುತ್ತಾ ಇದೂ ಅಲ್ಲ ಅದೂ ಅಲ್ಲ ಎಂದು ದ್ರವ್ಯದ ಪೆಟ್ಟಿಗೆ ದೊರೆಯುವವರೆಗೂ 
ಹುಡುಕುತ್ತಾ ಬೇರೆಮನೆಗೆ ಹೋಗುವನು ಅಲ್ಲಿ ಹುಡುಕಿದನಂತರ ಒಂದು ಭದ್ರವಾದ 
ಪೆಟ್ಟಗೆ ಕೈಗೆ ಹತ್ತುವದು, ಅದನ್ನು ತುಂಬಾ ಕೈಯಾಡಿಸಿ, ಅಲುಗಾಡಿಸಿ, 
ಇದೇ ಹಣದ ಪೆಟ್ಟಿಗೆ ಎಂದು ನಿಶ್ಚಯಿಸಿ ಪುನಃ ಮುಂದಕ್ಕೆ ಹುಡುಕದೆ. 
ಅದನ್ನು ತೆಗೆದುಕೊಂಡು ಮನೆಗೆ ಹೋಗುವನು. ಇದರಂತೆ ದೇವರನ್ನು 
ಪಡೆಯುವದೆಂದು ತಿಳಿಯಬೇಕು. 

ಜಾನವೂ ಕೂಡಾವರು ವಿಧವಾಗಿದೆ ಎಂದು ಹೇಳಬಹುದು. ಯಾಕೆಂದರೆ 
ಧ್ಯಾನದಿಂದ ಗೋಚರಿಸುವ ಜ್ಞಾನವೇ ಬೇರೆ. ಮತ್ತು ತರ್ಕದಿಂದ ದೊರೆಯುವ 
ಜನವೇ ಬೇರೆ ಅಲ್ಲದೆ ಇದಕ್ಕಿಂತಲೂ ಸಾಧಕನಿಗೆ ಸತ್ಯ ಸಾಕ್ಷಾತ್ಕಾರವಾದ 
ಮೇಲೆ ದೊರಕುವ ಜ್ಞಾನವೇ ಬೇರೆ ಎಂದು ತಿಳಿಯಬಹುದು. ಮತ್ತು ಎಲ್ಲಿಯ 
ತನಕ ಸಾಧಕನಿಗೆ ದೇವರು ದೂರದಲ್ಲಿರುನೆಂದು ಭಾಸವಾಗುವದೋ ಅಲ್ಲಿಯ 
ವರೆಗೂ ಇನ್ನೂ ಅಜ್ಞಾನವೇ ಇರುವರೆಂದು ಗುರುತಾಗುವುದು ಆದರೆ ದೇವರನ್ನೂ 
ನಮ್ಮ ಅಂತರಂಗದಲ್ಲಿಯೇ ನೋಡಿದರೆ ಆಗ ನಿಜವಾದ ಜ್ಞಾನವಾಗುವುದು . 

- ಮುಂದ ವರೆಯುವದು 


ಕೇವಲ 
ಬಾರ್ 
ಸೋಪ್ 


ಥಿತಿ 


O 
BAR 
SOAP 
@ 
ಜಿಸಲ್ಲ 
ಬಾರ್ 
ಕೋಡ್ 


ಶುಭ್ರತೆಗೆ 


$ 
ಸ 
ಬಾರ್ 
ಕೋಟ್ 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ ಪ್ರಾಕೃತಿ, 
ಇಂಡಸ್ಮಿಯಲ್ ಎಸ್ಟೇಟ್, ತುಮಕೂರು. 


ಏಪ್ರಿಲ್ - 92 


. 


35 


ವಿಮಾನಗಳಿಗೆ ಗಂಡಾಂತರವೊಡುವ ಈ ಹಕ್ಕಿಗಳು 

ಬಿ. ಸುಬ್ರಾಯ ಆಡಿಗರು , ನಿವೃತ್ತ ಶಿಕ್ಷಕರು , ಸಂಡೂರು, ಬಳ್ಳಾರಿ ಜಿಲ್ಲೆ. 
ಕೋಟ್ಯಾಂತರ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಜೀವನ ಆರಂಭ 
ವಾದಂದಿನಿಂದ ಆಕಾಶದಲ್ಲಿ ಪಕ್ಷಿಗಳ ಅಧಿಕಾರವೇ ನಡೆಯುತ್ತಿತ್ತು . ಆದರೆ ಈ 
ಶತಮಾನದ ಆರಂಭದಲ್ಲಿ ಮನುಷ್ಯ ವಿಮಾನವನ್ನು ಆವಿಷ್ಕರಿಸಿ ಪಕ್ಷಿಗಳ ಸಾಮ್ರಾಜ್ಯ 
ದಲ್ಲಿ ದರೋಡೆ ಮಾಡತೊಡಗಿದ. ಆಕಾಶದಲ್ಲಿ ವಿಮಾನಗಳ ಸಂಖ್ಯೆ ಹೆಚ್ಚುತ್ತ 
ಹೋದಂತೆ ಪಕ್ಷಿಗಳ ಆಕಾಶಿಯ ಸೀಮೆ ಕಡಿಮೆಯಾಗತೊಡಗಿತು . ಪರಿಣಾಮ . 
ವಾಗಿ ಪಕ್ಷಿಗಳೊಡನೆ ಢಿಕ್ಕಿ ಅಥವಾ ಬಡ್ ಹಿಚ್ ' ಸಮಸ್ಯೆ ಹುಟ್ಟಿಕೊಂಡಿತು. 
ಮನುಷ್ಯ ಪಕ್ಷಿಯನ್ನು ಕಂಡೇ ವಿಮಾನ ನಿರ್ಮಾಣಕ್ಕೆ ತೊಡಗಿದ ಮತ್ತು ಹಾರಲು 
ಕಲಿತ. ಆ ಬಳಿಕ ಈ ಪಕ್ಷಿಗಳ ಪ್ರಾಕೃತಿಕ ಅಧಿಕಾರವನ್ನು ಕಸಿದುಕೊಂಡು ಅವನ್ನು 
ಆಕಾಶದ ಮೇರೆಯಿಂದಲೇ ದೂರಕೊಡಿಸಲು ಯತ್ನಿಸತೊಡಗಿದುದು ಅನ್ಯಾಯದ 
ಪರಮಾವಧಿಯಲ್ಲವೆ. ! 

ಆ ವಿಚಾರ ಹೇಗಿದ್ದರೂ ಪಕ್ಷಿಗಳ ಡಿಕ್ಕಿಯಿಂದ ವಿಮಾನಗಳಿಗೆ ಹೆಚ್ಚಾಗಿ ಹಾನಿ 
ಯಾಗುತ್ತಿದೆಯೆಂಬುದು ನಿಜ. ಪಕ್ಷಿಗಳ ಡಿಕ್ಕಿಯಿಂದ ಲಕ್ಷಾಂತರರೂಪಾಯಿ ಬೆಲೆಯ 
ವಿಮಾನಗಳು ನಾಶವಾದುದಷ್ಟೇ ಅಲ್ಲ .ಎಷ್ಟೋ ನಿರ್ದೋಷ ವ್ಯಕ್ತಿಗಳು ಸಾವಿಗೀಡಾ 
ದುದೂ ಇದೆ. ಡಿಕ್ಕಿ ಹೊಡೆದ ಹಕ್ಕಿಗಳು ಹೇಗೂ ಸಾಯುತ್ತವೆ. ಇಂಥ ವಿಮಾನಾ 
ಪಘಾತದ ಕೆಲ ಘಟನೆಗಳನ್ನು ಇಲ್ಲಿ ಕೊಡಲಾಗದೆ. 

1960ರಲ್ಲಿ ಈಸ್ಟನ್ ಏರ್‌ಲೈನ್ಸ್‌ನ ' ಲಾಕ್ ಹೀಡ್ ಎಲೆಕ್ಟ್ರಾ ' ವಿಮಾನವು 
ಬೋಸ್ಟನ್ : ಸಂಯುಕ್ತ ರಾಜ್ಯ ಅಮೆರಿಕಾದಿಂದ ಹೊರಟಾಗ ಸ್ವಲ್ಲಿಂಗ್ ಎಂಬಹಕ್ಕಿಗಳ 
ಗುಂಪಿಗೆ ಢಿಕ್ಕಿ ಹೊಡೆದು ಅಪಘಾತಕ್ಕೀಡಾಯಿತು. ಅದರಲ್ಲಿದ್ದ 72ಪ್ರವಾಸಿಗಳಲ್ಲಿ 
62ಮಂದಿ ಸತ್ತು ಹೋದರು. ಎರಡು ವರ್ಷಗಳ ಬಳಿಕ ಯುನೈಟೆಡ್ ಏರ್‌ಲೈನ್ಸ್‌ನ 
ಒಂದು ವೈಕೌಂಟ್ ವಿಮಾನ ಅಮೇರಿಕೆಯಲ್ಲಿ ಹಂಸಗಳ ಗುಂಪಿಗೆಢಿಕ್ಕಿ ಹೊಡೆದು 
ನಾಶವಾಯಿತು. ಅದರಲ್ಲಿದ್ದ 17 ಜನರು ಸಾವಿಗೀಡಾದರು . 

- ಸಂಯುಕ್ತ ರಾಜ್ಯ ಅಮೇರಿಕೆಯ ಅಟ್ಲಾಂಟ ವಿಮಾನ ನಿಲ್ದಾಣದಲ್ಲಿ ಒಮ್ಮೆ 
ಲಿಯರ್‌ ಜೆಟ್ ಎಂಬ ಪುಟ್ಟ ವಿಮಾನವೊಂದು ಹಾರಾಟದ ವೇಳೆ ಕಾಬರ್ಡ್ ಎಂಬ 
ಹಕ್ಕಿಗಳ ಗುಂಪಿಗೆ ಢಿಕ್ಕಿ ಹೊಡೆಯಿತು. ಈ ಅಪಘಾತದಲ್ಲಿ ಅದರಲ್ಲಿದ್ದ ಏಳು ಮಂದಿ 
ಪ್ರವಾಸಿಗರು ವಿಮಾನದ ಎಲ್ಲ ಕೆಲಸಗಾರರೂ ಮೃತರಾದರು. ಅದಲ್ಲದೆ ಉರಿಯುವ 
ವಿಮಾನ ನಿಲ್ದಾಣದ ಹೊರಗೆ ಒಂದು ಮನೆ, ನಾಲ್ಕು ಮೋಟಾರ್‌ಗಾಡಿ ಹಾಗೂ 
ಒಬ್ಬ ಮನುಷ್ಯನನ್ನು ಸುಟ್ಟು ಬೂದಿಮಾಡಿತು. ಪರಿಶೀಲನೆಯ ವೇಳೆ ಆ ಜಾಗದಲ್ಲಿ 
15 ಕಾಬರ್ಡ್ ಹಕ್ಕಿಗಳ ಹೆಣಗಳೂ ಸಿಕ್ಕಿದವು. 
ಸಿದ್ಧಗಂಗಾ 


36 


ಭಾರತದಲ್ಲಿ 


ನಮ್ಮ ದೇಶದಲ್ಲಿ ಹಕ್ಕಿಗಳ ಢಿಕ್ಕಿಯ ಹಲವಾರು ಘಟನೆಗಳು ನಡೆದಿವೆ. 
ಅವುಗಳಿಂದ ಹಲವರು ಸಾವಿಗೀಡಾಗಿದ್ದಾರೆ. ಮತ್ತು ಕೋಟ್ಯಾಂತರ ರೂಪಾಯಿ 
ಬೆಲೆಯ ಸಾಮಗ್ರಿಗಳು ನಾಶವಾಗಿವೆ. 1962 ರಲ್ಲಿ ಲಾಹೋರಿನ ಬಳಿ ಒಂದು ಭಾರ 
ತೀಯ ಡಕೋಟಾ ವಿಮಾನಕ್ಕೆ ಒಂದು ರಣಹದ್ದು ಢಿಕ್ಕಿ ಹೊಡೆಯಿತು. ಮತ್ತು 
ವಿಮಾನದ ಕಾಕ್ಸೀಟ್ ದ ಗಾಜುಒಡೆದು ಸಹಚಾಲಕನ ಮೇರೆಗೆ ಹೋಗಿ ಬಡಿಯಿತು. 
ಸಹಚಾಲಕನ ಮುಖ ರಕ್ತಮಯವಾಯಿತು. ಆತ ಎಚ್ಚರದಪ್ಪಿದ. ಆದರೆ ವಿಮಾನದ 
ಚಾಲಕ ಧೈರ್ಯಗೆಡದೆ ವಿಮಾನವನ್ನು ಸುರಕ್ಷಿತವಾಗಿ ಲಾಹೋರ್ ವಿಮಾನನಿಲ್ದಾಣ 
ದಲ್ಲಿಳಿಸಿದ ಮುಂದೆ ಸಹಚಾಲಕ ಮರಣಹೊಂದಿದ . 


ಇದೇ ರೀತಿ ಪಟ್ನಾದಲ್ಲಿ ನೇಪಾಲ್ ಏರ್‌ಲೈನ್ಸ್ದ ಒಂದು ಬೋಯಿಂಗ್ -727 
ವಿಮಾನ ಇಳಿಯುವ ವೇಳೆ ರಣಹದ್ದಿಗೆ ಡಿಕ್ಕಿ ಹೊಡೆಯಿತು. ಪರಿಣಾಮವಾಗಿ 
ಚಾಲಕರ ಕಿಟಕಿಯ ಗಾಜು ಒಡೆಯಿತು. ಅವರ ಮುಖಗಳು ಗಾಯಗೊಂಡವು. 
ಆದರೂ ಅವರು ವಿಮಾನದ ಮೇಲಿನ ಹತೋಟಿಕಳೆದು ಕೊಳ್ಳಲಿಲ್ಲ. ಪರಿಣಾಮವಾಗಿ 
ಅದರಲ್ಲಿದ್ದ ೧೧೮ಜನರೂ ಸುರಕ್ಷಿತವಾಗಿ ಉಳಿದುಕೊಂಡರು . 


- ೧೨.೯೯೮೧ರಂದು ದಿಲ್ಲಿಯ ಪಾಲಮ್ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾದ 
ಒಂದು ಜಂಬೋಜೆಟ್ ಕೆಳಗಿಳಿಯುವ ವೇಳೆ ಹಕ್ಕಿಗಿಳಗುಂಪಿಗೆ ಢಿಕ್ಕಿ ಹೊಡೆಯಿತು. 
ಪರಿಣಾಮವಾಗಿ ವಿಮಾನದ ಎಣ್ಣೆ ಟ್ಯಾಂಕಿ ಒಡೆಯಿತು. ಒಂದುಹಕ್ಕೆ ಇಂಜಿನ್ನಿನೊಳಗೆ 
ಪ್ರವೇಶಿಸಿದುದರಿಂದ ಇಂಜಿನ್ ನಿಂತು ಹೋಯಿತು. ಇದರಲ್ಲಿ ಜನಹಾನಿಯೇನೋ 
ಆಗಲಿಲ್ಲ . ಆದರೆವಿಮಾನದ ದುರಸ್ತಿಗಾಗಿ ೪೧ಲಕ್ಷ ರೂಪಾಯಿ ಖರ್ಚಾಯಿತು, ಅದೇ 
ರೀತಿ ಬೊಂಬಾಯಿಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಇಂಡಿಯನ್ ಏರ್‌ಲೈನ್ಸ್ ದ 
ಎ‌ಬಸ್‌ ವಿಮಾನದ ಬಲಇಂಜಿನ್ ನೊಳಗೆ ಎರಡು ಹದ್ದುಗಳು ಹೊದವು. 
ಇದರಿಂದ ಇಂಜನ್ ಕೆಟ್ಟು ಹೋಯಿತು. ಚಾಲಕ ಕೇವಲ ಎಡ ಇಂಜಿನ್‌ನ ಸಹಾಯ 
ದಿಂದ ವಿಮಾನ ಅಪಘಾತಕ್ಕೀಡಾಗದಂತೆ ನೋಡಿಕೊಂಡ ವಿಮಾನ ದುರಸ್ತಿಗೆ 1 . 25 - 
ಕೋಟಿರೂ ಖರ್ಚಾಯಿತು. 


ಈ ಹಕ್ಕಿಗಳ ಢಿಕ್ಕಿ ಅದೆಷ್ಟು ಘಾತವಾದುದೆಂದು ಮೇಲಿನ ಉದಾಹರಣೆಗಳಿಂದಲೇ 
ನಾವು ಅರಿಯಬಹುದು. ಎಂತಲೇ ಹಕ್ಕಿಗಳ ಢಿಕ್ಕಿಯ ಸಮಸ್ಯೆ ಬಗೆಹರಿಸಲು ಇಡೀ 
ವಿಶ್ವ ಗಂಭೀರವಾಗಿ ಯೋಚಿಸುತ್ತಿದೆ. 


ಏಪ್ರಿಲ್ - 1992 


37 


ಆಘಾತದ ಶಕ್ತಿ 


ಇಂಥ ಪುಟ್ಟ ಹಕ್ಕಿ ಇಷ್ಟೊಂದು ದೊಡ್ಡ ವಿಮಾನಕ್ಕೆ ಇಂಥ ಭೀಕರ ಗಂc 
ತರವನ್ನು ಅದೆಂತು ಓಡಬಲ್ಲುದು ? ಎಂಬ ಪ್ರಶ್ನೆ ಸಹಜವಾಗಿಯೆ ಮನರ 
ಳುತ್ತದೆ. ಆ ಬಗ್ಗೆ ನೀವೆ ಒಂದಿಷ್ಟು ಯೋಚಿಸಿ ನೋಡಿ.. ಗಾಜಿನಗೋಡೆಗೆ ರಬ 
ಚೆಂಡನ್ನು ಮೆಲ್ಲಗೆ ಬಡಿದರೆ ಗಾಜು ಬಹುಶಃ ಒಡೆಯಲಾರದು. ಆದರೆ ಆ 
ಚೆಂಡನ್ನು ರಭಸವಾಗಿ ಎಸೆದಕ್ಕೆ ಗಾಜು ಒಡೆದೀತು, ಚೆಂಡಿನ ವೇಗವನ್ನು ಬಹಳ 
ಹೆಚ್ಚಿಸಿದರೆ ದಪ್ಪನೆಯ ಗಾಜು ಒಡೆಯಬಲ್ಲುದು, ಚೆಂಡಿನ ರಭಸ ಹೆಚ್ಚಿದಂತೆ 
ಘಾತಕವಾಗುತ್ತದೆ. ಒಂದು ಹಂತದಲ್ಲಿ ಈ ಚೆಂಡು ಗುಂಡಿನಷ್ಟೇ ಭಯಂಕರ 
ಗುವುದು, ಆಗ ಗಾಜೇಕೆ ಇಟ್ಟಿಗೆಯ ಗೋಡೆಯೂ ಬಡೆದು ಹೋದೀತು ಬಂದು 
ಗುಂಡು ಭಾರದಲಿ ಕೆಲಗ್ರಾಮ್‌ಗಳಿಷ್ಟಿದ್ದೀತು. ಅದು ತನ್ನ ತೀವ್ರ ಗತಿಯಿಂದಾಗಿ 
ಆನೆಯನ್ನು ಕೊಂದು ಹಾಕಬಲ್ಲುದು. 


ಈ ಬಗ್ಗೆ ಇನ್ನೆಂದು ಉದಾಹರಣೆ ನೋಡಿರಿ ನಿಂತ ಕಾರಿನ ಗಾಜಿಗೆ ಮೇ 
ಕಲ್ಲು ಹೊಡೆದರೆ ಅದಕ್ಕೇನೂ ಆಗುವುದಿಲ್ಲ. ಆದರೆ ಆ ಕಾರು ವೇಗವಾಗಿ ಓಡ 
ದ್ದರೆ ಮೆಲ್ಲನೆ ಎಸೆದ ಕಲ್ಲ ಕಾರನ್ನು ಪುಡಿ ಪುಡಿ ಮಾಡಬಹುದು. ಈ 
ಕಲ್ಪನೇ ತೀವ್ರಗತಿಯಿಂದ ಹಾರುತ್ತಿರುವ ವಿಮಾನಕ್ಕೆ ಹೊಡೆದರೆ ವಿಮಾನದ 
ಭಾಗ ಖಂಡಿತ ಒಡೆದು ಹೋದೀತು ಈ ಸಿದ್ಧಾಂತದ ಪ್ರಕಾರ ತೀವ್ರಗತಿಯ 
ಹಾರುತ್ತಿರುವ ವಿಮಾನಕ್ಕೆ ಹೊಡೆದರೆ ವಿಮಾನದ ಆ ಭಾಗ ಖಂಡಿತ ಒರ 
ಹೋದೀತು. ಈ ಸಿದ್ದಾಂತದ ಪ್ರಕಾರ ತೀವ್ರಗತಿಯಿದ ಹಾರುತ್ತಿರುವ ವಿ ರಾ . 
ಒಂದು ಹಕ್ಕಿ ಡಿಕ್ಕಿ ಹೊಡೆಯಿತೆಂದರೆ , ಅದರ ಹೊಡೆತ ತೋಪಿನ ಗುಂಡಿನಂತೆ " 
ಕರವಾಗುವುದು. ವಿಮಾನ ೧೫೦ ರಿಂದ ೫೦೦ ಮಾಟರ್‌ವರೆಗಿನ ಎತ್ತ ? 
ತಾಸಿಗೆ, ೭೨೦ ಕಿಲೋಮೀಟರ್ ವೇಗದಿಂದ ಹಾರುತ್ತಿದ್ದರೆ, ಅದಕ್ಕೆ ಒ 
ಗುಬ್ಬಚ್ಚಿ ಬಡಿದರೂ ೧. ೪ ಟಸ್ ( ೧೪೦೦ ಕಿಲೋಗ್ರಾಮ್ ) ಶಕ್ತಿಯ ಆಘಾತ ತೆಗೆ 
ವುದು. ಆ ವಿಮಾನಕ್ಕೆ ಸಾರಸ ಪಕ್ಷಿ ಢಿಕ್ಕಿ ಹೊಡೆಯಿತೆಂದರೆ ೩೨ ಟರ್ನ್ ಹಾ 
ವಿಶಾಲ ಹಂಸವೊಂದು ಢಿಕ್ಕಿ ಹೊಡೆದರೆ ೪೮ ಟನ್ದ ಆಘಾತ ಉಂಟಾವುದು. 


ಇಂಥ ವಿಶಾಲ ಆಘಾತದಿಂದ ವಿಮಾನದ ಯಾವ ಭಾಗಕ್ಕೆ ಈ ಹಕ್ಕಿ 
ಹೊಡೆಯುವುದೋ , ಆ ಭಾಗ ಓರೆಯಾಗುವುದು. ಹಕ್ಕಿ ವಿಮಾನದ ಕಿಟಕಿ 
ಗಾಜಿಗೆ ಡಿಕ್ಕಿ ಹೊಡೆದರೆ ಗಾಜು ಸಾಕಷ್ಟು ಗಟ್ಟಿಯಾಗಿದ್ದರು ಒಡೆದು ಹೋಗುವ 
ಈ ಸ್ಥಿತಿ ತುಂಬಾ ದುಃಖದಾಯಕವಾದುದು, ಏಕೆಂದರೆ ಎಷ್ಟೋ ಸಲ ಗೆ 
ಒಡೆದು, ಹಕ್ಕಿಗಳು ಯಾನಕಕೆಗೆ ನುಗ್ಗುತ್ತವೆ. ಪರಿಣಾಮವಾಗಿ ಚಾಲಕ ಮ 


ಸಿದ್ದಗಂಗಾ 


ಸಹಚಾಲಕನ ಮೇರೆಗೆ ಗಾಯವಾಗುತ್ತದೆ. ಇಷ್ಟೊಂದು ಗಾಯಗಳೊಂದಿಗೆ 
ವಿಮಾನದ ಮೇಲೆ ಹತೋಟಿಯಿರಿಸಲು ಅವರಿಗೆ ಕಷ್ಟವಾಗುತ್ತದೆ. ಒತ್ತಡದಲ್ಲಿ 
ವ್ಯತ್ಯಾಸವಾಗುವುದರಿಂದ ಎಷ್ಟೋಸಲ ಪ್ರವಾಸಿಗರು ಒತ್ತಡದಿಂದಾಗಿ ವಿಮಾನದ 
ಹೊರಗೆ ಸೆಳೆಯಲ್ಪಡುತ್ತಾರೆ. ಕೆಲವೊಮ್ಮೆ ಹಕ್ಕಿಗಳ ಢಿಕ್ಕಿಯಿಂದಾಗಿ ವಿಮಾನ 
ಹೊರಗಿರುವ ಯಂತ್ರಗಳಾಗಲೀ ನಿಯಂತ್ರಣದ ಉಪಕರಣಗಳಾಗಲೀ ಹಾನಿಗೀಡಾ 
ಗುತ್ತದೆ. ಇದರಿಂದಲೂ ವಿಮಾನ ಅಪಘಾತಕ್ಕೊಳಗಾಗುವುದು, 


ಆದರೆ ವಿಮಾನದ ಇಂಜನಿಗೆ ಹಕ್ಕಿಗಳು , ಢಿಕ್ಕಿ ಹೊಡೆದಾಗ ಬಹುದೊಡ್ಡ 
ಸಮಸ್ಯೆ ಎದುರಾಗುವುದು. ಹೆಚ್ಚಿನ ದುರ್ಘಟನೆಗಳು ಇಂಜಿನ್ ನಿಂತು ಹೋಗಿ 
ನಡೆಯುವುವು. ಜೆಟ್ ವಿಮಾನಗಳಲ್ಲಿ ಇದು ಸರ್ವಸಾಮಾನ್ಯ . 


' ಹಕ್ಕಿ ಇಂಜಿನದೊಳಗೆ ಹೋದಾಗ ಇಂಜನಿನ ಬ್ಲಡ್ ಹಾಗೂ ಇತರ 
ಭಾಗಗಳು ಹಾನಿಗೊಳಗಾಗುವುವು. ಇಂಥ ಘಟನೆ ಸಂಭವಿಸಿದಾಗ ಇಂಜಿನ್ 
ತಾನಾಗಿಯೇ ನಿಲ್ಲುವುದು, ಅಥವಾ ಚಾಲಕ ಅದನ್ನು ನಿಲ್ಲಿಸಬೇಕಾಗುವುದು , 
ವಿಮಾನ ಹಾರುತ್ತಿರಲಿ . ಅಥವಾ ನೆಲಕ್ಕಿಳಿಯುವ ಸ್ಥಿತಿಯಲ್ಲಿರಲಿ ಭಯಂಕರ ಅಪಘಾತ 
ಸಂಭವಿಸುವುದು, 


ಆಧುನಿಕ ಜೆಟ್ ವಿಮಾನಗಳಿಗೆ ಹಲವಾರು ರೆಕ್ಕೆಗಳಿರುತ್ತವೆ. ಅವು ರಭಸವಾಗಿ 
ತಿರುಗುತ್ತಿದ್ದು ವಾತಾವರಣದ ಗಾಳಿಯನ್ನು ಒಳಗೆಳೆದುಕೊಳ್ಳುತ್ತವೆ . ಇವು 
ಟೇಬಲ್ ಫ್ಯಾನ್ದ ರೆಕ್ಕೆಗಳಂತಿದ್ದು , ಇವುಗಳ ಹಲವಾರು ಸಾಲುಗಳು ಒಂದರ 
ಹಿಂದೊಂದರಂತೆ ಜೋಡಿಸಲ್ಪಟ್ಟಿವೆ. ದೊಡ್ಡ ವಿಮಾನ ಇಂಜನ್‌ಗಳ ಮುಖದ ವ್ಯಾಸ 
ಬಹಳಷ್ಟು ದೊಡ್ಡದಿದ್ದು , ಅವು ಸೆಳೆದುಕೊಳ್ಳುವ ಗಾಳಿಯವೇಗವೂ ತೀವ್ರವಾಗಿ, 
ರುವುದು. ಉದಾಹರಣೆಗಾಗಿ ಏರ್‌ಬಸ್ ವಿಮಾನದ ಇಂಜನ್ನಿನ ಮುಖದ ವ್ಯಾಸ 
೬ ಅಡಿಯಿದ್ದು ಈ ಇಂಜನ್ ಸೆಕೆಂಡಿಗೆ ಸುಮಾರು ೬೦೦ ಕಿಲೋಗ್ರಾಮ್ದಂತೆ 
- ವಾಯುವನ್ನು ಒಳಗೆಳೆದುಕ್ಕೊಳ್ಳೂವುದು . ಈ ರೀತಿ ವಿಮಾನ ನೆಲದ ಮೇಲಿದ್ದರೂ 
ಇಂಜಿನ್ ಕೆಲಸಮಾಡುತ್ತಿದ್ದರೆ, ಎದುರು ಬಂದ ಹಕ್ಕಿ ಸಹಜವಾಗಿಯೇ ಒಳ. 
ಗೆಳೆಯಲ್ಪಡುವುದು. 


ಪಕ್ಷಿ ಇಂಜಿನ್ನಿನ ಒಳಗೆ ಸೇರಿದಾಗ, ಮೊದಲು ಮುಂದಿನ ಒಂದು ಅಥವಾ 
ಎರಡು ಸಾಲಿನ ಬೈಡುಗಳಷ್ಟೆ ಹಾನಿಗೀಡಾಗುತ್ತವೆ. ಆ ಬಳಿಕ ಮುರಿದ ಈ 
ಭೇಡುಗಳು ವೇಗವಾಗಿಸುತ್ತುತ್ತ ಇತರ ಬೇಡುಗಳಿಗೆ ಡಿಕ್ಕಿ ಹೊಡೆದು ಅವನ್ನು ಹಾನಿ . 
ಗೊಳಪಡಿಸಿಸುತ್ತವೆ. ಕೊನೆಯ ಸಾಲಿಗೆ ಬರುವಷ್ಟರಲ್ಲಿ ಇಂಜಿನಿನ ಹಲವಾರು 
ಬ್ಲಡಗಳು ನಾಶವಾಗುತ್ತವೆ. ಕೆಲವೊಮ್ಮೆ ಇಡೀ ಇಂಜಿನ್ ಸಬ್ದ ವಾಗುತ್ತವೆ. 
. ಏಪ್ರಿಲ್- 1992 


39 


ವಾಯುಪಡೆಯ ವಿಮಾನಗಳ ಪಾಲಿಗೆ ಈ ಹಕ್ಕಿಗಳ ಢಿಕ್ಕಿ ತುಂಬ ಅಪಾಯ 
ಕಾರಿಯಾ , ಕಾರಣವೆಂದರೆ ಸೈನಿಕ ವಿಮಾನಗಳು ಅತಿ ಹೆಚ್ಚು ವೇಗ ಹಾಗೂ ಕಡಿಮೆ 
ಎತ್ತರದಲ್ಲಿ ಹಾರುತ್ತವೆ. ಇದರಿಂದ ಹಕ್ಕಿಗಳ ಢಿಕ್ಕಿ ಹೆಚ್ಚು ಹೆಚ್ಚಾಗಿ ಸಂಭವಿ 
ಸುತ್ತದೆ. ಇದಲ್ಲದೆ ವಿಮಾನದಲ್ಲಿ ಒಬ್ಬ ಮಾತ್ರ ಚಾಲಕ ಇರುವುದುಂಟು. ಆ 
ಚಾಲಕನೇ ಹಕ್ಕಿಯ ಢಿಕ್ಕಿಗೆ ಒಳಗಾಗಿ ಗಾಯಗೊಂಡರೆ ವಿಮಾನ ನಡೆಸಲು 
ಬೇರಾರು ಇರುವುದಿಲ್ಲ. ಇದೇ ರೀತಿ ಸೈನಿಕ ವಿಮಾನಗಳಲ್ಲಿ ಹೆಚ್ಚಾಗಿ ಒಂದು 
ಇಂಜಿನ್ ಇರುತ್ತದೆ. ಅಕಸ್ಮಾತ್ ಆ ಇಂಜಿನ್ ಹಕ್ಕಿಗಳ ಢಿಕ್ಕಿಯಿಂದ ಕೆಟ್ಟು 
ಹೋದರೆ ಚಾಲಕ ಅಸಹಾಯಕನಾಗುತ್ತಾನೆ. 


- ೨೬ -೧ - ೧೬೮೫ ರಂದು | ಪ್ರಜಾತಂತ್ರ ಸಮಾರಂಭದ ಪರೇಡನ್ನು ದೂರದ 
ರ್ಶನದಲ್ಲಿ ವೀಕ್ಷಿಸುವ ವೇಳೆ, ಮೂರು ಜಾಗ್ವರಿ ವಿಮಾನಗಳ ಹಾರಾಟ ಪ್ರದರ್ಶಿ 
ಸಲಾಯಿತು ಅದೇ ವೇಳೆ ಆಕಾಶದಲ್ಲಿ ಕೆಲ ರಣಹದ್ದುಗಳೂ ಹಾರಾಡುತ್ತಿರುವುದು 
ಕಾಣಿಸಿತ್ತು . ತಕ್ಷಣ ಒಂದು ವಿಮಾನ ಹಿಂದಿರುಗಿತು , ಮತ್ತು ಹಾರಾಟ ಪ್ರದರ್ಶ 
ನವನ್ನು ರದ್ದು ಮಾಡಲಾಯಿತು. ಸೂಕ್ಷ್ಮವಾಗಿ ನೋಡುವವರಿಗೆ ಒಂದು ವಿಮಾನಕ್ಕೆ 
ಆ ವಿಮಾನಕ್ಕೆ ರಣಹದ್ದುಗಳು ಢಿಕ್ಕಿ ಹೊಡೆದು ಅದರಿಂದಾಗಿಯೇ ಆ ವಿಮಾನ 
ಮರಳಿದುದೂ ಕಂಡು ಬಂದಿತು. ಈ ಸಲ ಬಹುಶ: ವಿಶ್ವದಲ್ಲೇ ಮೊದಲ ಬಾರಿ 
ಪಕ್ಷಿಗಳ ಢಿಕ್ಕಿಯನ್ನು ಇಷ್ಟೊಂದು ಹತ್ತಿರದಿಂದ ದೂರದರ್ಶನದಲ್ಲಿ ನೋಡುವ 
ಸೌಭಾಗ್ಯ ಜನತೆಗೆ ಲಭಿಸಿತ್ತು . ದುರ್ಭಾಗ್ಯದಿಂದ ಹೆಚ್ಚಿನವರಿಗೆ ಈ ಘಟನೆ 
ಅರ್ಥವಾಗಲಿಲ್ಲ. 


ನಿವಾರಣೋಪಾಯಗಳು 
ಇಡೀ ವಿಶ್ವದಲ್ಲಿ ಪಕ್ಷಿ ಸಮಸ್ಯೆಯ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾ 
ಗುತ್ತಿದೆ. ಇವುಗಳಿಂದ ಈ ಸಮಸ್ಯೆ ಪೂರ್ತಿಯಾಗಿ ಬಗೆ ಹರಿಯದಿದ್ದರೂ , ಒಂದಷ್ಟು 
ಕಡಿಮೆಯಾಗಲು ಸಾಧ್ಯ . 


ಮೊದಲನೆಯ ಹಂತವಾಗಿ ವಿಮಾನನಿಲ್ದಾಣ ಹಾಗೂ ಸುತ್ತಮುತ್ತಲ ಪ್ರದೇಶ 
ವನ್ನು ಸ್ವಚ್ಛವಾಗಿರಿಸಬೇಕು. ಪಕ್ಷಿಗಳು ಮುಖ್ಯವಾಗಿ ಆಹಾರ ಹುಡುಕುತ್ತ ಅಲ್ಲಿಗೆ 
ಬರತ್ತವೆ. ಆದ್ದರಿಂದ ಆಹಾರ ವಸ್ತುಗಳನ್ನು ಅಲ್ಲಿ ಒಯ್ಯದಂತೆ ಪ್ರತಿಬಂಧಿಸಲಾಗಿದೆ. 
ಮುಖ್ಯವಾಗಿ ಮಾಂಸದ ತುಣುಕುಗಳನ್ನು ಅಕ್ಕ ಪಕ್ಕದಲ್ಲಿ ಎಸೆಯಬಾರದು, 
ನಿಲ್ದಾಣದ ಒಳಗೂ ಹುಲ್ಲು ಹೆಚ್ಚು ಬೆಳೆಯಲು ಬಿಡುವುದಿಲ್ಲ, ನೀರಿನ ಹೊಂಡ, 
ಕೆರೆ ಯಾವುದೂ ಇರದಂತೆ ನೋಡಿಕೊಳ್ಳಲಾಗುತ್ತದೆ. ಇದರಿಂದ ಹುಳ ಹುಪ್ಪಡಿ, 


ಸಿದ್ಧಗಂಗಾ 


40 


ಜೋ೦ಡಿಗ, ಮಿಡಿತೆ ನಳ್ಳಿ , ಇಲಿ, ಕಪ್ಪೆ ಮೊದಲಾದವು ಕಡಿಮೆಯಾಗುತ್ತವೆ. ಭಾರತೀಯ 
ವಿಮಾನ ನಿಯಮ ೧೯೩೭ರ ಪ್ರಕಾರ ಯಾವುದೇ ನಿಲ್ದಾಣದಲ್ಲಿ ೧೦ ಕಿ . ಮೀ 
ಒಳಗೆ ಪಶುವಧ ಸ್ಥಳ ನಿರ್ಮಿಸಲು ಅನುಮತಿ ಕೊಡಲಾಗುವುದಿಲ್ಲ, ಎಲುಬು ಅಥವಾ 
ಮಾಂಸದ ಅವಶೇಷಗಳನ್ನು ರಾಶಿ ಹಾಕುವಂತಿಲ್ಲ. ಹಕ್ಕಿಗಳ ಢಿಕ್ಕಿಯ ನಿವಾರಣೆ 
ಗಾಗಿಯೇ ಈ ಕ್ರಮ ಕೈಗೊಳ್ಳಲಾಗುತ್ತದೆ. ಎಂತಲೇ ಪ್ರಜಾತಂತ್ರ ಸಮಾರಂಭದ 
ಪರೇಡ್ ನೋಡ ಬರುವವರು ಆಹಾರ ಸಾಮಗ್ರಿಗಳನ್ನು ಒಳಗೊಯ್ಯುವಂತಿಲ್ಲ. 


ವಲಸೆ ಹಕ್ಕಿಗಳ ಢಿಕ್ಕಿಯನ್ನು ತಪ್ಪಿಸಿಕೊಳ್ಳಲು ಈಹಕ್ಕಿಗಳು ಹಾರುವಮಾರ್ಗ 
ಗಳನ್ನು ಗುರುತಿಸಲಾಗುತ್ತದೆ. ಆ ಬಳಿಕ ವಿಮಾನದ ಹಾರಾಟ ಮಾರ್ಗವನ್ನೇ ಅಗತ್ಯಕ್ಕೆ 
ತಕ್ಕಂತೆ ಬದಲಾಯಿಸಲಾಗುತ್ತದೆ. ವಿಮಾನ ನಿಲ್ದಾಣದಲ್ಲಿ ಪಾರಿವಾಳ ಹಾಗೂ | 
ಇತರ ಹಳ್ಳಗಳ ಗೂಡುಗಟ್ಟಿದಂತೆ ನೋಡಲಾಗುತ್ತದೆ. ಬಂದೂಕು, ಪಟಾಕಿ ಹಾಗೂ 
ಇತರ ಕೃತಕ ಉಪಾಯಗಳಿಂದ ಹಕ್ಕಿಗಳನ್ನು ದೂರಕ್ಕೊಡಿಸುವುದು , ಕೀಟನಾಶಕ 
ಔಷಧಿಗಳ ಸಿಂಪಡಿಕೆ , ಸತ್ಯ ಹಕ್ಕಿಗಳ ಪ್ರದರ್ಶನ ಮೊದಲಾದವುಗಳಿಂದ ಹಕ್ಕಿ 
ಗಳನ್ನು ಓಡಿಸಲೆತ್ನಿಸಲಾಗುತ್ತದೆ. ಹಾರಾಟವನ್ನಾರಂಭಿಸುವಾಗ ಹಾಗೂವಿಮಾ 
ನವನ್ನು ನಿಲ್ದಾಣದಲ್ಲಿಳಿಸುವಾಗ ವಿಮಾನದ ದೀಪಗಳನುರಿಸಲಾಗುತ್ತದೆ. ಅದರಿಂದ 
ಹಕ್ಕಿಗಳು ದೂರ ಹೋಗುತ್ತವೆ. ಇಷ್ಟೆಲ್ಲ ಉಪಾಯ ಕೈಗೊಂಡರೂ ಪೂರ್ತಿ 
ಸಾಫಲ್ಯ ಸಿಗುತ್ತಿಲ್ಲ. 


ತೀವ್ರಗತಿಯಿಂದ ಹಾರುವ ಹೊಸ ಹೊಸವಿಮಾನಗಳು ಅಸ್ಥಿತ್ವಕ್ಕೆ ಬರುತ್ತಿ 
ರುವಾಗ , ದಿನದಿನಕ್ಕೆ ವಿಮಾನಗಳ ಸಂಖ್ಯೆ ಹೆಚ್ಚುತ್ತಿರುವಾಗ, ಹಕ್ಕಿಗಳ ಢಿಕ್ಕಿಯನ್ನು 
ತಡೆಯಲು ನಿರಂತರ ಶೋಧ ನಡೆಯಬೇಕಾಗಿದೆ. ಹೊಸಶೋಧನಗಳಿಂದ ಮಾತ್ರ 
ಪಕ್ಷಿಗಳ ಢಿಕ್ಕಿಯನ್ನು ಯಶಸ್ವಿಯಾಗಿ ಎದುರಿಸಬಹುದೇನೋ . ! 


ಎಪ್ರಿಲ್ -1992 


COMFORTABLE 
LUXURIOUS & 
PEACEFUL 
STAY 


HAMBA LODGE 


KONCHAMBA LOOB 


238-102 


& are 


UMAH 


SUBEDAR CMATRAM ROAD CROSS 
NEAR KAPALI THEATRE 
GANDHINAGARE 
BANGALORE- S 
Ph . 27082 ' GRAM : KENCHMLODG 


ಸಿದ್ಧಗಂಗಾ 


ಆಲೂಗಡ್ಡೆಗಾಗಿ ಯುದ್ಧ 
ಪ. ರಾಮಕೃಷ್ಣ ಶಾಸ್ತ್ರಿಗಳು, ಶಿವಶಕ್ತಿ ನಿಲಯ , ಅಂಚೆ ಮಚ್ಚಿನ - 574295 , ದ. ಕನ್ನಡ 


ಚಿ 


- ಆಹಾರವಾಗಿಯೂ ತರಕಾರಿಯಾಗಿಯೂ ಬಳಸಲ್ಪಡುತ್ತಿರುವ ಆಲೂಗಡ್ಡೆಯ 
ಇತಿಹಾಸವಂತೂ ವಿಚಿತ್ರವಾಗಿದೆ. ದಕ್ಷಿಣ ಅಮೇರಿಕದ ಚಿಲಿ ಅದರ ಮೂಲಸ್ಥಾನ. 
೧೫೩೭ ರಲ್ಲಿ ಸ್ಪೇನಿನ ಸೈನಿಕರು ಎಂಡಿಸ್ ಪರ್ವತಗಳ ಬಳಿಯ ಕಾಡು 
ಜನರು ಅದನ್ನು ಸುಟ್ಟು ತಿನ್ನುತ್ತಿರುವುದು ಕಂಡು ರುಚಿ ನೋಡಿದರು. 
ಎಲಿಜಬೆತ್ ರಾಣಿಯ ಕಾಲದ ನಾವಿಕ ದ್ರೇಕ್ ಆದನ್ನು ಯುರೋಪಿಗೆ 
ಪರಿಚಯಿಸಿದ. ಅದಕ್ಕಾಗಿ ಆಫೆನ್ಬರ್ಗ್‌ನಲ್ಲಿ ಅವನಿಗೆ ಸ್ಮಾರಕವೊಂದನ್ನು ನಿಮ್ಮಿಸಿ, 
ಅವನ ಶಿಲಾವಿಗ್ರಹವನ್ನು ನೆಟ್ಟು (ಯೂರೋಪಿನಲ್ಲಿ ಬಟಾಟೆಯ ಪ್ರಚಾರಕ? 
ಎಂದು ಬರೆಯಲಾಗಿದೆ. 


- ೧೫೯೫ ರಲ್ಲಿ ಆಲೂಗಡ್ಡೆ ಸ್ಪೇನಿಗೆ ಬಂದಾಗ ಉದ್ಯಾನವನಗಳಲ್ಲಿ ಚೆಲುವಿ 
ಗಾಗಿ ಅದನ್ನು ಬೆಳೆಯುತ್ತಿದ್ದರು, ಅದನ್ನು ತಿನ್ನಬಹುದೆಂದು ಗೊತ್ತಿರಲಿಲ್ಲ. 
ಸರ್ ವಾಲ್ಟರ್ ಶೀಲೆಗೆ ಅಮೇರಿಕನ್ ಸೇಬಿನಗಿಡ ಎಂದು ಆಲೂಗಡ್ಡೆ ಗಿಡವನ್ನು 
ಯಾರೋ ನೀಡಿದರು. ಬಹುಕಾಲ ಸಾಕಿದರೂ ಅದರಲ್ಲಿ ಸೇಬು ಬಿಡದಿರುವುದು 
ನೋಡಿ ಅದನ್ನು ಆತ ಬೇರುಸಹಿತ ಕಿತ್ತೆಸೆಯಲು ಆಜ್ಞಾಪಿಸಿದಾಗ ಮಣ್ಣಿನೊಳ 
ಗಿದ್ದ ಆಲೂಗಡ್ಡೆಯನ್ನು ನೋಡಿ ಆಶ್ಚರಗೊಂಡ ಆಲೂಗಡ್ಡೆ ಯ ಎಲೆಗಳು ಸಲಾ 
ದ್‌ಗೆ ಯೋಗ್ಯವಿದೆಯೆಂದು ಅರಿತು ಶೀಲೆ ಅದನ್ನು ವಿಕ್ಟೋರಿಯಾ ರಾಣಿಗೆ 
ಪ್ರೀತಿಯ ಕಾಣಿಕೆಯಾಗಿ ನೀಡಿದ. ಆದರೆ ಈ ಎಲೆಗಳ ಉಪಯೋಗದಿಂದ ರಾಣಿ 
ಅನಾರೋಗ್ಯಕ್ಕೊಳಗಾದಳು. ಅವಳು ಬಳಸಿದ ಎಲೆಗಳಲ್ಲಿರುವ ವಿಷದಿಂದ ಹೀಗಾ 
ಗಿದೆಯೆಂದು ವೈದ್ಯರು ಹೇಳಿದಾಗ ಶೀಲೆಯನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿ 
ಸಲಾಯಿತು. 


ಹತ್ತನೆಯ ಶತಮಾನದ ತನಕ ಭಾರತದಲ್ಲಿ ಆಲೂಗಡ್ಡೆ ಬಳಕೆ ಪಾಣೆ 
ಕರವೆಂಬ ನಂಬಿಕೆ ಇತ್ತು . ಅದು ವಿಷಪೂರಿತವೆಂದು ೧೭ ನೆಯ ಶತಮಾನದ 
ವರೆಗೆ ಇಂಗ್ಲೆಂಡಿನಲ್ಲಿ ಅದನ್ನು ದೂರವಿರಿಸಿದ್ದರು. ಪಾದ್ರಿಗಳು ಅದಕ್ಕೆ ಮಂತ್ರ 
ಜಲ ಸಿಂಪಡಿಸಿ ಒಳ್ಳೆಯ ಹೆಸರಿಟ್ಟ ಮೇಲೆ ಕೃಷಿಗೆ ಆರಂಭಿಸಿದರು. ಬೈಬಲ್‌ನಲ್ಲಿ 
ಇದರ ಹೆಸರಿರದ ಕಾರಣ ೧೮ ನೆಯ ಶತಮಾನದ ತನಕ ಸ್ವಾಟ್ಲಂಡಿನಲ್ಲಿ ಅಲೂ 
ಗಡ್ಡೆಯನ್ನು ಬೆಳೆಸಲಿಲ್ಲ. ಯುರೋಪಿನಲ್ಲಿ ಬಹುಕಾಲದವರೆಗೆ ಬಡವರು ಹೊಟ್ಟೆ 
ಹಸಿವಿಗಾಗಿ ತಿನ್ನ ಬಲ್ಲ ಕುಲ್ಲಕ ಆಹಾರವೆಂದು ಧನಿಕರು ಇದನ್ನು ಬದಿಗಿರಿಸಿದ್ದರು. 


ಏಪ್ರಿಲ್ - 92 


ಪ್ರಶ್ಯಾದ ರಾಜ ಫ್ರೆಡ್ರಿಕ್ ಆಲೂಗಡ್ಡೆಯ ಬೀಜವನ್ನು ರೈತರಿಗೆ ಪೊರೈಸಿ, 
ಅದನ್ನು ಸೈನಿಕರ ಕಟ್ಟು ಗಾವಲಿನಲ್ಲಿ ಬೇಸಾಯ ಮಾಡಿಸಿ , ಅಲೂಗಡ್ಡೆ 
ಬೆಳೆಯದಿರುವುದು ಶಿಕ್ಷಾರ್ಹ ಅಪರಾಧವೆಂದು ಸಾರಿದ್ದ . ಆಗ ಈ ವಿಷದ 
ಗಡ್ಡೆಯನ್ನು ತಿಂದು ಸಾಯಲು ಕೆಲವು ರೈತರು ಸಿದ್ದರಾಗಿ ರುಚಿಗೆ ಮರುಳಾದರು. 
ಯುದ್ಧ ಕಾಲದಲ್ಲಿ ಆಹಾರಧಾನ್ಯಗಳಿಲ್ಲದಾಗ ಆಲೂಗಡ್ಡೆಯನ್ನೇ ಜರನರು ತಿಂದು 
ಬದುಕಿದ್ದರು. ೧೪ ನೆಯ ಲೂಯಿಯೊಂದಿಗೆ ಯುದ್ಧ ಮಾಡಿದ ಆಂಗ್ಲ ಸೈನಿಕರ 
ಮೂಲಕ ಫ್ರಾನ್ಸಿಗೆ ಆಲೂಗಡ್ಡೆ ಕಾಲಿರಿಸಿದಾಗ ಅದರಿಂದ ಕುಷ್ಠ ರೋಗ 
ಬರುವುದೆಂಬ ಸುದ್ದಿ ಹರಡಿತು. ರೈತನೊಬ್ಬ ಬೆಳೆಸಿದ ಆಲೂಗಡ್ಡೆಗಳಿಂದಲೇ ಜನ 
ಅವನನ್ನು ಚೆನ್ನಾಗಿ ಹೊಡೆದರು. 


೧೭೭೦ ರಲ್ಲ ಫ್ರಾನ್ಸಿನಲ್ಲಿ ಆಹಾರವಸ್ತುಗಳ ಕ್ಷಾಮವುಂಟಾದಾಗ ಸರಕಾರವು 
ಗೋಧಿಗೆ ಸಮನಾದ ಆಹಾರವಸ್ತುವನ್ನು ಶೋಧಿಸಿದವರಿಗೆ ಬಹುಮಾನ ಕೊಡು 
ವುದಾಗಿ ಸಾರಿತು. ಫ್ರಾನ್ಸಿನ ವಿಜ್ಞಾನಿ ಆ೦ಟೋಯಿನ್ ಅಗಸ್ತಿನ್ ಪರಮೇತ್ಯಾರ 
೭ ವರ್ಷಗಳಕಾಲ ಕಾಡುಜನರ ಬಂಧಿಯಾಗಿದ್ದಾಗ ಆಲೂಗಡ್ಡೆಯನ್ನೇ ತಿಂದು 
ಬದುಕಿದ್ದ . ಆತ ಇದೇ ಗೋಧಿಗೆ ಸಮನಾದ ಆಹಾರವೆಂದು ತೋರಿಸಿಕೊಟ್ಟಾಗ 
೧೪ ನೆಯ ಲೂಯಿ ೫೦ ಎಕ್ಕೆ ನೆಲದಲ್ಲಿ ಆಲೂಗಡ್ಡೆ ಬೆಳೆಯಲು ಆಜ್ಞಾಪಿಸಿದ. 
ಆಗ ಅವನಿಗೆ ಖುಷಿ ತಂದುದು ಗಡ್ಡೆ ಅಲ್ಲ ಅದರ ಹೂವು, ಆಲೂವಿನ ಹೂ 
ಗೊಂಚಲು ರಾಣಿ ಆಂಟೋಯಿನೆಟ್ ಳ ತುರುಬನ್ನು ಅಲಂಕರಿಸಿದಾಗ ಅಲ್ಲಿ 
ಅದೊಂದು ಫ್ಯಾಷನ್ ಅನಿಸಿತು. ಹೂವಿಗಾಗಿ ಆಲೂಗಿಡ ಬೆಳೆಯುವ ಪದ್ಧತಿ 
ಕಾಲಿರಿಸಿತು. 

ಆಲೂಗೆಡ್ಡೆಯ ಬಳಕೆಯ ಬಗೆಗೆ ವಿಜ್ಞಾನಿ ಅಗಸ್ತಿನ್ ಪುಸ್ತಕಗಳನ್ನು 
ಬರೆದ. ಬೆಂಜಾಮಿನ್ ಫ್ರಾಂಕ್ಲಿನ್ ನಂಥ ಹಲವು ವಿಜ್ಞಾನಿಗಳನ್ನು ಕರೆಸಿ 
ಅದರಿಂದ ತಯಾರಿಸಿದ ನಾನಾವಿಧದ ತಿಂಡಿಗಳನ್ನು ಬಡಿಸಿದ. ಆತ ಬಡವರ 
ಆಹಾರದ ಶೋಧಕನೆಂಬ ಕೀರ್ತಿ ಪಡೆದ, ತರುವಾಯ ಹೊಲಗಳಿಂದ ಆಲೂಗಡ್ಡೆ 
ಕಳವಾಗುವುದನ್ನು ತಪ್ಪಿಸಲು ಕಾವಲು ಕಾಯಬೇಕಾಯಿತು. ವಿಜ್ಞಾನಿ ಅಗಸ್ತಿನ್' 
ಪ್ರತಿವರ್ಷ ತನ್ನ ಪುಣ್ಯದಿನದಂದು ತನ್ನ ಸಮಾಧಿಯ ಮೇಲೆ ಒಂದು ಆಲೂ 
ಗಡ್ಡೆಯನ್ನು ಇರಿಸುವಂತೆ ಉಯಲು ಬರೆರಿಸಿದ್ದ . ಈಗಲೂ ಅಲ್ಲಿ ಆ ಪದ್ಧತಿ 
ನಡೆದಿದೆ . 
ಸಿದ್ದಗಂಗಾ 

44 


ಅಂಣಗುಂಡಿ ಮತ್ತು ತುರುಬಿನಲ್ಲಿ ಆಲೂ ಹೂ ಇರಿಸುವುದು, ಚಳಿಗಾಲದಲ್ಲಿ 
ಕೈ ಬೆಚ್ಚಗಾಗಲು ಅದನ್ನು ಪರ್ಸುಗಳಲ್ಲಿರಿಸಿ ಕೊಳ್ಳುವುದು ಇಂಗ್ಲೆಂಡಿನ ಲಲನೆಯರ 
ಫ್ಯಾಷನು ಆಗಿತ್ತು . ಇದರ ಪ್ರಚಾರಕ್ಕಾಗಿ ಸಾಹಿತ್ಯಗಳನ್ನು ರಚಿಸಲು ರಾಣಿ 
ಎಲಿಜಿಬೆತ್ ಲೇಖಕರಿಗೆ ಪ್ರೋತ್ಸಾಹ ನೀಡಿದ್ದಳು. ಆಲೂಗಡ್ಡೆ ಯ ಬೆಳೆಗೆರೋಗ 
ಬಂದಾಗ ಎಲ್ಲಾ ಇಗರ್ಜಿಗಳಲ್ಲಿ ಅದರ ನಿವಾರಣೆಗಾಗಿ ಪ್ರಾರ್ಥನೆ ಮಾಡಲು 
ಆದೇಶಿಸಿದಳು. ಯುರೋಪಿನಲ್ಲಿ ಆಲೂಗಡ್ಡೆಯನ್ನು ಬುಟ್ಟಿಗೆ ಸೇರಿಸುವ ಓಟದ 
ಪಂದ್ಯಗಳು ಜನಪ್ರಿಯವಾಗಿದ್ದವು. 


೧೭೭೮ - ೭೯ ರ ನಡುವೆ ಪ್ರಶ್ಯಾ - ಆಸ್ಟ್ರೇಲಿಯಗಳು ಆಲೂಗಡ್ಡೆಗಾಗಿ 
ಮಾಡಿದ ಯುದ್ದದಲ್ಲಿ ೨೦ ಸಹಸ್ರ ಜನ ಸತ್ತರು, ೪೩ , ೫೦ ಸಾವಿರ ಪೌಂಡು 
ಹಣ ವೆಚ್ಚವಾಗಿತ್ತು . 


ಭಾರತಕ್ಕೆ ಇದನ್ನು ಪೋರ್ಚುಗೀಸಳು ತಂದು ೧೭ ನೆಯ ಶತಮಾನದಲ್ಲಿ 
ಕೃಷಿ ಆರಂಭಿಸಿದರು. ೧೬೧೫ ಯಲ್ಲಿ ಸರ್ ಥಾಮಸ್ ರೋ ನೀಡಿದ ಔತಣ 
ಕೂಟದಲ್ಲಿ ವಿಶೇಷ ಖಾದ್ಯಗಳು ಸಾಲಿನಲ್ಲಿ ಆಲೂಗಡ್ಡೆ ಸೇರಿತ್ತು . ಆರಂಭದಲ್ಲಿ 
ಭಾರತೀಯರು ಇದನ್ನು ಪವಿತ್ರವಲ್ಲವೆಂದು ತಿಳಿದಿದ್ದರು. ಗಡವಾಲದ ಬ್ರಾಹ್ಮಣ 
ರಿಗೆ ಈಗಲೂ ಏಕಾದಶಿಯಂದು ಅದು ವರ್ಜ , 


ಕೊಲೆರಾಡೊದಲ್ಲಿ ರೈತನೊಬ್ಬ ಬೆಳೆದ ೨ಅಡಿ ೫ ಇಂಚು ಉದ್ದ , ೯೬ ಪೌಂಡು, 
೬ ಔನ್ಸ್ ಭಾರದ ಆಲೂಗಡ್ಡೆಯದು ವಿಶ್ವದಾಖಲೆ. ಚೀನಾದಲ್ಲಿ ಒಂದೇ 
ಗಿಡದಲ್ಲಿ ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಬೆಳೆ ಸಿಗುವ ಪೊಮೆಟೋ ಎಂಬ 
ತಳಿಯನ್ನು ಕಂಡುಹಿಡಿದಿದ್ದಾರೆ. ಈಗ ಫೋಟೋ ಫಿಲಂಗಳು, ಮಾದಕವಸ್ತುಗಳು, 
ಖಾದ್ಯ ಪದಾರ್ಥಗಳು, ಪಶು ಆಹಾರ ಆಲೂಗಡ್ಡೆಯಿಂದ ಸಿದ್ದವಾಗುತ್ತವೆ. ಆಲೂ 
ಗಡ್ಡೆ ಯನ್ನು ಮರಾಠಿ ಮತ್ತು ಕನ್ನಡದಲ್ಲಿ ಬಟಾಟೆ ಎಂದು ಕರೆಯುವ ಹೆಸರು 
ಹೇವೇ ದ್ವಿಪದಿಂದ ಬಂದಿದೆ. 


ಏಪ್ರಿಲ್ - 1992 


ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ- ೧೮. 
ದಿ | ಬಿ. ಎಸ್ . ಕೃಷ್ಣಮೂರ್ತಿ, ನಂ . 5, ಸೀತಾವಿಲಾಸ ರಸ್ತೆ , ಮೈಸೂರು- 570024 , 

- ಆತ್ಮಾವಲಂಬನೆ: ಅಂದರೆ ಯಾರ ನೆರವೂ ಇಲ್ಲದೆ ಸ್ವತಂತ್ರವಾಗಿ ಜೀವನ 
ಸಾರ್ಥ್ಯಕ್ಯ ಪಡಿಸಿಕೊಳ್ಳುವುದು. ವಿದ್ಯಾವಂತರಾದವರು ತಾವು ಸ್ವತಃ ದುಡಿದರೆ 
ಅಪಮಾನವೆಂದು ತಿಳಿದಿರುತ್ತಾರೆ. ತಾನು ವಿದ್ಯಾಪಾರಂಗತನಾಗಿದ್ದು ದುಡಿಯಬೇಕು? 
ನೋಡಿದವರು ನಗುವುದಿಲ್ಲವೇ ಎಂದು ತನ್ನ ಹೆಮ್ಮೆಯನ್ನು ಪ್ರದರ್ಶಿಸುತ್ತಾನೆ. 
ಇದು ಕೀಳು ಅಭಿಪ್ರಾಯ , ತನ್ನ ಸ್ವಂತ ಕೆಲಸ ಮಾಡಿಕೊಳ್ಳವುದರಿಂದ ಆತ್ಮತೃಪ್ತಿ 
ಬರುತ್ತದೆ. ತನ್ನ ಕಾಲುಗಳ ಮೇಲೆ ತಾನೇನಿಲ್ಲ ಜೇಕಲ್ಲವೇ ? 


ಕೆಲವರು ಪೂರ್ಣ ವಿದ್ಯಾವಂತಾರಾದರೂ ದುಡಿದು ತಿನ್ನುವ ಮನೋಭಾವ 
ಹೊಂದಿರುತ್ತಾರೆ, ಅವರಿಗೆ ಯಾವುದೇ ಚಾಕರಿ ಸಿಗಲಿಲ್ಲವೆಂದು ಕೊರಗುತ್ತಾ 
ಸುಮ್ಮನೆಕೂಡುವುದಿಲ್ಲ. ಇನ್ನು ಕೆಲವರು ತಮಗೆ ಉಚಿತವಾದ ಸ್ಥಾನ ಮಾನವುಳ್ಳ 
ಕೆಲಸ ಸಿಗಲಿಲ್ಲವೆಂದು ತಮ್ಮ ನೋವನ್ನು ಹೊರಗೆತೋರ್ಪಡಿಸಿರುತ್ತಾರೆ. ಹಿರಿಯರು 
ತಮಗೆ ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಇಡದೆ ಮೃತ್ಯುವಶರಾದರು. ಅವು 
ಇದ್ದಿದ್ದರೆ ಅದನ್ನಾದರೂ ಬಳಸಿ ವ್ಯಾಪಾರವನ್ನೋ , ಅಥವಾ ಗಿರಣಿ , ಫ್ಯಾಕ್ಟರಿಗಳನ್ನು 
ಸ್ಥಾಪಿಸಿ ಹಣ ಗಳಿಸಬಹುದಾಗಿತ್ತು ಎಂದು ಕೊರಗುತ್ತಾರೆ. ಇದು ನರ್ಖರ 
ಲಕ್ಷಣ. 


ಅಮೆರಿಕಾದ ಜೇಮ್ಸ್ ಅಬ್ರಹಾಂಗಾರ್‌ಫೀಲ್ಡ್ , ರಾಮ್ಪ ಮೆಕ್ 
ಡೊನಾಲ್ಡ್‌ ಮೊದಲಾದ ಮಹನೀಯರು ತಾವು ಸ್ವತಃ ಕೂಲಿಯವರು ದುಡಿಯುವಂತೆ 
ಶ್ರಮ ವಹಿಸಿದುಡಿದು ಪ್ರಸಿದ್ದಿಗೆ ಬಂದವರು ನಮ್ಮ ಭಾರತದಶ್ರೀಯುತರಾದ ಬಾಲ 
ಗಂಗಾಧಾರ ತಿಲಕ , ಗೋಪಾಲಗೋಖಲೆ ಮೊದಲಾದ ಮಾನ್ಯರೂ ಸಹ ಬಡತನದಲ್ಲಿ 
ಹುಟ್ಟ ಆತ್ಮಾಲಂಬನೆಯಿಂದಲೇ ಪ್ರಸಿದ್ದಿಗೆ ಬಂದವರು. ಸ್ಥಿರ ಸಂಕಲ್ಪವುಳ್ಳವರಾಗಿ 
ಭಾರತೀಯರ ಅಭ್ಯುದಯಕ್ಕಾಗಿಹೋರಾಡಿ ಎಲ್ಲರಿಂದಲೂ ಶ್ಲಾಘನೆಗೆ ಪಾತ್ರರಾದರು . 


ಆತ್ಮಾವಲಂಬನೆಯಿಂದ ಜೀವಿಸುವವರಿಗೆ ಯಾರ ಭಯವಾಗಲಿ, ಚಿಂತೆಯಾಗಲಿ 
ಇರುವುದಿಲ್ಲ. ಸ್ವತಂತ್ರ ಮಾರ್ಗದಿಂದ ದುಡಿದು, ಸಂಪಾದಿಸಿ ಜೀವಿಸುತ್ತಾರೆ. ಇದೇ 
ಅವರಿಗೆ ಹಿತವೂ ಸಂತಸವೂ ಆಗಿರುತ್ತದೆ. ಯಾರಿಗಾ ತಗ್ಗಿ ನಡೆಯುವ ಮನಸ್ಸು 
ಬಾರದು. ಇದನ್ನು ಸ್ವಸಹಾಯ ಜೀವನ ಕ್ರಮ ” ಎನ್ನಬಹುದು. ಇವರಿಗೆ ಅಲ್ಪತೃಪ್ತಿ 
ಇರುತ್ತದೆ. ಪರಮಾತ್ಮನು ಹೆಚ್ಚು ಕೊಡಲಿಲ್ಲವೆಂದು ಚಿಂತಿಸುವುದಿಲ್ಲ. ಇಂಥವರಿಗೆ 
ಮನೆ ಶಾಂತಿಯಿರುತ್ತದೆ ಯಾದ ಕಾರಣ ಜೀವನಸುಖವಿರುತ್ತದೆ. 


ಸಿದ್ದಗಂಗಾ 


46 


ಆತ್ಮಾವಲಂಬನೆಗೆ ಒಂದು ಉದಾಹರಣೆಯನ್ನು ಹೇಳಬಹುದು. ಓಬ್ಬ ರೈತ 
- ಎತ್ತಿನ ಗಾಡಿಯನ್ನು ಹೊಡೆದುಕೊಂಡು ಪಕ್ಕದಹಳ್ಳಿಗೆ ಹೋಗುತ್ತಿದ್ದ. 
ಹಿಂದಿನದಿನ ಮಳೆ ಬಂದಿತ್ತು . ರಸ್ತೆಯ ಮಣ್ಣು ನೆಂದು ಜಾರಿಕೆಯಾಗಿತ್ತು . ಮಣ್ಣು 
ಅಂಟಾಗಿತ್ತು . ಸಾಮಾನುಗಳಿಂದ ಭರ್ತಿಯಾಗಿದ್ದ ಗಾಡಿಯ ಭಾರ ಅಧಿಕವಾಗಿತ್ತು , 
ಗಾಡಿಯ ಚಕ್ರಗಳು ಅಂಟು ಮಣ್ಣಿನಲ್ಲಿ ಹೂತು ಹೋದವು. ಅಕ್ಕಪಕ್ಕಗಳಲ್ಲಿ 
ಜನರಾರೂ ಇರಲಿಲ್ಲ . ' ಗಾಡಿಯವನು ತಲೆಮೇಲೆ ತನ್ನ ಕೈಗಳನ್ನು ಹೊತ್ತು , 
ದೇವರನ್ನು ಸ್ಮರಿಸಿ ( ಭಂಗವಂತಾ! ನನ್ನ ಗತಿ ಹೀಗಾಯಿತು! ಏನುಮಾಡಲಿ ? ಇನ್ನು 
ನನಗೆದಿಕ್ಕಾರು ? ಊರು ಸೇರುವುದು ಹೇಗೆ ಎಂದು ಗೋಳಾಡುತ್ತಿದ್ದನು. ರೈತನ 
ಈ ಆಕ್ರಂದನದಿಂದ ಹೂತು ಹೋದ ಚಕ್ರಗಳು ತಮಗೆ ತಾವೇ ಮೇಲೆದ್ದು 
ಬರುತ್ತವೆಯೇ ? 


ಕೂತು ಅವನಿಗೆ ಬೇಸರವೂ ಬಂದಿತ್ತು , ಕತ್ತಲಾಗುತ್ತಿದೆ. ಜನರ ಸಂಚಾರವಿಲ್ಲ. 
ಏನುಗತಿ ? ಯಾರೂ ನನಗೆ ಸಹಾಯಕರಿಲ್ಲವಲ್ಲಾ! ಮನೆಸೇರುವುದು ಹೇಗೆ ? 
ಕಳ್ಳರು ಬಂದು ನನ್ನ ಗಾಡಿಯಲ್ಲಿರುವ ಸಾಮಾನುಗಳನ್ನು ದೋಚಿಕೊಂಡು ಹೋದರೆ 
ಮಾಡುವುದೇನೆಂದು ಕನಲಿ ಕ್ಷಣ ಸುಮ್ಮನೆ ಚಿಂತೆಯಿಂದ ಕುಳಿತಿದ್ದನು. 


ಕಟ್ಟಕಡೆಗೆ ಅವನಿಗೆ ಸೂರ್ತಿಬಂದಿತ್ತು, ಕುಳಿತಿದ್ದವನೆದ್ದು , ದೇವರ ಮೇಲೆ 
ಭಕ್ತಿಯುಕ್ಕಿ ಬಂದು, ಹೂತು ಹೋಗಿದ್ದ ಚಕ್ರಗಳನ್ನು ಒಂದೆಪಟ್ಟಿಗೆ ಜಗ್ಗಿಸಿ 
ಮೇಲೆತ್ತಿದನು, ಚಕ್ರಗಳು ಸಡಿಲವಾಗಿ ಮೇಲೆದ್ದು ಬಂದವು. ರೈತನಿಗೆ ಸಂತೋಷ 
ವಾಯಿತು. ಹೀಗೆ ಮಾಡದೆ ಅವನು ಎಷ್ಟೇ ದಿನಗಳು ಕುಳಿತಿದ್ದರೂ ಮನೆ ಸೇರು. 
ತಿರಲಿಲ್ಲ. ಇದನ್ನೇ ಸ್ವಸಹಾಯ ಪದ್ಧತಿ ಎಂದನ್ನು ತ್ತಾರೆ. ಆತ್ಮಾವಲಂಭಿಗಳಿಗೆ 
ದೇವರ ಸಹಾಯವಿರುತ್ತದೆ. 


ತನ್ನ ಕರ್ತವ್ಯ ಪಾಲನೆಯಿಂದಲೇ ಜಯ ಲಭಿಸುತ್ತದೆ. ಆತ್ಮಾವ ಲಂಬಿಗಳು 
ಸುಖವನ್ನು ಪಡೆಯುವುದರಲ್ಲಿ ಸಂಶಯವಿರುವುದೇ ? 


Rs . 


- ಏಪ್ರಿಲ್-92 


ಗ್ರಾಮಾಂತರ ಬಸವಜಯಂತಿ 

- ಹೆಚ್ . ವಿ. ವೀರಭದ್ರಯ್ಯ 
ಆತೀಯ ಶರಣಬಂಧು, 

- ಬಹಳ ದಿನಗಳಾಯಿತು ಬರೆದು , ಅಂದಾಕ್ಷಣ ' ನಿನ್ನನ್ನು ಮರೆತೆನೆಂದಲ್ಲ. 
ಪರಮ ಪೂಜ್ಯ ಶ್ರೀ ಶ್ರೀಗಳವರ ಸೇವಾವಣಿಹದಲ್ಲಿ ಭಾಗಿಯಾಗುವ ಭಾಗ್ಯದ ನಡುವೆ 
ಬರೆಯಲು ಕೊಂಚ ವಿಳಂಬವಾಯಿತು. ಪೂಜ್ಯ ಸ್ವಾಮೀಜಿಯವರಿಗಂತೂ ಬಸವ 
ತತ್ವಗಳ ಪ್ರಸಾರ , ಪ್ರಚಾರ ಹೆಚ್ಚು ಹೆಚ್ಚಾಗಿ ಆಗಬೇಕು ಎಂಬುದೇ ಅಪೇಕ್ಷೆ. 
ಅದಕ್ಕಾಗಿ 85ರ ತುಂಬು ವಯಸ್ಸಿನಲ್ಲಿ ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ 
ದೇಹಾರೋಗ್ಯವನ್ನು ಲೆಕ್ಕಿಸುತ್ತಿಲ್ಲ, ಪ್ರತಿನಿತ್ಯ ನೂರಾರು ಕಿಲೋಮೀಟರ್‌ಗಳ 
ಪ್ರವಾಸ ಮಾಡಿದ್ದರೂ “ ಬಸವಮಣಿಹದಲ್ಲಿ ನೇತೃತ್ವವಹಿಸುತ್ತಾರೆ. ವಿದ್ವಾಂಸರನ್ನು 
ಕರೆಸುವುದು, ನಾಟಕದ ಸಿದ್ದತೆಮಾಡವುದು, ಗ್ರಾಮೀಣ ಬಂಧುಗಳ ಆಮಂತ್ರಣವನ್ನು 
ಅಂಗೀಕರಿಸುವುದು , ಜಯಂತಿಯ ಆಚರಣೆಯಲ್ಲಿ ಪಾಲ್ಗೊಳ್ಳವುದು , ಗಂಟೆಗಟ್ಟಲೆ 
ಉಪನ್ಯಾಸಮಾಡುವುದು, ನಿರಂತರವಾಗಿ ಬಸವ ಸೇವೆಯಲ್ಲಿ ನಡೆದಿದ್ದಾರೆ. ಗ್ರಾಮೀಣ 
ಬಂಧುಗಳಲ್ಲಿ ನವಜಾಗೃತಿಯನ್ನು ಉಂಟುಮಾಡುತ್ತಿದ್ದಾರೆ. ಬಸವಣ್ಣನ ಬಗ್ಗೆ ಜನಾಂಗ 
ಆಲೋಚಿಸುವಂತೆ ಶ್ರಮಿಸುತ್ತಿದ್ದಾರೆ. 

ಈವರ್ಷ ಕಾರ್ಯಕ್ರಮಗಳು ಹೀಗೆ ನಡೆದಿದೆ. 
19 - 1 - 92 ತುಮಕೂರು, ಕೋರಿ ಕುಟುಂಬದವರ ಸೇವೆ 

8 - 2 - 92 ಕೆರಗೋಡುಹೊಳೆನರಸೀಪುರ ತಾ||, ಸಚಿವ ಪುಟ್ಟಸ್ವಾಮಿಗೌಡರ ಸೇವೆ. 
10 - 2 -92 ಓರೋಹಳ್ಳಿ , ಹೊಸಕೋಟೆ ತಾ||. ಗ್ರಾಮ ಬಂಧುಗಳ ಸೇವೆ 
17 - 2 - 92 ಮಾದಿಹಳ್ಳಿ , ಅರಕಲಗೂಡು ತಾ|| ಹಾಸನಜಿಲ್ಲೆ ಗ್ರಾಮಬಂಧುಗಳ ಸೇವೆ. 
18- 2 - 92 ಕಾಮನಕೆರೆ ಕಡೂರು ತಾಲ್ಲೂಕು ಗ್ರಾಮ ಬಂಧುಗಳ ಸೇವೆ. 
25 - 2 - 92 ಶ್ರೀ ಮಠ ಜಾತ್ರಾ ಪ್ರಯುಕ್ತ ಸೇವೆ. 

2 - 3 - 92 ಶ್ರೀಮಠದ ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಸೇವೆ. 
12- 3 - 92 ದೊಡ್ಡ ಗುಣಿ, ಗುಬ್ಬಿ ತಾ||, ಪ್ರೌಢಶಾಲಾ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ 

ಗ್ರಾಮ ಬಂಧುಗಳಸೇವೆ. 
17 - 3 - 92 ಕಾರ್ಜುವಳ್ಳಿ , ಆಲೂರು ತಾ || ಹಾಸನ ಜಿಲ್ಲೆ. ಗ್ರಾಮ ಬಂಧುಗಳ ಸೇವೆ 
20 - 3 - 92 ರಘುವನಹಳ್ಳಿ , ಬೆಂಗಳೂರು ಶ್ರೀ ಚಿಕ್ಕವೀರಪ್ಪನವರ ಸೇವೆ. 
22 - 3 - 92 ಗಾವುಡಗೆರೆ , ಹುಣಸೂರು ತಾ || ಗುರುಲಿಂಗಜಂಗಮ ಮಠದ 

ಪೂಜ್ಯ ಶ್ರೀ ನಟರಾಜಸ್ವಾಮಿಗಳು ಮತ್ತು ಭಕ್ತಾದಿಗಳ ಸೇವೆ. 
24 - 3 - 92 ಹಿರೇಬೆಳಗುಲಿ, ಹೊಳೆನರಸೀಪುರ ತಾ || ಗ್ರಾಮ ಬಂಧುಗಳ ಸೇವೆ. 
29 - 3 - 92 ನೆಲಮಂಗಲ, ಶ್ರೀ ಪವಾಡಬಸವಣ್ಣ ದೇವರ ಮಠದ 

ಪೂಜ್ಯ ಶ್ರೀ ಸದಾಶಿವಸ್ವಾಮಿಗಳು ಮತ್ತು ಭಕ್ತಾದಿಗಳ ಸೇವೆ. 
6 - 4 - 92 ಬ್ಯಾಲಕೆರೆ, ಮಾಗಡಿ ತಾ ||, ಗ್ರಾಮ ಬಂಧುಗಳ ಸೇವೆ. 
9 - 4 - 92 ಬೀರನಕಲ್ಲು, ತುಮಕೂರು ತಾ ||. ಗ್ರಾಮ ಬಂಧುಗಳ ಸೇವೆ, 
13 -4 - 92 ಕೈಕೊಂಡ್ರಹಳ್ಳಿ , ಬೆಂಗಳೂರು ಸಮೀಪಗ್ರಾಮ ಬಂಧುಗಳ ಸೇವೆ. 


ಕ್ಷೇತ್ರವಾರ್ತೆ 


- ಎಂ . ರೇಣುಕಾರಾಧ್ಯ 


ಸಿದ್ದಗಂಗಾ ಶ್ರೀ ಶ್ರೀ ಗಳವರ 85 ನೇ ಗುರುವಂದನಾ ಸಮಾರಂಭವು 
ದಿನಾಂಕ 1 .4 -92 ರಂದು ಸಿರಿಗೆರೆಯ ತರಳಬಾಳು ಬೃಹನ್ಮಠದ ಡಾ | ಶ್ರೀ ಶ್ರೀ | 
ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಮುಖ್ಯ 
ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ . ಬಂಗಾರಪ್ಪನವರು ಜ್ಯೋತಿ ಬೆಳಗಿಸಿ 
ಉದ್ಘಾಟಿಸಿದರು. ಅವರು ಮಾತನಾಡುತ್ತಾ ಧರ್ಮ, ಭಾಷೆ, ಆಚರಣೆಗಳಲ್ಲಿ 
ವೈವಿದ್ಯತೆ ಹೊಂದಿರುವ ಭಾರತೀಯ ಸಮಾಜ ವ್ಯವಸ್ಥೆಯ ಸಮಸ್ಯೆಗಳಿಗೆ 
ಶಾಶ್ವತ ಪರಿಹಾರ ಕಂಡು ಹಿಡಿಯಲು ಶ್ರಮಿಸುತ್ತಿರುವ ಮಹಾನ್ ಚೇತನ 
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಎಂದು ವರ್ಣಿಸಿದರು. 


ಧಾರ್ಮಿಕ, ಸಾಮಾಜಿಕ, ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿರುವ 
ನೀಡುತ್ತಿರುವ ಕೊಡುಗೆ ಅಪಾರ. ಸಮಗ್ರ ಸಮಾಜದ ಪರಿವರ್ತನೆಗಾಗಿ ಜೀವನ 
ದುದ್ದ ಕ ಪೂಜ್ಯರು ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸಿದ್ದಾರೆ ಎಂದು 
ಮುಖ್ಯಮಂತ್ರಿಗಳು ಹೇಳಿದರು. 


ಸಿದ್ದಗಂಗಾಮಠ ದೇಶದ ಆದ್ವೀತಿಯ ಮಠವಾಗಿದೆ. ಇದು ಇನ್ನೂ ಹೆಚ್ಚು 
ಬೆಳೆದು ನಾಡಿನ ಅಶಕ್ತ ಮಕ್ಕಳಿಗೆ ವಿದ್ಯೆ , ಮಾರ್ಗದರ್ಶನ ನೀಡುತ್ತಾ ಸತ್ವ ಧರ್ಮ 
ಸಮಭಾವದ ಬಸವಣ್ಣನವರ ತತ್ವಗಳನ್ನು ಮುನ್ನಡೆಸುವ ಹೆಮ್ಮರವಾಗಲಿ ಎಂದು 
ಮುಖ್ಯಮಂತ್ರಿಗಳು ಹಾರೈಸಿದರು. 


ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಶ್ರೀ ಕ್ಷೇತ್ರದ ಕಿರಿಯ ಶ್ರೀಗಳಾದ ಶ್ರೀ 
ಸಿದ್ದಲಿಂಗಸ್ವಾಮಿಗಳು ಮಾತನಾಡುತ್ತಾ ಸಮಾಜ, ಜನಾಂಗ ಹಾದಿ ತಪ್ಪದಂತೆ 
ನೋಡುವ ಹೊಣೆ ಮಠಗಳ ಮೇಲಿದೆ. ಧರ್ಮ ಎಂಬುದು ಬದುಕಿನ ಜ್ಯೋತಿ 
ಎಂದು ಯುವಜನರಿಗೆ ಮನದಟ್ಟು ಮಾಡುವ ಅಗತ್ಯವಿದೆ. ಶ್ರೀ ಶಿವಕುಮಾರ 
ಸ್ವಾಮಿಗಳವರ ತ್ರಿವಿಧ ದಾಸೋಹ ಈ ದೆಶೆಯಲ್ಲಿ ಸರಿಯಾದ ಹೆಜ್ಜೆ ಯಾಗಿದೆ 
ಎಂದು ತಮ್ಮ ಭಕ್ತಿ ಸಮರ್ಪಿಸಿದರು. 


ಅಧ್ಯಕ್ಷ ಪೀಠದಿಂದ ತರಳಬಾಳು ಶ್ರೀಗಳವರು , ಧರ್ಮ, ಮತ್ತು ರಾಜ 
ಕೀಯ ಜೊತೆಜೊತೆಯಾಗಿ ಹಾಗೂ ಪರಸ್ಪರ ಪೂರಕವಾಗಿ ಕಾರ ನಿರ್ವಹಿಸಿದರೆ 
ಸಾಮಾಜಿಕ ಸುಧಾರಣೆ ತರಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. 


ಎಪ್ರಿಲ್ -1992 


49 


ಸ್ವಾತಂತ್ರ ಪೂರ್ವ ಹಾಗೂ ನಂತರದ ಸಮಾಜವನ್ನು ಹತ್ತಿರದಿಂದ ಕಂಡಿರುವ 
ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮೇರು ಸದೃಶ ವ್ಯಕ್ತಿಯಾಗಿದ್ದು ಸಮಾಜಕ್ಕೆ 
ತಮ್ಮನ್ನು ಪರಿಪೂರವಾಗಿ ಸಮರ್ಪಿಸಿಕೊಂಡಿದ್ದಾರೆ ಎಂದು ಶ್ಲಾಘಿಸಿದರು. 


ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳವರು ಸಮಾರಂಭದಲ್ಲಿ ಆಶೀರ್ವ 
ಚನ ನೀಡಿ, ದೇಶದಲ್ಲಿಂದು ನೈತಿಕತೆ ಅಧಃಪತನವಾಗುತ್ತಿರುವುದಕ್ಕೆ ವಿಷಾದಿಸಿದರು . 
ವಿನಾಶದ ಅಂಚಿನಲ್ಲಿರುವ ಜನರನ್ನು ಜಾಗೃತಗೊಳಿಸಿ ಮನುಷ್ಯ ಮನುಷ್ಯನಾಗಿ 
ಬಾಳುವಂತೆ ಮಾಡಬೇಕಾಗಿದೆ. ವಿಜ್ಞಾನದ ಪರಿಣಾಮವಾಗಿ ಮನುಷ್ಯ ದಾರಿ 
ತಪ್ಪಿ ಅಸುರೀ . ಉಪಾಸಕನಾಗಿದ್ದಾನೆ. ಆತನನ್ನು ಅಜ್ಞಾನ ಅಹಂಕಾರದ ಮಾರ್ಗ 
ದಿಂದ ವಿಮುಖನಾಗಿಸುವ ಕಾಠ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಎಂದರು. 


ಎಲ್ಲವನ್ನು ಸಾಧಿಸುವ ಮಾನವನ ಅಹಂನಿಂದ ಅನೇಕ ಅನರ್ಥಗಳು 
ನಡೆದಿವೆ. ಸಾಮಾಜಿಕ , ನೈತಿಕ, ಜೀವನ ಪತನಗೊಳ್ಳುತ್ತಿವೆ. ಮಾನವೀಯತೆ 
ಹಾಳಾಗುತ್ತಿದೆ. ಇದನ್ನು ಸರಿಪಡಿಸಲು ಪ್ರಾಮಾಣಿಕ ಯತ್ನ ಬೇಕು. ಹಿಂದಿ 
ನಿಂದಲೂ ಧರ್ಮಪೀಠಗಳು ಈ ದಿಶೆಯಲ್ಲಿ ಸಾಕಷ್ಟು ಶ್ರಮಿಸಿವೆ ಎಂದು 
ಪೂಜ್ಯರು ನುಡಿದರು . 


ಆಸುರೀ ಶಕ್ತಿ ಕಡಿಮೆ ಮಾಡಿಕೊಂಡು ದೈವೀಕಶಕ್ತಿ ಬೆಳೆಸಿಕೊಳ್ಳಬೇಕು ಎಂದು 
ಕರೆನೀಡಿದ ಸ್ವಾಮೀಜಿ ಅಪಾಯದ ಅಂಚಿನಲ್ಲಿರುವ ಪ್ರಪಂಚವನ್ನು ಪಾರುಮಾಡಲು 
ಶಿಕ್ಷಕ ಹಾಗೂ ತಾಯಿಗೆ ಮಾತ್ರ ಸಾಧ್ಯ . ಒಳ್ಳೆಯ ಜನಾಂಗ ಸೃಷ್ಟಿಯಲ್ಲಿ 
ಇವರಿಬ್ಬರ ಪಾತ್ರ ಮಹತ್ವದ್ದು ಎಂದು ತಿಳಿಸುತ್ತಾ ರಾಜಕೀಯ ಮತ್ತು 
ಧಾರ್ಮಿಕ ಪ್ರತ್ಯೇಕವಾದವುಗಳಲ್ಲ. ಇವುಗಳು ಒಂದಕ್ಕೊಂದು ಪೂರಕ 
ವಾಗಿರಬೇಕು ಎಂದು ಮಹಾತ್ಮಗಾಂಧಿ ಹೇಳಿದ್ದಾರೆ. ತ್ಯಾಗಿಗಳು, ಆಧ್ಯಾತ್ಮ 
ಜೀವಿಗಳು , ಯೋಗ್ಯರು. ರಾಜಕೀಯದಿಂದ ದೂರವಾಗಿರುವುದಕ್ಕೆ ಶ್ರೀಗಳು 
ವಿಷಾದ ವ್ಯಕ್ತಪಡಿಸಿದರು . 

ಇದೇ ಸಂದರ್ಭದಲ್ಲಿ ದಾವಣಗೆರೆಯ ಶ್ರೀ ಶ್ಯಾಮನೂರು ಶಿವಶಂಕರಪ್ಪ , 
ಬೆಂಗಳೂರಿನ ಖ್ಯಾತವೈದ್ಯ ಡಾ . ಟಿ. ಬಿ, ಬಸವರಾಜೇಂದ್ರ , ದಾನಿಗಳಾದ ಶ್ರೀ ಎಂ . 
ಮರಿಶಾಮಪ್ಪ , ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊ . ಜಿ. ಎಸ್ . ಸಿದ್ದಲಿಂಗಯ್ಯ 
ಅವರುಗಳನ್ನು ಸನ್ಮಾನಿಸಲಾಯಿತು. 


ಸಿದ್ದಗಂಗಾ 


50 


ಸಮಾರಂಭದಲ್ಲಿ ಪಿ. ಬಸವಣ್ಣ ವಿರಚಿತ ಶ್ರೀ ಶಿವಕುಮಾರ ಚರಿತಂ ಪುಸ್ತಕದ 
- ಎರಡನೇ ಆವೃತ್ತಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಸಂಸ್ಕೃತ ವಿಭಾಗದ ಮಾಜಿ 
ಮುಖ್ಯಸ್ಥರಾದ ಡಾ|| ಕೆ. ಕೃಷ್ಣ ಮೂರ್ತಿ ಅವರು ಬಿಡುಗಡೆ ಮಾಡಿದರು. 


ಶ್ರೀ ಶ್ರೀಗಳವರ ವಜ್ರಮಹೋತ್ಸವ ಪ್ರತಿಷ್ಠಾನದ ಅಧ್ಯಕ್ಷರಾದ ಖ್ಯಾತ ನೇತ್ರ 
ದಾನಿ ಡಾ | ಎಂ . ಸಿ ಮೋದಿ, ರಾಜ್ಯ ಸಭಾ ಸದಸ್ಯ ಶ್ರೀ ಜಯದೇವಪ್ಪ , 
ವಿಧಾನ ಪರಿಷತ್ ಸದಸ್ಯರುಗಳಾದ ಶ್ರೀ ವೀರಭದ್ರಪ್ಪ , ಶ್ರೀ ಟಿ . ನಾರಾಯಣಸ್ವಾಮಿ 
ವಜ್ರ ಮಹೋತ್ಸವ ಸಮಿತಿ ಕಾವ್ಯಾಧ್ಯಕ್ಷ ಶ್ರೀ ಬಿ . ಎಸ್ . ಮುದ್ದಪ್ಪ , ಅನೇಕ 
ಹರಗುರು - ಚರಮೂರ್ತಿಗಳು ಮತ್ತು ಜಿಲ್ಲಾಧಿಕಾರಿ ಶ್ರೀ ಡಿ. ಸತ್ಯಮೂರ್ತಿ 
- ಜಿಲ್ಲಾ ಪರಿಷತ್ ಮುಖ್ಯ ಕಾರೈದರ್ಶಿ ಶ್ರೀಮತಿ ಅಮಿತಾಪ್ರಸಾದ್ ಮುಂತಾದವರು 
ಉಪಸ್ಥಿತರಿದ್ದರು. 

ಗುರುಕುಲದ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆರಂಭವಾದ - 
ಸಮಾರಂಭದಲ್ಲಿ ಶ್ರೀಮಠದ ವಿಶೇಷಾಧಿಕಾರಿಗಳಾದ ಶ್ರೀ ಕೆ. ಎಂ . ರೇವಣಸಿದ್ದಯ್ಯ 
ಸ್ವಾಗತಿಸಿದರು , ಕ. ಸಾ . ಪರಿಷತ್ತಿನ ಕಾರ್ಯದರ್ಶಿಗಳಾದ ಶ್ರೀ ಗೊ . ರು . ಚನ್ನಬಸಪ್ಪ 
ಕಾರಕ್ರಮ ನಿರೂಪಿಸಿದರು, ಶ್ರೀ ಹೆಚ್ . ವಿ . ವೀರಭದ್ರಯ್ಯ ವಂದಿಸಿದರು . 


ಪ್ರಾರಂಭದಲ್ಲಿ ಪೂಜ್ಯರು ಹಾಗೂ ಮುಖ್ಯ ಮಂತ್ರಿ ಶ್ರೀ ಬಂಗಾರಪ್ಪನವರನ್ನು 
ಮತ್ತು ಇತರ ಗಣ್ಯರನ್ನು ಸಮಾರಂಭಕ್ಕೆ 85 ಪೂರ್ಣ ಕುಂಭಗಳನ್ನು ಹೊತ್ತ 
ಶ್ರೀ ಮಠದ ಶಿಕ್ಷಕ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿನಿಯರು ಮತ್ತು ಖ್ಯಾತ ಜಾನಪದ 
ಕಲಾವಿದ ಶ್ರೀ ಎಚ್ . ಎಸ್ . ನೀಲಕಂಠಯ್ಯನವರ ವೀರಭದ್ರ ನೃತ್ಯ ತಂಡ 
ದವರೊಂದಿಗೆ ವೇದಿಕೆಗೆ ಕರೆತರಲಾಯಿತು. 


( ಸಂಜೆ 5 ಘಂಟೆಗೆ ಶಿವಾನುಭವಗೋಷ್ಠಿಯನ್ನು ಪರಮಪೂಜ್ಯ ಶ್ರೀ ಶ್ರೀ 
ಶಿವಕುಮಾರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಏರ್ಪಡಿಸಿತ್ತು . ಬೆಂಗಳೂರಿನ ಶ್ರೀ 
ಬೇಲಿಮಠದ ಪರಮಪೂಜ್ಯ ಶಿವಾನ ಭವ ಚರಮೂರ್ತಿ ಶ್ರೀ ಶ್ರೀ ಶಿವರುದ್ರಸ್ವಾಮಿಗಳು 
ಅಧ್ಯಕ್ಷತೆ ವಹಿಸಿದ್ದರು . ಕ. ವಿ ವಿ. ನಿಲಯದ ನಿವೃತ್ತ ಪ್ರಾಧ್ಯಾಪಕ ಡಾ . ಕೆ . 
ಕೃಷ್ಣಮೂರ್ತಿಗಳು, ಕ. ಸಾ . ಪ ಅಧ್ಯಕ್ಷ ಪ್ರೊ | ಜಿ. ಎಸ್ . ಸಿದ್ದಲಿಂಗಯ್ಯನವರು 
ಮತ್ತು ಕ. ವಿ. ವಿ, ಪ್ರಾಧ್ಯಾಪಕರಾದ ಡಾ | ಗುರುಲಿಂಗಕಾಪಸೆ ಅವರುಗಳು ಉಪನ್ಯಾಸ 
ನೀಡಿದರು. ಅಧ್ಯಕ್ಷ ಪೀಠದಿಂದ ಶ್ರೀ ಶಿವರುದ್ರಸ್ವಾಮಿಗಳು ಈ ಮೇಲಿನ ವಿದ್ವಾಂಸರು 
ಗಳು ನೀಡಿದ ವಿವಿಧ ವಿಷಯಗಳನ್ನು ಕ್ರೋಡಿಕರಿಸಿ ಸಮಾರೋಪಭಾಷಣ ನೀಡಿದರು. 
ಸವ ಸಮಾರಂಭಕ್ಕೆ ವಿವಿಧ ಭಾಗಗಳಿಂದ 25 ಸಹಸ್ರಕ್ಕೂ ಹೆಚ್ಚು 
ಭಕ್ತಾಭಿಮಾನಿಗಳು ಸಮಾವೇಶ ಗೊಂಡಿದ್ದು ಶೋಭೆತಂದಿತ್ತು . 
ಏಪ್ರಿಲ್ - 1992 

51 


wwwmmmmmmmmmmmmmmmm 

ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ .. 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


( ಕಸ್ತೂರಿ' 
ಬಾರ್ ಸೋಪ್ 


' ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ತ ತಾ ತ ಕ ರು : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


AAAAAAAAAAAA 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿಧ್ಯಮಯಆಟ,ವಸತಿ,ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ 


CeNanjundeswaroi 


ಹೊಟೇಲ್ಶ್ರೀನಂಜುಂಡೇಶ್ವರಊಟ,ವಸತಿಮತ್ತು 

ಉಪಹಾರಮಂದಿರ,ಬಿ 
. 
ಹೆಚ್ 
, 
ರಸ್ತೆ 
, 
ತುಮಕೂರು 
- 
k 

ದೂರವಾಣಿ|8597,2373,2577 


1 
Hotel 
Shree 
No 


ಶ್ರೀನಂಜುಂಡೇಶ್ವರ 

ಬೇಕರಿ1ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿಚಿಕ್ಕಪೇಟೆತುಮಕೂರು-1ದೂರವಾಣಿ:8077 


SRLNAMJUNDLIWA 


SRLS 
. 


ENERG 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ತುಮಕೂರಿನಲ್ಲಿ 
ಉತ್ತರ 
ಭಾರತದ 
ಶೈಲಿಯ 
ಊಟಉಪಹಾರಗಳ 
ಶ್ರೇಷ್ಠ 
ದರ್ಜೆಯ 
ರೆಸ್ಟೋರೆಂಟ್ಬಿಹಚ್,ರಸ್ತೆ,ತುಮಕೂರು.|ದೂರವಾಣಿ 
: 
2677 


ಶ್ರೀನಂಜುಂಡೇಶ್ವರಸ್ವೀಟ್ಸ್ಎಲ್ಲಾವಿಧವಾದಸಿಮತ್ತುಖಾರತಿಂಡಿಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಆಶೋಕ 
ರಸ್ತೆ 
ತುಮಕೂರು 
- 
|ದೂರವಾಲ 
: 
2017 


@ಸ್ಟಾಪನೆ:1915| 

ತಂತಿ:“ಹ್ಯಾಪಿಮೂನ್'” ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


MSRAWC 

TOSAMDOVOTSES 


ದಳವಾರ 


MSHAVALARAWCENSESTICK 

TOCELUGNTTHEALANINO 


“ SIDDGANGA " MONTHLY 


4 


) 


_ _ 3 - ಲಿಂಗಸಗಸಾ ಮಿ ಮುದ ಣಾಲಯ , ಶ್ರೀ ಸಿದ ಗಂಗಾ ಕೇತ . 


MYSORELILLYBO 

REGD.No.265774 SASAPPAHighClassPerfumer, 08.AVENUEROAD,BANGALORE2D) 


- 


ONE 


HAPPY-MOONSPECIALBATHI 


ಪ್ರಖ್ಯಾತವಾದ ಅಪರಿಮಳದಶಾಂಗ ೦ದೂಪದಕೊಡ ಅವಿಭೂತಿ ಇಹವನಸಾಮಗ್ರಿಗಳ ತಯಾರಕರು 

ಶಿವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. *ಫೋನ್:ಅಂಗಡಿ-28009ಮನೆ-224623. 

ವೈ,ಬಸಪ್ಪ:206,ಅವೆನ್ಯೂರೋಡ್,ಬೆಂಗಳೂರು-560002 


MARK 


TRADE 


Reg. No. KRNQ- 9 


KAPP 


PERE 


BAN 


FUMER 


© 


A 


BALO 


| 


ಶಿವಗಂಗಾ 


ಪುಟ - 28 


ಸಂಚಿಕೆ - 5 


ಮೇ - 1992 


ಸದಲ್ಲಿ 


ಅಡ್ಡಬಳ್ಳಾಪುರದಲ್ಲಿ ನೆರವೇರಿದ( 13 -5 -92) ಗ್ರಾಮಾಂತರ ಬಸವಜಯಂತಿ ಸಂದರ್ಭದಲ್ಲಿ 
ರಶೈವ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಪೂಜ್ಯ ಶ್ರೀ ಶ್ರೀಗಳ 

ಂದಿಗೆ ಬಿ ಜೆ . ಸಿ . ಅಧ್ಯಕ್ಷ ಶ್ರೀ ಬಿ .ಎಸ್ . ಯಡಿಯೂರಪ್ಪ , ರಾಜ್ಯ ಸಚಿವ ಶ್ರೀ ಟಿ. ಎನ್ . 
ಅಜುನಾಥ್ , ಜನತಾದಳ ಅಧ್ಯಕ್ಷ ಜೆ. ಹೆಚ್ . ಪಟೇಲ್ , ಬೇಲಿಮಠದ ಶ್ರೀ ಶ್ರೀ ಶಿವರುದ್ರ 
ಮಿಗಳು ಮತ್ತು ಶಾಸಕರಾದ ಶ್ರೀ ಆರ್ .ಎಲ್ . ಜಾಲಪ್ಪನವರು ಉಪಸ್ಥಿತರಿದ್ದಾರೆ. 


ಪ್ರಕಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ. 

ಸಿದ್ಧಗಂಗಾ ಷೇತ್ರ, 


ಅ ಭಿ ನ ೦ ದ ನೆ 


ಕರಕ 


ದಿನಾಂಕ 10 - 5 - 92 ರಂದು ನಡೆದ ಚುನಾವಣೆಯಲ್ಲಿ ಕನ್ನಡ 


ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಗೊ . ರು. 
ಚನ್ನಬಸಪ್ಪನವರಿಗೆ ( ಸಿದ್ದಗಂಗಾ ' ತುಂಬು ಹೃದಯದ 
ಅಭಿನಂದನೆಗಳನ್ನು ಸಲ್ಲಿಸಲು ಸಂತೋಷಿಸುತ್ತದೆ. ವಿನನ್ನು 
ಸ್ವಭಾವದ, ಸರಳ ಜೀವಿಗಳಾದ, ಕಾರ್ಯಕ್ಷಮತ್ವಕ್ಕೆ ಇನ್ನೊಂದು 
ಹೆಸರಾದ ಸಂಘಟನಾ ಚತುರರಾದ ನಗೆಮುಖದ, ತೆಳುದೇಹಿ. 
ಗಳಾದ, ಶುಭ್ರ ಖಾದಿಧಾರಿ ಚನ್ನಬಸಪ್ಪನವರ ಸೇವಾವಧಿಯಲ್ಲಿ 
ಕನ್ನಡ ಸಾಹಿತ್ಯ ಪರಿಷತ್ತು ಜನಪರವಾದ ಕಾರ್ಯಕ್ರಮಗಳನ್ನು 
ಹಮ್ಮಿ ಕೊಳ್ಳುವುದರ ಮೂಲಕ ಸಾಹಿತ್ಯಾಭಿಮಾನಿಗಳೆಲ್ಲರ 
ಪ್ರೀತಿಗೌರವಗಳಿಗೆ ಪಾತ್ರವಾಗಲಿ ಎಂದು ಹಾರೈಸುತ್ತದೆ 
- ಸಿದ್ದಗಂಗಾ ³. 


ಸಿದ್ದಗಂಗಾ 


ಸಂಪುಟ - 28. 


ಸಂಚಿಕೆ - 5 , 


ಮೇ - 1992 , 


ಶ್ರೀ ಸಿದ್ಧಗಂಗಾ ಗುರುಕರುಣ ತ್ರಿವಿಧಿ 
ಆಕಾಶದ ತಾರೆಗಳ ಎಣಿಸ ಬಲ್ಲವರುಂಟೆ 
ಕಾಕು ಜನಗಳ ನುಡಿಗೆ ಮಿತಿಯುಂಟಿ| ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 

S8 $$ $ $ 
ನಿಮ್ಮ ಚರಣವ ಮುಟ್ಟಿ ಭವಗೆಟ್ಟೆ ನೆಲೆ ತಂದೆ 
ನಿಮ್ಮ ನುಡಿ ಕೇಳಿ ಬದುಕಿದೆ ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

$ $ $ $ $ 8 
ಪರಮ ಪುರುಷಾಕಾರ ಪರಮಾನಂದ ರೂಪ 
ಪರಮಾತ್ಮ ಲಿಂಗವೆ ನನ್ನ ತಂದೆ 1 ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು. | 


ಹೆಚ್ . ವಿ . ವೀರಭದ್ರಯ್ಯ . 


RAFACTOR RAKHIRTSKIE 
ಎ ಲೇಖನ 


ಲೇಖಕರು 


ಪುಟ 


* ಶ್ರೀವಾಣಿ 


* ಶ್ರೀ ಸಿದ್ದಲಿಂಗೇಶ್ವರ ವಚನ 


* ಸಂಪಾದಕೀಯ 
* ಪಕ್ವವಾಯಿತು ಹನ್ನೆರಡು ವರುಷಕೆ ಬಸವಣ್ಣ ಹಣ್ಣು 

ವಿದ್ವಾನ್ ಎಂ . ಮಾಧವ 

ಗರದ 
* ವಿಜ್ಞಾನ ಮತ್ತು ಆಧ್ಯಾತ್ಮ 

21 
ಎಚ್ . ಎಸ್ . ನರಸಿಂಹಜೀಯರ್ , 


A 


* ಬಸವ ತತ್ವ ರತ್ನಾಕರ 


25 


ಮೋಟಗಿ ಮಲ್ಲಿಕಾರ್ಜುನ 
ಜೆ. ಶಾರದ ರಾಜಶೇಖರ್ 28 


* ಪೂರ್ವಾಗ್ರಹ 


* ಮಾನಸಿಕ ಶಕ್ತಿಗಳು 


ದೇವೇಂದ್ರಪ್ಪ ಮ . ಬಡಿಗೇರ 


* ವಿಶ್ವಶಾಂತಿ ಕಾಪಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರಗಳು 

ಡಾ|| ಎಂ . ಬಿ. ಕೃಷ್ಣನ್ 


* ಶ್ರದ್ದಾಂಜಲಿ 


* * ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ . ೧೯ 

ಬಿ. ಎಸ್ , ಕೃಷ್ಣಮೂರ್ತಿ 
* ಗಾಂಧೀಜಿ ಮತ್ತು ಕ್ರಿಕೆಟ್ - ಬಿ . ಸುಬ್ರಾಯ ಅಡಿಗ 41 
* ಗ್ರಾಮಾಂತರ ಬಸವಜಯಂತಿ ಹೆಚ್ ವಿ. ವೀರಭದ್ರಯ್ಯ 43 


QCARTASKS .CTRA Bakpl 


ಶ್ರೀವಾಣಿ 
ಅಪೂರ್ವ ರತ್ನ ; 


ದಯಾಮಯನಾದ ಭಗವಂತ ನಮಗೊಂದು ಅಪೂರ್ವರತ್ನವನ್ನು ಕೊಟ್ಟಿದ್ದಾನೆ. 
ಆ ರತ್ನದ ಬೆಲೆ ಕಟ್ಟಲಾಗದು. ಅದೊಂದು ಅಮೂಲ್ಯ ವಿಶೇಷ. ಅದರ ಬೆಲೆಯನ್ನು 
ತಿಳಿಯುವುದೇ ಮನುಷ್ಯ ಜನ್ಮದ ಉದ್ದೇಶ. ಅಂಥರತ್ನ ದಬೆಲೆ ತಿಳಿಯಲಾರದೆ ನಾವಿಂದು 
ವ್ಯರ್ಥ ಜೀವನ ನಡೆಸಿದ್ದೇವೆ. ಕಪಿಯ ಕೈಗೆ ಸಿಕ್ಕಿದ ರತ್ನದಂತಾಗಿದ್ದೇವೆ. ಕಪಿಗೆ 
ರತ್ನದ ಬೆಲೆ ತಿಳಿಯದು ತನ್ನ ಕೈಗೆ ಸಿಕ್ಕಿದ ರತ್ನವನ್ನು ಸುತ್ತ ಮುತ್ತ ತಿರುಗಿಸಿ ನೋಡು 
ತದೆ. ನೆಕ್ಕಿ ನೋಡುತ್ತದೆ. ಮೂಸಿನೋಡುತ್ತದೆ. ಕೊನೆಗೆ ಕಚ್ಚಿ ನೋಡುತ್ತದೆ. 
ಇಷ್ಟಾಗಿಯೂ ರತ್ನದ ಬೆಲೆ ಅದಕ್ಕೆ ತಿಳಿಯದು. ಕೊನೆಗೊಮ್ಮೆ ದೂರಕ್ಕೆ ಎಸೆದು 
ಬಿಡುತ್ತದೆ. ರತ್ನದ ಸಾರ್ಥಕತೆಯಿರುವುದು ಅದರ ಬೆಲೆ ತಿಳಿದು ಗೌರವಿಸಿದಲ್ಲಿ ತಾನೆ ? 
ಹಾಗಾದರೆ ಆ ಅಪೂರ್ವವಾದ ರತ್ನವಾದರೂ ಯಾವುದೆಂಬುದನ್ನು ಸ್ವಲ್ಪ 
ಆಲೋಚಿಸೋಣ. ಅದು ಬೇರಾವುದೂ ಅಲ್ಲ ಅಮೂಲ್ಯವಾದ ಮಾನವ ಜನ್ಮ 
ಅಪೂರ್ವವಾದ ಅವಕಾಶಲಭ್ಯವಾದಾಗ ಅದರ ಪೂರ್ಣೋಪಯೋಗವನ್ನು ಮಾಡಿ 
ಕೊಳ್ಳಬೇಕು. “ ಮಾನವ ಜನ್ಮ ದೊಡ್ಡದು ಆದ ಹಾನಿಮಾಡಲುಬೇಡಿ ಹುಚ್ಚಪ್ಪ 
ಗಳಿರಾ ” ಎನ್ನುತ್ತಾರೆ ಪುರಂದರದಾಸರು, “ ನರಜನ್ಮವತ್ಯಧಿಕ ” ವೆಂದಿದ್ದಾರೆ ಶಿವಯೋಗಿ 
ಗಳು “ ಮಾನವಜನ್ಮ ಹುಟ್ಟಿಬರುವುದೇ ದುರ್ಲಭ” ಎನ್ನುತ್ತಾರೆ ಕಡಕೊಳದ ಮಡಿ 
ವಾಳಪ್ಪನವರು. ಸೃಷ್ಟಿಯಲ್ಲಿ ಅತ್ಯಂತ ಸುಂದರವಾದುದು ಮನುಷ್ಯ ಸೃಷ್ಟಿ ಎಂದಿದ್ದಾರೆ 
ಅನುಭಾವಿಗಳು, ಮಾನವನಾಗಿ ಹುಟ್ಟುವ ಮುನ್ನ “ ಬಾರದ ಯೋನಿಗಳಲಿ ಬಂದೆ 
ಬಂದೆ ” ಎಂಬ ಅಕ್ಕನವರ ಪ್ರಾರ್ಥನಾವಾಣಿ ಇಲ್ಲಿ ನೆನಪಾಗುತ್ತದೆ. ಕಲ್ಲಾಗಿ, 
ಮಣ್ಣಾಗಿ, ಗಿಡವಾಗಿ, ಮರವಾಗಿ, ಕ್ರಿಮಿಯಾಗಿ, ಕೀಟನಾಗಿ ಪಶುವಾಗಿ , ಪಕ್ಷಿಯಾಗಿ 
ಪ್ರಾಣಿಯಾಗಿ, ಜನ್ಮವೆತ್ತಿದ ನಂತರ ಕೊನೆಯದಾಗಿ ಮನುಷ್ಯರಾಗಿ ಹುಟ್ಟಿದ ಅನನ್ಯ 
ಪುಣ್ಯ ನಮ್ಮದಾಗಿದೆ. ಇಂಥಮನುಷ್ಯ ಜನ್ಮವೆಂಬ ರತ್ನ ನಮ್ಮದಾಗಿರುವಾಗ ಅರಿತು 
ಬಾಳಬೇಕು. ಪ್ರಪಂಚ ಧರ್ಮವನ್ನು ತಿರಸ್ಕರಿಸದಂತೆ ವ್ಯಕ್ತಿತ್ವದ ವಿಕಾಸದೊಂದಿಗೆ 
ಸಮಷ್ಟಿಯ ವಿಕಾಸಕ್ಕೂ ಸಹಕಾರಿಯಾಗಿ ಬಾಳುವ ಹಂಬಲ ನಮ್ಮದಾಗಬೇಕು. 
“ ಭೂಮಿ ನಿನ್ನದಲ್ಲ, ಹೇಮ ನಿನ್ನ ದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು 
ಜ್ಞಾನರತ್ನ ” ಎಂಬುದನ್ನು ತಿಳಿದುಜೀವಿಸಬೇಕು. ವ್ಯಕ್ತಿ ತನ್ನಲ್ಲಿ ಹುದುಗಿರುವ ವಾಕ್ 
ಶಕ್ತಿ , ಇಚ್ಛಾಶಕ್ತಿ , ಕ್ರಿಯಾಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು “ ಪರೋಪ 
ಕಾರಾರ್ಥ ಮಿದಂ ಶರೀರಂ” ಎಂದು ಬಾಳಿದಾಗ ಲಭ್ಯವಾದ ಅವಕಾಶವನ್ನು ಸಾರ್ಥಕ 
ಮಾಡಿ ಕೊಂಡಂತಾಗುತ್ತದೆ. 


ಶ್ರೀಮದುದ್ದಾನೇಶ್ವರ ಶತಕಂ ( ಮುಂದುವರೆದುದು) 

- ಜಿ ವಿ . ರಾಜಶೇಖರಯ್ಯ , 
ಕಳ್ಳಕಾಕರ ಕಾಯ್ತ ದೇವನೆ 
ಒಳ್ಳೆಯವನೊಳಗಡಗಿ ಕೊಂಡಿಹ 
ಕಳ್ಳ ಬೆಳ್ಳರ ನಡುವೆ ಭಾವವೇ ಪೀಠವಾಗಿರಲೂ | 
ಎಳ್ಳು ಮೊನೆಮೇಲ್ಮುಳ್ಳು ಕೊನೆಯೊಳು 
ಪೊಳ್ಳು ದೊಗರೊಳಗಿರುವ ಮಾಯೆಯ 

ಕಳ್ಳ ಹೊಳೆಯುವ ಜೀಯ ಉದ್ದಾನೇಶದಯವಾಗೋ || 
ಕೊಟ್ಟು ಹುಟ್ಟಿದೆ ಅನ್ಯರರ್ಥಕೆ 
ಕುಟ್ಟಿಕೊಂಡಳುತಿರುವೆ ಪೂರ್ವದಿ 
ಕೊಟ್ಟು ಕರೆಯದೆ ತಾನೆಬರುವಾಭಾಗ್ಯವಿರದಿರಲೂ | 
ಇಟ್ಟಧನವನು ಕದಿಯಿದೆವರು 
ಕೊಟ್ಟಧನವೇಗಂಟು ನಿನ್ನಡಿ 
ಗಿಟ್ಟಮನಧನಜೀಯ ಉದ್ದಾನೇಶದಯವಾಗೋ || 

ಮಿತ್ರರೆಲ್ಲರು ಕೂಡಿ ಕಾಶೀ 
ಕ್ಷೇತ್ರಯಾತ್ರೆಗೆ ಹೊರಡು ತೊಡವೆಸು 
ಸೂತ್ರವಾಗಿರಲಾಪನೆಡೆಯಿಡುವಂತೆ ಕೈವಲ್ಯ 
ಯಾತ್ರಿಕರು ಸುಖದುಃಖದಾಸಿ ಪ 
ಮಿತ್ರಗುರು ಪದಕ್ಕೊಪ್ಪಿಸಲು ಸುಖ 

ಪಾತ್ರರಾಗದೆ ಜೀಯ ಉದಾನೇಶದಯವಾಗೊ | | 
ಲಿಂಗನೋಟದೆ ಲಿಂಗದಾಯುವು 
ಜಂಗಮಾರ್ಚನೆ ಜಂಗಮಾಯುವು 
ಪಿಂಗದಾಗುರುಕರುಣದಿಂದಾಗುರುವಿನಾಯುಷವೂ | 
ಭಂಗವಿರಹಿತರಪ್ಪಗುರುಚರ 
ಲಿಂಗಸಂಗಗೆ ವರಕ್ರಿಯಾಯುಷ 
ಸಂಗವನ್ನೋಲು ಹರಸುತುದಾನೇಶ ದಯವಾಗೋ 

ಅಂಗಡಿಯೊಳಿರ ಕಾಣಕಣ್ಣಿಗೆ 
ಭಂಗವಿರಹಿತ ಜನನಮಠಣದಿ 
ಲಿಂಗರೂಪನು ಹೆಣ್ಣು ಗಂಡುಬತನವಿಲ್ಲಾ . 
ಸಂಗರಹಿತನು ಸಕಲರೊಳಗಿಹ 
ಮಂಗಳಾಂಗನು ಲಿಂಗರೂಪತಿ 
ದಂಗ ಪರಶಿವ ಜೀಯ ಉದ್ದಾನೇಶದಯವಾಗೋ !! 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಎನ್ನ ಪ್ರಾಣದೊಳಗೆ ಹೂಳಿರ್ದ ಪರಮ ಕಳೆಯ ತೆಗೆದು 
ಶಿವಲಿಂಗಮೂರ್ತಿಯಮಾಡಿ ಎನ್ನ ಕರಸ್ಥಲಕ್ಕೆ ಕೊಟ್ಟನಯ್ಯಾ ಶ್ರೀಗುರು. 
ಆ ಲಿಂಗವು ಸರ್ವಾವಸ್ಥೆಯಲ್ಲಿಯೂ ಅಂಗವಬಿಟ್ಟು ಅಗಲಲಾರದು ಎಂದು 
ನಿರೂಪಿಸಿದನಯ್ಯಾ ಶ್ರೀಗುರು. ಇದು ಕಾರಣ, ಅಂಗವಬಿಟ್ಟು 

ಲಿಂಗ ನಿಮಿಷಾರ್ಧವಗಲಿದಡೆ 
ನಾಯಕನರಕ ತಪ್ಪದಯ್ಯಾ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ ! 

ಪರಶಿವನೇ ಗುರುರೂಪದಿಂದ ಬಂದು ಶಿಷ್ಯನಿಗೆ ದೀಕ್ಷೆಮಾಡಿ ಅವನಕೈಯಲ್ಲಿ 
ಪೂಜಿಸಲು ಇಷ್ಟಲಿಂಗವನ್ನು ದಯಪಾಲಿಸುವನಷ್ಟೆ ! ಶ್ರೀಗುರುವು ಶಿಷ್ಯನ ಕರಸ್ಥಲಕ್ಕೆ 
ಕರುಣಿಸಿಕೊಟ್ಟ ಇಷ್ಟಲಿಂಗವು ಕೇವಲ ಕಲ್ಲಿನ ಸ್ಕೂಲಗೋಲಕವಲ್ಲ. ಶಿಷ್ಯನ ಪ್ರಾಣಾಂತ 
ರ್ಗತವಾದ ಚಿತ್ನಲೆಯನ್ನೇ ಗುರುವು ತನ್ನ ಏಕಾಗ್ರ ಚಿತ್ರದ ಅನಿಮಿಷ ದೃಷ್ಟಿಯ 
ಸಮ್ಮೋಹನ ಶಕ್ತಿಯಿಂದ ಶಿಷ್ಯನ ಮಸ್ತಕದ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಸೆಳೆದು 
ಮೂರ್ತಿಗೊಳಿಸಿ ಕರುಣಿಸಿದ ಶಿವಲಿಂಗವದು. ಅದು ಆಗಲುವುದೆಂದರೆ ಪ್ರಾಣಹೋದಂತೆ. 
ಇಷ್ಟಲಿಂಗವೆಂಬುದು ತನ್ನ ನಿಜಸ್ವರೂಪದ ಅರಿವಿನ ಕುರುಹು. ಅಂತೆಯೇ ಆತ್ಮ . 
ಸ್ವರೂಪದ ಎಚ್ಚರವು ಎಂದೆಂದಿಗೂ ಆಭಾದಿತವಾಗಿರಲು ತನ್ನ ಮೈ ಮನ ಭಾವ 
ಇವುಗಳಿಂದ ಎಷ್ಟೋ ಅಗಲದಂತೆ ಲಿಂಗವನ್ನು ಧರಿಸಿಕೊಳ್ಳಬೇಕಾಗುವುದು . ಇಷ್ಟಲಿಂಗದಲ್ಲಿ 
ಅನಿಮಿಷದೃಷ್ಟಿನೆಟ್ಟು, ದೃಷ್ಟಿ ದೋಷವು ನಷ್ಟವಾಗುತ್ತಲೇ ಮೊದಲು ಕಷ್ಟ ಮಯವಾಗಿ 
ತೋರುತ್ತಿದ್ದ ಸೃಷ್ಟಿಯೆಲ್ಲವೂ ಶ್ರೇಷ್ಠ ನಂದನವನವಾಗಿ ಕಾಣಹತ್ತುವುದು . “ ಸರ್ವಂ 
ಲಿಂಗಮಯಂ ಜಗತ ” ಎಂಬ ಅನುಭವವು ಮೂಡಿಬರುವುದು. 

ಲಿಂಗವಂತನ ನಡೆನುಡಿಗಳೆಲ್ಲ ಲಿಂಗಮಯವೇ ಆಗುವವು. ಅಂಗಗುಣಗಳನ್ನೆಲ್ಲ 
- ಹೋಗಲಾಡಿಸಿ ಲಿಂಗಗುಣಗಳನ್ನು ತನ್ನಲ್ಲಿ ತುಂಬಿಕೊಳ್ಳುವುದೇ ಲಿಂಗಪೂಜೆಯ 
ಮಹೋದ್ದೇಶ. ಅದನ್ನು ಸಾಧಿಸಲು ಲಿಂಗವನ್ನು ನಿರಂತರ ಅಂಗದ ಮೇಲೆ ಧರಿಸ. 
ಬೇಕಾಗುವುದು, ಒಂದು ನಿಮಿಷವಾದರೂ ಲಿಂಗವು ಅಂಗವನ್ನು ಬಿಟ್ಟಗಲಿದರೆ ಪುನಃ 
ತಾಯಿಗರ್ಭ ವಾಸರೂಪವಾದ ನಾಯಕನರಕ ತಪ್ಪದು. ಜೀವನದ ಪರಮಾದರ್ಶನವನ್ನು 
ಸಾಧಿಸುವುದಕ್ಕೆ ಇಷ್ಟಲಿಂಗವು ಎಷ್ಟು ಶ್ರೇಷ್ಠ ಉಪಾಯವಾಗಿರುವುದೆಂಬುದನ್ನು ಇಲ್ಲಿ 
ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ, 
ಕೃಪೆ - ತೋಂಟದ ಶ್ರೀ ಸಿದ್ದಲಿಂಗ ಶಿವಯೋಗೀಶ್ವರರು ನಿರೂಪಿಸಿದ ಷಟ್‌ಸ್ಥಲ ಜ್ಞಾನಸಾರಾಮೃತ 
ಪ್ರಕಾಶಕರು : - ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸೇವಾಸಂಘ, ಎಡೆಯರು ಗದಗ, 


ಲೇಖಕರಲ್ಲಿ ಮನವಿ 


ಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ | ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 
ಎಂ . ರೇಣುಕಾರಾಧ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 

ಬಿ. ವೀರಭದ್ರಯ್ಯ 


6 ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ ! ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ, 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು: 


ಜಾಹೀರಾತು ವಿಭಾಗ 
ಸಿ . ಬಿ . ಶಂಕರಪ್ಪ 


- ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 


66 ಸಂಪಾದಕರು ” 
< ಸಿದ್ದ ಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ : 
ತುಮಕೂರು ಜಿಲ್ಲೆ -572104 . 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 ರೂ 


ಸಂಪಾದಕೀಯ 
ಅಖಿಲ ಭಾರತ ವೀರಶೈವ ಮಹಾಸಭೆ - 21 ನೇ ಅಧಿವೇಶನ 
ವೀರಶೈವ ಸಿದ್ದಾಂತ ಕರ್ನಾಟಕ ಭಾರತಕ್ಕೆ ಕೊಟ್ಟ ವಿಶಿಷ್ಟ ಕೊಡುಗೆ - 
ಹೀಗೆಂದವರು ಬಂಗಾಳದ ಘನವಿದ್ವಾಂಸರಾದ ಡಾ || ಸುನೀತಕುಮಾರ ಚಟರ್ಜಿಯವರು 
ಕರ-ಉರ ಶಿರಗಳ ಸಮನ್ವಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡ ವಿಶಿಷ್ಟ ಧರ್ಮ 
ವಾದ ವೀರಶೈವ ಅಷ್ಟಾವರಣ , ಪಂಚಾಚಾರ , ಷಟ್‌ಸ್ಥಲಗಳ ಮುಖೇನ ಮಾನವೀ 
ಯತೆಯನ್ನು ಪ್ರತಿಪಾದಿಸಿದ ಹೆಗ್ಗಳಿಕೆಯನುಳ್ಳದ್ದು ' ಅನ್ಯರಿಗೆ ಅಸಹ್ಯಪಡ ' ದಂತೆ 
ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬವಿನಯವಾಣಿಯನ್ನೇ ಮಹಾ 
ಮಂತ್ರವಾಗಿ ಪರಿಭಾವಿಸಿ ಅರಳಿದ್ದು ವೀರಶೈವ ಧರ್ಮ. 
ಈ ವೀರಶೈವ ಧರ್ಮದ ಅನುಯಾಯಿಗಳ, ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ 
ಪರಮಪೂಜ್ಯ ಶ್ರೀ ಹಾನಗಲ್ ಕುಮಾರಸ್ವಾಮಿಗಳವರ ದೂರದೃಷ್ಟಿಯ ಫಲವಾಗಿ 
ರೂಪುತಾಳಿದ ಅಖಿಲಭಾರತ ವೀರಶೈವ ಮಹಾಸಭಾ ತನ್ನ 88ವರ್ಷಗಳ ದೀರ್ಘ 
ಇತಿಹಾಸದಲ್ಲಿ ಅನೇಕ ಸ್ಥಳಗಳಲ್ಲಿ ಮಹಾಸಭೆಗಳನ್ನು ನಡೆಸಿ ನಿರ್ಣಯಗಳನ್ನು ಕೈ 
ಗೊಂಡದ್ದು ಇದೀಗ ಚರಿತ್ರೆಯ ಪುಟಗಳಲ್ಲಿ ಕಾಣುವ ವಿಚಾರ . ಮಹಾಸಭೆಯ 
ಉದಯದ ದೆಸೆಯಿಂದಾಗಿ ಶಿಕ್ಷಣಸಂಸ್ಥೆ , ವೀರಶೈವ ಸಹಕಾರಿ ಬ್ಯಾಂಕುಗಳು ಪ್ರಾರಂಭ 
ವಾದವು. ಸಮಾಜದ ಜಾಗೃತಿಗೆ ಚಾಲನೆ ದೊರೆಯಿತು. ಕರ್ನಾಟಕ ದೊಡ್ಡ ಸಮಾಜ 
ವೆನಿಸಿದ ವೀರಶೈವಸಮಾಜ ತನ್ನ ಸಂಘಟನೆಯನ್ನು ಮಾಡುವಲ್ಲಿ ನಡೆದಿರುವ ಎಲ್ಲ 
ಪ್ರಯತ್ನಗಳೂ ಸ್ವಾಗತಾರ್ಹವೇ . ಆದರೂ ಸಂಘಟನೆಗೆ ಮಹಾ ತೊಡಕಾಗಿರುವ 
ಗುರು ವಿರಕ್ತರ ಮೇಲಾಟ ಸಮಾಜದ ದುರ್ದೈವ. ರಾಷ್ಟ್ರ ನಾಯಕ ಹಿರಿಯರಾದ ಶ್ರೀ 
ನಿಜಲಿಂಗಪ್ಪನವರು ಕೈ ಮುಗಿದು ಕೇಳುವಷ್ಟು ಸಮಾಜ ಒಳಪಂಗಡಗಳ ಅರ್ಬುದ 
ರೋಗಕ್ಕೆ ಸಿಕ್ಕಿ ನರಳುತ್ತಿರುವುದು ಅಭಿಮಾನಿಗಳೆಲ್ಲರ ತೀವ್ರ ನೋವಿಗೆ ಕಾರಣ . ವಿಚಾರ 
ವಂತರು, ಸಂಶೋಧಕರು, ಮುತ್ಸದ್ದಿಗಳು ಮೇಧಾವಿಗಳು, ವಿಜ್ಞಾನಿಗಳು , ಸಾಹಿತಿಗಳು 
ತಾಂತ್ರಿಕಜ್ಞರು, ನ್ಯಾಯವಾದಿಗಳು , ವೈದ್ಯರು ಪ್ರಾಧ್ಯಾಪಕರು, ವಿದ್ವಾಂಸರು , 
ಅನಭಾವಿಗಳು ತುಂಬಿರುವ ವೀರಶೈವಸಮಾಜ ಒಗ್ಗೂಡುವಲ್ಲಿ ವಿಫಲವಾಗಿರುವುದೆಂದರೆ 
ಅಭಿಮಾನ ಶೂನ್ಯತೆಯೇ ಕಾರಣವಲ್ಲದೆ ಬೇರಲ್ಲ . ಬುದ್ದಿಜೀವಿಗಳಂತೂ ದಂತಗೋಪುರದ 
ಸುಖವಾಸಿಗಳು, ಶ್ರಮ ಜೀವಿಗಳು ದೈನಂದಿನ ಬದುಕಿನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ 
ನರಳುತ್ತಿರುವವರು. ರಾಜಕೀಯ ಧುರೀಣರಿಗೆ ಗದ್ದುಗೆಯ ಮೋಹ, ಜನನಾಯಕರಿಗೆ 
ಸ್ವಾರ್ಥದ ಗೀಳು, ಧರ್ಮ ಗುರುಗಳದಂತೂ ತಾವುಶ್ರೇಷ್ಠ ಎಂಬ ಭಾವನೆ ಸಮಾಜ 
ವನ್ನು ಯಾರು ಕೇಳಬೇಕು. ಅಲ್ಲದೆ ಸಮಾಜವೆಂಬುದೊಂದು ಅಮೂರ್ತಶಬ್ದ ತಾನೆ 
ಕಣ್ಣಿಗೆಕಾಣದ ಕೈಗೆ ಎಟುಕದ ಪದ ಅದು. ಹೀಗಿರುವಾಗ ಅದರ ಬಗ್ಗೆ ಚಿಂತನೆಯಾರು 
ಮಾಡಬೇಕು. 
ಮೇ - 1992 


ದಿನಾಂಕ 10.11 .12 ರ ಮೇ ತಿಂಗಳಲ್ಲಿ ಬೆಳಗಾವಿ ನಗರದಲ್ಲಿ ನಡೆದ ಅಖಿಲ. 
ಭಾರತ ವೀರಶೈವ ಮಹಾಸಭೆಯಲ್ಲಿ ನಡೆದ ವಿದ್ಯಮಾನಗಳಂತೂ ಸಮಾಜದ ಅಭಿ. 
ಮಾನಿಗಳಿಗೆ ನೋವನ್ನುಂಟು ಮಾಡಿರುವುದು ಸತ್ಯಕ್ಕೆ ದೂರವಾದುದಲ್ಲ. ನಾಡಿನ 
ಪತ್ರಿಕೆಗಳ ತುಂಬ ಬಿತ್ತರವಾದ ಸುದ್ದಿ ಯನ್ನೋದಿದ ವಿಚಾರವಂತ ಚಿಂತಿಸುವಂn 
ತಾಗಿದೆ . ಇಂದು ಮತ ಸ್ಥಾಪನೆಯನ್ನು ಕುರಿತು ಎದ್ದಿರುವ ವಿವಾದದಿಂದ ಆಗುವ 
ಪ್ರಯೋಜನವಾದರೂ ಏನು? ಸಹಸ್ರಾರು ವೀರಶೈವ ಯುವಕರು ನಿರುದ್ಯೋಗಿಗಳಾಗಿ 
ಬೀದಿ ಬೀದಿಗಳಲ್ಲಿ ತುತ್ತು ಅನ್ನಕ್ಕಾಗಿ ಅಲೆಯುತ್ತಿರುವಾಗ ವೀರಶೈವಮತವನ್ನು ಸ್ಥಾಪಿ 
ಮಹಾನುಭಾವರನ್ನು ಕುರಿತು ಚರ್ಚೆಯಾಗಬೇಕೆ ? ( ಅನ್ನಕೊಡು, ಬಟ್ಟೆಕೊಡು, ಕಟ್ಟಿ, 
ಕೊಡು ಮನೆಗಳನು '- ಎಂಬ ಕವಿವಾಣಿ ಮಹಾಸಭೆಗೆ ಮೊದಲು ಗಮನಕ್ಕೆ ಬರಬೇಕು... 
ಹೀಗೆಂದ ಮಾತ್ರಕ್ಕೆ ಮಹಾಸಭೆ ಏನು ಕ್ರಿಯಾತ್ಮಕ ಕಾರ್ಯಗಳನ್ನು ಮಾಡಿದೆ 
ಇಲ್ಲವೆಂದು ಇದರರ್ಥವಲ್ಲ. ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ 
ಅದಕ್ಕಾಗಿ ಮಹಾಸಭೆಗೆ ಕೃತಜ್ಞತೆಯ ಶರಣಾರ್ಥಿಗಳೂ ಸಲ್ಲಬೇಕು. ಹಾಗೆಯೇ 
21 ನೆಯ ಮಹಾಸಭೆಯಲ್ಲಿ ಕೈಗೊಂಡ ನಿರ್ಣಯ -“ವೀರಶೈವ ಧರ್ಮಸ್ಥಾಪಕರು 
ಯಾರು ಎಂಬ ವಿವಾದದ ಬಗೆಗೆ ನಮ್ಮ ಶಕ್ತಿ ಹಾಗೂ ಸಮಯವನ್ನು ವ್ಯಯಮಾಡದೆ 
ಸಮಸ್ತ ವೀರಶೈವರ ಒಳಿತಿನ ಬಗೆಗೆ ಮಠಾಧೀಶರೂ ಗಣ್ಯರು ಮುಖಂಡರೂ ಚಿಂತನ 
ಶೀಲರಾಗಬೇಕು ಎಂಬುದು ಸಮುಚಿತವಾಗಿದೆ, ಬರೀ ಚಿಂತನ ಶೀಲರಾದರೆ ಸಾಲದು 
ಕ್ರಿಯಾಶೀಲರಾಗಬೇಕು, ಕಾರ್ಯೋನ್ಮುಖರಾಗಬೇಕು ಎಲ್ಲರೂ , ವಚನ ಸಾಹಿತ್ಯ 
ವನ್ನು ವಿಶ್ವದ ಪ್ರಮುಖ ಭಾಷೆಗಳಲ್ಲಿ ಅನುವಾದಿಸಬೇಕು, ಬಸವ ಪ್ರಶಸ್ತಿ ಸ್ಥಾಪಿಸಲು 
ಕರ್ನಾಟಕ ಸರ್ಕಾರ ಮುಂದಾಗಬೇಕು, ವೀರಶೈವ ಧರ್ಮ, ಸಂಸ್ಕೃತಿಗಳನ್ನ ನಯವಾ 
ನಾಗರೀಕ ರೀತಿಯಲ್ಲಿ ಅಗೌರವಿಸುವ ಯಾವುದೇ ಪ್ರಯತ್ನವನ್ನು ಉಗ್ರವಾಗಿ 
ಪ್ರತಿಭಟಿಸಬೇಕು, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ಹೆಸರಿಡಬೇಕು 
ವೀರಶೈವ ಧರ್ಮಕ್ಷೇತ್ರಗಳನ್ನು ಅಭಿವೃದ್ದಿ ಪಡಿಸಬೇಕು ಮುಂತಾದ 34 ನಿರ್ಣಯಗಳನ 
ಸ್ವೀಕರಿಸಿದ್ದು ಶ್ಲಾಘನೀಯ , ಎಲ್ಲಕ್ಕೂ ಮೂಲವಾಗಿ ಮಹಾಸಭೆಯ ಆರ್ಥಿಕ ಸ್ಥಿತಿಯ 
ಮನಗಂಡು ಮುಕ್ತ ಮನಸ್ಸಿನಿಂದ ನಿಧಿಯನ್ನು ಸಂಗ್ರಹಿಸಿದ್ದಂತೂ ಸ್ವಾಗತಾರ್ಹವಾದ 
21ನೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಗೆ ರವಿತರಾದ 
ಗುಲ್ಬರ್ಗದ ಮಹಾದಾಸೋಹಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರ ಮಾರ್ಗ 
ದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ವಹಾಸಭೆ ಹೆಜ್ಜೆ ಇಡಬೇಕಾಗಿದೆ. ಸಮಾಜಕ್ಕೆ 
ಹೊಸದೊಂದು ದಿಕ್ಕು , ದಿಗಂತಮೂಡಿ ಬರಬೇಕಾಗಿದೆ. ವೀರಶೈವ ಅಥವಾ ಲಿಂಗಾಯಿ 
ಧರ್ಮ ಜಗತ್ತಿಗೇ ಬೆಳಕುನೀಡುವಂಥ ಸತ್ಯ ಸಂದೇಶವನ್ನೊಳಗೊಂಡ ಧರ್ಮಎಂಬುದನ್ನು 
ಸಮಾಜದ ಎಲ್ಲರೂ ತಮ್ಮ ಪರಂಪರೆಯ ಮಹಾಚೇತನಗಳನ್ನು ಸ್ಮರಿಸಿ ಬಾಳುವ 
ಮನಸ್ಸು ಮಾಡಲಿ ಎಂದು ಸಿದ್ದಗಂಗಾ ಪ್ರಾರ್ಥಿಸುತ್ತದೆ. 


ಸಿದ್ದಗಂಗಾ 


ಪಕ್ಕವಾಯಿತು ಹನ್ನೆರಡು ವರುಷಕೆ ಬಸವಣ್ಣ ಹಣ್ಣು , 
ವಿದ್ವಾನ್ ಎಂ , ಮಾಧವಪೈ , ಎಂ .ಎ. ಸಾಹಿತ್ಯ ರತ್ನ ನಿವೃತ್ತ ಪ್ರಾಂಶುಪಾಲರು, "ಶ್ರೀನಿವಾಸ” 
೧ನೇ ಹಂತ, ವಿನೋಬನಗರ, ( ಡಿ. ವಿ ಎಸ್ , ಪ್ರೌಢಶಾಲೆ ಬಳಿ,) ಶಿವಮೊಗ್ಗ- 577 201 


“ ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ 
ಎಲೆಯಾಯಿತ್ತು , ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು 
ನಿಷ್ಪತ್ತಿಯೆಂಬ ಹಣ್ಣಾಯಿತು. ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಕಳಚಿ 
ಬೀಳುವಲ್ಲಿ ಕೂಡಲ ಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ ” 

ಭಕ್ತಿಯ ನೆಲೆಯ ಮೇಲೆಯೇ ಬೆಳೆದ ಫಲ ಪರಿಪೂರ್ಣ ಹಣ್ಣಾಗಿ ಕಳಚಿಬೀಳ 
ಬೇಕೆನ್ನುವಷ್ಟರಲ್ಲಿ ಶಿವನೆತ್ತಿಕೊಳ್ಳುವ ಆಹಣ್ಣು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ 
ಮಹಾನುಭಾವರಲ್ಲದೆ ಅನ್ಯರಲ್ಲ . ಅಂತಹವರಲ್ಲೊಬ್ಬರು ಬಸವಣ್ಣನವರು. “ ಪರಲೋಕ| 
ದೂರನಾದ ತನ್ನನ್ನು ಹತ್ತಿರಕ್ಕೆ ಸೆಳೆದುಕೊ ” ಎಂದು ಕೂಡಲ ಸಂಗಮನಾಥನಲ್ಲಿ 
ಸದಾ ಸರ್ವ ದಾ ಮೊರೆಯಿಟ್ಟು ಪೂಜಿಸುತ್ತಿದ್ದ ಅವರನ್ನು ಭಕ್ತಿಯು ತನ್ನವನನ್ನಾ .. 
ಗಿಸಿತು. ಏನ ಮಾಡುವೆ ಎನ್ನ ಪುಣ್ಯದ ಫಲವು ! ಶಾಂತಿಯ ಮಾಡಹೋದರೆ 
ಬೇತಾಳವಾಯಿತ್ತು ! ಕೂಡಲ ಸಂಗಮದೇವನ ಪೂಜಿಸಿಹೆನೆಂದರೆ ಭಕ್ತಿಯೆಂಬ ಮೃಗ 
ಬೆನ್ನಟ್ಟಿ ಬಂದು ನುಂಗಿತಯ್ಯಾ , ಎಂದು ಭಕ್ತಿಯಲ್ಲಿ ಲೀನರಾಗಿ ಸಂಗಮೇಶ್ವರನು 
ಅವರನ್ನು ತನಗೆ ಬೇಕೆಂದೆತ್ತಿ ಕೊಳ್ಳುವಂತೆ ಮಾಡುವಂತಹ ಸಾಧನೆ ಗೈದವರವರು. 
ಆದರೆ ಭಕ್ತಿಯ ನೆಲೆಯಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಅವರು ದೀರ್ಘಕಾಲ 
ಸಾಧನೆ ಮಾಡ ಬೇಕಾಯಿತು. ಕಾರಣ ಅದು ಪಕ್ವವಾಗಬೇಕಲ್ಲವೆ ? ಪಕ್ಕಕ್ಕಲ್ಲದೆ 
ಪರಿಣಾಮ ಕಾಣದುಎಂದು ತಿಳಿಯ ಪಡಿಸಿದ್ದಾರಲ್ಲವೆ , ದಾಸಿಮಯ್ಯನವರು ಗಿಡದಲ್ಲಿ 
ಹೂಬಿಟ್ಟ ತಕ್ಷಣ ಫಲ ಪಕ್ವವಾಗದು. ಹೂಬಿಟ್ಟು ಹೀಚುಮೋರಿಕಾಯಾಗಿ ಬಲಿತು 
ಪಕ್ವವಾಗಲು ಕಾಲ ತೆಗೆದು ಕೊಳ್ಳುತ್ತದೆ. ಮಾಗುವವರೆಗೆ ಹೂಬಿಟ್ಟ ಗಿಡಕ್ಕೆ ಸರಿ . 
ಯಾದ ಆರೈಕೆ ಇದ್ದಲ್ಲಿ ಮಾತ್ರ ಅದು ಬಿಟ್ಟಿರುವ ಹೂವಿನಲ್ಲಿ ಪುಷ್ಟವಾದ ಕಾಯಿ 
ಬೆಳೆದೀತು. ಉತ್ತಮವಾದ ಪೋಷಣೆ ದೊರಕಿದರೆ ಮಾತ್ರ ಕಾಯಿ ಹಣ್ಣಾದೀತು. 
ಇಲ್ಲದಿದ್ದರೆ ರಸಹೀನವಾಗಿ ಬಾಡಿಹೋಗಿ ಉದುರಿಬಿದ್ದಿತ್ತು. ಈ ನಡುವೆ ಹುಳು 
ಹುಪ್ಪಡಿಗಳು ಹಿಡಿಯದೆ, ಗಾಳಿಯ ಹೊಡೆತಕ್ಕೆ ಉದುರದೆ ಗಟ್ಟಿಯಾಗಿ ನಿಲ್ಲುವಂತಾ 
ದಲ್ಲಿ ಮಾತ್ರ ಅದು ಬಲಿದೀತು. ಹೀಗೆ ಇರುವ ಬರುವ ರಸಹೀನತೆ , ಪೋಷಕತೆಯ 
ನ್ಯೂನತೆ , ಕೀಟಗಳ ಕೋಟಲೆಗಳನ್ನೆಲ್ಲ ಮೀರಿ ನಿಂತಾಗಲೇ ಅದು ಪಕ್ವವಾಗಿ ರುಚಿ 
ನೋಡಿತು ಕಂಡವರು ತಮಗೆ ಬೇಕೆಂದದನ್ನು ಎತ್ತಿಕೊಂಡಾರು. ಪಕ್ವವಾಗದಿದ್ದರೆ 
ಅದರತ್ತ ಯಾರೂ ಸುಳಿಯರು, ಹಣ್ಣು ಮಾತ್ರವಲ್ಲ ಯಾವುದೇ ವಿಷಯವಾಗಲಿ , 
ವಸ್ತುವಾಗಲಿ ಅದರ ಮಹತ್ತಿರುವುದು ಪಕ್ವತೆಯಲ್ಲಿ, ಬಿಟ್ಟ ಕಾಯಿ ಹಿಡಿದಕಾರ್ಯ 


ಮೇ - 1992 


ಇವೆರಡರ ಪರಿಣಾಮವೇನೆಂದರಿಯ ಬೇಕಾದರೆ ಅದು ಪಕ್ವವಾಗಬೇಕು. ಪಕ್ಕವಾಗಲು 
ಕಾಲ ಬೇಕು, ಅಲ್ಲಿಯವರೆಗೆ ತಾಳುತ್ತ ಬಲಿಯಬೇಕು. ಕಾಯಿ ಹಣ್ಣಾಗುವವರೆಗೆ 
ಗಿಡದಪಾಲನೆ ಪೋಷಣೆ ತೋಟಗಾರನದು. ಭಕ್ತಿಫಲ ಪಕ್ವವಾಗುವವರೆಗಿನ ಪಾಲನೆ 
ಪೋಷಣೆಯ ಹೊಣೆಗಾರಿಕೆ ಶಿವನದು. ಹಣ್ಣು ಮಾಗಿದ ಮೇಲೆ ಅದಕ್ಕೆ ಅದನ್ನು 
ಪಾಲಿಸಿ ಪೋಷಿಸಿದ ನಾಲಿಗಿಂತ ಅಧಿಕ ಮಲ್ಯ ವಿರುವಂತೆ ಭಕ್ತಿ ಫಲ ಮಾಗಿದ ಮೇಲೆ 
ಅದನ್ನು ಪಾಲಿಸಿ ಪೋಷಿಸಿ ಬೆಳೆಸಿದ ಶಿವನಿಗಿಂತ ಭಕ್ತನಿಗೆ ಅಧಿಕ ಮನ್ನಣೆ ಶಿವನಿಗಿಂತ 
ಶಿವಭಕ್ತ ಮೇಲಾಗುತ್ತಾನೆ. ಬಸವಣ್ಣನವರು ಸಹಾ “ ಭಕ್ತನೆನಿಸುವೆನಯ್ಯಾ ಮೆಲ್ಲ 
ಮೆಲ್ಲನೆ, ಯುಕ್ತನೆನಿಸುವೆನಯಾ ಮೆಲ್ಲಮೆಲ್ಲನೆ, ಸಾರಿ ಶರಣನೆನಿಸುವೆನಯ್ಯಾ ಮೆಲ್ಲ 
ಮೆಲ್ಲನೆ; ಎಡಹು ಗುಳಿಗಳ ದಾಂಟಿ ಬರಬರ ಲಿಂಗೈಕ್ಯನೆನಿಸುವೆನಯ್ಯಾ ಕೂಡಲ 
ಸಂಗಮದೇವಾ, ನಿಮ್ಮಿಂದಧಿಕನೆನಿಸುವೆನಯ್ಯಾ ಎಂದು ಶಿವಭಕ್ತಿಯನ್ನು ಸಾಧಿಸಿ 
ಶಿವಯುಕ್ತರಾಗಿ ಶಿವನಿಂದಧಿಕನೆನಿಸಿಕೊಂಡ ಮಹಾನುಭಾವರು . 


- ಬಸವಣ್ಣನವರು ತಾವು ಇಚ್ಚಿಸಿದಲ್ಲಿ ಐಹಿಕದ ಸಕಲ ಸುಖ ಸೌಭಾಗ್ಯಗಳನ್ನು 
ಸಾಕು ಸಾಕೆನಿಸುವಷ್ಟುನ್ನು ಅನುಭವಿಸಬಹುದಾಗಿತ್ತು . ಅಂತಹ ಸ್ಥಾನಮಾನ, 
ಅಧಿಕಾರ ಗೌರವಾದಿ ಸಕಲ ಸೌಕರ್ಯವೂ ಸೌಭಾಗ್ಯವೂ ಅವರಿಗಿತ್ತು . ಆದರೆ 
“ ಹಾವು ಹದ್ದು ಕಾಗೆ ಗೂಗೆ ಅನಂತಕಾಲ ಬದುಕವೆ ? ಬೇಡವೋ ಮಾನವಾ, 
ಲೇಸೆನಿಸಿಕೊಂಡು ಬದುಕವೋ ಮಾನವಾ ಶಿವಭಕ್ತನಾಗಿ ಜೀವಿತಂ ಶಿವಭಕ್ತಾನಾಂ 
ವರಂ ಪಂಚದಿನಾನಿಚ ಅಜಕಲ್ಪ ಸಹಸ್ರಬೊ ಭಕ್ತಿಹೀನಸ್ಯ .ಶಂಕರಿ' ಎಂದುದಾಗಿ 
ನಮ್ಮ ಕೂಡಲ ಸಂಗಮದೇವರ ಭಕ್ತಿವಿಡಿದು ಐದುದಿನ ಬದುಕಿದರೆ ಸಾಲದೇ 
ಎಂದುಕೊಂಡು ಭಕ್ತಿ ದೀವಟಿಗೆಯನ್ನೆತ್ತಿ ಹಿಡಿದು ಶಿವಪಥವನ್ನು ತನ್ನದಾಗಿಸಿಕೊಂಡರು. 
ಭಕ್ತಿ ಪಂಜರದೊಳಗೆ ಬಂಧಿತರಾಗಿ ಶಿವನಾಮ ಧ್ಯಾನಿಸುತ್ತ ವರ್ಧಿಸಿದರು . ಭಕ್ತಿಯೆಂಬ 
ನಿಧಾನವ ಸಾಧಿಸುವರ ಶಿವಪ್ರೇಮಲಂಬಿಂಜನವ ನೆಚ್ಚಿಕೊಂಬುದು. ಭಕ್ತನಾದವಂಗೆ 
ಇದೇ ಪ್ರಥಮವಾಗಿರಬೇಕು ಅಲ್ಲವೆ. ! 


- ಬಸವಣ್ಣನವರು ಸಂಸಾರದಲ್ಲಿದ್ದವರು. ಸಂಸಾರದಲ್ಲಿದ್ದಲ್ಲಿ ಕಾಮ , ಕ್ರೋಧ, 
ಲೋಭ, ಮೋಹಗಳಿಂದ ಕಟ್ಟುವಡೆದು, ಹಸಿವು ತೃಪ್ತಿ ವ್ಯಸನಗಳಿಗಾಗಿ ಕುದಿದು 
ಬಳಲ ಬೇಕಾಗುತ್ತದೆ. ಅವು ಸದಾ ಬೆನ್ನಟ್ಟುತ್ತಿರುತ್ತವೆ. ಹಿಂಬಾಲಿಸಿ ಕೊಡವು 
ಬರುವುವೆಂದು ಸಂಸಾರವನ್ನು ತ್ಯಜಿಸಿ ಹೋಗುವುದಲ್ಲ. ಬೆನ್ನು ದೋರಿಸಿ ಓಡುವುದರಲ್ಲಿ 
ಯಾವ ಪುರುಷಾರ್ಥವೂ ಸಾಧನೆ ಯಾಗುವುದಿಲ್ಲ. ಎದೆಸೆಟೆದು ನಿಲ್ಲುವುದರಲ್ಲೇ 
ಯಶಸ್ಸು ಲಭ್ಯವೆಂದು ಮನಗಂಡ , ಸಂಸಾರದಲ್ಲಿದ್ದುಕೊಂಡೆ ಅವುಗಳನ್ನು ಗೆದ್ದು 
ಮುನ್ನಡೆಯಬೇಕು ಭವಬಂಧನ ( ಭವಪಾಶವಾದ ಕಾರಣವೇನು, ಹಿಂದಣ ಜನ್ಮದಲ್ಲಿ 
ಲಿಂಗವ ಮರೆತುದರಿಂದ, ಸಿರಿಯಲ್ಲಿ ಜಂಗಮವ ಮರೆತುದರಿಂದ ಸಂಸಾರವೆಂಬುದು 


12 


ಸಿದ್ಧಗಂಗಾ 


ಪಾಶವಾಗಿ ಪರಿಣಮಿಸಿತು. ಅದೇ ಲಿಂಗ ಜಂಗಮವನ್ನು ಮರೆಯದೆ ಇದ್ದಿದ್ದರೆ 
ಬಂಧನವಾಗುತ್ತಿರಲಿಲ್ಲ. ಆದ್ದರಿಂದ ಭವದಲ್ಲಿದ್ದು ಕೊಂಡೇ ಸತಿ ಪತಿಯರೊಂದಾಗಿ 
ಭಕ್ತಿ ಸಾಧಿಸಿದರೆ ಯಾವ ದುಷ್ಟ ಶಕ್ತಿಯನ್ನಾದರೂ ಎದುರಿಸಬಹುದು . ಮಾತ್ರವಲ್ಲ, 
ಅದುಶಿವನಿಗೂ ಹಿತವಾಗುವುದೆಂದು ತಾವು ಆ ರೀತಿ ನಡೆದು ತೋರಿಸಿದರು. 


ಸಂಸಾರದ ಜಂಜಡಗಳು ಅವರಿಗೆ ತಿಳಿದಿರಲಿಲ್ಲವೆಂದಲ್ಲ . ಅವರು ಸ್ವತಃ ಸಂಸಾ 
ರಿಗಳಾಗಿದ್ದರಲ್ಲದೆ ! ಸಂಸಾರದಲ್ಲಿ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳ, ದುಗುಡ ದುಮ್ಮಾ 
ನಗಳ ಭಿನ್ನ ಭಿನ್ನ ಮನೋಭಾವಗಳ ಅನುಭವವೂ ಅವರಿಗಿತ್ತು . ಈ ಸಂಸಾರ 
- ವೆಂಬುದು * ಇಲಿ ಗಡಹನೊಡ್ಡಿದಲ್ಲಿ ರ್ಪಂತೆ ಸಂಸಾರ ತನು ಕೆಡುವನ್ನಕ್ಕ ಮಾಣದು 
ಹೆರರ ಬಂಧಿಸುವುದು , ಹೆರರ ನಿದ್ರಿಸುವುದು ನಾನಾ ವರ್ಣದ ಈ ಸಂಸಾರ ಹಾವ 
ಹಾವಾಡಿಗನ ಸ್ನೇಹದಂತೆ, ಹಾವಿಗೂ ಹಾವಾಡಿಗನಿಗೂ ಸ್ನೇಹವಿರುವುದಾದರೂ 
ಒಂದಲ್ಲ ಒಂದು ದಿನ ಹಾವು ಕುಟುಕುವಂತಹದ್ದೇ . ಚಂದ್ರಮನಂತೆ ಕಳೆ ಸಮನಿಸಿ 
ದವನಿಗೆ ರಾಹ ವಿನಂತದು ಸರ್ವಗ್ರಾಸ ಮಾಡಿ ನುಂಗುವುದು. ಇಂದಿಗೆಂತು, 
ನಾಳೆಗೆಂತು ಎಂದು ಬೆಂದೊಡಲ ಹೊರೆಯನ್ನು ಹೊರೆಯುವುದರಲ್ಲಿಯೇ ಕಾಲ 
ಕಳೆಯುವಂತೆ ಮಾಡುವಂತಹದ್ದು . ಆದೊಂದು ಹಾವು, ಕಚ್ಚಿಬಿಟ್ಟಿತೆಂದರೆ ಪಂಚೇಂದ್ರಿ, 
ಯಗಳ ಸುಖವೆಂಬ ವಿಷದಿಂದ ಮುಂದುಗೆಡುವಂತೆ ಮಾಡವಂತಹದ್ದು , ಜೊತೆಗದು 
ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲೀಯದು ಗುಂಡು, 
ಮುಳುಗಲೀಯದು ಬೆಂಡು ಇಂತಪ್ಪ ಸಂಸಾರಶರಧಿಯ ದಾಂಟಿಸಿ ಕಾಲಾಂತಕನೇ 
ಕಾಯೋ ಎಂದು ಪ್ರಾರ್ಥಿಸುವಂತೆ ಮಾಡುವಂತೆ ಹದ್ದು . 


ಇಂತಹ ಸಂಸಾರದ ದಂದುಗ ಹಿಂಗುವುದೆಂದು ? ಮನದಲ್ಲಿ ಪರಿಣಾಮ 
ವಹುದೆಂದು : ಪರಮಶಾಶ್ವತವಹುದೆಂದು ? ಮೊದಲೇಕಾಯವಿಕಾರ ಕಾಡುತ್ತಿದ್ದರೆ 
ಅದಕ್ಕೆ ಮನೋವಿಕಾರ ಬೇರೆ ಕೂಡಿಕೊಂಡು ಇಂದ್ರಿಯವಿಕಾರ ಸುಳಿಯುವಂತೆ 
ಮಾಡುವುದು ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎಷ್ಟು ಮಾಡಿದರೂ 
ಸಂಸಾರ ಸಂಗಮ ಬಿಡದೆ ಮತ್ತೆ ಮತ್ತೆ ಅದನ್ನೇ ನೆಕ್ಕ ಬಯಸುವ ಮನಸ್ಸಿನ 
ನಾಯಿತನವನ್ನು ಮಾಣಿಸುವುದು , ಕಷ್ಟ , ತನ್ನ ವಿಚಾರಿಸಲೊಲ್ಲದು, ಇದಿರ 
ವಿಚಾರಿಸಹೋಗುವ ಮನಸ್ಸನ್ನು ಹಿಡಿತಕ್ಕಿಟ್ಟು ಕೊಳ್ಳದ ಹೊರತು ಸಂಸಾರದ 
ದುಂದುಗ ಬಿಡದು. ಅದರೆ ಈ ಮನಸೋ ! ಲಿಂಗವ ಜಂಗಮನ ನೆಚ್ಛದೆ. 
ಕೂರ್ಪರ ಕಂಡರೆ ನೆಚ್ಚದೆ, ತನ್ನಿಚ್ಛೆಯ ನುಡಿದರೆ ನಚ್ಚುವುದು, ಇದಿರಿಟ್ಟೆಯ 
ನುಡಿದರೆ ಮೆಚ್ಚದು. ಅದನ್ನು ಎಷ್ಟೆಷ್ಟು ಶಿವಶಕ್ತಿಯಕಡೆಗೆ ಎಳೆಯಬೇಕೆಂದು 
ಪರಿಶ್ರಮಿಸಿದಷ್ಟೂ , ಅದು ಅಂದಣವನೇರಿದ ಸೊಣಗನಂತೆ ಮುನ್ನಿನ ಸ್ವಭಾವವನ್ನು 
ಬಿಡದೆ ಮತ್ತೆ ಮತ್ತೆ ತಿಪ್ಪೇರಾಶಿಯಲ್ಲೇ ಹೊರಳಲು ಅಂದಣದಿಂದ ಧುಮು 
ಕುತ್ತಿರುತ್ತದೆ. ಮರವನ್ನೇರಿದ ಮರ್ಕಟನಂತೆ ಹಲವು ಕಂಬಿಗೆ ಹಾಯುತಲಿದೆ, 
ಮೇ -1992 


13 


ಇದನ್ನು ನಂಬುವುದೆಂತು, ನೆಚ್ಚುವುದೆಂತು ? ಅದಕ್ಕಾಗಿ “ ವಿಷಯವೆಂಬಹಸುರನೆ 
ಮುಂದೆ ತಂದು ಪಸರಿಸರದಿಯಾ , ಹಸುವೇನ ಬಲ್ಲದು, ಹಸುರೆಂದೆಳೆಸುವುದು 
ವಿಷಯರಹಿತನ ಮಾಡಿ, ಭಕ್ತಿರಸವ ದಣಿಯೆ ಮೇಯಿಸಿ, ಸುಬುದ್ದಿಯೆಂಬು 
ಕವನೆರೆದು ನೋಡಿ ಸಲಹಯಾ ” ಎಂದು ಅಂಗಲಾಚದೆ ಇರಲಾಗುವುದಿಲ್ಲ 
ಹೌದು; ಬಡಪಶು ಸಂಕದಲ್ಲಿ ಬಿದ್ದೊಡೆ ಕಾಲ ಬಡಿವುದಲ್ಲದೆ ಬೇರೆ ಗತಿಯುಂಟೆ 
ಅದನ್ನು ತುಡು ಗುಣಿಯೆಂದು ಹಿಡಿದು ಬಡಿಯವನುನ್ನ , ಅದರ ಒಡೆಯನನ 
ಬಯ್ಯುವ ಮುನ್ನ , ಅದನ್ನು ಅಲ್ಲಿಂದ ಪಾರುಗೊಳಿಸಬೇಕಾದದ್ದು ಅದರೊಡೆಯ 
ಕರ್ತವ್ಯವಲ್ಲವೇ ! ಕರುಣಾಕರ, ಅಭಯಾಕೆರಾ , ವರದಾನಿ ಕರುಣಿಸಯಾ 
ಸಂಸಾರ ಬಂಧನವನ್ನು ಮಾಣಿಸೆನಗೆ ಕೃಪೆ ಮಾಡಿ ನಿಮ್ಮ ಶ್ರೀ ಪಾದಪದ್ಯದ 
ಭ್ರಮರನಾಗಿರಿಸು ಭಕ್ತಜನ ವಲ್ಲಭಾ” ಎಂದು ಸಂಸಾರ ಪಾಶದಿಂದ ಬಿಡುಗ 
ಹೊಂದಲು ಸದಾಶಿವನಲ್ಲಿ ಮೊರೆಯಿಟ್ಟು ಶಿವನೊಲುಮೆ ಗಳಿಸಬೇಕಾಗುತ್ತದೆ 
ಭಕ್ತ ಪ್ರಿಯನಾದ ಶಿವನನ್ನು ಭಕ್ತಿಯಿಂದ ತನ್ನೆಡೆಗೆ ಎಳೆದುಕೊಳ್ಳಬೇಕಾಗಿದೆ ” ಒಂದಿ 
ಮೊಲಕ್ಕೆ ನಾಯನೊಂಭತ್ತು ಬಿಟ್ಟಂತೆ ' ಎನ್ನ ಬಿಡು, ತನ್ನ ಬಿಡೆಂಬುದು ಕಾಯವಿಕಾ 
ಎನ್ನ ಬಿಡು , ತನ್ನ ಬಿಡೆಂಬುದ ಮನೋವಿಕಾರ, ಕರಣೇಂದ್ರಿಯಗಳೆಂಬ ಸೋಣ 
ಮುಟ್ಟದ ಮುನ್ನ ಮನ ಶಿವನನ್ನೆಲ್ಲ ವುದು ಮುಖ್ಯ . .. 

ಆದರೆ ಅದು ಸುಲಭ ಸಾಧ್ಯವಾಗುವುದಲ್ಲ ಅಥವಾ ಒಂದೆರಡು ದಿನಗಳಲ್ಲಿ 
ತಿಂಗಳಲ್ಲೇ , ವರುಷಗಳಲ್ಲೇ ವಶ್ಯವಾಗುವುದಲ್ಲ. ಶಿವನನ್ನು ಒಲಿಸುವುದೆಂದರೆ 
ಆತನನ್ನು ಕಾಣುವುದೆಂದರೆ ಅದು ಅಂಗೈ ನೆಲ್ಲಿಕಾಯಿಯೆ ? ಆತನನ್ನು ಒಲಿಸಿಕೊಳ್ಳು 
ದೆಂದರೆ ಅದು ಸುಲಭದ ಮಾತೇ ! ದೇವನೇನು ಸುಲಭವಶ್ಯನೆ! ' ಶರಣೆಂದು ಪಾದ 
ಹಿಡಿದಿಹೆನೆಂದರೆ ಚರಣದ ನಿಲವು ಕಾಣಬಾರದು, ಕುರುಹುಹಿಡಿದಿಹೆನೆಂದರೆ ಕೈ 
ನಿಲುಕದು, ಬೆರಸಿ ಹೋದಹೆನೆಂದರೆ ಮುನ್ನವೇ ಅಸಾಧ್ಯ ” ಇನ್ನು ಆತನು ಒಳ್ಳೆಯ 
ಕರುಣಾಕರನು, ಭಕ್ತರನ್ನು ಕಾಯುವವನು, ಶರಣಾಗತ ವತ್ಸಲನು ಎಂದುಕೊಂಡ 
ಬರಿದೆ 'ಶರಣ' ಎಂದು ಕೊಂಡಾಕ್ಷಣ ಒಲಿಯುವವನಲ್ಲ. “ದೇವನೊಳ್ಳಿದನೆಂದ 
ಮುಯಾನಲು ಬೇಡ! ಕರ೮ಟ ಕಾಡಿನೊಳ್ಳಿದನೆ? ಅಳಿಸುವ ನಗಿಸುವನೊಳ್ಳಿದನೆ 
( ಆದರೂ ಬೆಚ್ಚದೆ, ಬೆದರದೆ ತೊತ್ತು ತನವ ಮಾಡಲು ತನ್ನ ನೀವ ಎಂದಿರಿತ 
ಬಸವಣ್ಣನವರು ಧೀರವೀರತೆಯಿಂದ ಭಕ್ತಿಯನ್ನು ಸಾಧಿಸಿ ಶಿವನಲ್ಲಿ ಪರಿಪೂಣ 
ಶರಣಾಗಿ ಶಿವಪಥದಲ್ಲಿ ಮುಂದ. ವರಿಯುತ್ತ ಅದರ ಪೂರ್ಣತೆಯ ಶಿಖರವನ್ನು ಅವರ 
ಮುಟ್ಟ ಬೇಕಾದರೆ ಪಟ್ಟ ಶ್ರಮ ಉಪಮಾತೀತವಾದುದು. 

*ಸುಖಬಂದರೆ ಪುಣ್ಯದ ಫಲವೆನ್ನೆನು, ದುಃಖ ಬಂದರೆ ಪಾಪದ ಫಲವೆನ್ನೆನು 
ನೀ ಮಾಡಿದೊಡಯಿತ್ತೆಂದೆನ್ನೆನು. ಕರ್ಮಕ್ಕೆ ಕರ್ತುವೆ ಕಡೆಯೆಂದೆನ್ನೆನು, ಉದಾಸಿ 
ವಿಡಿದು ಶರಣೆನ್ನೆನು, ಕೂಡಲ ಸಂಗಮದೇವಾ ನೀನಾಡಿದುಪದೇಶವು ಎನಗೀ ಪರಿಯ 
ಸಿದ್ಧಗಂಗಾ 


12 


ಸಂಸಾರವ ಸವೆಯ ಬಳಸುವೆನು ಎಂದುಕೊಂಡು, ಹೊಲೆಯ ಹೊಲೆಯರ ಮನೆಯ 
ಹೊಕ್ಕು ಸಲೆ ಕೈ ಕೂಲಿ ಮಾಡಿಯಾದರೆಯೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ 
- ಎನೊಡಲವಸರಕ್ಕೆ ಕುದಿವೆನಾದರೆ ತಲೆದಂಡ ಕೂಡಲಸಂಗಮದೇವಾ ಎಂದು ದೃಢ 
ಪ್ರತಿಜ್ಞೆ ಮಾಡಿ ಭಕ್ತಿಯೆಂಬ ನಿಧಾನವ ಸಾಧಿಸುವರೆ ಶಿವಪ್ರೇಮವೆಂಬಂಜನನ ನೆಚ್ಚಿ . 
ಕೊಂಡು ಶಿವನ ನೆಲೆಯನ್ನು ಕಂಡು ಹಿಡಿಯಲು ಪ್ರಯತ್ನಿಸಿದರು. 

'ಹೊತ್ತಾರೆ ಎದ್ದು ಶಿವಲಿಂಗದೇವನ ದೃಷ್ಟಿಯಾರೆ ನೋಡದವನ ಸಂಸಾರ 
- ವೇನವನ ? ಬಾಳುವೆಣನ ಬೀಳುವೆಣನ ಸಂಸಾರವೇನವನ ? ಕರ್ತು ಕೂಡಲಸಂಗಮ 
ದೇವಾ, ನಿನ್ನ ತೊತ್ತ ಗೆಲಸವ ಮಾಡದವನ ಸಂಸಾರವೇನವನ ? ಎಂದರ್ಥೈಸಿ 
ಕೊಂಡು, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ 
ಲಿಂಗವ ಪೂಜಿಸಬೇಕು. ಏಕೆಂದರೆ ಹೊತ್ತು ಹೋದ ಬಳಿಕ ನಿನ್ನನ್ಯಾರ ಬಲ್ಲರು ? 
ಆದ್ದರಿಂದ ಹೊತ್ತು ಹೋಗದ ಮುನ್ನ ಮೃತ್ಯು ವೊಯ್ಯದ ಮುನ್ನ ಕೂಡಲಸಂಗಮ 
ದೇವನ ತೊತ್ತು ಗೆಲಸವ ಮಾಡಬೇಕೆಂದುಕೊಂಡು ನಿರ್ಣಯಿಸಿ ತಾವು ಘನನಿರ್ಮಾಯ 
ಪ್ರಕಾಶೋಜ್ವಲ ಪ್ರಸ್ಪುರಿತ ಶ್ರೀ ಸಂಗಪಾದಾಬ್ಬ ನಾಸ ಸುಪೂಜಾರಸಮಗ್ರ ಚಿತ್ತರಾಗ 
ತೊಡಗಿದರು. ಕಾರಣ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ' ವಲ್ಲವೆ! 


“ ಬರಬರಭಕ್ತಿ ಅರೆಯಾಯಿತ್ತು ಕಾಣಿರಣ್ಣಾ ; ಮೊದಲ ದಿನ ಹಣೆ ಮುಟ್ಟಿ , 
ಎರಡನೆ ದಿನ ಭುಜಮುಟ್ಟಿ , ಮೂರನೆಯದಿನಕೆ ತೂಕಡಿಕೆ ” ಉಂಟಾಗುವುದಾದರೆ 
ಅದು ಭಕ್ತಿಯೆನಿಸಲಾರದು. ಹೊತ್ತಾರೆ ಎದ್ದ ಕುರುಡಂಗೆ ಅಗಸಿಯಲ್ಲಿ ಅಸ್ತ್ರ 
ಮಾನವಾದಂತೆ ಆನುಭಕ್ತಿಯ ಬಯಸಿದರಹುದೆ ? ಭಕ್ತಿಯೆಂಬುದ ಮಾಡಬಾರದು, 
ಮಾಡಿದಮೇಲೆ ಸ್ಥಿರವಾಗಿ ಅದನ್ನು ಕಾಪಾಡಿಕೊಂಡು ಬರಬೇಕು, ಅದರೆ ಅದು 
ಹೇಳಿಕೊಂಡಂತೆ ಮಾಡಿಕೊಳ್ಳುವುದು ಕಷ್ಟ . ಅದು ಕರಗಸದಂತೆ ಹೋಗುತ್ತ 
ಕೊಯ್ದು, ಬರುತ್ತ ಕೊಯ್ಯುದು, ಅದೊಂದು ಘಟ ಸರ್ಪ ಕೈ ದುಡುಕಿದರೆ 
ಹಿಡಿದು ಬಿಡುವಂತಹದ್ದು “ ಮಾತಿನ ಮಾತಿನಲ್ಲಪ್ಪುದೇ ಭಕ್ತಿ ? ಮಾಡಿ ತನು 
ಸವೆಯದನ್ನಕ್ಕ , ಮನ ಸವೆಯದನ್ನಕ್ಕ , ಧನ ಸವೆಯದನ್ನಕ್ಕ ಅಪ್ಪುದೇ ಭಕ್ತಿ ? 
ಕೂಡಲ ಸಂಗಮದೇವ ಎಲುದೊರೆ ಸರಸವಾಡುವನು, ಸೈರಿಸದನಕ್ಕೆ ಅಪ್ಪುದೇ 
ಭಕ್ತಿ ? ಹೀಗಿರುವಾಗ ದೃಢಚಿತ್ತವಿಲ್ಲದಿದ್ದರೆ ಭಕ್ತಿಯನ್ನು ಮಾಡಬಾರದು . 
ಮಾಡಿದರೆ ಮಾತ್ರ ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ, ಅಲ್ಲದಿದ್ದರೆ ನಡು 
ನೀರಿನಲ್ಲಿ ಅದ್ದುವ ಶಿವ, ಅದಕ್ಕಾಗಿ ವಾರವೆಂದರಿಯದೆ, ದಿನವೆಂದರಿಯದೆ, 
ಏನಂದರಿಯದೆ; ಇರುಳೆಂದರಿಯದೆ ಹಗಲೆಂದರಿಯದೆ ಏನೆಂದರಿಯದೆ ದೇಹಧರ್ಮ 
ತನ್ನ ಆದಂತೆ ಆಗಲಿ, ನಾನು ಮಾತ್ರ ಕೂಡಲ ಸಂಗನ ಪೂಜಿಸಿದಲ್ಲದೆ ನಿಲ್ಲ 
ಲಾರೆನು ಎಂಬ ಅಚಲ ವಿಶ್ವಾಸ ಧರಿಸಿ , ಎನ್ನವದನದಲ್ಲಿ ಷಡಕ್ಷರಿಯ ಬರೆಯಯ್ಯಾ 


ಮೇ - 1992 


15 


ಎಂದು ಬೇಡಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ಶಿವನ ನೆನಹು. 
ತುಂಬಿ, ಕಿವಿಯಲ್ಲಿ ಆತನ ಕೀರುತಿ ತುಂಬಿ , ಸಂಗಮದೇವನ ಚರಣಕಮಲದಲ್ಲಿ 
ತಾನು ತುಂಬಿ, ತಾಳಮಾನಸ, ಓಜೆ ಬಜಾವಣೆ, ಗಣನೆ, ಅಮೃತಗಣ, ದೇವ 
ಗಣ ಒಂದೂ ತಾನರಿಯನೆಂದೂ ನಿನಗೆ ಕೇಡಿಲ್ಲವಾಗಿ ಆನುವೊಲಿದಂತೆ ಹಾಡು 
ವೆನೆಂದು ಹಾಡುತ್ತಾ , ಅಂದಂದಿನ ಪೂಜಾ ಕೃತ್ಯವನ್ನು ಅಂದಂದಿಗೆ ಮಾಡಿ, 
ಯಾವ ಹಂಗು ಹರಿಇಲ್ಲದ ಕಾರಣ ನಿಷ್ಪಲದಾಯಕ ಶುದ್ಧರಾಗಿ ಶಿವಾರ್ಚನೆ ನಡೆಸುತ್ತಾ 
“ ನಾ ನಿಮ್ಮನೆನೆವೆನು ನೀವೆನ್ನನರಿಯಿರಿ, ನಾನೆಂತು ಬದುಕುವೆನೆಂತು ಜೀವಿಸುವೆನಯ್ಯಾ 
ಕೂಡಲಸಂಗಮದೇವಾ, ಎನಗೆ ಪ್ರಾಣ, ಗತಿ , ಮತಿ, ನೀನೇ ನೋಡಯ್ಯಾ “ಎಂದು 
ಸಂಗಮೇಶ್ವರನ ಬೆಂಬತ್ತಿ ನಡೆದರು ಅಹರ್ನಿಶಿ ಶಿವಪಥದಲ್ಲವರು . 


ಹೌದು! ಆದರೆ ಹೊಳೆಯುವುದೆಲ್ಲ ಚಿನ್ನವೆಂದು ಯಾರಾದರೂ ಸ್ವೀಕರಿಸು 
ತಾರೆಯೇ ? ಒರೆಗಲ್ಲಿನಲ್ಲಿ ಬಣ್ಣವೇರಿದಾಗಲೇ ಅದಕ್ಕೆ ಬೆಲೆಕಟ್ಟಿ ಸ್ವೀಕರಿಸುವಂತೆ, 
ಶಿವನೂ ( ಭಕ್ತನಾಗಿ ತನ್ನ ಹಿಡಿದಿಹೆನೆಂಬ ಹೋದರೆ ನುಗ್ಗು ಮಾಡುವ ನುಸಿಯ 
ಮಾಡುವ, ಮಣ್ಣು ಮಾಡುವ, ಸಣ್ಣಹವನ್ನಕ್ಕ ಅರೆವನು, ಬಣ್ಣಗಾನ್ನಕ್ಕ ಒರೆವನು, 
ಹೀಗೆಂದು ಅಂಜಿದರಾಗದು, ಅಳುಕಿದರಾದರು, ಕೊಲುವೆನೆಂಬ ಭಾಷೆ ದೇವನದು 
ಗೆಲುವೆನೆಂಬ ಭಾಷೆ ಭಕ್ತನದಾಗಿ ಮಾಡಿಕೊಂಡು, ಅರೆದರೆ ಸಣ್ಣನಾಗಿ, ಒರೆದರೆ 
ಬಣ್ಣವಾಗಿ, ಒಣಗಿಸಿ ಪುಣಫುಣಲನೆ ಮಾಡಿದರೆಯ ಹರಣವುಳ್ಳನಕ್ಕೆ ನಿಮ್ಮ 
ಚರಣವನೆನೆವುದ ಮಾಣೆ, ಶರಣೆಂಬುದ ಮಾಣೆ, ಎನ್ನ ಹೆಣದ ಮೇಲೆ 
ಕಂಚಿಟ್ಟುಂಡರೆಯ ಮಾಣೆ ಮಾಣೆ ಎಂದುದಿಟದ ಭಕ್ತಿಯ ನಿಲವನ್ನು ಹಿಡಿದು 
ಲಕ್ಷ ಪ್ರಾಪ್ತಿಯತ್ತ ನಡೆದರು, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ 
ಮೇಲೆ ನಿಷ್ಠೆಯಿಲ್ಲದ ಭಕ್ತ ಇದ್ದರೇನೋ ಶಿವಶಿವಾ, ಹೋದರೇನೋ ? ಅದು 
ಊಡದ ಆವಿಂಗೆ ಉಣ್ಣದ ಕರು ಬಿಟ್ಟಂತೆ ಎಂದರ್ಥಸಿ ಕೊಂಡು ಜಾಗ್ರತ ಸ್ವಪ್ನ 
ಸುಘುಸ್ತಿಯಲ್ಲಿ ಮತ್ತೊಂದ ನೆನೆದೊಡೆ ತಲೆದಂಡ ತಲೆದಂಡ, ಹುಸಿಯಾದರೆ ದೇವ 
ತಲೆದಂಡ ತಲೆದಂಡ ಕೂಡಲ ಸಂಗಮದೇವಾ ನೀವಲ್ಲದೆ ಅನ್ಯರ ನೆನೆದೊಡೆ ತಲೆದಂಡ 
ತಲೆದಂಡ ಎಂದು ಪಣತೊಟ್ಟು ಸಾಗಿದರು, ಏಕೆಂದರೆ ಭಕ್ತ ನೆರೆ ನಂಬಿದನಾದರೆ 
ಕಡೆಗೆ ಶಿವ ಅತನನ್ನು ತನ೦ತೆ ಮಾಡುವ, ಒಲಿದು ಸಲಹುವ ಎಂಬೀ ಅಚಲ 
ವಿಶ್ವಾಸವನ್ನು ತಾಳಿ ಮುನ್ನಡೆದರು. 


ಅರಿದರಿದು ನಿಮ್ಮ ಶರಣನು ಆಚರಿಸುವಾಚರಣೆಯ ಕಂಡು ಕಣ್ಣೆರೆದು ಅವು 
ಗಳನ್ನು ತನ್ನ ಜೀವನದಲ್ಲಿಯೂ ತಂದುಕೊಂಡು ಶಿವನನ್ನೊಲಿಸಿಕೊಳ್ಳಲು ಬಯಸಿದರೆ 
ಆತ ವಶನಾಗುವವನಲ್ಲ “ ಶಿವಶಿವಾ; ಅಡವಿಯೊಳಗೆ ಹೋಲುಬುಗೆಟ್ಟ ಪಶುವಿನಂತೆ 
ಅಂಬೇ ಅಂಬೇ ಎಂದು ಕರೆಯುತ್ತ , ಅಂಬೇ ಎಂದು ಒರಲು , ಸಮುದ್ರ 
ಸಿದ್ದಗಂಗಾ 


16 


- ದೊಳಗಣ ಸಂಪಿನಂತೆ ಬಾಯಿ ಬಿಡುತ್ತಾ ಇದ್ದು ಸ್ವಾತಿ ಮಳೆಹನಿಗಾಗಿ ಆಯ್ಯಾ , 
ಅಯ್ಯಾ , ಎಂದು ಕರೆಯುತ್ತಾ ಅಯ್ಯಾ , ಅಯ್ಯಾ , ಎಂದು ಒರಟುತ್ತಾ 
ಅಗಳೂ ನಿಮ್ಮನ್ನು ಕರೆಯುತ್ತಲಿದ್ದರೂ ಮೌನವೇ ? ” ಎಂದು ಗೋಗರೆಯುತ್ತಾ 
“ ನೀ ಹುಟ್ಟಿಸಿದಲ್ಲಿ ಹುಟ್ಟದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯಾ , 
ಅಕಟಕಟಾ; ಎನ್ನವನು, ಎನ್ನವನು ಎನ್ನ ಯಾ ” ಎಂದು ಬೇಡುತ್ತಾ , “ ಭಕ್ತಿಯೆಂಬ 
ಪಂಜರದೊಳಗಿಕ್ಕಿ ಸಲಹಯಾ , ನಿಮ್ಮ ಮನೆಯ ಮಗನೆನಿಸಯ್ಯಾ , ಹುಟ್ಟೆಂದು 
ಲೋಕದಲ್ಲಿ ಹುಟ್ಟಿಸಿ, ಅಧ: ಪಾತಕ್ಕಿಳಿಯದಂತೆ ಎನ್ನನ್ನು ಶಿವಬಟ್ಟೆ ಯೊಳಿರಿಸಿ 
* ಗಕ್ಷಿಸಯಾ , ಅಕಟಕಟಾ ! ಶಿವಾ ; ನಿನಗಿನಿತು ಕರುಣವಿಲ್ಲಾ , ನಿನಗಿನಿತು 
- ಕೃಪೆಇಲ್ದಾ , ಏಕೆ ಹುಟ್ಟಿಸಿದೆ ಇಹಲೋಕದುಃಖಿಯ , ಪರಲೋಕ ದೂರನ ? 
ನನಗಾಗಿ ಮತ್ತೊಂದು ತರುಮರವಿರಲಿಲ್ಲವೆ ? ಈ ರೀತಿ ಹುಟ್ಟಿ ಸಿ ಎನ್ನಲ್ಲಿ ಅವಗುಣವ 
ನರಸುವುದೆ ಎನ್ನನ್ನು ಶಿವಬಟ್ಟೆಯಲ್ಲಿರಿಸಯಾ ” ಎಂದು ಅನುಗಾಲವೂ ಶಿವನಲ್ಲಿ 
ಅಂಗಲಾಚುತ್ತಾ ಪಥ ಸವೆದರು 
- ಶಿವಪಥದಲ್ಲಿ ನಡೆಯಬೇಕಾದರೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಅದು ಸಾಧ್ಯ 
ವಿಲ್ಲ. “ ಶಿವಪಥವನರಿವರೆ ಗುರುಪಥವೇ ಮೊದಲು, ” ಹಾಗೆಯೇ “ ಕೂಡಲ 
ಸಂಗಮದೇವನರಿವರೆ ಶರಣರ ಸಂಗವೇ ಮೊದಲು. ” ಜೊತೆಗೆ ಪಂಚಮಹಾಪಾತಕ 
ಗಳನ್ನು ನಿರ್ನಾಮ ಮಾಡುವ ಭವ ಬಂಧನ ದುರಿತಗಳನ್ನು ಗೆಲ್ಲಬೇಕು. ಓಂ ನಮಃ 
ಶಿವಾಯ ' ಎಂಬ ಸರ್ವಜನವಶ್ಯ ಮಂತ್ರ ಜಪ . ಆದರೆ ತನುವಿನೊಳಗೆ ಹುಸಿತುಂಬಿ, 
ಮನದೊಳಗೆ ವಿಷಯ ತುಂಬಿಕೊಂಡಿದ್ದರೆ ಶಿವಪಥದ ಸಾಧನೆಯಾಗದೆಂದು ತನು 
ಮನಧನಗಳನ್ನು ಸ್ವಚ್ಛವಾಗಿರಿಸಿಕೊಂಡು ನಡೆದರು ಜಂಗಮ ಮುಖದಿಂದ ನಿಂದೆ 
ಬಂದರೆ ಕೋಂಡ ಮಾರಿಂಗೆ ಹೋಹುದು ತಪ್ಪದು ಒಳಗೆ ಕುಟಿಲ ಹೊರಗೆ ಭಕ್ತ 
ರೆನಿಸಿಕೊಂಬವರ ಒಲ್ಲನೊಲ್ಲನಯ್ಯಾ ಲಿಂಗವು, ಅವರು ಸತ್ಪಥಕ್ಕೆ ಸಲ್ಲರು 
ಸಲ್ಲರಯಾ , ಒಳಹೊರಗೊಂದಾಗದವರಿಗೆ ಅಳಿಯಾಸೆದೋರಿ ಬೀಸಾಡುವನವರ 
ಜಗದೀಶನು; ಆದ್ದರಿಂದ ಭಕ್ತಿ ಯ ಮಾಡುವ ಭಕ್ತರ ಕಾಯ ಬಾಳೆಯ ಕಂಬದಂತಿರ 
ಬೇಕು. ಮೆಲ್ಲ ಮೆಲ್ಲನೆ ಹೊರೆಯೆತ್ತಿ ನೋಡಿದರೆ ಒಳಗೆ ಕೆಟ್ಟಲ್ಲದಿರಬೇಕು ಎಂದು 
ಕೊಂಡು ಒಳಹೊರಗೊಂದಾಗಿ ಕೆಟ್ಟಿಲ್ಲದೆ ಇದ್ದು , ಯಾವ ಮುಖದಲ್ಲೂ ನಿಂದೆ 
ಬಾರದಂತೆ ಹವಣಿಸಿ ಹೆಜ್ಜೆ ಹೆಜ್ಜೆಯನ್ನು ಮುಂದಿಡುತ್ತಾ ಹೋದರು . 


ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ 
ಲಿಂಗವ ಪೂಜಿಸಿ , ಮೃತ್ಯುವೂಟ್ಟದ ಮುನ್ನ ತೊತ್ತುಗೆಲಸವ ಮಾಡಿ, ನಿಚ್ಚ ನಿಚ್ಚ 
ಶಿವರಾತ್ರಿಯ ಮಾಡಿ, ಬೇಗ ಬೇಗ ಅರ್ಚನೆ ಪೂಜೆಯ ಮಾಡಿ , ಅಂದು - ಇಂದು 
ಮತ್ತೊಂದು ದಿನವೆನ್ನದೆ ಕ್ಷಣ ಕ್ಷಣವೂ ' ಶರಣು,' ' ಶರಣು ' ಎಂದೆನ್ನುತ್ತ ಅಷ್ಟ 


ಮೇ - 1992 


17 


ವಿಧಾರ್ಚನೆ ಷೋಡಶೋಪಚಾರದ ಪೂಜೆ ಮಾಡಿ, ಮಾಡಿದ ಪೂಜೆ ನೋಡಿ, 
ಶಿವತತ್ವ ಗೀತವ ಹಾಡಿ, ಶಿವನ ಮುಂದೆ ನಲಿದಾಡಿ ಭಕ್ತಿ ಸಂಭಾಷಣೆಯ ಮಾಡಿ , 
ಅಳಿಗೊಂಡರೆ ಅಂಜದೆ, ನಾಸ್ತಿ ವಾಡಿಹರೆಂದು ನಾಚದೆ, ಶ್ರೀ ಮಹಾದೇವನಿಗೆ 
ಶರಣೆನ್ನು , ಮನಮುಟ್ಟಿ , ತನು ಮುಟ್ಟಿ , ತನುಮನವೊಲಿದು ಲಿಂಗ ಜಂಗಮ 
ಪೂಜಿಸುತ್ತ ಸಾಗಿದರೂ ಅವರು ' ತಾಮಸ ಮುಸುಕಿ ಕಂಗಳ ಕೆಡಿಸಿತ್ತೆನ್ನ ಭಕ್ತಿ , 
ಕಾಮವೆಂಬಕ್ಕಿಗೆ ಮುರಿದಿಕ್ಕಿನ ಭಕ್ತಿ , ಉದರಕ್ಕೆ ಕುದಿ ಕುದಿದು ಮುಂದುಡಿಸಿತೆನ್ನ 
ಭಕ್ತಿ , ಇದಿರನಾಶ್ರಯಿಸಲು ಹೋಯಿತ್ತೆನ್ನ ಭಕ್ತಿ , ಹೆಣಮೂಳನು ನಾನು ಕೂಡಲ 
ಸಂಗಮ ದೇವಾ, ಕಣ ಹದುಳವಿರದೆ ಮೊಣೆದೇ ಹೋಯಿತೆನ್ನ ಭಕ್ತಿ ” ಎಂದು 
ತನ್ನಲ್ಲಿ ಕೊರತೆ ಉಳಿದಿದೆಯೇ ? ಎಂದು ಯೋಚಿಸುತ್ತ , ಇಂದ್ರಿಯಲಾಲಸೆಗೆ ಬಲಿ? 
ಬೀಳದೆ, ಹಮ್ಮು ಬಿಮ್ಮುಗಳನ್ನು ಮಡಿ ಮಾಡಿ, ಬೀಗಿ ಬೆಳೆದ ಗೊನೆಬಾಳೆಯಂತೆ 
ಬಾಗಿಕೊಂಡಿದ್ದಡೆ ಬೇಡಿದ ಪದವಿಯನೀವ ಕೂಡಲ ಸಂಗಮದೇವನೆಂದು, ಸದಾ 
ಬಾಗಿದ ತಲೆಯ ಮುಗಿದ ಕೈಯವನಾಗಿದ್ದು ಕೊ೦ಡು, ತನುವ ಕೊಟ್ಟು ಗುರುವ 
ನೊಲಿಸಿ, ಮನವ ಕೊಟ್ಟು ಲಿಂಗವನೊಲಿಸಿ, ಧನವ ಕೊಟ್ಟ ಜಂಗಮವನೊಲಿಸಿ, 
ತ್ರಿವಿಧ ದಾಸೋಹವನ್ನು ಪರಿಪಾಲಿಸುತ್ತಾ , ಇರಿಸಿಕೊಂಡರೂ ತರಿಸಿಕೊಂಡರೂ 
ಕೊರೆಯಿಸಿಕೊಂಡರೂ ಜರೆಯಿಸಿಕೊಂಡರೂ ಭಕ್ತರಾಗಿಯೇ ಇದ್ದು , ಸಂಗನ ಶರಣರ 
ಮೇಲೆ ಮುನಿಸು ತಾಳದೆ, ಭಕ್ತಿಯನ್ನು ಬೆಳೆಯಿಸಿಕೊಳ್ಳುತ್ತಾ , ಉದಯಾಸ್ತ್ರ 
ಮಾನವೆನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ ನಿಮ್ಮ ನೆನೆಯಲು ತೆರಹಿಲ್ಲಾ ಎಂದು 
ಸಂಕಟ ಪಡುತ್ತಾ ಆದರೂ ಲಿಂಗಕ್ಕಲ್ಲದೆ ಮಾಡೆ ನೀ ಮನವನು , ಜಂಗಮಕ್ಕಲ್ಲದೆ 
ಮಾಡೆನೀಧನವನು, ಪ್ರಸಾದಕ್ಕಲ್ಲದೆ ಮಾಡೆ ನೀತನುವನು, ಲಿಂಗಜಂಗಮ ಪ್ರಸಾದ 
ಕಲ್ಲದೆ ಬಾಯ್ದೆರೆಯೆನೆಂಬುದೆನ್ನ ಭಾಷೆ, ಅನರ್ಪಿತವಾದರೆ ಕಪ್ಪೆನ್ನದು. ಮಗ 
ಕೊಯಿ ಕೂಡಲಸಂಗಮದೇವಾ ಎಂದು ದೃಢ ಮನಸ್ಕರಾಗಿ ನಡೆದು, ಒಂದುವ 
ನರಿಯದ ಸಂದೇಹಿ ನಾನಯ್ಯಾ , ನಂಬಿಕೆಯಿಲ್ಲದ ಢಂಬಕ ನಾನಯ್ಯಾ , ನಿಮ್ಮ 
ನಂಬಿದ ಶರಣರ ಡಿಂಗರಿಗ ನಾನಯ್ಯಾ ಎಂದು ವಿನಂತಿಸಿಕೊಳ್ಳುತ್ತಾ ಕೂಡಲ 
ಸಂಗನ ಶರಣರ ಒಕ್ಕುದನುಂಬ ಕಿಂಕರ ನಾನು, ಹಾಗಿರುವಾಗ ತೊತ್ತಿ೦ಗೇಕೆ ಲಕ್ಷಣ 
ಬಂಟಂಗೇಕೆ ಅಚಾರ ? ಆಗಮವೇಕೆ ಡಿಂಗರಿಗಂಗೆ ? ಒಕ್ಕುದನುಂಬವಂಗಯ್ಯಾ ? 
ಕೂಡಲಸಂಗಮದೇವಾ, ನಿಮ್ಮ ನಂಬುವುದು ಆಚಾರವಯ್ಯಾ ಎಂದು ಕಿರಿಯವನಾದ 
ತನಗೆ ನಂಬಿಕೆಯೆ ಮುಖ್ಯವೆಂದು ಹೇಳಿಕೊಳ್ಳುತ್ತ , ಆ ನಂಬಿಕೆಯಿಂದಲೇ ನಂಬಿದ 
ಪಥದಲ್ಲಿ ಮುನ್ನಡೆಯಲು ಪ್ರವೃತ್ತರಾಗಿ ಸಾಗಿದರು ' 
ಸಿದ್ದಗಂಗಾ 


18 


ಈನಂಬಿಗೆಯನ್ನೇ ಪ್ರಧಾನವಾಗಿಟ್ಟುಕೊಂಡು ಚಿತ್ರವು ನಿಮ್ಮನ್ನು ಧ್ವನಿಸ 
ಬೇಕೆಂದಿದ್ದರೆ, ಸುಚಿತ್ತದಿಂದಲೆನ್ನ ಮನವು ನಿನ್ನ ನೆನೆಯಲೊಲ್ಲದು, ಎನಗಿನ್ನಾ 
ವುದುಗತಿ ಎಂತಯ್ಯಾ ? ಎನ್ನಗಿನ್ನಾವುದು ಮತಿ ಎಂತಯ್ಯಾ , ಹರಹರಾ ಕೂಡಲ 
ಸಂಗಮದೇವಾ, ಮನವಸಂತೈಸೆನ್ನಾ ಏಕೆಂದರೆ ಇನ್ನೇನೆ ನಿನ್ನೆವೆನಯ್ಯಾ ? ಎನ್ನ 
ಮನವೆಂಬ ಮರ್ಕಟನದಾಳಿ ಘನವಾಯಿತ್ತು , ಎನ್ನ ನಿಂದಲಿ ನಿಲ್ಲಲೀಯದು, ಎನ್ನ 
- ಕುಳಿತಲ್ಲಿ ಕುಳ್ಳಿರಲೀಯದು; ಕ್ಷಣದಲ್ಲಿ ಪಾತಾಳಕೈದುತಿದೆ ; ಕ್ಷಣದಲ್ಲಿ ಆಕಾಶ 
ಕೈದುತಿದೆ, ಕ್ಷಣದಲ್ಲಿ ದಿಗ್ದಶಕೈದುತಿದೆ; ಎಂದಾದರೂ ಕೂಡಲಸಂಗಮದೇವಾ, 
ಈ ಮನವೆಂಬ ಮರ್ಕಟನ ಧಾಳಿಯನಿಂದಿಗೆ ನೀಗಿ ನಿನ್ನೊಡಗೂ ಸವೆನಯ್ಯಾ ಎಂದು 
ಚಲವಿಡಿದು, ಮನಸ್ಸನ್ನು ಬಗ್ಗಿಸಿ ಪಥಸಾಗಿದರು. ಹಾಗೆ ಸಾಗುವಾಗ ' ತಂದೆ ನೀನು, 
ತಾಯಿ ನೀನು, ಬಂಧು ನೀನು, ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಾ 
ಕೂಡಲಸಂಗಮದೇವಾ, ಹಾಲಲ್ಲದ್ದು , ನೀರಲ್ಲದ್ದು ಎಂದು ದೃಢಭಾವದಿಂದ ಶಿವನನ್ನೆ 
ಶರಣುಹೋಗಲು , ಭವರೋಗವೈದ್ಯನೆಂದು ನಾ ನಿನ್ನ ಮರೆಹೊಕ್ಕೆ ಭಕ್ತಿದಾಯಕ, 
ನೀ ಕರುಣಿಸು ಲಿಂಗ ತಂದೆ, ಜಯ ಜಯ ಶ್ರೀ ಮಹಾದೇವ, ಜಯ ಜಯ . 
ಶ್ರೀ ಮಹಾದೇವ, ಜಯ ಜಯ ಶ್ರೀ ಮಹಾದೇವ, ಎನ್ನುತ್ತ ಇದ್ದಿ ತೆನ್ನ ಮನವು 
ಎಂದು ನಿವೇದಿಸಿ ಕೊಳ್ಳುತ್ತ , ನಿಮ್ಮ ನಿಲವಿಂಗೆ ಕುದಿವೆನಲ್ಲದೆ ಎನೊಡಲ ವಸರಕ್ಕೆ 
ಕುದಿದೆನಾದರೆ ತಲೆದಂಡ ಕೂಡಲಸಂಗಮದೇವಾ ಎಂದು ಹಠವಾದಿಯಾಗ 
ಬೇಕಾಯಿತು. ಏಕೆಂದರೆ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರನೆಲ್ಲಕೂಡಲಸಂಗಮದೇವನು 
ಅಲ್ಲದೆ! ಇದರ ಫಲವಾಗಿ ಅವರ ಉಭಯ ಕರ್ಮವ ಕಳೆದು ತನ್ನೊಳಗೆ ಇಂಬಿಟ್ಟು 
ಕೊಳ್ಳಲು ಬಂದ ಕೂಡಲಸಂಗಮದೇವ ಕೃಪಾಮೂರ್ತಿ. 


ಆದರೆ ಬಂದುದೆಂದು ? ಕೆಲವು ದಿನಗಳಲ್ಲಿ ? ಕೆಲವು ತಿಂಗಳುಗಳಲ್ಲೆ? ಅಲ್ಲ, 
ಒಂದೆರಡು ವರುಷಗಳಲ್ಲಿ ? ಇಲ್ಲ . ಅಷ್ಟು ಬೇಗ, ಅಷ್ಟು ಸುಲಭದಲ್ಲಿ ಬರಲಿಲ್ಲ 
ಆ ಕೃಪಾಮೂರ್ತಿ ' ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಮಾಹೇಶ್ವರ 
ನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಸಾದಿ ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗ 
ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಶರಣನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಐಕ್ಯನೆನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಷಟ್ಸ್ಥಲವ ಮೀರಿ ನಿರಯನ ಸ್ಥಲವನೆಯು ವೆನಯಾ ಕೂಡಲ 
ಸಂಗಮದೇವಾ ಎಂದು ಭಕ್ತಿಯನ್ನು ಹಮ್ಮಿ ಒಂದೊಂದೆ ಸ್ಥಲವನ್ನೇರುತ್ತ ಸಾಗುತ್ತ 
ಹನ್ನೆರಡು ವರ್ಷ ಹಿಂದಾಯಿತು. ಆದರೆ ಏನಾದಡೇನಯ್ಯ ? ಎನ್ನಲ್ಲಿ ದಿಟವಿಲ್ಲನ್ನಕ್ಕರ 
ಎಂದು ಕೊಂಡು ತನು ಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ನೀಡಿ ತ್ರಿವಿಧ 
ಶುದ್ಧರಾಗಿ ಭಕ್ತಿರತಿಯಿಂದ ಎನ್ನ ಗಂಡ ಬರಬೇಕೆಂದು ಎನ್ನಂತರಂಗವೆಂಬ ಮನೆಯ 
ತೆರಹಮಾಡಿ, ಅಷ್ಟದಳ ಕಮಲವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ 
ಹಾಸಿ, ಧ್ಯಾನ ಮೌನವೆಂಬ ಮೇಲು ಕಟ್ಟೆ ಕಟ್ಟಿ , ಜ್ಞಾನವೆಂಬ ದೀಪವ ಬೆಳಗಿ, 
ಮೇ - 1992 


19 


ನಿಷ್ಕ್ರಿಯಗಳೆಂಬು ಪಕರಣಂಗಳ ಹರಹಿಕೊಂಡು, ಪಶ್ಚಿಮದ್ಯಾರವೆಂಬ ಬಾಗಿ 
ತೆರೆದು, ಕಂಗಳೇ ಪ್ರಾಣವಾಗಿ ಹಾರೈಸುತ್ತಾ ಕಳೆದರು, ಕೊನೆಗೆ ನಾನು ಬಾರೆನೆಂ 
ಉಮ್ಮಳಿಸಿಹನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಕೂಡ 
ಸಂಗಮೇಶ್ವರನು ಮೂರ್ತಿಗೊಳ್ಳಲು” ಅವರ ಮನದ ಬಯಕೆ ಸಯವಾಯು 
ಈ ಹನ್ನೆರಡು ವರ್ಷದ ಬಯಕೆ ಕೈಗೂಡಿ ಚಿಂತೆಯಿಂದ ನಿಶ್ಚಿಂತೆಯಾಯಿತು. 

ಹೀಗೆ ಎದೆಬಿರಿವನ್ನಕ , ಮನದಣಿವನಕ್ಕೆ ನಾಲಿಗೆ ನಲಿನಲಿದಾಡುವನ್ನ 
ನಿಮ್ಮ ನಾಮಾಮೃತವ ತಂದೆರಸು ಕಂಡಯ್ಯಾ ಎನಗೆನ್ನ ತಂದೇ , ಬಿರಿಮುಗೆ 
ಇಂದದಿ ಎನ್ನ ಹೃದಯಂ ನಿಮ್ಮ ಶ್ರೀ ಚರಣದ ಮೇಲೆ ಬಿದ್ದ ರಳುಗೆ, ನಿವ. 
ಉದರವ ಬಗಿದಾನು ಹೋಗುವ ಭರವೆನಗೆ , ಅದಕ್ಕಾಗಿ ಎನ್ನ ಗುಣವ ನೋಡದ 
ಕರುಣದಿಂದ ಭಕ್ತಿಯ ನಿಲವ ತೋರಾ ಎಂದು ಬೇಡುತ್ತ , ಸಕ್ಕರೆಯ ಕೊಡು 
ತುಂಬಿ ಹೊರಗೆ ಸವಿದರೆ ರುಚಿಯುಂಟಿ? ತಕ್ಕೆಸಿ ಭುಜ ತುಂಬಿ ಲಿಂಗಸ್ಪರ್ಶನ 
ಮಾಡದೆ ಅಕಟಾ; ಸಂಸಾರ ವೃಥಾ ಹೋಯಿತಲ್ಲಾ ; ಅದೇತರ ಭಕ್ತಿ ? ಅದೆ 
ತರಯುಕ್ತಿ ? ಕೂಡಲಸಂಗಮದೇವಾ, ಎನ್ನಂತರಂಗ ನೀವಯ್ಯಾ , ಎನ್ನ ಬಹಿರಂ. 
ನೀವಯಾ , ಎನ್ನ ಅರಿವು ನೀವಯ್ಯಾ , ಎನ್ನ ಮರಹು ನೀವಯ್ಯಾ , ಎನ್ನ ಭಕ್ತಿ 
ನೀವಯಾ , ಎನ್ನ ಯುಕ್ತಿ ನೀವಯ್ಯಾ , ಎನ್ನಾಲಸ್ಯ ನೀವಯಾ , ಎನ್ನ ಪರವ 
ನೀವಯಾ , ಸಮುದ್ರವ ಹೊಕ್ಕು ಕಾಲು ತೊಳೆದಲ್ಲಿ ಕೊರತೆಯ ನರಸುವುದೆ 
ಆ ಸಮುದ್ರವು ? ಎನ್ನ ಲೇಸುಹೊಲ್ಲೆಯವೆಂಬುದ ನೀನೆ ಬಲ್ಲಿರಿ ಇದಕ್ಕೆ ನೀವು 
ಪಾದವೇ ಸಾಕ್ಷಿ , ಎನ್ನ ಮನವೇಸಾಕ್ಷಿ ಎಂದುಕೊಂಡು ಅವರು ಸಾಗಿದರೆ , ಆ ಭಕ್ತಿ 
ರತಿಯ ವಿಕಳತೆಯಯುಕ್ತಿಯನ್ನು ಯಾರಾದರೂ ಏನಕೇಳಿ ಯಾರು? ಲಜ್ಜೆಗೆಟ್ಟು, 
ನಾಣಗೆಟ್ಟು , ಕುಲಗೆಟ್ಟು , ಛಲಗೆಟ್ಟು , ಭವಗೆಟ್ಟು , ಕೊನೆಗೆ ಹುಟ್ಟೂಗೆಟ್ಟ 
ಹೋಯಿತು, ತದೇಕಭಾವದಿಂದ ಕೂಡಲ ಸಂಗಮನನ್ನು ಪೂಜಿಸಿ, ಧ್ಯಾನಿಸಿ ಸಮರ 
ಸಮಕಳೆ ಸಮಸುಖವರಿದು, ನದಿಯೊಳಗೆ ನದಿ ಬೆರಸಿದಂತೆ ಅವನಲ್ಲಿ ಒಂದಾದರು 
( ಅಲ್ಲಿ ಕಲ್ಲಹಗಳಿನಂತೆ , ಅರಗಿನ ಪುತ್ಥಳಿಯಂತೆ, ತನುಕರಗಿ ನೆರೆವ ಸುಖ ನಾನೇನೆಂಬೆ 
ಕಡೆಗೋಡಿ ವರಿದುವೆನಗಯ್ಯಾ ನಯನದಸುಖ ಜಲಂಗಳು , ನಮ್ಮ ಕೂಡಲಸಂಗವ 
ದೇವರ ಮುಟ್ಟ ನೆರೆವ ಸುಖ ನಾನಾರಿಗೇ೦ನೆಂಬೆ ' ಎಂದು ಉದ್ಧರಿಸುವಂತಾಯಿತು 
ಬೆಳಗಳೊಳಗಣಬೆಳಗು ಮಹಾ ಬೆಳಗೆಂಬ ಪ್ರಸಾದದಲ್ಲೊದಗಿ ಪ್ರಸಾದಿಯ ಪರಿಣಾವ 
ಉರಪಿಸಲಾಗದ ಪರಮಾನಂದವನ್ನು ಅನುಭವಿಸಿದರು. ಸ್ವಯಲಿಂಗದನುಭಾವವು 
ದೊರೆಕೊಂಡು ದೇವಲೋಕ ಮರ್ತಲೋಕವೆಂಬೆರಡರಲ್ಲೂ ಯಾವ ಭೇದವನೂ 
ಕಾಣದೆ ಹೋದರು, ಶಿವಾನುಭಾವವನ್ನು ಪಡೆದು ತನುಮನ ಹಾಳಾಗಿ, ಕರ್ಮ 
ಛೇದನವಾಗಿ ಬೆಳಗಿದ ಕಾರಣ ಶಿವನವರು ಅವರಲ್ಲಿರುವ ಭಕ್ತಿಯೆಂಬ ಒಡವೆಯನ್ನು 
ದಿಟಮಾಡಿ ತೋರಿದರು. ಶಿವನಾ ನಿಷ್ಪತ್ತಿಯೆಂಬ , ಪರಿಪೂರ್ಣತೆಯನ್ನು ಹೊಂದಿರು 
ದೆಂಬ ಹಣ್ಣನ್ನು ತನಗೆ ಬೇಕೆಂದೆತ್ತಿಕೊಂಡನು. ಹಣ್ಣು ಪಕ್ವವಾಗಲು ಮಾತ್ರ 
ಹನ್ನೆರಡು ವರ್ಷಗಳ ಕಾಲ ಅದು ಬೆಳೆಯ ಬೆಳಕಾಯಿತು. 

ಎನೆಂಬೆ ಏನೆಂಬೆ ಒಂದೆರಡಾದುದ ? ಏನೆಂಬೆ ಏನೆಂಬೆ ಎರಡೊಂದಾದುದ ? 
ಏನೆಂಬೆ ಏನೆಂಬೆ ಅವಿರಳ ಘನವ ? ಮಹಾದಾನಿ ಕೂಡಲಸಂಗಮದೇವಯ್ಯ ತಾನೆಬಲ್ಲ . 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ .ಎಸ್ . ಲಕ್ಷ್ಮಯ್ಯ ಗಾರ್ಡನ್ 14ನೇ ಕ್ಯಾ ನರಸಿಂಹಜೀಯರ್‌, ಸೋಮೇಶ್ವರಪುರಂ, ತುಮಕೂರು- 2 

ವೇದಗಳು ಅತ್ಯಂತ ಪ್ರಾಚೀನವಾದವುಗಳು , ಡಾ!!ರಾಧಾಕೃರ್ಷ್ಣರವರ ಅಭಿಪ್ರಾ 
Wodos The Vedas might have been written 3000 B .C . but 
Composed much earlier ” ಎಂದಿದ್ದಾರೆ. ಈಗ್ಗೆ 5000 ವರ್ಷಗಳ ಹಿಂದೆ 
ಗ್ರಂಥರೂಪದಲ್ಲಿ ಬರೆಯಲ್ಪಟ್ಟಿದ್ದರೂ ಇವುಗಳ ರಚನೆಯಾದದ್ದು ಇನ್ನೂ ಬಹಳ ಹಿಂದೆ 
ಎಂದು ತಿಳಿಸಿದ್ದಾರೆ. ವೇದ ಎಂಬ ಪದದ ಅರ್ಥ ಜ್ಞಾನದ ಚಿಲುಮೆ ( Fountain 
Head of knowledge ) ಮತ್ತು ಮಿತಿಯಿಲ್ಲದ ಜ್ಞಾನವನ್ನು ಹೊಂದಿರುವ 
Fax ( illimitable store house of Knowledge ). Beanies 
ಕೇವಲ ಆಧ್ಯಾತ್ಮ ವಿಚಾರಗಳಲ್ಲದೆ ಭೌತಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳ 
ಬಗ್ಗೆ ಯೂ ಅಪಾರ ಜ್ಞಾನ ಸಂಗ್ರಹವಾಗಿದೆ . 


ನಾಲ್ಕು ವೇದಗಳ ಉಪವೇದಗಳಲ್ಲಿ ವೈಜ್ಞಾನಿಕ ವಿಷಯಗಳನ್ನು ಪ್ರತಿಪಾದಿ 
ಸಿರುವುದನ್ನು ಪರಿಶೀಲಿಸಿ ವಿಜ್ಞಾನಗಳೇ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 
ಖಗೈದದ ಉಪವೇದವೇ ಆಯುರ್ವೇದ, ಇದರಲ್ಲಿ ವೈದ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ 
ವಿಷಯಗಳಿವೆ. ಯಜುರ್ವೇದದ ಉಪವೇದ ಧನುರ್ವೇದ, ಇದರಲ್ಲಿ ಯುದ್ಧ ವಿಜ್ಞಾನಕ್ಕೆ 
Military Science ಬೇಕಾದ ಅಂಶಗಳು ಅಡಗಿವೆ . ಸಾಮವೇದದ ಉಪವೇದವಾದ 
ಗಂಧರ್ವ ವೇದದಲ್ಲಿ ಸಂಗೀತ ನೃತ್ಯ ಹಾಗೂ ಕಲೆಗೆಸಂಬಂಧಿಸಿದ ವಿಚಾರಗಳಿವೆ. 
(science of music and dancing ) ಇನ್ನು ಅಥರ್ವವೇದದ ಉಪವೇದವಾದ 
ಸ್ಪಸತ್ಯವೇದದಲ್ಲಿ ಶಿಲ್ಪಶಾಸ್ತ್ರ , ಯಂತ್ರವಿದ್ಯೆ , ತಾಂತ್ರಿಕಶಾಸ್ತ್ರ ಮತ್ತು ಗಣಿತ ಶಾಸ್ತ್ರಗಳ 
ಬಗ್ಗೆ ವಿವರಣೆ ಇದೆ. ವೇದಗಳ ಕಾಲದಲ್ಲಿಯೂ ವಿಜ್ಞಾನ ಬೆಳೆದಿತ್ತು ಎಂಬುದಕ್ಕೆ 
ಉಪವೇದಗಳೇ ಆಧಾರವಾಗಿವೆ. 


ಈಗ ಸ್ಥಪತ್ಯವೇದದಲ್ಲಿ ಕಂಡು ಬರುವ ಗಣಿತಶಾಸ್ತ್ರದ ವಿಚಾರವಾಗಿ ಪರಿಶೀಲಿ 
ಸೋಣ. ಇಂದಿಗೆ ಸುಮಾರು ಐದಾರು ಸಹಸ್ರ ವರ್ಷಗಳಷ್ಟು ಪೂರ್ವದಲ್ಲಿಯೇ ಗಣಿತ 
ಶಾಸ್ತ್ರದ ವಿವಿಧ ಅಂಗಗಳಾದ ಅಂಕಗಣಿತ , ಬೀಜಗಣಿತ, ರೇಖಾಗಣಿತ, plane and 
solid ) ತ್ರಿಕೋನಮಿತಿ ( Trigonometry plane and spherical , 
Conics - geometrical and analyfical, ಖಗೋಳಶಾಸ್ತ್ರ , ಕಲನಶಾಸ್ತ್ರ , 
Calculus - differential and integral, ಈ ವಿಷಯಗಳನ್ನೆಲ್ಲಾ ಪ್ರಸ್ತಾಪ 
ಮಾಡಿದ್ದಾರೆಂದಮೇಲೆ ಅನೇಕರಿಗೆ ಆಶ್ಚರ್ಯವಾಗಬಹುದು. ನೇಪಾಳ ಹಿಂದೂ 
ವಿಶ್ವವಿದ್ಯಾನಿಲಯದ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿದ್ದ ವಿ. ಎಸ್ . ಅಗರವಾಲಾ 
ರವರು , ಪುರಿ ಗೋವರ್ಧನ ಮಠದ ಶಂಕರಾಚಾರ್ಯರಾಗಿದ್ದ ಜಗದ್ಗುರು ಸ್ವಾಮಿ 
ಮೇ - 1992 


21 


ಶ್ರೀ ಭಾರತಿಕೃಷ್ಣ ತೀರ್ಥಜಿ ಮಹಾರಾಜ್ ರವರು ರ ಚಿ ಸಿ ರು ವ ( Vedic 
Mathematics ” ಎಂಬ ಗ್ರಂಥದ ಪ್ರಕಾಶನದಲ್ಲಿ ಈ ರೀತಿ ಬರೆದಿದ್ದಾರೆ. We 
are agreebly astonished and intensely gratitied to 
find that exceedingly tough mathematical problems 
which the mathematically most advanced present day 
western scientific world had spent huge lots of time, 
energy and money on and which even now it solves 
with the utmost difficulty involving numbers of difficult 
tedious and Cumbersome steps of working , can easily 
and readily solved with the help of ultra - easy Vedic 
sutras of the Atharva Vada : ಗಣಿತ ಶಾಸ್ತ್ರದಲ್ಲಿ ಅಪಾರವಾಗಿ ಮುಂದಿರುವ 
ಪಾಶ್ಚಾತ್ಯರು. 

ಈಗಲೂ ಬಹಳ ಕಾಲ, ಶಕ್ತಿ , ಹಣವ್ಯಯಮಾಡಿ ಸುತ್ತು ಬಳೆ ² ದ ಕ್ರಮಗಳಿಂದ 
ಅಪಾರ ಶ್ರಮಪಟ್ಟು ಬಿಡಿಸಬಲ್ಲ ಅತ್ರಿ ಕ್ಲಿಷ್ಟ ಸಮಸ್ಯೆಗಳನ್ನೆಲ್ಲಾ ಅಥರ್ವವೇದದ 
ಸೂತ್ರಗಳಿಂದ ಲೀಲಾಜಾಲವಾಗಿ ಬಿಡಿಸಬಹುದು ಎಂಬುದನ್ನು “ vedic Mathe 
matics ಗ್ರಂಥದಿಂದ ತಿಳಿದು ತುಂಬಾ ಆಶ್ಚರ್ಯವೂ ಹಾಗೂ ಕೃತಜ್ಞತೆಯಾ ಉಕ್ಕಿ 
ಬರುತ್ತದೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. 

ಪೂರ್ವಾಶ್ರಮದಲ್ಲಿ ವೆಂಕಟರಾರ್ಮ ಎಂಬ ಹೆಸರಿನಿಂದ ಮದ್ರಾಸ್ ಪ್ರಾಂತ್ಯದಲ್ಲಿನ 
ರಾಜಮಹೇಂದ್ರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದ ಪುರಿ ಜಗದ್ಗುರುಗಳು ಸಂಸ್ಕೃತ, 
ಇಂಗ್ಲಿಷ್ , ತತ್ವಶಾಸ್ತ್ರ ಗಣಿತ, ಚರಿತ್ರೆ ವಿಜ್ಞಾನ ಮುಂತಾದ ಏಳು ವಿಷಯಗಳಲ್ಲಿ 
ಸ್ನಾತಕೋತ್ತರ ಪದವಿ ( Master degrees ) ಪಡೆದ ಘನದ್ವಾಂಸರಾಗಿದ್ದರು. 
ಇವರು ಕರ್ನಾಟಕ ರಾಜ್ಯದ ಶೃಂಗೇರಿ ಜಗದ್ಗುರುಗಳಾಗಿದ್ದ ಶ್ರೀ ನೃಸಿಂಹ ಭಾರತಿ 
ಸ್ವಾಮೀಜಿಯವರ ಶಿಷ್ಯರಾಗಿ ಎಂಟುವರ್ಷಗಳ ಕಾಲ ವೇದಾಂತವನ್ನು ಅಭ್ಯಾಸಮಾಡಿ, 
ಬಿಡುವಿನ ವೇಳೆಯಲ್ಲಿ ಪಕ್ಕದ ಅರಣ್ಯದಲ್ಲಿ ತಪಸ್ಸನ್ನೂ ಆಚರಿಸಿ ಸಿದ್ದಿ ಪಡೆದ ಸಿದ್ದ 
ಪುರುಷರು, ಘನ ವಿದ್ವಾಂಸರೂ , ಆಧ್ಯಾತ್ಮ ಗುರುಗಳೂ ಆದ ಇವರು 1939ರಲ್ಲಿ ಪುರಿ 
ಜಗದ್ಗುರು ಶಂಕರಾಚಾರ್ಯರಾಗಿ ಗದ್ದುಗೆಗೆ ಏರಿ ಅಮೆರಿಕ, ಇಂಗ್ಲೆಂಡ್ ದೇಶಗಳಿಗೂ 
ಪ್ರವಾಸ ಕೈಗೊಂಡು ವೇದಗಳಲ್ಲಿ ಅಡಗಿರುವ ಆಧುನಿಕ ಗಣಿತವಿಚಾರವನ್ನು ವಿದೇಶಗಳ 
ವಿದ್ವಾಂಸರ ಮುಂದೆ ಮಂಡಿಸಿ ಅವರನೆಲ್ಲಾ ಬೆರಗುಗೊಳಿಸಿದ ಮಹಾನ್ ಪಂಡಿತೋ 
ತಮರು. ಭಾರತೀಯ ಗಣಿತಶಾಸ್ತ್ರವನ್ನು ಅರ್ಥೈಸಿಕೊಂಡ ಪಾಶ್ಚಾತ್ಯ ವಿದ್ವಾಂಸರು ; 
ಪ್ರೊiಡಿ , ಮಾರ್ಗನ್‌ರವರು ಹೇಳಿರುವಂತೆ “ ಪಾಶ್ಚಾತ್ಯರ ಅತಿ ಮುಂದುವರೆದಿರುವ 
ಈಗಿನ ಗಣಿತಶಾಸ್ತ್ರವೂ ಸಹ ನಮ್ಮನ್ನು ಭಾರತೀಯರ ಗಣಿತದ ಬಾಗಿಲಿನವರೆಗೂ 
ಕೊಂಡೊಯ್ಯಲಾಗಿಲ್ಲ' ಎಂಬುದನ್ನು ಒಪ್ಪಿಕೊಂಡರು . 

22 
ಸಿದ್ದಗಂಗಾ 


ಗಣಿತವು ವಿಜ್ಞಾನ ಬೆಳವಣಿಗೆಗೆ ಮುಖ್ಯ ಆಧಾರ. ಅದನ್ನು “ Mathematics 
is the Queen of Science ” ಎಂದಿದ್ದಾರೆ ಹಿರಿಯರು. ಇಂತಹ ಅಪಾರ 
ಜ್ಞಾನವನ್ನು ಹೊಂದಿರುವ ನಮ್ಮ ಗ್ರಂಥಗಳ ಬಗ್ಗೆ ಅನೇಕರಿಗೆ ತಾತ್ಸಾರಮನೋಭಾವ 
ನೆಯಿದೆ. ಕೆಲವರಂತೂ ಇವನ್ನೆಲ್ಲಾ ಬೂಸಾ ಸಾಹಿತ್ಯಕ್ಕೆ ಸೇರಿಸ ಹೊರಟ್ಟಿದ್ದಾರೆ, 
ಅಂತಹವರು ಕುತೂಹಲಕ್ಕಾಗಿಯಾದರೂ ಪುರಿ ಜಗದ್ಗುರುಗಳು ಬರೆದಿರುವ “ Vedic 
Mathematics ” ಎಂಬ ಗ್ರಂಥವನ್ನು ಅವಲೋಕಿಸಿದರೆ ನಮ್ಮ ಸಂಸ್ಕೃತಿಯ 
ಹಿರಿಮೆಯನ್ನು ಅರಿಯಬಹುದಾಗಿದೆ. ಇದರಲ್ಲಿ ಗ್ರಂಥಕರ್ತರು ಹದಿನಾರು ಸೂತ್ರಗಳನ್ನು 
ನಮೂದಿಸಿದ್ದಾರೆ. 


ಈ ಹದಿನಾರು ಸೂತ್ರಗಳ ಸಹಾಯದಿಂದ ಗಣಿತಶಾಸ್ತ್ರದ ಎಲ್ಲಾ ಸಮಸ್ಯೆಗಳನ್ನೂ 
ಸುಲಭವಾಗಿ ಬಿಡಿಸಬಹುದೆಂಬುದನ್ನು ಉದಾಹರಣೆ ಸಮೇತ ವಿವರಿಸಿದ್ದಾರೆ. ಈ 
ಪುಸ್ತಕವು ಬೆಂಗಳೂರಿನ ಚಾಮರಾಜಪೇಟೆಯ ಆರನೇರ್ಮ ರಸ್ತೆಯಲ್ಲಿರುವ 
ವೇದಾಂತ ಬುಕ್ ಹೌಸ್‌ನಲ್ಲಿ ದೊರೆಯುತ್ತದೆ. 


- ಕೆಲವುಉದಾಹಾರಣೆಗಳನ್ನು ಅವಗಾಹನೆಗೆ ನೋಡೋಣ ? ಈ 
- ಭಿನ್ನರಾಶಿಗಳನ್ನು ದಶಮಾಂಶ ರೀತಿ ಬರೆಯಲು ಈಗಿನ ಪದ್ಧತಿಯಂತೆ ಒಂದೊಂದೇ 
ಮೆಟ್ಟಲಿನಲ್ಲಿ ಭಾಗಿಸುತ್ತಾ ಹೋಗಬೇಕು. ಆ ಭಾಗಿಸಲು 18 ಮೆಟ್ಟಲುಗಳಲ್ಲಿ 
ಬರೆಯಬೇಕಾಗುತ್ತೆ ನಂತರ ಭಾಗಲಬ್ಧ ಸಂಖ್ಯೆಗಳು ಪುನರಾವರ್ತನೆಯಾಗುತ್ತವೆ. 
ಆದರೆವೇದಸೂತ್ರ “ ಏಕಾಧಿಕ ಪೂರ್ವನ "ಸೂತ್ರದ ಪ್ರಕಾರ ಮಾನಸಿಕವಾಗಿಯೇ 
1 : ಇವುಗಳನ್ನು ದಶಮಾಂಶ ರೀತಿಯಲ್ಲಿ ಒಂದೇ ಸಾಲಿನಲ್ಲಿಯೇ ಉತ್ತರ 
ಬರೆಯಬಹುದು. 5236 / 89997 ಈ ಭಿನ್ನರಾಶಿಯನ್ನೂ ಸಹ ದಶಮಾಂಶ ರೀತಿಯಲ್ಲಿ 
ಬರೆಯಲು ಭಾಗಿಸದೆ ಮನಸ್ಸಿನಲ್ಲಿಯೇ ವೇದ ಸೂತ್ರದ ಪ್ರಕಾರ ಉತ್ತರ ಬರೆಯ 
ಬಹುದು. ( ಪುಟ 268). 


- 19 29 8 9 


- “ ನಿಖಿಲಂ ” ಎಂಬ ವೇದಸೂತ್ರದ ಪ್ರಕಾರ 87965X99998 ಈ ಗುಣಕಾರ 
ಲೆಕ್ಕದ ಗುಣಲಬ್ದವನ್ನೂ ಸಹ ಎರಡೇ ಸಾಲಿನಲ್ಲಿ ಕಂಡು ಹಿಡಿಯಬಹುದು. 


87965 - 12085 
99998 - 2 
87963 ( 24070 


ವಿವರಗಳಿಗೆ ಗ್ರಂಥವನ್ನು ಪರಿಶೀಲಿಸಬಹುದು . 


ಮೇ - 1992 


23 


ಇದೇ ರೀತಿ ಸಾಮಾನ್ಯ ಸಮೀಕರಣ , ವರ್ಗಮೂಲ, ಘನಮೂಲ, ಜ್ಯಾಮಿತಿ 
ತ್ರಿಕೋಣಮಿತಿ, ಬೀಜಗಣಿತ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು 
ಕೇವಲ ವೇದ ಸೂತ್ರಗಳ ಸಹಾಯದಿಂದ ಸುಲಭವಾಗಿ ಬಿಡಿಸಿರುವುದನ್ನೂ ಸಹ 
ಗ್ರಂಥದಲ್ಲಿ ನೋಡಬಹುದಾಗಿದೆ. 


ಒಂದು ಬೀಜಗಣಿತದ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಿರುವುದನ್ನು ನೋಡೋಣ 


x -ax -bx- c - xtaxtbxto 
b + C C + a d + b 2a + b + c 2b -+ C + a ' 2c + a + 


ಈ ಸಮಸ್ಯೆಯನ್ನು ಬಿಡಿಸಲು ಈಗಿನ ಪದ್ಧತಿಯಂತೆ ಒಂದುಪುಟವಾದರೂ 
ಬೇಕಾಗುತ್ತದೆ. ಆದರೆ ವೇದಸೂತ್ರವಾದ ( ಶೂನ್ಯ ಸಾನ್ನು ಸಮುಚ ಯೇ 
ಯನ್ನು ಅನ್ವಯಿಸಿ ಒಂದೇ ಸಾಲಿನಲ್ಲಿ ಉತ್ತರಿಸಬಹುದು. ಅದು ಈ ರೀತಿಯಿದ 
X - a - h = 9 . . X = ( a + b + c ) ಇಷ್ಟೇ , 
ಇದಕ್ಕಿಂತಲೂ ಕ್ಲಿಷ್ಟಕರವಾದಸಮಸ್ಯೆಗಳನ್ನೂ ಸಹ ವೇದಸೂತ್ರಗಳ ಸಹಾಯದಿಂದ 
ಬಿಡಿಸುವುದನ್ನು ಗ್ರಂಥದಲ್ಲಿನೋಡಬಹುದಾಗಿದೆ, 


ಪ್ರೊ ! ಡಿ, ಮಾರ್ಗನ್ ಎಂಬ ಪ್ರಸಿದ್ದ ಪ್ರಾಶ್ಚಾತ್ಯ ಗಣಿತ ಶಾಸ್ತ್ರಜ್ಞರ. 
ಭಾರತೀಯರ ಗಣಿತಶಾಸ್ತ್ರವನ್ನು ಅಧ್ಯಯನ ಮಾಡಿ ಈ ರೀತಿ ಬರೆದಿದ್ದಾರೆ. 
Even the highest and farthest reaches ofmodern we 
stern mathematics have not yet brought the western 
world to the threshhold of Ancient Indian Mathematies 
ಇದು ಅಕ್ಷರಶಃ ಸತ್ಯವಲ್ಲವೆ. 


ಸಿದ್ದಗಂಗಾ 


1 


ಬಸವತತ್ತ್ವ ರತ್ನಾಕರ-12, 

( ವಚನ ಕಾವ್ಯಾಮೃತಾಂಬುಧಿ) 
- ಶ್ರೀ ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡ ಕವಿ ಕಾಳಿದಾಸ ” ಅಥಣಿ ( ಬೆಳಗಾವಿ ಜಿಲ್ಲೆ) 

ದೇವಮಾನವ ಯೇಸುಕ್ರಿಸ್ತ - 111 
ವಿಶ್ವದಾ ನಶ್ವರದ ಬಾಳನ್ನು ಎತ್ತರಿಸಿ 
ಶಾಶ್ವತವಹ ಅಮೃತತ್ವದೆಡೆಗೊಯ್ದ ಸಾಹಸಿ 
“ ಯೇಸೂಕ್ರಿಸ್ತನು?! ಧರ್ಮಜ್ಞ 184641 
ಭೂಮಿ ಮಾನವರ ನಿರ್ಜಿವ ವೃಕ್ಷಕ್ಕೆ 
ಸ್ವಾಮಿ ಯೇಸಕ್ರಿಸ್ತ ಅಮೃತ ಜಲ ಸುರಿದು 
ಸೋಮಕಳೆ ತಂದ! ಧರ್ಮಜ್ಞ 1184711 - 

-(ಮೂಲಛಂದಸ್ಸಿನ ಮಹಾಕಾವ್ಯ ) 
" ಮಹಾತ್ಮನಾದ ಯೇಸುಕ್ರಿಸ್ತನನ್ನು ಶಿಲುಬೆಗೇರಿಸಿ, 
ಆತನಕೋಮಲವಾದ ಎದೆಯ ಪಕ್ಕೆಯಲ್ಲಿ ಪಾಪಿಗಳು ಈಟಿಯಿಂದ 
ತಿವಿದಾಗ, ರಕ್ತವೂ ನೀರೂ ಸುರಿಯುತ್ತಿತ್ತು ನೋಡಾ! 
ಆ ಪಾಪಾತ್ಮರನ್ನು ಕುರಿತು ಯೇಸು; ' ನಿಮ್ಮೆಲ್ಲರನ್ನು ನಾನು ತಿಳಿದಿರುವೆ; 
ನೀವು ನನ್ನನ್ನು ತಿಳಿಯಲಾರಿರಿ. ನೀವು ಏನು ಮಾಡುತ್ತೀರೆಂಬುದು 
ನಿಮಗೆಗೊತ್ತಿಲ್ಲ. ಆದರೆ ನಾನು ನಿಮ್ಮಿಂದ ಎಂದೂ ಕೊಲ್ಲಲ್ಪಡುವುದಿಲ್ಲ . 
ನಶ್ವರ ದೇಹವು ನಾಶವಾದೊಡು, ಆತ್ಮನು ಎಂದೆಂದಿಗೂ ಅನ್ನ ತನು ನೋಡಾ! 
ಹೇಗೆ ಭೂಮಿಯಲ್ಲಿ ಬಿತ್ತಿದ ಒಂದು ಗೋದಿಯ ಕಾಳು 
ನೂರಾರು ಕಾಳುಗಳನ್ನು ಕೊಡುವಂತೆ, ಒಬ್ಬ ಯೇಸುವು ಈ 
ದೇಹದಿಂದ ಅಳಿದರೆ , ನೂರಾರು ಜನಕ್ರಿಸ್ತರು ಈ ಭೂಮಿಯಲ್ಲಿ 
- ಮತ್ತೆ ಹುಟ್ಟಿ ಬರುತ್ತಾರೆಂದನು ” ನೋಡಾ! 
ಮತ್ತೆ ಹೀಗೆ ಪ್ರಾರ್ಥಿಸಿದ: “ ದೇವಾ! ಇವರಿಗೆ ಒಳ್ಳೆಯ ಬುದ್ದಿ ಯನ್ನು 

ಜ್ಞಾನವನ್ನು ನೀಡು! ”” ಎಂದನು -ನೋಡಾ! 
ಹಾಗೆಯೆ ಶಾಂತಹೃದಯನಾಗಿ, ದೇವರನ್ನು ಮೂರು ಬಾರಿ ಕೂಗಿ 
ಕ್ರಿಸ್ತನು ಆತ್ಮ ಬಲಿದಾನ ಮಾಡಿದನು -ನೋಡಾ! 
ಮೂರು ದಿನದ ಮೇಲೆ ಸಮಾಧಿಯಿಂದೆದ್ದು , 
ಯೇಸುವು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು, 
ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ.?? 


ಮೇ . 1992 


25 


ಭಗವಂತನ “ ಅಮುಕ ಆಕಾಶವಾಣಿ - 112 
ಅನುರ ಆಕಾಶವಾಣಿ : ಚತುರ್ದಶ ಲೋಕಂಗಳ ನೊಳಗೊಂಡು ದ್ವಾದಶಾದಿತ್ಯರು 

ಸಂಚರಿಪಜೋತಿರ್ಲೋಕದಾ ರಾಜತೇಜದೊಳು 
ಪರಂಜೋತಿಸ್ವರೂಪನಾಗಿ, ನಿರುಪಮ ನಿರಂಜನನಾಗಿ 
ಅನಾದ್ಯನಂತನಾಗಿಬೆಳಗುತಿಪ್ಪಾ ನಮ್ಮ ಮಹಾದೇವನಾ , 
ಬೃಹತ್ ಬ್ರಹ್ಮಾಂಡದಾಕಾಶವಾಣಿ ಪ್ರಸಾರಗೆಯ್ಯ ಶಿವಭಕ್ತಿಸಾರ 
ಗೀತಂಗಳನು ( ಅಶರೀರವಾಣಿ )ನೀವು ಕೆಳಿದಿರೇನಯಾ ? 
ಕೇಳದಿರ್ದಡೆ ನೀವು ಭಕ್ತಿದಳೆದು ಕೇಳಿರಯ್ಯಾ ! 
ಅಮ್ಮ ತಗೀತ ರಸಪಾನಗೆಯು ಅಮರರಾಗಿರಯ್ಯ 

ಶ್ರೀಶೈಲ ಮಲ್ಲಿಕಾಜುನ” . 
ಅನುರ ಆಕಾಶವಾಣಿಯ : ಕಲಾವಿದರು ..113 

“ ಭಗವದಾಕಾಶವಾಣಿಯ ಕಲಾವಿದರೆಲ್ಲ, 
ಎಂತಹರೆಂದಡೆ: 
ಭಗವದ್ಭಕ್ತ ಶಿರೋಮಣಿಗಳೆ ಕಾಣಿರಯಾ 
ಈ ಭಕ್ತಿಗಾನ ಕಲಾವಿದರ ನಿತ್ಯ ಆತ್ಮ ಪರಮಾತ್ಮಾನುಭವ 
ಗೀತಂಗಳನೆ ಹರುಷಾಬ್ಬಿಯೊಳು ತೇಲಿ ನಿಂದು 

- ಹಾಡುತಿಪ್ಪರು, ನೋಡಿರಯ್ಯಾ ! 
ಇಂತು ಮಹಿಮಾನ್ವಿತರಿವರೇ ಸ್ವರ್ಗ ಮರ್ತ್ಯ- ಪಾತಾಳ 
ಮೂಲೋಕಕ್ಕೂ ಗಾನಗಂಗೆಯ ಹರಿಸಿ , ರಹಸ್ಯದೊಳ್ 
ಹರ್ಷಿಪಂತೆ ಮಾಡುತಿಪ್ಪರು ನೋಡಿರಯ್ಯಾ ! 
ಇದ ಮತದ ಮಾನವರೆತ್ತ ಬಲ್ಲರು ? 

ಹೇಳಾಶ್ರೀಶೈಲ ಮಲ್ಲಿಕಾರ್ಜುನ ” 
ಅವರ ಆಕಾಶವಾಣಿಯ : ಸೇವಕರು . ದೇವತೆಗಳು . 114 
( ಭುವನ ಭಾಗ್ಯ ವಿಶೇಷದಿಂದ ಭೂಮಿಯೊಳು ಹುಟ್ಟಿ ಬಂದಿರ್ದ , 
ಭಕ್ತ ಕವಿ ಕಲಾಕಾರ ಗೆಣಂಗಳೆ ನಿತ್ಯ ಕೈಲಾಸಕ್ಕೆ ತಂದು, 
( ಅಮರ ಆಕಾಶವಾಣಿ” ಯೊಳು ನಿಂದು, ಭಕ್ತಿ ಸುಮಧುರ 
ಗೀತಂಗಳಂ ಪಾಡಿ ನಲಿಯುತಿಹರು ನೋಡಿರಯ್ಯಾ ! 
ಈ ಅವರ ಆಕಾಶವಾಣಿಯೊಳು ದೇವತೆಗಳೇ 'ಸೇವಕರಾಗಿ 
ಬಾನುಲಿ ಪ್ರಸಾರ ಮಾಳ್ವರು ನೋಡಿರಯ್ಯಾ ! 
ನಮ್ಮ “ ಸದ್ಭಕ್ತಿಗೀತಂ” ಗಳನೆ ಈ ದೇವತೆಗಳು 
ಆನಂದದಿಂದ ಪ್ರಚುರಗೊಳಿಸುವರು ಕೇಳಿರಯ್ಯಾ ! 
ನನ್ನಿ ಅನ್ನು ತಗೀತಗಂಗಾವಾಹಿನಿ ಲೋಕಪಾವನಗೊಳಿಸಿಹಳು ! 
ಕೇಳಾ, ಶ್ರೀಶೈಲಮಲ್ಲಿಕಾರ್ಜುನ ! » 


ಅನುರ ಆಕಾಶವಾಣಿತ : - 115 

ಒಮ್ಮೆಮ್ಮೆ ಅಮರಆಕಾಶವಾಣಿ ಸೇವಕರೆನೆ 
ದೇವತೆಗಳೆ ಪ್ರಥಿಗಿಳಿದು ಬಂದು ಶರಣವಾಣಿ ಗೀತಂಗಳನು, 

( ಟೇಪ್‌ರಿಕಾರ್ಡ' ಮಾಡಿಕೊಂಡು ಹೋಗಿ, 

ಅಲ್ಲಿಂದ ಪ್ರಸಾರ ಮಾಡುತಿಪ್ಪರು ನೋಡಿರಯ್ಯಾ ! 
ಭಗವಂತನ “ ಅಮರ ಅಕಾಶವಾಣಿ ” ಯ ಶಬ್ದ ತರಂಗಗಳಾ 

ಗ್ರಹಣಶಕ್ತಿ ಮತ್ತು ಆಕರ್ಷಣಶಕ್ತಿ , 

ಧರೆಯ ಆಕಾಶವಾಣಿಗಳೊಳಗಿಲ್ಲವಯಾ ? 
ಭಗವಂತನಾಭಕ್ತಿ “ ಅಮರ ಆಕಾಶವಾಣಿ” ಯು 

ಅನಂತ ಅಪಾರ ಶಕ್ತಿ ಸಾಂದ್ರವಾಗಿರ್ದಡು 
ಮರ್ತದ ಭಕ್ತಿಹೀನ ( ಆಕಾಶವಾಣಿ' ಯ 

ಶಬ್ದ ಸ್ವೀಕರಿಸದು ನೋಡಿರಯ್ಯಾ ! 
ಏಕೆಂದಡೆ : ಅಲ್ಲಿ ಆತ್ಮಾರಾಮನೇ ಇಲ್ಲದಿರುವುದರಿಂದ 

ಪರಮಾತ್ಮಾವತರಣ ಶಕ್ತಿ ಅದನ್ನು 

ಸ್ವೀಕರಿಸದಾಯಿತ್ತು ನೋಡಿರಯ್ಯಾ ! 
ಇಂತೀ ಪರತತ್ವವನ್ನೊಳಗೊಂಡ ಭಗವಂತನಾ ಅವರಆಕಾಶವಾಣಿ' ಗೂ 

ಭಕ್ತಿಯನುಳಿದಿಳೆಯ “ ಆತ್ಮರಹಿತ ಆಕಾಶವಾಣಿ ' ಗೂ 

ಸಂಬಂಧವಿಲ್ಲದಾಯಿತ್ತು ! ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ ! 
ಪರಮಾತ್ಮತತ್ವ ಹಾಗೂ ಆಕಾಶತತ್ವ - 116 | 
ಭಕ್ತಿಭರಿತ ಭಕ್ತನಗೀತ “ ಮಾತ್ರವಲ್ಲದೇ ಅವನಾಡುವ ನುಡಿ 

ಶಬ್ದ ದಾ ಸಹಸ್ಪತರಂಗದೊಂದು ಬಿಂದು ಕಿರಣ ಸಹ , 
ಈಬ್ರಹ್ಮಾಂಡಾಂತರ್ಗತಮಾದ ಆಕಾಶದಿಂದ ಹೊರಗೆಲ್ಲಿಯೂ 

ಹೋಗದೆ ಒಳಗಿಪ್ಪುದು ನೋಡಿರಯ್ಯಾ ! 
ಶಿವಭಕ್ತನ ಒಂದೊಂದು ಉಸುರಿನ ಕಣದ ಕಿರಣಗಳೂ ಕೂಡ, 

ಭಗವಂತನ ಹೃದಯಕ್ಕೆ ತಾಗಿ , ಕರುಣೆಯ ಹೊಳೆಯನ್ನೇ 

ಇಳೆಗೆ ಹರಿಸಬಹುದು ನೋಡಿರಯ್ಯಾ ! 
ಅಂತೆಯೇ ಭಕ್ತಿ ಭಂಡಾರಿ ಬಸವಣ್ಣ ಪರಶಿವನ ( ಕೈಲಾಸ ” ವನೆ 

ಧರೆಗಿಳಿಸಿ ತಂದ ನೋಡಿರಯಾ ! 
ಶಿವಭಕ್ತಿಯ ಬಲದಿಂದ ಬ್ರಹ್ಮಾಂಡವನು ಬೆಳಗುವುದಲ್ಲದೆ, 

ಹೊಸದೊಂದು ಬ್ರಹ್ಮಾಂಡವನೆ ನಿರ್ಮಿಸುವ ಶಕ್ತಿ , 

ಭಕ್ತಿಯೊಳಡಗಿಹುದು ಕಾಣಿರಯ್ಯಾ ! 
ಪರಶಿವನಲ್ಲಿ ಶಕ್ತಿ ಅವಿನಾ ಭಾವದಿಂದಿರುವಂತೆ, 

ಸದ್ಭಕ್ತನಲ್ಲಿ ಶಕ್ತಿಯ ಭಕ್ತಿರೂಪದಲ್ಲಿ ಬೆರೆತು , 
ಆ ಭಕ್ತಿರೂಪದ ಶಕ್ತಿಯೆ ಶಿವನಲ್ಲಿ ಕಲೆತು, ಶಿವಸದನ್ನೆದುವುದು ! 
ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ ! ” 


ಪೂರ್ವಾಗ್ರಹ 
ಜೆ. ಶಾರದಾ ರಾಜಶೇಖರ್ , 847, 4ನೇ ಮುಖ್ಯರಸ್ತೆ , ವಿಜಯನಗರ, ಬೆಂಗಳೂರು- 40, 


ಪೂರ್ವಾಗ್ರಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡುತ್ತಿದೆ ಎಂದರೆ ಉತ್ಪಕ್ಷ 
ಮಾತಲ್ಲ . ಒಬ್ಬ ವ್ಯಕ್ತಿಯ ವಿಷಯದಲ್ಲಾಗಲಿ ಒಂದು ಜನಾಂಗದ ವಿಷಯದಲ್ಲಾಗಲಿ 
ಸಮಗ್ರವಾಗಿ ಪರಿಶೀಲಿಸದೆಯೇ ಕೆಲವು ಅಭಿಪ್ರಾಯಗಳನ್ನು ಬೆಳೆಸಿಕೊಂಡಿರುತ್ತೇವೆ 
ಕೆಲವರ ವಿಷಯದಲ್ಲಿ ನಾವು ನಿಷ್ಕಾರಣವಾಗಿ ದುರಭಿಪ್ರಾಯಗಳನ್ನು ಬೆಳೆಸಿಕೊಂಡು 
ಅವರಒಡನಾಟ ಹೆಚ್ಚಾಗಿ ಅವರ ನಿಜವಾದರೂಪವನ್ನು ತಿಳಿದುಕೊಂಡ ಮೇಲೆ ನಮ್ಮ 
ದುಡುಕು ಬುದ್ದಿಗೆ ನಾವೇ ಅನೇಕ ವೇಳೆ ನಾಚುತ್ತೇವೆ. ಹಾಗೆಯೇ ಆತುರ ಪಟ್ಟ 
ಕೆಲವರ ವಿಷಯದಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ಬೆಳೆಸಿಕೊಂಡಿರುತ್ತೇವೆ, ನಿಜವನ್ನು. 
ಅರಿತಮೇಲೆ ಪಶ್ಚಾತ್ತಾಪ ಪಡುವುದೂ ಉಂಟು. ಇಂತಹ ಪೂರ್ವ ನಿರ್ಣಯಗಳು ಆ 
ವ್ಯಕ್ತಿಗಳ ಪರವಾಗಿದ್ದಲ್ಲಿ ಅವುಗಳನ್ನು ಪಕ್ಷಪಾತಗಳೆನ್ನುತ್ತೇವೆ. ಅವರಿಗೆ ವಿರೋಧ 
ಆಗಿದ್ದಲ್ಲಿ ಅವುಗಳನ್ನು ಪೂರ್ವಗ್ರಹಗಳನ್ನು ತೇವೆ. 

ಮಾನವ ಸಮುದಾಯಗಳ ಪರಸ್ಪರ ಸಂಬಂಧದಲ್ಲಿ ಪಕ್ಷಪಾತಕ್ಕಿಂತ ಪೂರ್ವಾ 
ಗ್ರಹದ ಪ್ರಭಾವವೇ ಹೆಚ್ಚಾಗಿ ಕಾಣುವುದರಿಂದ ಸಮಾಜ ವಿಜ್ಞಾನಿಗಳು ಪೂರ್ವಾಗ್ರಹ 
ಗಳನ್ನೇ ಹೆಚ್ಚಾಗಿಸಂಶೋಧನೆ ಮಾಡಿದ್ದಾರೆ. ಪೂರ್ವಾಗ್ರಹವನ್ನು ಪ್ರತಿಕೂಲದ ಮನಃ 
ಪ್ರವೃತ್ತಿ ಎಂದೇ ಸಮಾಜ ವಿಜ್ಞಾನಿಗಳು ವ್ಯಾಖ್ಯಾನಮಾಡುತ್ತಾ ಮಾನವ ಸಮಾಜದ 
ಜಾತಿ, ಮತ, ವರ್ಣ, ಜನಾಂಗ, ಭಾಷೆ , ಪ್ರಾಂತ, ಸಂಸ್ಕೃತಿ, ಮೊದಲಾದ ಕಾರಣ. . 
ಗಳಿಂದ ಅನೇಕ ವಿಧವಾಗಿ ಒಡೆದು ಸಣ್ಣ ಸಣ್ಣ ಸಮುದಾಯಗಳಾಗಿ ವಿಭಜಿತವಾಗಿದೆ... 
ಒಂದು ಸಮುದಾಯಕ್ಕೆ ಸೇರಿದ ಜನರು ಇನ್ನೊಂದು ಗುಂಪಿಗೆ ಸೇರಿದ ಜನರನ್ನು 
ದ್ವೇಷಿಸುವುದೂ ಅವರ ವಿಷಯದಲ್ಲಿ ಪೂರ್ವಗ್ರಹಗಳನ್ನು ಬೆಳೆಸಿಕೊಳ್ಳುವುದು ಎಲ್ಲರ 
ಅನುಭವಕ್ಕೆ ಬಂದಿರುವ ವಿಷಯವೇ ಆಗಿದೆ. 

ಈಚೆಗೆ ಪೂರ್ವಾಗ್ರಹಗಳು ಸಮಾಜವಾದಿ ಬಂಡವಾಳಷಾಹಿಗಳ ವಿವಿಧಭಾಷಾ 
ಸಮುದಾಯಗಳ ಜನಾಂಗಗಳ ಮತ್ತು ಸಣ್ಣ ಸಣ್ಣ ಕುಲ, ವರ್ಣಗಳ ನಡುವೆಯೂ ಹು . 
ಕೊಂಡು ಸಮುದಾಯಗಳ ಘರ್ಷಣೆಗೆ ಕಾರಣವಾಗಿದೆ. 


ಪೂರ್ವಾಗ್ರಹಗಳು ಜನರಲ್ಲಿ ಆಳವಾಗಿ ಬೇರೂರಿರುತ್ತವೆ, ಇವುಗಳನ್ನು ಹೋಗ 
ಲಾಡಿಸುವುದು ಬಹಳ ಕಷ್ಟ , ಯಾರಾದರೂ ನಮ್ಮಿಂದ ತೊಡೆದು ಹಾಕಲು ಪ್ರಯತ್ನ 
ಮಾಡಿದರೆ ಆ ಪ್ರಯತ್ನವನ್ನು ನಾವು ಪ್ರತಿಭಟಿಸುತ್ತೇವೆ, ಅಷ್ಟೇ ಅಲ್ಲ ನಮ್ಮ ಸ್ವಂತ 
ಅನುಭಗಳನೋ ಇತರರ ಅನುಭವಗಳನೊ ಉದಾಹರಿಸಿ ನಮ್ಮ ವರ್ತನೆಯನ್ನು 
ಸಮರ್ಥನೆ ಮಾಡಿಕೊಳ್ಳುತ್ತೇವೆ, ನಮ್ಮ ಪೂರ್ವಾಗ್ರಹಗಳಿಗೆ ವಿರೋಧವಾದ 


28 


ಸಿದ್ದಗಂಗಾ 


ಪ್ರಮಾಣಗಳನ್ನೋ ಅಥವಾ ಅನುಭವಗಳನ್ನೂ ಇತರರು ತೋರಿಸಿದರೆ ಅದನ್ನು 
ಯಾವುದೇ ಒಂದು ಕಾರಣವನ್ನು ಕೊಟ್ಟು ಅಲಕ್ಷ್ಯ ಮಾಡುತ್ತೇವೆ. 

ಹೀಗೆ ಪೂರ್ವಾಗ್ರಹವು ಇತರ ಸಮುದಾಯಗಳ ಅಥವಾ ವ್ಯಕ್ತಿಗಳ ಬಗ್ಗೆ ಪ್ರತಿ 
ಕೂಲವಾದ ಮನಃ ಪ್ರವೃತ್ತಿ , ಅದನ್ನು ಬೆಳೆಸಿಕೊಂಡಿರುವ ವ್ಯಕ್ತಿಗಳು ಆ ಸಮು 
ದಾಯವನ್ನು , ಅದರ ವ್ಯಕ್ತಿಗಳನ್ನು ಕಂಡಾಗ ಅಥವಾ ನೆನಪು ಮಾಡಿಕೊಂಡಾಗಅದರ 
ಅಥವಾ ಅದರ ಬಗ್ಗೆ ಪ್ರತಿಕೂಲವಾದ ಭಾವನೆಗಳನ್ನು ಅನುಭವಿಸುತ್ತಾರೆ. ಪ್ರತಿವ್ಯಕ್ತಿ 
ಯಲ್ಲೂ ಗುಣದೋಷಗಳೆರಡನ್ನೂ ಕಾಣಬಹುದು. ಹೀಗಿರುವಾಗ ಇಡೀಸಮುದಾಯದ 
ಜನರಿಗೆ ಕೆಲವು ದುರ್ಗುಣಗಳನ್ನು ಹೊರಿಸಿ ಅವನ್ನು ಸೂಚಿಸುವ ಸ್ಟೀರಿಯೋಟೈಪುಗಳನ್ನು 
ಬಳಸುವುದು ತಾರ್ಕಿಕವಾಗಿ ಮತ್ತು ಸತ್ಯದ ದೃಷ್ಟಿಯಿಂದ ಸಮಂಜಸವಲ್ಲ. 

ಪೂರ್ವಾಗ್ರಹಗಳು ಹುಟ್ಟುಗುಣಗಳಲ್ಲಿ ಕಲಿತವು ಮಕ್ಕಳು ಮನೆಯಲ್ಲಿ ಮತ್ತು 
ಹೊರಗಡೆ ಇತರರ ನಡೆ ನುಡಿಗಳಿಂದ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ 
ಜನರ ಬಗ್ಗೆ ಹೇಗೆ ನಡೆದುಕೊಳ್ಳಬೇಕೆಂದಬುನ್ನು ಕಲಿಯುತ್ತಾರೆ, ಅದರ ಬಗ್ಗೆ ತಮ್ಮ 
ಗುಂಪಿನ ಜನರು ಉಪಯೋಗಿಸುವ ಆರೋಪಿತ ನಾಮಗಳನ್ನು ಕಲಿತು ತಾವು 
ಉಪಯೋಗಿಸುತ್ತಾರೆ. ತಂದೆ ತಾಯಿಗಳು, ಇತರರು ಮಕ್ಕಳ ಮುಂದೆ ಮಾತನಾಡುವಾಗ 
ಪೂರ್ವಾಗ್ರಹ ಪೀಡಿತ ಭಾಷೆಯನ್ನು ಬಳಸದಿರುವುದು ಒಳಿತು, ಪೂರ್ವಾಗ್ರಹದ 
ಮಾತುಗಳು ಒಬ್ಬರಿಂದೊಬ್ಬರಿಗೆ ಹರಡಿ ಕಡೆಗೆ ಎಲ್ಲರಲ್ಲೂ ಇವು ಸತ್ಯವಾದುವೆಂಬ 
ಭ್ರಮೆಯನ್ನುಂಟು ಮಾಡುತ್ತವೆ. 


ಕೇಸಲ್ಲಿ 
ಬಾ 


O 
BAR 
SOAP 
ಇಜಿಪ್ 
ಬಾರ್ 
ಕೋಪ 
ಮಾಡಿ 
ಅವಳಿಜಾರ್ 


ಕೇಸರಿ 
ಬಾರ್ 
ಸೋಪ್ 


ನೀಲಿ 
ಬಾರ್ 


* ತಯಾರಕರು : 

- ಜಿನೇಂದ್ರ 
ನನ್ನ 

ಸೋಪ್ಪ್ರಾಕ್ಕ , 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


a 


ಮೇ - 1992 


29 


ಮಾನಸಿಕ ಶಕ್ತಿಗಳು - ( ಪ್ರಾಣಾಯಾಮ ) 
ಶ್ರೀ ದೇವೇಂದ್ರಪ್ಪ ಮಹಾದೇವಪ್ಪ ಬಡಿಗೇರ ( ನಿಣ ಶಿಕ್ಷಕರು)ಗೋಕುಲ ( ಹುಬ್ಬಳ್ಳಿ 

1) ಶ್ವಸನ, 2) ಧಾರಣ , 3 ) ನಿಶ್ವಸನ, 
ಪ್ರಾಣಾಯಾಮ ಹೊಸದಾಗಿ ಅಭ್ಯಾಸ ಮಾಡುವವರು, ಮೊದಮೊದಲು ಧಾರಣ 
ಕ್ರಿಯೆಯನ್ನು ಬಿಡಬಹುದು ಬಿಟ್ಟು ಧಾರಣಕ್ರಿಯೆಯನ್ನು ಮಾಡುವಾಗ ಯಾವುದೇ 
ತರಹದ ಅಸ್ವಸ್ಥತೆ ಇರಬಾರದು. ಅಥವಾ ಉಸುರು ಗಟ್ಟುವಿಕೆಯ ಅನುಭವವಾಗ 
ಬಾರದು . ಈ ಪ್ರಾಣಾಯಾಮದಅಭ್ಯಾಸವನ್ನು ದಿನದಲ್ಲಿ ನಾಲ್ಕು ಸಲ ಮಾಡಬಹುದು, 

1) ಮುಂಜಾವಿನಲ್ಲಿ , 2) ನಡುಮಧ್ಯಾಹ್ನದಲ್ಲಿ , 3) ಸಂಜೆಯಲ್ಲಿ 
4) ಮಧ್ಯರಾತ್ರಿಗೆ ಪ್ರಾರಂಭದಲ್ಲಿ ಮುಂಜಾನೆ ಮತ್ತು ಸಂಜೆಗೆ ಎರಡುಸಲ ಅಭ್ಯಾಸ 
ಮಾಡಿದರೆ ಸಾಕು, ಅಲ್ಪಾಹಾರ ಅಥವ ಬರಿಹೊಟ್ಟೆ ಪ್ರಾಣಾಯಾಮದ ಅಭ್ಯಾಸಕ್ಕೆ 
ಅತ್ಯವಶ್ಯಕವಾಗಿದೆ . ಹೊಸಬರು ಇಪ್ಪತ್ತು ಸಲ ಪ್ರಾಣಾಯಾಮ ಅಭ್ಯಾಸವನ್ನು 
ಮಾಡಬೇಕು. ಈ ಪ್ರಾಣಾಯಾಮವು ನಮ್ಮಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು 
ಜಾಗ್ರತಗೊಳಿಸುತ್ತದೆ. ಇದು ಪುಪ್ಪಸಗಳ ಒಂದು ವ್ಯಾಯಾಮ ಪದ್ಧತಿ. ತೀರಾ 
ಹೆಚ್ಚು ಸಲು ಪ್ರಾಣಾಯಾಮದ ಅಭ್ಯಾಸವು ಅಪಾಯಕರವಾಗಿದೆ. 20 ಸಲ 
ಪ್ರಾಣಾಯಾವ.[ ಮಾಡಿದಾಗ ಸಾಧಕನಿಗೆ ಅದರಲ್ಲಿಯ ಲಕ್ಷವು ಹಾರಿಹೋಗುತ್ತದೆ. 
ಆದ್ದರಿಂದ 2 ಅಥವಾ 3 ನಿಮಿಷಗಳವರೆಗೆ ಇದನ್ನು ಮಾಡಬೇಕು. ಕ್ರಮೇಣವಾಗಿ 
ಒಂದೆರೆಡು ನಿಮಿಷಗಳವರೆಗೆ ಅವಧಿಯನ್ನು ಬೆಳೆಸಬಹುದು. ದಣಿವಿಕೆ ಅನಿಸಿದರೆ 
ಕೂಡಲೇ ಪ್ರಾಣಾಯಾಮದ ಅಭ್ಯಾಸವನ್ನು ನಿಲ್ಲಿಸಬೇಕು. ಉಸಿರನ್ನೂ ಒಳಗೆ 
ತೆಗೆದುಕೊಳ್ಳುವಾಗ ನಿಧಾನವಾಗಿಯೂ ಗಾಢವಾಗಿಯೂ ಉಸಿರನ್ನು ಎಳೆಯಬೇಕು. 
ಪ್ರಾರಂಭದಲ್ಲಿ ತೀರಾ ಗಾಢವಾಗಿ ಎಳೆಯುವ ಪ್ರಯತ್ನ ಮಾಡಬಾರದು. ಒಳ್ಳೇ 
ಜೋರಿನ ಶ್ವಸನ ಕ್ರಿಯೆಯಿಂದ ಪುಪ್ಪಸಗಳು ಮೃದುವಾಗಿಯೂ ಗಾಸಿಯಾಗಿಯೂ 
ಹೋಗುತ್ತವೆ, ಉಸಿರನ್ನು ಹೊರಗೆ ಬಿಡುವಾಗಲೂ ಸಾವಕಾಶವಾಗಿ ಬಿಡಬೇಕು. 
ಒಂದು ದಿನಕ್ಕೆ ಅನೇಕ ಸಲ ಕೆಲವೇ ನಿಮಿಷಗಳವರೆಗೆ ಅಭ್ಯಾಸ ಮಾಡಿ ನಂತರ 
ಕ್ರಮೇಣ ದೀರ್ಘಕಾಲದವರೆಗೆ ಪ್ರಾಣಾಯಾಮವನ್ನು ಸಾಧಿಸಬೇಕು. 


ಪ್ರಾಣಾಯಾಮದ ವೇಳೆಗೆ ತಕ್ಕ ನಿಲುವು 
ಸ್ವಾಮಿ ವಿವೇಕಾನಂದರು ಈ ಕೆಳಗಿನ ಭಂಗಿಯನ್ನು ಮನ್ನಿಸಿದ್ದಾರೆ. 
ಕ್ರಮಸಂಖ್ಯೆ - ೧ ನೀಟಾಗಿ ಕುಳಿತುಕೊಳ್ಳಬೇಕು ದೇಹವನ್ನು ನೀಟಾಗಿ ಇರಿಸಬೇಕು. 
ಕೇಶರು ಗೌಜು ವು ಬೆನ್ನು ಮಣಿಗಳ ಒಳಭಾಗದಲ್ಲಿ ಇದ್ದರೂ ಕೂಡಾ ಅದಕ್ಕೆ 
ಹೊಂದಿಕೊಂಡಲ್ಲಿ ನೀವು ಬೆನ್ನು ಮಣಿಸಿ ಕೂತರೆ ಕೇಶರು ರೌಜು ವಿಗೆ ತೊಂದರೆ 


ಸಿದ್ದಗಂಗಾ 


39 


ಕೊಡುತ್ತೀರಿನೀಟಾಗಿ ಕುಳಿತರೆ ಈ ರಜ್ಜುವುಸ್ವಸ್ಥವಾಗಿರುವುದು. ದೇಹದ ಮೂರು 
ಭಾಗಗಳೆಂದರೆ ಎದೆ, ಕುತ್ತಿಗೆ, ತಲೆ, ಇವುಗಳು ಒಂದೇ ಸರಳರೇಖೆಯಲ್ಲಿ ಇರಬೇಕು. 
ಸುಖಾಸನದಭಂಗಿಯು ಬಹಳ ಅನುಕೂಲವೆಂದು ತಿಳಿಯಲಾಗಿದೆ. ಅದು ಸುಲಭವೂ 
ಹೌದು, ದೇಹವು ಚಂಚಲವಾಗಿದ್ದರೆ ಮನಸ್ಸು ಕೂಡ ಚಂಚಲವಾಗುವುದು . ದೇಹ 
ಮನಸ್ಸುಗಳಲ್ಲಿ ಅಷ್ಟೊಂದು ಘನಿಷ್ಟ ಸಂಬಂಧವಿದೆ. ಸುಖಾಸನವೆಂದರೆ ಊಟಕ್ಕೆ 
ಕುಳಿತಿರುವಾಗಿನ ಭಂಗಿ ಒಂದು ಚಾಪೆಯ ಮೇಲಾಗಲಿ ಅಥವಾ ಹಾಸಿಗೆಯ 
ಮೇಲಾಗಲಿ ಕೂಡುವುದು ಒಳ್ಳೆ ಭಂಗಿ ಎನಿಸಿದೆ. ಮುಖವನ್ನು ಎದೆಯನ್ನು ಮೇಲೆ 
ಮಾಡಿ ಕೈ ಕಾಲುಗಳನ್ನು ದೇಹದ ಜೊತೆಗೆ ನೀಟಾಗಿ ಚಾಚಿ ಮಲಗಬೇಕು. ಉಸಿರನ್ನು 
ಒಳಗೆ ಎಳೆಯುವಾಗ ಗದ್ದವನ್ನು ಎದೆಯ ಕಡೆಗೆ ಬಾಗಿಸಬೇಕು. ಯಾವುದೇ ವತ್ಯಯ | 
ಇಲ್ಲದ ಒಳ್ಳೆಗಾಳಿ ಬೀಸುವ ಮಲಗುವಕೋಣೆಯು ಈ ಅಭ್ಯಾಸಕ್ಕೆ ಯೋಗ್ಯಸ್ಥಾನ 
ಈ ಅನುಕೂಲತೆ ಇಲ್ಲದಿದ್ದರೆ ಮನೆಯ ಹೊರಗೆ ಶಾಂತವಾದ ಸ್ಥಳವೊಂದನ್ನು ಆರಿಸಿ 
ಕೊಳ್ಳಬೇಕು. ಮುಂಜಾನೆ ನಿತ್ಯದ ಆಸ್ಮಿಕಗಳ ನಂತರ ಪ್ರಾಣಾಯಾಮದ ಅಭ್ಯಾಸ 
ವನ್ನು ಮಾಡಬೇಕು, ಆ ವೇಳೆಗೆ ಹೊಟ್ಟೆ ಖಾಲಿ ಇದ್ದಷ್ಟು ಒಳ್ಳೆಯದು. ಅಭ್ಯಾಸ 
ಮಾಡುವವರು ಕಣ್ಣು ಮುಚ್ಚಬೇಕು. ನಿಮ್ಮ ಚಿತ್ತವನ್ನು ದೇಹದ ಹೊರಗೂ ಒಳಗೂ 
ಸರ್ವಾಂಗಣವಾಗಿ ಹರಿಸಬೇಕು. ಈ ಪ್ರಕಾರವಾಗಿನಿರಂತರವಾದ ಚಿತ್ತಸ್ಟ್ರ್ಯ ವನ್ನು 
ಸಾಧಿಸುವಾಗ ನಿಮ್ಮ ದೇಹದ ತುಂಬೆಲ್ಲ ಒಂದು ಪ್ರಕಾರದ ಸುಖದ ಸಂಚಾರವು 
ಅನುಭವಕ್ಕೆ ಬರುವುದು, ಒಂದು ಬಗೆಯ ಸುಖಕರ ತರಂಗಗಳು ನಿಮ್ಮ ದೇಹದಲ್ಲಿ 
ಹರಿದು ದೇಹದ ಎಲ್ಲ ಕ್ರಿಯೆಗಳನ್ನು ಬಲಗೊಳಿಸುತ್ತವೆ. ನೀವು ಯಾವ ಯಾವ 
ಭಾಗಕ್ಕೆ ಚಿತ್ತವನ್ನು ಹರಿಸುತ್ತಿರೋ ಆ ಭಾಗಕ್ಕೆ ಹೆಚ್ಚು ಹೆಚ್ಚು ರಕ್ತ ಸಂಚಾರ 
ನಾಗುತ್ತದೆ. ಈ ಬಗೆಯ ಚಿತ್ತಾಸ್ಥಿರತೆ ಮೊದಮೊದಲು ಐದು ನಿಮಿಷಗಳ 
ಅಭ್ಯಾಸದ ನಂತರ ದೇಹದಲ್ಲಿ ಸುಖ ಸಂಚಾರವನ್ನು ಅನುಭವಿಸಬಹುದು. ಇದು 
ಪ್ರಾಣಾಯಾಮದ ಮೊದಲ ಹಂತ, 


ಯನ್ನು ಎಳೆದು 

ಕೊಟ್ಟು 


- ಅರಗಿಸಿ ನೀವು ಹೊರಗಿನ ವಿಶದ 


ಕ್ರಮಸಂಖ್ಯೆ - ೨ ಒಳಗೆ ಉಸಿರನ್ನು ಎಳೆದುಕೊಳುತ್ತ ಎದೆಯನ್ನು ಭೂ 
ಪಾತಳೆಯಲ್ಲಿ ಹಿಗ್ಗಿ ಸಿರಿ ನಿಧಾನವಾಗಿ ಗಾಳಿಯನ್ನು ಎಳೆದುಕೊಳ್ಳಿರಿ. ಉಸಿರು 
ಎಳೆಯುವಾಗ ನೀವು ಹೊರಗಿನ ವಿಶ್ವದ ಕಾಂತ ಶಕ್ತಿಯನ್ನು ಉಸುರಿನ ಮುಖಾಂತರ 
ಅರಗಿಸಿಕೊಳ್ಳುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿರಿ. ಉಸಿರು ಎಳೆದುಕೊಳ್ಳಲುಬೇಕಾದ 
ಸಮಯದ ಎರಡು ಪಟ್ಟು ಸಮಯದವರೆಗೆ ಉಸಿರನ್ನು ನಿಮ್ಮ ಪುಪ್ಪಸಗಳಲ್ಲಿ ತಡೆದು 
ನಿಲ್ಲಿಸಿರಿ , ಹಾಗೆ ತಡೆದು ನಿಲ್ಲಿಸುವಾಗ ನೀವು ಕಾಂತತ್ವವನ್ನು ಅರಗಿಸಿಕೊಳ್ಳುತ್ತಿದ್ದೀರಿ 
ಎಂದು ಭಾವಿಸಿರಿ, ನಂತರ ಉಸಿರನ್ನು ನಿಧಾನವಾಗಿ ಹೊರ ಚೆಲ್ಲುವಾಗ ಹವೆಯಲ್ಲಿಯ 
ಕಾಂತಶಕ್ತಿಯನ್ನು ಅರಗಿಸಿಕೊಂಡ ಬಳಿಕ ಅದನ್ನು ಹೊರಚೆಲ್ಲುತ್ತಿದ್ದೀರಿ ಎಂದು 
ಭಾವಿಸಿಕೊಳ್ಳಿ. ನಿಮ್ಮ ಮೆದುಳು ಮತ್ತು ಚಿತ್ರ ಇವುಗಳು ನೀವು ಕೈ ಕೊಂಡಿರುವ 
ಮೇ - 1992 


31. 


ಕೆಲಸದಲ್ಲಿಯೇ ಪೂರ್ಣವಾಗಿ ಮಗ್ನವಾಗಿರಲಿ, ಈ ಸೂಚನೆಗಳನ್ನು ಅನುಸರಿಸುತ್ತ 
ಮುಂಜಾನೆ ಮೂರು ನಿಮಿಷ ಮತ್ತು ಸಂಜೆ ಮೂರು ನಿಮಿಷಗಳವರೆಗೆ ಅಭ್ಯಾಸ 
ಮಾಡುವ ಕ್ರಮವು. ಈ ಅವಧಿಯನ್ನು ಹತ್ತು ನಿಮಿಷಗಳವರೆಗೆ ಬೆಳೆಯಿಸಿರಿ . 
ಆಗ ನಿಮಗೆ ಈ ಅಭ್ಯಾಸದ ಪರಿಣಾಮವುಗೋಚರವಾಗುವುದು. ಈ ಹಂತದಲ್ಲಿ 
ನಿಮ್ಮಲ್ಲಿರುವ ಶಾಂತ ಶಕ್ತಿಯುಹೆಚ್ಚಿ ನಿಮ್ಮ ದೇಹಕ್ಕೆ ಒಂದು ವಿಲಕ್ಷಣವಾದ ಆನಂದದ 
ಅನುಭವವವು ಉಂಟಾಗುವುದು ಇಂತಹ ಅನುಭವವಾದೊಡನೆ ಪ್ರಾಣಾಯಾಮವನ್ನು 
ನಿಲ್ಲಿಸಿರಿ . ನಿಮ್ಮ ದೇಹದಲ್ಲಿ ಮಂದವಾದತರಂಗಗಳು ಹರಿಯುವುದನ್ನು ಅನುಭವಿಸುತ್ತೀರಿ 
ಈ ಪ್ರಕಾರ ಸರ್ವಾಂಗದಲ್ಲಿ ಸಂಚಯದ ಅನುಭವವು ಆಗುವುದು , ಪ್ರಾಣಾಯಾಮದ 
ಮೂರನೆಯ ಅಥವಾ ಕೊನೆಯ ಹಂತವೆನಿಸಿವೆ . ಚಿತ್ರಸೈರ್ಯವಿಲ್ಲದೆ ಅನೇಕ ದಿನ. 
ಗಳವರೆಗೆ ಅಭ್ಯಾಸವನ್ನು ಮಾಡಿದರೂ ಅದರಿಂದೇನು ಲಾಭವಿಲ್ಲ. ಚಿತ್ತಸ್ಥೆರ್ಯವೇ 
ಅತ್ಯಂತ ಮಹತ್ವದ ಸಂಗತಿ. ಪ್ರಾಣಾಯಾಮವು ದೇಹಕ್ಕೆ ಒಳ್ಳೆಯ ಟಾನಿಕ್ ಇದ್ದ 
ಹಾಗೆ, ಈ ಅಭ್ಯಾಸ ಮಾಡುವವರಿಗೆ ಅನೇಕ ಜನ ಸ್ನೇಹಿತರು ಅನುಯಾಯಿಗಳು 
ಆಗುತ್ತಾರೆ, ನೀವುಯಾವ ಪ್ರಯತ್ನವನ್ನು ಮಾಡದೆ ಬೇರೆಯವರ ಮೇಲೆ ವರ್ಚಸ್ಸು 
ಬೀರ ಬಲ್ಲಿರಿ ಅದು ಸಾಧ್ಯವೇ , ಇಲ್ಲಿ ಯಾವುದಾದರೊಂದು ಒಲವು ಬೇಕೆ ಬೇಕು 
ಅಂದರೇನೆ ಅವನು ಪ್ರಭಾವಿತನಾಗುವನು, 

ಪಾಣಾಯಾನದ ಉಪಯೋಗಗಳು 
1) ದೇಹದ ರೋಗ ನಿರೋಧಕ ಶಕ್ತಿ ಬೆಳೆಯುವದು 
2) ತಲೆ ನೋವು ದೂರಾಗುವದು 

ಪುಪ್ಪಸಗಳು ಬಲಗೊಳ್ಳುವವು. 
4 ) ದೇಹದ ಅಂಗಾಂಗಗಳಿಗೆ ಯಾವ ತೊಂದರೆ ಇದ್ದರೂ ಅವುಗಳ ನಿವಾರಣೆಗೆ 

ಇದು ಶ್ರೇಷ್ಟ ಉಪಾಯ 

ಪಚನ ಕ್ರಿಯೆ ಸುಧಾರಿಸುವುದು 
6 ) ದಣಿದ ಮೆದಳು ಪುನಃ ಚೇತನ ಗೊಳ್ಳುವುದು 

ಗಾಢ ನಿದ್ರೆಗೆ ಸಹಾಯಕವಾಗುವದು 
8) ಚಿತ್ತಸ್ಟ್ರ್ಯ ವನ್ನು ಬೆಳೆಯಿಸುತ್ತದೆ. 
9 ) ದೇಹದಲ್ಲಿ ವಿಷಯುಕ್ತ ಮತ್ತು ಸಂಚಯ ಯುಕ್ತ ಪದಾರ್ಥಗಳನ್ನು 

ಕಡಿಮೆ ಮಾಡಬಹುದು. 
10 ) ಸ್ವಾಮಿ ವಿವೇಕಾನಂದರು ಹೇಳುವಂತೆ ಪ್ರಾಣಾಯಾಮ ಪುಪ್ಪಸಗಳ 
ಮೇಲೆ, ಪುಪ್ಪಸಗಳು ಹೃದಯದ ಮೇಲೆ, ಹೃದಯವು ರಕ್ತಸಂಚಯದ ಮೇಲೆ, ರಕ್ತ 
ಸಂಚಯವು ಮೆದುಳಿನ ಮೇಲೆ, ಮೆದುಳು ಮನಸ್ಸಿನ ಮೇಲೆ, ಸತ್ಪರಿಣಾಮವನ್ನು 
ಬೀರುವುದು, 

( ಮುಂದುವರಿಯುವುದ) 


32 


ಸಿದ್ದಗಂಗಾ 


ಭಗವಾನ್ ಬುದ್ಧ (25ನೇ ಪುಟದಿಂದ ಮುಂದುವರೆದಿದೆ) 
ಪಂಚ ವಿಂಶತಿ ಶತಕ ಗತಿಸಿರೆ ಬುದ್ಧದೇವ ! 
ಮುಂಚೆಗಿಂತಧಿಕಮನೆ ಬೆಳಗಿ ಪೊಳೆವ ! ಬಾ 
ನಂಚಿಗೆ ಕೀರ್ತಿಕಲಶ ! ಧರ್ಮಜ್ಞ | 821 | 

ಜನನ ಬಾಲ್ಯ 
ಮೊದಲಿವನಾಮವೆನೆ ಸಿದ್ದಾರ್ಥವೆನುತಿರಲು 
ಉದಿಸೆ ! ಪಿತ ಶುದ್ಧೋದನ ತಾಯಿ ಮಾಯಾದೇವಿ. 

ಯುದರದಲಿ ಬುದ್ದ ! ಧರ್ಮಜ್ಞ || 822 || 
ರಾಜಧಾನಿಯೆನೆ ಬಿಹಾರದಲಿ ( ಕಪಿಲವಸ್ತುವು? 
ತೇಜಸ್ವಿ ಬುದ್ದ ಬೆಳೆಯುವನು ಗೌತಮಿಯ 

ಸಾಜ ಪ್ರೇಮದಲಿ ! ಧರ್ಮಜ್ಞ H 823 || 
ಹೆತ್ತ ತಾಯಿ ಪೋಗಿರೆ ಪುಟ್ಟದೇಳು ದಿನದೊಳು 
ಮುತ್ತಿನೋಲು ರಕ್ಷಿಸೆ ಚಿಕ್ಕಮ್ಮ ' ಗೌತಮಿ ?! ಫೆಸರ್ 
ರಾಯ್ತು ಗೌತಮ ಬುದ್ಧ ! ಧರ್ಮಜ್ಞ 11824 || 

- ವಿದ್ಯಾಭ್ಯಾಸ- ವಿವಾಹ 
ಶಾಂತಿಯುತನೆನೆ ಬುದ್ಧ ! ಕಾಂತಿ ಮುಖದೊಳು ಚೆಲುವ 
ನಿಂತು ವಿದ್ಯಾ ಬುದ್ದಿ ಗಲಿತನು ತಂದೆಯಿಂ 
ಇಂತು ಜಾಣನಿವನು ಧರ್ಮಜ್ಞ || 825 || 

ಇಪ್ಪತ್ತು ವರುಷನಾಗೆ ಬುದ್ಧ ದೇವಂಗೆ 
ಒಪ್ಪಿದಳು ಸತಿಯಾಗಿ ' ಯಶೋಧರೆ ' ಯು 
ಒಪ್ಪೆ ಸುತ ರಾಹ. ಲನು ! ಧರ್ಮಜ್ಞ || 826 || 

ರಾಜ್ಯ ತ್ಯಾಗ 
ಒಂದು ದಿನ ಬುದ್ದಂಗೆ ಕಣ್ಣಿಗೆ ಬಿದ್ದ ಮುದುಕ 
ನ ಎಂದೆ ಸಾಗೆ ಮಹ ರೋಗಿಮೇಣ್ ಹೆಣನ ಕಂಡ 
ಅಂದು ಚಿಂತಿಸಿದ ಧರ್ಮಜ್ಞ || 827 || 

ಜನನ ಮರಣಗಳ ಕಳೆಯಲೆಂದು ಬುದ್ಧ ಹೊರಟ 
ಕನಲಿದನು ಸತಿ ಸುತರ ತೊರೆವ ಕಾಲದಲ್ಲಿ 
ಕೊನೆಯ ಸಲ ನೋಡಿ| ಧರ್ಮಜ್ಞ || 828 || 

ಜ್ಞಾನೋದಯ 
ಬೋಧಿವೃಕ್ಷದಡಿ ಕುಳಿತು ಧ್ಯಾನಿಸೆ ದೇವನನು 
ಸಾಧಿಸಿತು ತಪವು ಜ್ಞಾನೋದಯವಾಗಿ ! 
ಆದಾಗ ' ಬುದ್ದ ? ! ಧರ್ಮಜ್ಞ || 830 || 


ವಿಶ್ವಶಾಂತಿ ಕಾಪಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ , 
ಡಾ|| ಎಂ. ಬಿ. ಕೃಷ್ಣನ್ , ಅಧ್ಯಾಪಕ, ರಾಜಕೀಯ ವಿಜ್ಞಾನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲೆಯ 

ಬೆಂಗಳೂರು-560 056 . 


ಐದು ದಶಕಗಳ ಹಿಂದೆ ತಲೆ ಎತ್ತಿದ ವಿಶ್ವಸಂಸ್ಥೆ ಇಂದಿಗೂ ರಾಜಕೀಯ 
ವಲಯದಲ್ಲಿ ಚರ್ಚೆಯ ವಿಷಯವಾಗಿ ಬಹಳಷ್ಟು ಜನ ಅದರ ಸಾಧನೆ ಬಗ್ಗೆ ಸಂದೇ 
ವ್ಯಕ್ತಪಡಿಸುತ್ತಿದ್ದಾರೆ. ಅಸಾಧ್ಯವಾಗಿ ಕಾಣುವ ' ವಿಶ್ವಶಾಂತಿ” ಮತ್ತು “ ಏಕವಿಶ್ವ ” 
ಸಾಧನೆ ಮತ್ತು ಸ್ಥಾಪನೆಯತ್ತ ನಡೆಯುತ್ತಿರುವ ಒಂದು ಬೃಹತ್ ಸಂಸ್ಥೆ ಇದು 
ಎಂಬುದನ್ನು ನಾವು ಸದಾ ಮರೆಯಬಾರದು, ಇದರ ಎರಡು ಗುರಿಗಳೆಂದರೆ ವಿಶ್ವ 
ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಭದ್ರತೆ ಮತ್ತು ಸೌರ್ಹಾತೆಯನ್ನೊದಗಿಸುತ್ತದು 
ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ. ಈ ಸಂಸ್ಥೆ ವಿಶ್ವದ ಎಲ್ಲ ಜನ ಸಮುದಾಯದ 
ಆಶೋತ್ತರಗಳ ಪ್ರತೀಕವಾಗಿದೆ. 


ಪ್ರಥಮ ವಿಶ್ವ ಸಮರದನಂತರ ವಿಶ್ವಶಾಂತಿಯನ್ನು ಸ್ಥಾಪಿಸುವಲ್ಲಿ ಲೀಗ್ 
ಆಫಿನೇಷನ್ಸ್ ವಿಫಲವಾದ ವಿಷಯ ಸತ್ವವಿದಿತ. ಲೀಗನ ಎಲ್ಲದೌಲ್ಯಗಳನ್ನು 
ಇಲ್ಲವಾಗಿಸಿ, ಇನ್ನು ಹೆಚ್ಚು ಪರಿಣಾಮಕಾರಿಯಾದ ಜಾಗತಿಕ ಸಂಸ್ಥೆಯನ್ನಾಗಿ 
ರೂಪಿಸುವಲ್ಲಿ ಕ್ರಿಯಾತ್ಮಕ ಪಾತ್ರವಹಿಸಿದ ಇಂಗ್ಲೆಂಡಿನ ವಿನ್ಸ್ಟನ್ ಚಚ್ಚಿಲ್, 
ರಷ್ಯಾದ ಸ್ಟಾರ್ಲಿ ಮತ್ತು ಅಮೇರಿಕಾದ ರೂಜ್‌ವೆಲ್ಲ ಮುಖ್ಯರು. ಆಧುನಿಕಯುಗದ 
ಪರವಾಲಂಬಿ ಶತೃಗಳ ಅನಿವಾಯ್ಯತೆಯನ್ನು ತಿಳಿದು, ಎಲ್ಲ ರಾಷ್ಟ್ರಗಳೊಡನೆ 
ಸೌಹಾರ್ದಯುತ ಬಾಳುನಡೆಸುವ ಪ್ರಥಮ ಪ್ರಯತ್ನವಾಗಿ ವಿಶ್ವಸಂಸ್ಥೆ 24ನೇ 
ಅಕ್ಟೋಬರ್ 1945ರಂದು ಸ್ಥಾಪಿತವಾಯಿತು. ಪ್ರಾರಂಭದಲ್ಲಿ 50 ರಾಷ್ಟ್ರಗಳೊ 
ಅಸ್ತಿತ್ವಕ್ಕೆ ಬಂದ ವಿಶ್ವ ಸಂಸ್ಥೆ ಇಂದು 173ಕ್ಕೂ ಹೆಚ್ಚು ರಾಷ್ಟ್ರಗಳು ಸದಸ್ಯರಾಗಿರುವು 
ಇದರ ಬೆಳವಣಿಗೆಯ ದಿಕ್ಕನ್ನು ಸೂಚಿಸುತ್ತದೆ. ಈ ವಿಶ್ವಸಂಸ್ಥೆ ಜಾಗತಿಕ ಶಾಂತಿಯನ 
ಕಾಪಾಡುವಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದೆ. 


ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ಅದರ ಪ್ರಮುಖ ಪ್ರೇಯೋ 
ದೇಶಗಳು ಈ ಕೆಳಕಂಡಂತಿವೆ. 
1) ನಾಳಿನ ಜನಾಂಗವನ್ನು ಯುದ್ಧದ ಭೀತಿಯಿಂದ ಪಾರುಮಾಡುವುದು. 
2) ರಾಷ್ಟ್ರಗಳ ನಡುವೆ ಸೌಹಾರ್ದಯುತ ಭಾವನೆ ಬೆಳಸಿ ಆಕ್ರಮಣಕಾರಿ 

ರಾಷ್ಟ್ರಗಳ ವಿರುದ್ದ ಸಾಮೂಹಿಕ ಕ್ರಮ ತೆಗೆದುಕೊಳ್ಳುವುದು, 
3) ವ್ಯಕ್ತಿಗಳ ನಡುವಿನ ಮತ್ತು ರಾಷ್ಟ್ರಗಳ ನಡುವಿನ ಅಸಮಾನತೆಯನ್ನು 

ಹೋಗಲಾಡಿಸಿ ಸರ್ವರ ಸಹಬಾಳ್ವೆ ಸಾಧ್ಯವಾಗುವಂತೆ ಮಾಡುವುದು. 


ಸಿದ್ಧಗಂಗಾ 


34 


4) ಎಲ್ಲ ಜನರ ಎಲ್ಲ ಹಕ್ಕುಗಳನ್ನು ದೊರಕಿಸಿಕೊಟ್ಟು ಅವರ ವ್ಯಕ್ತಿತ್ವ ವಿಕಾಸಕ್ಕೆ 

ಸಹಾಯಮಾಡುವುದು 
- 5) ಅಂತರರಾಷ್ಟ್ರೀಯ ಕಾನೂನು ಮತ್ತು ಒಪ್ಪಂದಗಳನ್ನು ಎಲ್ಲಾ ರಾಷ್ಟ್ರಗಳೂ 

ಪಾಲಿಸುವ ಸೂಕ್ತ ವಾತಾವರಣವನ್ನು ನಿರ್ಮಿಸುವುದು . 
ಈ 6) ವಿಶ್ವದಾದ್ಯಂತ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು. 


- ಇಷ್ಟಲ್ಲದೇ ಇನ್ನೂ ಸ್ವಾತಂತ್ರ ಹೊಂದಿದ ರಾಷ್ಟ್ರಗಳು ಸ್ವಾತಂತ್ರ್ಯ 
ಪಡೆಯುವಲ್ಲಿ ವಿಶ್ವಸಂಸ್ಥೆ ಮಹತ್ತರಪಾತ್ರ ವಹಿಸುತ್ತಾ ಬಂದಿದೆ . ಮುಂದೆಯ 
ವಹಿಸುವುದಾಗಿದೆ. 


* ವಿಶ್ವಸಂಸ್ಥೆ ಯ ಬಹು ಮುಖ್ಯ ಅಂಗಗಳೆಂದರೆ - ಸಾಮಾನ್ಯ ಸಭೆ ಮತ್ತು ಭದ್ರತಾ 
ಮಂಡಳಿ, ಸಾಮಾನ್ಯ ಸಭೆ ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ. ಇದನ್ನು ವಿಶ್ವದ 
ಪಾರ್ಲಿಮೆಂಟ್ ಎಂದರೆ ಉತ್ತೇಕ್ಷೆಯಾಗುವುದಿಲ್ಲ. ವಿಶ್ವಸಂಸ್ಥೆಯ ಮೂಲಭೂತ 
ಧೈಯೋದ್ದೇಶಗಳನ್ನು ಈಡೇರಿಸುವುದರಲ್ಲಿ ಸಾಮಾನ್ಯ ಸಭೆಯ ಪಾತ್ರ ಅತ್ಯಂತ 
ಮಹತ್ವದ್ದಾಗಿದೆ. 

ಇಂದಿಗೆ 46 ವರ್ಷಗಳನ್ನೂ ಪೂರೈಸಿರುವ ವಿಶ್ವಸಂಸ್ಥೆ ಈ ದೀರ್ಘಾವಧಿಯಲ್ಲಿ 
ಮಹತ್ವ ಪೂರ್ಣ ಬದಲಾವಣೆಗಳನ್ನು ಹೊಂದಿವೆ. ಈ ಅವಧಿಯಲ್ಲಿ ಬಹಳಷ್ಟು 
ವಿವಾದಗಳನ್ನು ಬಗೆಹರಿಸಲು ಯತ್ನಿಸಿದೆ. ಕೊರಿಯಾ ವಿವಾದ, ಸೂಯೆಜ್ ಬಿಕ್ಕಟ್ಟು 
ಈಜಿಪ್ಟ್ ಮತ್ತು ಇಸ್ರೇಲ್ ವಿವಾದ, ಇಂಡೋನೇಷ್ಯಾ , ಪ್ಯಾಲಸ್ಟೈನ್, ಲಿಬಿಯಾ, 
ಘನ, ದಕ್ಷಿಣ ಆಫ್ರಿಕ - ಇವು ಮುಖ್ಯವಾಗಿವೆ. ಈ ಎಲ್ಲ ವಿವಾದಗಳೂ ಬಹು 
ಸಂಕೀರ್ಣವಾಗಿರುವುದರಿಂದ ಶಾಶ್ವತ ಪರಿಹಾರ ಸಾಧ್ಯವಾಗಲಾರದೆಂದರೆ ವಿಶ್ವಸಂಸ್ಥೆಯು 
ತನ್ನ ಕಾರ್ಯನಿರ್ವಹಣೆಯಲ್ಲಿಸೋತಿದೆ ಎನ್ನಲಾಗದು. 


ವಿಶ್ವಸಂಸ್ಥೆ ಉದಯವಾದಾಗಿನಿಂದ ಈವರೆಗೆ ಸುಮಾರು 250ಕ್ಕೂ ಹೆಚ್ಚು 
ಅಂತರ ರಾಷ್ಟ್ರೀಯ ವಿವಾದಗಳನ್ನು ಪರಿಗಣಿಸಿದೆ ಹಲವು ಬಾರಿ ಪರಿಹಾರೋಪಾಯ 
ಗಳನ್ನು ಸೂಚಿಸಿದೆ, ಮತ್ತೆ ಕೆಲವು ಬಾರಿ ಆ ಪ್ರಯತ್ನದಲ್ಲಿ ಸೋತಿದೆ, ಮತ್ತು ಕೆಲವು 
ವಿವಾದಗಳಲ್ಲಿ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ನಿರ್ಣಯಗಳನ್ನು ಕಾರ್ಯರೂಪಕ್ಕೆ 
ಳಿಸುವಲ್ಲಿ ನಿರಾಸಕ್ತವಾಗಿವೆ. ಈ ವಿಶ್ರಿತ ಫಲಿತಾಂಶ ವಿಶ್ವಸಂಸ್ಥೆಯ ಶಿಲ್ಪಿಗಳ 
ನಿರೀಕ್ಷೆಯನ್ನು ಹುಸಿಯನ್ನಾಗಿಸಿದೆಯಾದರೂ ಬೇರೆ ದಾರಿಯೇ ಇಲ್ಲ. ಇದೇ ಸಂದರ್ಭದಲ್ಲಿ 
ವಿಶ್ವಸಂಸ್ಥೆ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿದ ಬಗೆಗೆ ಒಂದೆರಡು ದೃಷ್ಟಾಂತಗಳ 
ಮುಖಾಂತರ ಸ್ಕೂಲವಾಗಿ ಅರಿಯಬಹುದು. ವಿಶ್ವಸಂಸ್ಥೆಯು ತನ್ನ ಅನಾಗಹನೆಗೆ 


ಮೇ - 1992 


35 


ತೆಗೆದುಕೊಂಡ ಪ್ರಪ್ರಥಮ ವಿವಾದಸೋವಿಯತ್ ರಷ್ಯಾ ಮತ್ತು ಇರಾನ್ ನಡುವಿನ 
ವಿವಾದ, ಜನವರಿ 1946ರಂದು ರಷ್ಯಾ ತನ್ನ ಭೂಪ್ರದೇಶ ಅಕ್ರಮಿಸಿಕೊಂಡಿ 
ಯೆಂದು ಇರಾನ್ ವಿಶ್ವಸಂಸ್ಥೆಗೆ ಮೊರೆಹೋಯಿತು. ಇದಕ್ಕೆ ಸಂಬಂಧಿಸಿದ ಎ. 
ವಿಷಯಗಳನ್ನು ಚರ್ಚಿಸಿ , ಈ ಎರಡು ರಾಷ್ಟ್ರಗಳು ಶಾಂತಿಯುತವಾಗಿ ತವು 
ವಿವಾದವನ್ನು ಬಗೆಹರಿಸಿಕೊಳ್ಳುವಂತೆ ವಿಶ್ವ ಸಂಸ್ಥೆ ಅರಿಕೆ ಮಾಡಿತು. ಅದರಂತೆಯೆ 
ಅತಿ ಶೀಘ್ರದಲ್ಲಿಯೇ ಎರಡು ರಾಷ್ಟ್ರಗಳು ಒಮ್ಮತಕ್ಕೆ ಬಂದವು. 

ಬಹುದಿನಗಳಿಂದ ನಿರಂತರವಾಗಿ ವಿಶ್ವಸಂಸ್ಥೆಯನ್ನೂ ಕಾಡುತ್ತಿರುವ ಮತ್ತೊ 
ವಿವಾದವೆಂದರೆ ಕಾಶ್ಮೀರ ಪ್ರಶ್ನೆ . ಇದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ರಾಷ್ಟ್ರ 
ಭಾಗಿಯಾಗಿವೆ. ಈ ವಿವಾದದ ಸ್ವರೂಪ ವಿಚಿತ್ರವಾದುನು. ಎಷ್ಟೋ ಬಾರಿ ಆತಂ 
ಕಾರೀ ಘಟನೆಗಳು ಸಂಭವಿಸುವುದನ್ನೂ ತಡೆಗಟ್ಟುವಲ್ಲಿ ವಿಶ್ವಸಂಸ್ಥೆ ಪೂರ್ಣ ಯಶಃ 
ಯಾಗಿದೆ . ಇಷ್ಟೆಲ್ಲದರ ನಡುವೆಯೂ ಈ ವಲಯದಲ್ಲಿ ಶಾಂತಿ ಸ್ಥಾಪನೆಯಾಗಿಲ್ಲ. 


ದಕ್ಷಿಣ ಆಫ್ರಿಕದ ಬರ್ಬರಸರ್ಕಾರ ಮತ್ತೊಂದು ಉದಾಹರಣೆ ಇಲ್ಲ ಬಿಳಿಯನ 
ಅನುಸರಿಸಿಕೊಂಡು ಬಂದಿರುವ ವರ್ಣಭೇದ ನೀತಿ ವಿಶ್ವ ಸಂಸ್ಥೆ ಎದುರಿರುವ ಅತ್ಯಂ 
ಕ್ಲಿಷ್ಟ ಸವಾಲುಗಳಲ್ಲೊಂದಾಗಿದೆ. ಬಹು ಸಂಖ್ಯಾತ ಕಪ್ಪು ಜನರು ಆರ್ಥಿಕ ಮತ 
ಸಾಮಾಜಿಕ ಸವಲತ್ತುಗಳಿಂದ ದೂರವುಳಿದು ಎಲ್ಲಅವಕಾಶಗಳಿಂದ ವಂಚಿತರಾಗಿದ್ದಾ . 
ಬಡತನದ ಬದುಕು ಅಭ್ಯಾಸವೇ ಆಗಿಹೋಗಿದೆ. ಅಲ್ಪ ಸಂಖ್ಯಾತ ಬಿಳಿಯರು ಎ 
ರಾಜಕೀಯ ಮತ್ತು ಆರ್ಥಿಕ ಅಧಿಕಾರಗಳ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದಾರ 
ಈ ದಿಸೆಯಲ್ಲಿ ವಿಶ್ವ ಸಂಸ್ಥೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದೆ. ವಿಶ್ವಸಂಸ್ಥೆ 
ಎಹಾ ಕಾರ್ಯದರ್ಶಿಯವರು 1961 ರಲ್ಲಿ ದಕ್ಷಿಣ ಆಫ್ರಿಕಕ್ಕೆ ಭೇಟಿ ನೀಡಿ ಅಲ್ಲಿಂ 
ಅಧಿಕಾರಾರೂಢ ವ್ಯಕ್ತಿಗಳೊಡನೆ ಚರ್ಚಿಸಿ ಈ ಸಮಸ್ಯೆಯ ನಿವಾರಣೆಗೆ ಸೂಕ್ತ ಕ್ರ 
ಕೈಗೊಳ್ಳುವಂತೆ ಮನವಿ ಮಾಡಿದ್ದರು, ಇದಲ್ಲದೇ ಎರಡುವಿಶೇಷ ನಿಧಿಗಳನ್ನು ಸ್ಥಾಪಿಸಿ 
ಅಲ್ಲಿಯ ಅಮಾಯಕರಿಗಾಗಿ ಬೆಂಬಲವಾಗಿದೆ. ಮತ್ತೂ ಮುಂದುವರೆದು ಮಿಲಿ 
ಮತ್ತು ಆರ್ಥಿಕ ಬಹಿಷ್ಕಾರಗಳನ್ನು ಪರ್ಯಾಲೋಚಿಸುತ್ತಿದೆ. 

ಈ ಮೂರು ಸಂಗತಿಗಳು ಕೇವಲ ವಿಶ್ವ ಸಂಸ್ಥೆ ಯ ತುಡಿತವನ್ನರಿಯುವ ಮೂರ 
ತುಣುಕುಗಳು ಮಾತ್ರ 


ವಿಶ್ವಸಂಸ್ಥೆಯ ಈ ಯಶಸ್ಸಿನ ನೆರಳಾಗೇ ಆದರ ಸೋಲುಗಳೂ ಬೃಹದಾಕಾರದ 
ಬೆಳೆಯುತ್ತಿವೆ. 1948 ರಿಂದಲೂ ಬಗೆಹರಿಯಲಾಗದೇ ಉಳಿದು ಕೊ ೦ ಡಿ ರು 
ನವೀಚಿಯ ಪ್ರಶ್ನೆ , ಇಸ್ರೇಲಿನ ಯಾರೂ ನಿಯಂತ್ರಿಸಲಾಗದ ಆಕ್ರಮಣಕಾರಿ 
ಧೋರಣೆ, ಥಾಯ್‌ಲ್ಯಾಂಡ್ ಬಿಕ್ಕಟ್ಟು , ಕೆ೦ಪೂಜಿಯ ವಿವಾದ, ಇತ್ತೀಚೆಗಿನ ಗ್ರೆನಡ 


ಸಿದ್ದಗಂಗಾ 


ಮೇಲಿನ ಅಮೇರಿಕೆಯ ಆಕ್ರಮಣ - - ವಿಶ್ವ ಸಂಸ್ಥೆಯಿಂದ ಪರಿಹಾರವಾಗಿಲ್ಲ, ಎಷ್ಟೋ 
ಬಾರಿ ವಿಶ್ವಸಂಸ್ಥೆ ತನ್ನ ಹಳೆಯ ನಿರ್ಣಯಗಳನ್ನೇ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುತ್ತಾ 
ತಪ್ಪಿತಸ್ಥ ರಾಷ್ಟ್ರಗಳನ್ನು ಬರೀಮಾತಿನಲ್ಲೆ ಖಂಡಿಸುವುದಷ್ಟೇ ಕಾರವಾಗಿದೆ. 


ಇದೇ ಸಂದರ್ಭದಲ್ಲಿ ವಿಶ್ವಶಾಂತಿಗೆ ಮಾರಕವಾಗಿರುವ ಆಸ್ತ್ರಗಳನ್ನು ತಯಾರಿ 
ಸುವಲ್ಲಿ ಪ್ರಬಲ ರಾಷ್ಟ್ರಗಳ ನಡುವೆ ಪೈಪೋಟಿಯನ್ನು ಕಾಣಬಹುದಾಗಿದೆ. ಪ್ರಥಮ 
ಮಹಾಯುದ್ದದಲ್ಲಿ ಬಳಕೆಯಾದ ಸಬ್ ಮೇರೀನ್‌ಗಳು ತಮ್ಮ ಪ್ರಾಮುಖ್ಯತೆಯನ್ನಿಂದು 
ಕಳೆದುಕೊಂಡಿದೆ . ಪರಮಾಣು ಬಾಂಬುಗಳು ಮತ್ತು ಕ್ಷಿಪಣಿಗಳು ಇಂದು ಭಯಂಕರ 
ಪರಿಣಾಮವನ್ನುಂಟು ಮಾಡಬಲ್ಲವಾಗಿವೆ. ಇಂತಹ ಘೋರವಿಪತ್ತನ್ನು ತಡೆಗಟ್ಟಲು 
ನಿಶ್ಯಸ್ತ್ರೀಕರಣ ಸೂತ್ರವನ್ನು ವಿಶ್ವಸಂಸ್ಥೆ ಯೋಜಿಸಿರುವ ಎಲ್ಲ ಯೋಜನೆಗಳಿಗಿಂತ 
ನಿಶ್ಯಸ್ತ್ರೀಕರಣ ಹೆಚ್ಚು ಪರಿಣಾಮಕಾರಿಯಾಗಬಹುದಾದ ಸಾಧ್ಯತೆಗಳಿವೆ. ಇದರಂತೆ 
ಯಾವ ಸದಸ್ಯ ರಾಷ್ಟ್ರವೂ ಮಾರಕಾಸ್ತ್ರಗಳನ್ನು ತಯಾರಿಸಲೇ ಬಾರದು. ನಾಗರೀಕ 
ರಾಷ್ಟ್ರಗಳು ತಮ್ಮ ಆಂತರಿಕ ಅವಶ್ಯಕತೆಗಳಿಗನುಗುಣವಾಗಿ ಸಣ್ಣ ಪ್ರಮಾಣದ 
ವಿಲಿಟರಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿಕೊಳ್ಳಬಹದು . ಆದರೆ ಅತಿಮಾರಕಾಸ್ತ್ರ 
ಗಳನ್ನು ತಯಾರಿಸಬರದು, ಇದೊಂದು ಭ್ರಮೆಯಂದಿನಿಸ ಬಹುದು. ರೋಮಾಂಚಕ 
ಕಲ್ಪನೆಯೆನಿಸಬಹುದು . ಆದರೆ, ತೀರಾ ಅನಿವಾರವಾದ ಒಂದೇ ಆಯ್ಕೆಯಾಗಿದೆ 
ಯೆನ್ನುವುದನ್ನು ವಿಶ್ವಸಂಸ್ಥೆ ಎಲ್ಲ ಸದಸ್ಯರಾಷ್ಟ್ರಗಳ ಮನ ಪರಿವರ್ತನೆಯಲ್ಲಿ ಈಕನಸು 
ನನಸಾದಾಗ ಬಹುಶಃ ಎಲ್ಲ ಜನರು ಭೀತಿಯೇ ಇದರ ಹೊಸ ಶಂಕೆಯನ್ನಾರಂಭಿಸ 
ಬಹುದು. ಅಮೇರಿಕಾ ತನ್ನ ಒಂದುವರ್ಷದ ಮಿಲಿಟರಿ ವೆಚ್ಚವನ್ನು ಸದ್ವಿನಿಯೋಗ 
ಪಡಿಸಿದರೆ ವಿಶ್ವದ ಎಲ್ಲ ಜನರ ಹಸಿವು, ಬಡತನ, ನಿರಕ್ಷತೆ ಹೋಗಲಾಡಿಸಬಹುದು. 
ಈ ದಿಕ್ಕಿನಲ್ಲಿ ವಿಶ್ವ ಸಂಸ್ಥೆಗಿಂತ ಬಹುಪಾಲು ಹೆಚ್ಚಾಗಿ ಸದಸ್ಯ ರಾಷ್ಟ್ರಗಳು ತಮ್ಮ 
ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ, ಸರ್ವಜನ ಸುಖದತ್ತ ಯೋಚಿಸಬೇಕು. ಮುಖ್ಯ 
ವಾಗಿ ಪ್ರಮುಖ ರಾಷ್ಟ್ರಗಳಾದ ಅಮೇರಿಕ, ರಷ್ಯಾ , ಇಂಗ್ಲೆಂಡ್ , ಫ್ರಾನ್ಸ್ , ಜರ್ಮನಿ 
ಈ ರಾಷ್ಟ್ರಗಳಲ್ಲಿ ವಿವೇಕ ಮೂಡಬೇಕು. ವಿಶ್ವಸಂಸ್ಥೆ ತನ್ನೆಲ್ಲ ಇತಿಮಿತಿಗಳೊಳಗೂ 
ಇಂತಹ ಎಲ್ಲ ಪ್ರಯತ್ನಗಳನ್ನೂ ಮಾಡುತ್ತಲೇ ಬಂದಿದೆ. 


ವಿಶ್ವ ಶಾಂತಿಯನ್ನು ಕಾಪಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರವನ್ನು ಚರ್ಚಿಸುವಾಗ 
ಮತ್ತೊಂದು ಪ್ರಮುಖ ಸಂಗತಿಯನ್ನು ದಾಖಲುಗೊಳಿಸಬೇಕಾಗುತ್ತದೆ. ಅದೇನೆಂದರೆ 
1986ನೇ ಇಸವಿಯನ್ನು ವಿಶ್ವ ಶಾಂತಿಯು ಅಂತರ ರಾಷ್ಟ್ರೀಯ ಶಾಂತಿ ವರ್ಷ 


( international year of Peace) ವನ್ನಾಗಿ ಘೋಷಿಸಲಾಗಿದೆ. 


ಮೇ - 1992 


37. 


- ಅಂತಿಮವಾಗಿ ತೀರ್ಮಾನಿಸುವಾಗ ವಿಶ್ವ ಸಂಸ್ಥೆಯನ್ನು ಎರಡು ದೃಷ್ಟಿಯಿಂದ 
ನೋಡಬಹುದಾಗಿದೆ. ಪ್ರಪ್ರಥಮವಾಗಿ , ಇದು ವಿಶ್ವ ಸರ್ಕಾರ ಸ್ಥಾಪನೆಯ ದಿಕ್ಕಿನತ್ತ 
ಮೊದಲ ಹೆಜ್ಜೆಯೆಂದೂ , ಎರಡನೆಯದಾಗಿ, ಸಾರ್ವಭೌಮ ರಾಷ್ಟ್ರಗಳ ನಡುವೆ 
ಸಹಕಾರ ಮತ್ತು ಸಹಬಾಳ್ವೆ ಸ್ಥಾಪಿಸುವ ವ್ಯರ್ಥ ಪ್ರಯತ್ನವೆಂದೂ ಹೇಳಬಹುದು. 
ಆದರೆ ಈ ಹೊತ್ತಿನಲ್ಲಿ ವಿಶ್ವಸಂಸ್ಥೆ ಯ ಬಗೆಗೆ ಇಂತಹ ತೀರ್ಮಾನ ಸಮಂಜಸವಲ್ಲ 
ಇಂದು ನಾಗರೀಕ ರಾಷ್ಟ್ರಗಳು ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮಾಧಿ 
ಕಾರತ್ವವನ್ನು ಹೊಂದಿವೆ. ದಿನದಿನಕ್ಕೆ ರಾಷ್ಟ್ರಗಳು ತಮ್ಮ ಅಧಿಕಾರವನ್ನು ಹೆಚ್ಚಿಸಿ 
ಕೊಳ್ಳುತ್ತಿವೆ. ಅವುಗಳ ಅಧಿಕಾರ ಕ್ಷೀಣಿಸುವ ಯಾವ ಸೂಚನೆಯೂ ಕಂಡುಬರುತ್ತಿಲ್ಲ 
ಜಾಗತಿಕ ವ್ಯವಸ್ಥೆಗಾಗಿ ಯಾವ ರಾಜಿಗಾಗಲೀ ಅಥವ ತ್ಯಾಗಕ್ಕಾಗಲೀ ರಾಷ್ಟ್ರಗಳು 
ತಯಾರಿಲ್ಲ. ಈ ಹಂತದಲ್ಲಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭ ಮತ್ತು ಶೀಘ್ರ ಪರಿಹಾರ 
ಗಳನ್ನು ಕಂಡುಕೊಳ್ಳಲಾಗುವುದಿಲ್ಲ. ಏಕೆಂದರೆ ನಾಗರೀಕ ರಾಷ್ಟ್ರಗಳ ಸಾರ್ವಭೌಮತ್ವ 
ಮತ್ತು ಅಂತರರಾಷ್ಟ್ರೀಯ ವ್ಯವಸ್ಥೆ ಹಲವಾರು ವೈರುಧ್ಯಗಳನ್ನೊಳಗೊಂಡಿದೆ. ಎಲ್ಲ 
ರಾಷ್ಟ್ರಗಳೂ ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುವ ಹವಣಿಕೆಯಲ್ಲಿವೆ , 
ಅಂತೆಯೇ , ವಾಣಿಜ್ಯ , ಸಂಪರ್ಕ , ಆರ್ಥಿಕ ಪ್ರಗತಿ ಮತ್ತು ವಿಶ್ವಶಾಂತಿ ಇವುಗಳಿಗಾಗಿ 
ಇತರ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿವೆ. ಇದು ನಮ್ಮ ಬದುಕಿನ ವಿಪರ್ಯಾಸ. 


- ಆಜೀವ ಸದಸ್ಯರಲ್ಲಿ ಮನವಿ 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾತ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ” ನಿಮಗೆ ಕ್ರಮವಾಗಿ ತಲುಪಲು 

ಸಹಕರಿಸಬೇಕಾಗಿ ಪ್ರಾರ್ಥನೆ. 
ತಮ್ಮ ಸದಸ್ಯತ್ವದ ನಂಬರನ್ನು 

ತಪ್ಪದೆ ಬರೆಯಿರಿ. 


ಸಿದ್ದಗಂಗಾ 


38 


මු 


@ 


@ 
@ 
@ 


ಸ್ವಾಮೀಲಾಮಿನ 

ಶ್ರದ್ಧಾಂಜಲಿ 
ದಿನಾಂಕ 30-3.92 ರಂದು ಮುಂಜಾನೆ ಮಾಗಡಿ ತಾಲ್ಲೂಕು ದಿ 
ಚಿಕ್ಕ ಮಸ್ಕಲ್ ಗ್ರಾಮದ ಜಂಗಮ ಮಠದ ಪರಮ ಪೂಜ್ಯ ಶ್ರೀ ಶ್ರೀ | 
15 ಸಿದ್ದಲಿಂಗಸ್ವಾಮಿಗಳವರು ರಸ್ತೆ ಅಪಘಾತದಲ್ಲಿ ಲಿಂಗೈಕ್ಯರಾದುದನ್ನು 

ತಿಳಿದು “ ಸಿದ್ದಗಂಗಾ” ಅತೀವ ದುಃಖಕ್ಕೆ ಒಳಗಾಗಿದೆ. ಪರಮ | 
ಪೂಜ್ಯರಿನ್ನೂ ಚಿಕ್ಕವಯಸ್ಸಿನವರಿದ್ದು , ಸಮಾಜದ ಆಸ್ತಿಯಾಗಿ ಅರಳು ) 

ತಿದ್ದಾಗಲೇ ಲಿಂಗದೊಳಗೆ ಸೇರಿದುದು ಸಮಾಜಕ್ಕಾದ ಬಹು ದೊಡ್ಡ 
ಆ ನಷ್ಟ , ಶ್ರೀ ಮಠಕ್ಕಾದ ತುಂಬಲಾರದ ಹಾನಿ. ಶ್ರೀಗಳವರು ಶ್ರೀ . 
ಸ್ತ್ರೀ ಸಿದ್ದಗಂಗಾಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರನಹಾ 
ಓ ಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿದ್ದು 

ಸಮಾಜೋದ್ದಾರದ ಕಾಠ್ಯದಲ್ಲಿ ತಲ್ಲೀನರಾಗಿದ್ದರು. ವಿನಯಶೀಲರಾಗಿ , 
ಗುರು ಲಿಂಗ ಜಂಗಮ ನಿಷ್ಠೆಯುಳ್ಳವರಾಗಿ , ನಿದ್ವಾಕಾಂಕ್ಷಿಗಳಾಗಿ, 
ಸಂಸ್ಕೃತ ಪ್ರೇಮಿಗಳಾಗಿದ್ದರು. ಸೇವೆಯಲ್ಲಿ ಸಂತೋಷವನ್ನು ಕಾಣು. 
ತಿದ್ದರು. ಪೂರ್ಣವಾಗಿ ಅರಳುವ ಮೊದಲೇ ಲಿಂಗದೊಳಗಾದ ಪರಮ 
ಪೂಜ್ಯರ ಅಗಲಿಕೆಯಿಂದ ಶ್ರೀ ಮಠದ ಭಕ್ತಾದಿಗಳಿಗೆ ಉಂಟಾಗಿರುವ ಸಿ . 
ದುಃಖದಲ್ಲಿ “ ಸಿದ್ದಗಂಗಾ ” ಸಹಭಾಗಿಯಾಗಿರುವುದಲ್ಲದೆ ಸಮಾಜ ) 
ಬಾಂಧವರಿಗೆ ಶ್ರೀಗಳವರ ಅಗಲಿಕೆಯಿಂದಾದ ನೋವನ್ನು ಭರಿಸುವ ೪ 

ಶಕ್ತಿಯನ್ನು ಬಸವಾದಿ ಪ್ರಮಥರು, ಶ್ರೀ ಸಿದ್ದಗಂಗಾ ಗುರು 
# ಪರಂಪರೆ ನೀಡಲೆಂದು ಪ್ರಾರ್ಥಿಸುತ್ತ , ಅಗಲಿದ ಪರಮ ಪೂಜ್ಯ 
6 ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶ್ರದ್ದಾಂಜಲಿ 
ಈ ಯನ್ನರ್ಪಿಸುತ್ತದೆ ( ಸಿದ್ದಗಂಗಾ . 
@ @ @@ @ @ @ @ @ @ @ @@ @ 


හාණය 
හාණම 
, 
ආගම 


@ 
@ 
@ 
@ ಚಂದ@@ 


@ 


හාම 


ವಿದ್ಯಾರ್ಥಿ ಜೀವನದ ಬೆಳಕುಸರಣಿ - ೧೯ 
ಬಿ. ಎಸ್ . ಕೃಷ್ಣಮೂರ್ತಿ, ನಂ. 5, ಸೀತಾವಿಲಾಸ ರಸ್ತೆ , ಮೈಸೂರು-570024 
ನಡತೆ ತಿದ್ದಿಕೊಳ್ಳುವುದು : 

ವಿದ್ಯಾರ್ಥಿಗಳು ಮಾತ್ರವೇ ಅಲ್ಲದೆ ಪ್ರತಿ ಮಾನವನೂ ತಮ್ಮಲ್ಲಿರುವ ದುರ್ನಡತೆ 
ಗಳನ್ನು ತಿದ್ದಿ ಕೊಂಡು ಗಣ್ಯತೆಯನ್ನು ಹೊಂದಬೇಕು. ಮನಸ್ಸು ಹೆಂಡ ಕುಡಿದ 
ಕೋತಿಯಂತೆ ಚಿತ್ರ ವಿಕಾರದಿಂದಿರುತ್ತದೆ. ಕಡಿವಾಣ ಇಲ್ಲದೆ ಇರುವ ಕುದುರೆಯಂತೆ 
ಎತ್ತೆತ್ತಲೋ ಸಂಚರಿಸುತ್ತದೆ, ಆದ್ದರಿಂದ ಈ ಚಂಚಲದ ಮನಸ್ಸನ್ನು ಹತೋಟಿಯಲ್ಲಿ 
ಔರಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟು ಪ್ರಜ್ಞಾವಂತರಾಗ 
ಬೇಕಾಗಿದೆ. 


ತತ್ರಾಪಿ ವಿದ್ಯಾರ್ಥಿಗಳ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ಇದರ 
ಕಾರಣ ಅವರಿಗೆ ಯಾವ ಬಗೆಯ ಯೋಚನೆಯಾಗಲಿ, ಜವಾಬ್ದಾರಿಯಾಗಲಿ 
ಇರುವುದಿಲ್ಲ. ಅವರಿಗೆ ಇರಬೇಕಾದ್ದು ಓದುವ ಹವ್ಯಾಸವೊಂದೇ ಇರುವುದು. ವಿದ್ಯೆಯು 
ಸಕ್ರಿಯವಾಗಿ ಬರಬೇಕಾದರೆ ವಿದ್ಯಾರ್ಥಿಗಳು ತಮ್ಮ ನಡತೆಯ ವಿಷಯದಲ್ಲಿ ಜಾಗರೂಕ 
ರಾಗಿರಬೇಕಲ್ಲದೆ ಕಠಿಣವಾಗಿಯೂ ಇರಬೇಕು. ದುರ್ಜನರಾದ ಗೆಳೆಯರಸಂಗ ಮಾಡದೆ 
ಇರಬೇಕಾದ್ದು ಮುಖ್ಯ ಗುರಿಯೊಂದೇ ! ಹೀಗೆ ಮಾಡದೆ ತಮ್ಮ ಮನೋವಿಕಾರದ 
ಸುಖಗಳನ್ನವೇಕ್ಷಿಸಿ ದುರ್ಜನರ ದುರ್ಬೋಧನೆಗೆ ಒಳಗಾದರೆ ನೀವು ಕೆಡುವುದಲ್ಲದೆ 
ಮಾತಾ ಪಿತೃಗಳನ್ನೂ ದುಃಖಕ್ಕೆ ಈಡುಮಾಡಿದಂತಾಗುವುದು . 


ದುಷ್ಟ ಸ್ನೇಹಿತರು ಅವರ ಇಚ್ಛೆಗಳನ್ನು ಪೂರೈಸಿ ಕೊಳ್ಳಲು ಪಿತೂರಿ ನಡೆಸಿ 
ನಿಮ್ಮನ್ನು ಬಲಿಪಶುಗಳನ್ನಾಗಿ ಮಾಡುತ್ತಾರೆ, ಅವರು ಬೋಧಿಸುವ ಜೇನುತುಪ್ಪದ 
ಮಾತಿಗೆ ಒಳಗಾಗಿ ನೀವು ಆ ಕುಜನರದಾರಿಯನ್ನೇ ಹಿಡಿಯುವಿರಿ , ಅವರು ಕುಡಿತ, 
ಜೂಜು, ಕಳ್ಳತನ, ಮೊದಲಾದ ಹೀನ ಕಾಲ್ಯಾಸಕ್ತರಾಗಿದ್ದರೆ ಅದೇ ಮಾರ್ಗವನ್ನು 
ನೀವು ತುಳಿಯದಿರುವುದಿಲ್ಲ. ಕುಡಿತ , ಜೂಜುಗಳಲ್ಲಿ ಪೂರ್ಣ ಸೋಲುಂಟಾದಾಗ 
ಕಳ್ಳತನದ ಹಾದಿ ಹಿಡಿಯಬೇಕಾಗುವ ದುರ್ಭರ ಪ್ರಸಂಗ ಉಂಟಾಗುವುದು ಅನಿವಾರ್ಯ 
ನಾಗುತ್ತದೆ. 

ಹೀಗೆ ಅಪಮಾನವಾಗುವ ಮಾರ್ಗಕ್ಕೆ ಎಡೆಕೊಡದೆ ನಿಮ್ಮನಡತೆಯನ್ನು 
ತಿದ್ದಿ ಕೊಳ್ಳುವ ಮಾರ್ಗವನ್ನು ಹಿಡಿಯುವುದು ಉತ್ತಮ ವಿದ್ಯಾರ್ಥಿಗಳ ನಡೆಯಾದರೆ 
ನಿಮಗೆ ಕೀರ್ತಿ ಅಲ್ಲವೇ ? ಆದ್ದರಿಂದ ನೀವು ಈ ಬುದ್ದಿ ವಾದ ವನ್ನನುಸರಿಸಿ ನಡೆದು 
ಕೀರ್ತಿಪಡೆಯಿರಿ, 


ಸಿದ್ದಗಂಗಾ 


40. 


* Mಂಧೀಜಿ ಮತ್ತು ಕ್ರಿಕೆಟ್ 
ಬಿ . ಸುಬ್ರಾಯ ಅಡಿಗ , ನಿವೃತ್ತ ಶಿಕ್ಷಕರು, ಸೊಂಡೂರು, ಬಳ್ಳಾರಿ ಜಿಲ್ಲೆ, 

ನವಾಬ್ ಸಾಹೇಬ್ ನನ್ನನ್ನು ನೀವೀಗಲೇ ಬೋಲ್ಟ್ ಮಾಡಿದಿರಿ ಮುಗುಳ್ಳ , 
_ ಗುತ್ತಾ ಗಾಂಧೀಜಿ ಪಟೌಡಿ ನವಾಬ ( ಈಗಿನ ಪಟೌಡಿಯವರ ತಂದೆಯೊಡನೆ 
ಹೇಳಿದರು, ನವಾಬರು ಗಾಂಧೀಜಿಯನ್ನು ಕಾಣಲು ಬಂದಿದ್ದರು. ಆಗಲೇ ಕುಶಲ 
ಆಟಗಾರರೆಂಬ ಕೀರ್ತಿ ಪಡೆದಿದ್ದ ರವರು, ಪ್ರಪಂಚದ ಹೆಸರಾಂತ ಬ್ಯಾಟ್ಸ್‌ಮನ್‌ರಲ್ಲಿ 
ಅವರು ಒಬ್ಬರು. ಸ್ವತಃ ಕ್ರಿಕೆಟ್ ಆಟಗಾರರಾದ ಗಾಂಧೀಜಿ ನಗುತ್ತ ಬನ್ನಿ ನಾವಿಬ್ಬರೂ 
ಕ್ರಿಕೆಟ್ ಆಡೋಣ. ಒಂದೆಡೆ ನೀವು ಇನ್ನೊಂದೆಡೆ ನಾನು ಎಂದರು. 


ಕ್ರಿಕೆಟ್ ಆಟದಲ್ಲಿ ನೀವು ಖಂಡಿತ ನನ್ನನ್ನು ಸೋಲಿಸುವಿರೆಂದು ನಾಬಲ್ಲೆ, ಆದರೆ 
ನಿಮ್ಮನ್ನು ರಾಜನೀತಿಯಲ್ಲಿ ಸೋಲಿಸುವ ನಂಬಿಕೆ ಮಾತ್ರ ನನಗಿಲ್ಲ ತಮಾಷೆಗಾಗಿ 
ನುಡಿದರು ನವಾಬ್ , 

ನವಾಬರೇ ... ಈಗಾಗಲೇ ನೀವು ನನ್ನನ್ನು ಬೋಲ್ಟ್ ಮಾಡಿದಿರಲ್ಲ! ಚಿರಪರಿಚಿತ 
ನಗುವಿನೊಂದಿಗೆ ನುಡಿದರು ಗಾಂಧೀಜಿ. 
- ಪಟೌಡೀನವಾಬರು ಗಾಂಧೀಜಿಯ ಇನ್ನೊಂದು ಘಟನೆಯನ್ನು ಆಗಾಗಹೇಳುತ್ತಿದ್ದರು 
ನವಾಬರಾಗ ಇಂಗ್ಲೆಂಡ್ ವತಿಯಿಂದ ಆಸ್ಟ್ರೇಲಿಯಾ ವಿರುದ್ಧ ಒ೦ದು ಟೆಸ್ಟ್ ಮ್ಯಾಚ್ 
ಆಡುತ್ತಿದ್ದರು. . ಅವರು ಕಪ್ತಾನ್ ಜರ್ಡಾಯಿನ್ ಅವರನ್ನು ಬೌಂಡ್ರಿಲೈನಿನಲ್ಲಿ 
ನಿಲ್ಲಿಸಿದ್ದರು. ಇತರ ಆಟಗಾರರಿಂದ ನವಾಬ್ ಬೇರ್ಪಟ್ಟಿರುವುದನ್ನು ಕಂಡು ಪ್ರೇಕ್ಷಕರು 
ಅವರನ್ನು ಗೇಲಿ ಮಾಡತೊಡಗಿದರು. ಮುಂದೆ ಪಟೌಡಿ ಭಾರತೀಯರೆಂದು ತಿಳಿದಾಗ 
ಅವರು ಗಾಂಧೀ ಗಾಂಧೀ ಎಂದು ಒದರತೊಡಗಿದರು. ಒಬ್ಬ ಪ್ರೇಕ್ಷಕ ಒಂದು ತಾಸಿನ 
ತನಕ ಗಾಂಧೀ ನಿನ್ನ ಮೇಕೆ ಎಲ್ಲಿದೆ ಎಂದು ಕೂಗುತ್ತಿದ್ದ. ಕಟ್ಟಕಡೆಗೆ ಪಟೌಡೀ 
ತಡೆಯಲಾರದೆ ನಿನ್ನ ಬಳಿಯಿಂದ ಬರುತ್ತಿರುವ ದುರ್ನಾತ ಆ ಮೇಕೆ ನಿನ್ನ ಬಳಿಯಲ್ಲೇ 
ಇದೆಯೆಂದು ಸೂಚಿಸುತ್ತದೆ. ಎಂದರು, ಆ ಬಳಿಕ ಆ ಕೋಲಾಹಲ ಶಾಂತವಾಯಿತು. 


ರಣಜೀತಸಿಂಹಜೀ ಹಾಗೂ ದಿಲೀಪಸಿಂಹಜೀಯವರಿಂದಾಗಿ ಕ್ರಿಕೆಟ್ ಆಟ ಕಚ್ಚ 
ಹಾಗೂಸೌರಾಷ್ಟ್ರದಲ್ಲಿ ಬಹಳಷ್ಟು ಜನಪ್ರಿಯತೆ ಗಳಿಸಿತ್ತು . ಗಾಂಧೀಜಿಯ ಆತ್ಮಕಥೆಯ 
ಪ್ರಕಾರ, ಅವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೊರಾಬ್ಬ ಎದು ಗಿಮೀ 
ಯವರು ಉಚ್ಚ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಹಾಗೂ ಇತರ ಆಟಗಳನ್ನು 
ಕಡ್ಡಾಯವಾಗಿರಿಸಿದ್ದರು. ಹೀಗಾಗಿ ಗಾಂಧೀಜಿ ಎಲ್ಲ ಆಟಗಳನ್ನು ಆಡ ಬೇಕಾಯಿತು 
ಕ್ರಿಕೆಟ್ , ಫುಟ್ ಬಾಲ್ ಹಾಗೂ ಇತರ ಆಟಗಳನ್ನು ಕಡ್ಡಾಯಗೊಳಿಸುವ ಮೊದಲು 
ನನಗೆ ಅವುಗಳಲ್ಲಿ ಅಭಿರುಚಇರಲಿಲ್ಲ. - ಎಂದು ಗಾಂಧೀಜಿ ಆತ್ಮಕಥೆಯಲ್ಲಿ ಬರೆದಿದ್ದಾರೆ 
ಗಾಂಧೀಜಿಯ ಸಹಪಾಠಿ ರತಿಲಾಲ ಸೋಲಾಭಾಯಾ ಮೆಹತಾ ರಾಜಕೋಟದ 
ಮೇ - 1992 


4 . 


ಎಲೈಡ್ ಹೈಸ್ಕೂಲಿನಲ್ಲೇ ಕಲಿಯುತ್ತಿದ್ದರು. ಅವರಹೇಳಿಕೆಯಂತೆ ಗಾಂಧೀಜಿ ಕ್ರಿಕೆಟ್ 
ಪ್ರೇಮಿಯಷ್ಟೇ ಅಲ್ಲ ಸ್ವತಃ ಉತ್ತಮ ಆಟಗಾರರೂ ಎನಿಸಿದ್ದರು, ಜಾಣ ಬ್ಯಾಟ್ಸ್ 
ಮನ್ ಅಷ್ಟೇ ಅಲ್ಲ ಕುಶಲಬೌಲರ್ ಕೂಡ ಆಗಿದ್ದರು. ಅವರಿಬ್ಬರೂ ಜತೆ ಜತೆಯಾಗಿ 
ಆಡುತ್ತಿದ್ದರು ಕ್ರಿಕೆಟ್ ಒಂದನ್ನು ಬಿಟ್ಟರೆ ಗಾಂಧೀಜಿಗೆ ಮತ್ತಾವ ಆಟದಲ್ಲೂ ಆಸಕ್ತಿ 
ಇರಲಿಲ್ಲ. ಮನೆಯಲ್ಲಿ ಕೆಲವೊಮ್ಮೆ ಇಸ್ಪೀಟ್ ಆಡಿದುದುಂಟು. ಕ್ರಿಕೆಟ್ ಆಡುತ್ತ 
ಅಡುತ್ತ ಗಾಂಧೀಜಿಗೆ ಈ ವಿಷಯದಲ್ಲಿ ಸೂಕ್ಷ್ಮ ದೃಷ್ಟಿ ಉಂಟಾಯಿತು. ಪರಿಣಾಮ 
ವಾಗಿ ಅವರು ಕ್ರಿಕೆಟ್ ಪಂದ್ಯಗಳ ಫಲಿತಾಂಶವನ್ನು ಮೊದಲೇ ಅರಿಯುತ್ತಿದ್ದರು. 
ಕ್ರಿಕೆಟ್ ದಂತಹ ಅನಿಶ್ಚಿತ ಆಟದಲ್ಲಿ ಈ ರೀತಿಯ ಭವಿಷ್ಯವಾಗಿ ತಪ್ಪೆನಿಸುವುದು ಸಹಜ 
ವಾದರೂ ಗಾಂಧೀಜಿಯ ಊಹೆ ಸಹಜವಾಗಿಯೇ ಸರಿಯಾಗುತ್ತಿತ್ತು , 


ಒಮ್ಮೆ ಗಾಂಧೀಜಿ ಮೆಹತಾರೊಂದಿಗೆ ರಾಜಕೋಟ್‌ದ ಎರಡು ಆಟವನ್ನು 
ವೀಕ್ಷಿಸುತ್ತಿದ್ದರು. ಒಬ್ಬ ತುಂಬ ಆತ್ಮವಿಶ್ವಾಸ ಹಾಗೂ ದೃಢತೆಯಿಂದ ಆಡುತ್ತಿದ್ದ , 
ಆದರೆ ಆತ ಔಟ್ ಆಗಲಿದ್ದಾನೆಂದು ಗಾಂಧೀಜಿಗನ್ನಿಸಿತು. ಮೆಹತಾರಿಗೂ ಅವರು 
ತಮ್ಮ ವಿಚಾರ ತಿಳಿಸಿದರು. ಮುಂದಿನ ಚೆಂಡಿಗೆ ಆತ ಔಟಾದ. 

ಗಾಂಧೀಜಿ ಒಮ್ಮೆ Ncc ಟೀಮಿನ ಸದಸ್ಯರೂ ಆಗಿದ್ದರೆಂದು ಕೇಳಿ ನಿಮಗೆ 
ಅಚ್ಚರಿಯೆನಿಸಬಹುದು. 1933- 34ರಲ್ಲಿ ಔರ್ಡಾಯಿನ್‌ರ ನೇತೃತ್ವದಲ್ಲಿ NCC 
ತಂಡ ಭಾರತದ ಪ್ರವಾಸ ಕೈಗೊಂಡಿತ್ತು . ಆ ವೇಳೆಯಲ್ಲೇ ಹೆಸರಾಂತ ಆಟಗಾರ 
ವಿಜಯ ಮರ್ಚೆಂಟ್ರಸೋದರಿ ಆಟೋಗ್ರಾಫ್ ಪಡೆಯಲು ಗಾಂಧೀಜಿಯ ಬಳಿ 
ಬಂದಿದ್ದರು. ಗಾಂಧೀಜಿ ಅವಳಿಂದ NCCಯ ಆಟಗಾರರ ಲಿಸ್ಟ್ ಪಡೆದು 16ಆಟ 
ಗಾರರ ಬಳಿಕ ತಮ್ಮ ಹೆಸರನ್ನು ಅದಕ್ಕೆ ಜೋಡಿಸಿದರು . ಈ ರೀತಿ ಅವರು NCCಯು. 
17ನೇ ಆಟಗಾರರಾಗಿ ಸ್ವತಃ ಸೇರಿಕೊಂಡರು . ಆ ಸೂಚಿ ಇಂದಿಗೂ ಲಾಡ್ಜ್ ನಲ್ಲಿದೆ 

ಯಾರಿಂದಾದರೂ ಅನುಚಿತ ಲಾಭ ಪಡೆಯುವ ಪ್ರವೃತ್ತಿಗೆ ಇಂಗ್ಲೀಷಿನಲ್ಲಿ 
“ It is not cricket ' ಎಂದು ಹೇಳಲಾಗುತ್ತದೆ. ಗಾಂಧೀಜಿ ಜೀವನದುದ್ದಕ್ಕೂ 
ಈ ಪ್ರವೃತ್ತಿಯನ್ನು ವಿರೋಧಿಸಿದ್ದರು. ಅವರು ಕ್ರಿಕೆಟ್ ಆಟದ ಮೂಲಭಾವವನ್ನು 
ಹೃದಯಂಗಮ ಗೊಳಿಸಿಕೊಂಡಿದ್ದರೆಂದು ಹೇಳಬಹುದು. ಕ್ರಿಕೆಟ್ ಮೈದಾನದಲ್ಲಿ 
ಹೆಚ್ಚು ಆಡದೆ ಹೋದರೂ , ಅವರೊಬ್ಬ ಆದರ್ಶಕ್ರಿಕೆಟ್ ಆಟಗಾರರಾಗಿದ್ದರು. ಆಂಗ್ಲ 
ರೊಡನೆ ಆವರು ದೀರ್ಘಕಾಲ ಅಸಹಕಾರದ ಮ್ಯಾಚ್ ಆಡಿದ್ದ ರು. ಕ್ರಿಕೆಟ್ ಆಟದ 
ಸ್ಪಿರಿಟನ್ನು ಅವರು ರಾಜನೀತಿಯಂಥ ವಿಶಾಲ ಕ್ಷೇತ್ರದಲ್ಲಿ ತಂದಿದ್ದರೆಂಬುದು ಇದರಿಂದ 
ವ್ಯಕ್ತವಾಗುತ್ತದೆ. 

ಭಾರತೀಯ ರಾಜನೀತಿಯ ಮೈದಾನಿನಲ್ಲಿ ಗಾಂಧೀಜಿಯ ಭವ್ಯ ಇನ್ನಿಂಗ್ಸ್ 
ಯಾವಾಗಲೂ ನೆನಪಿನಲ್ಲಿರಬಲ್ಲವು. ದೇಶದ ದುರ್ಭಾಗ್ಯದಿಂದ ಅವರೊಂದು ಭಯಂಕ 
ಅನ್ಯಾಯದ ಚೆಂಡಿನಿಂದ ಔಟಾದರು . ಆದರೆ ಅವರ ಭವ್ಯ ಆಟ ನಮ್ಮ ಕಣ್ಣೆದುರು 
ಅಚ್ಚಳಿಯದೆ ಉಳಿಯಬಲ್ಲದು. 


ಗ್ರಾಮಾಂತರ ಬಸವಜಯಂತಿ 

ಹೆಚ್ . ವಿ. ವೀರಭದ್ರಯ್ಯ 


* ಆತ್ಮೀಯ ಶರಣ ಬಂಧು, 

13.4.92 ರಂದು ಬೆಂಗಳೂರು ಜಿಲ್ಲೆ ಕೈಕೊಂಡ್ರ ಹಳ್ಳಿಯಲ್ಲಿ 
- ಬಸವಜಯಂತಿಯನ್ನು ಆಚರಿಸಿದ ನಂತರ ಬಸವ ತತ್ವಪ್ರಚಾರದ 

ಯಾತ್ರಾ ಮಣಿಹ ಮುಂದುವರಿದು ಈ ಕೆಳಗೆನಮೂದಿಸಿರುವ ಪುಣ್ಯ 
ಗ್ರಾಮಗಳಲ್ಲಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು . ಪರಮ ಪೂಜ್ಯ 
ಶ್ರೀ ಶ್ರೀಗಳವರು ಬಸವ ಸಂದೇಶದ ಮೂಲಕ ಜನಜಾಗೃತಿಯನ್ನೇ 


ಉಂಟುಮಾಡುತ್ತಿದ್ದಾರೆ. 


19.4.92 ಬೆಳಕವಾಡಿ, ಮಳವಳ್ಳಿ ತಾ , ಮಂಡ್ಯ ಜಿಲ್ಲೆ. 
- 21 .4 92 ಬೆಟ್ಟದಸಾತೇನಹಳ್ಳಿ , ಹೊಳೆನರಸೀಪುರ ತಾ , ಹಾಸನ ಜಿಲ್ಲೆ. 

23 .4.92 ದೊಡ್ಡ ಗಂಗವಾಡಿ, ರಾಮನಗರ ತಾ||, ಬೆಂಗಳೂರು ಜಿಲ್ಲೆ. 


26 -4 - 92 ಸೂಲಿಕೆರೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು, 


1.5-95 ಹುಣಸನಹಳ್ಳಿ , ಕನಕಪುರ ತಾ , ಬೆಂಗಳೂರು ಜಿಲ್ಲೆ . 
4.5.92 ಹೂವಿನಹಳ್ಳಿ , ಹೊಳೆನರಸೀಪುರ ತಾ||, ಹಾಸನ ಜಿಲ್ಲೆ. 


9 .5 -92 ರಂಗೇನಹಳ್ಳಿ , ಮಾಗಡಿ ತಾ||, ಬೆಂಗಳೂರು ಜಿಲ್ಲೆ . 


13.5-92 ದೊಡ್ಡಬಳ್ಳಾಪುರ , ಬೆಂಗಳೂರು ಜಿಲ್ಲೆ . 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ . 


ಡಿ ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ಡೇ ಉ ಪ ಯೋ ಗಿಸಿ ರಿ 


' ಕಸ್ತೂರಿ' 
ಬಾಗ್ ಸೋಪ್ 


( ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ತ ಯಾ ರ ಕ ರು : 


ರಾಮಕೃಷ್ಣ ಆಯಿಲ್ ಮಿಲ್, ತುಮಕೂರು 


MANA 


wwwwwwwwwwwwwwwww! 


ಸ್ವಾಪನೆ:1915 

ತಂತಿ 
: 
' 
ಹ್ಯಾಪಿ ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


AVONS10CASUATICS 

TOSAVEDEVOTES 


ASMAVATHANACENSESOCKS 

TODEGMTTNEMANKWO 


WYSCRELILLYBATHI 


CystadLILLYBATÀI 


REGD.No.26517A 


(.BASAPPAHighClassPerfumer, 06.AVEHUEROAD,BANGALORE219.0a) 


11HAPPY-MOONSPECIALBATHINA 


ಪ್ರಖ್ಯಾತವಾದ ಅಪರಿಮಳದಶಾಂಗ 0ದೂಪದಕೊಡ 
ಇವಿಭೂತಿ ಅಹವನ 
ಸಾಮಗ್ರಿಗಳ ತಯಾರಕರು 

ಶಿವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. ಫೋನ್:ಅಂಗಡಿ–28009ಮನೆ-22463.ಪಾದ *ವೈ,ಬಸಪ್ಪ,206:ಅವನ್ನೂರೋಡ್,ಬೆಂಗಳೂರು-560002 


MARS 


TRADE 


MER 


© BAP 


GALON 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದ್ಯಮಯಆಟ,6. ವಸತಿ,ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗೃತಿಸುತ್ತಿವೆ. 


" SID DAGANGA” MONTHLY 


HotelShreemo 


ce 
Nanjundesware 


* CK 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ ಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ . 

KAS 


ಹೋಟೆಲ್ ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು 

ಉಪಹಾರಮಂದಿರ, ಬಿ.ಹೆಚ್,ರಸ್ತೆ,ತುಮಕೂರು-1 

ದೂರವಾಣಿ 8597,177 


ಶ್ರೀನಂಜುಂಡೇಶ್ವರ 

ಬೇಕರಿ 
- 
ತುಮಕೂರು 
ಇಲ್ಲಿಯ 
ಪ್ರಖ್ಯಾತ 

ಬೇಕರಿ ಚಿಕ್ಕಪೇಟೆತುಮಕೂರು-1 ದೂರವಾಣಿ:8077 


SRI TANJUNDULIWA 


BAKERY 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ ಉಪಹಾರಗಳಶ್ರೇಷ್ಠದರ್ಜೆಯರೆಸ್ಟೋರೆಂಟ್ 
ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
| ದೂರವಾಣಿ:2677 


ಶ್ರೀನಂಜುಂಡೇಶ್ವರಸ್ವೀಟ್ಸ್ ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂ 
ಬೇಕರಿ 
ತಿನಿಸುಗಳ 
ನಗರದ 
ಏಕೈಕ 
ಸ್ಥಳ ಅಶೋಕರಸ್ತೆತುಮಕೂರು-| ದೂರವಾಣಿ:2017 


Reg . No. KRNQ -9 


ಸಿದ್ದಗಂಗಾ 


ಪುಟ - 28 


ಸಂಚಿಕೆ - 6 


ಜೂನ್ - 1992, 


ಇಂದ್ರಿಯ ವ್ಯಾಪಾರವನ್ನು ಕ್ರಮಬದ್ಧಗೊಳಿಸಲು ಸುವ್ಯವಸ್ಥೆಗೊಳಿಸುವ 
ಷ್ಟಿಯಿಂದ ವಿವಾಹ ಸಂಸ್ಥೆಯ ಉದಯವಾಯಿತು. ಧರ್ಮಪತ್ನಿಯನ್ನ 
ಸ್ವೀಕರಿಸಿ, ಆ ಪತ್ನಿಯ ಸಂಬಂಧವಾದ ಸ್ತ್ರೀ ವ್ಯಾಪಾರ ಬಿಟ್ಟು ದುರಾಚಾರಕ್ಕೆ 
ಬರಿಯಾಗಬಾರದು. ಪರನಾರಿಯನ್ನು ಮಾತೆ ಎಂದು ಕಾಣುವ ಮನೋಭಾವ 
Jಡಬೇಕು. 


- ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು . 


ಪ್ರಕಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ. 

ಸಿದ್ಧಗಂಗಾ ಷೇತ್ರ, 


ರ್ಕಳನಣೆ.ಫಫಫಫಳಫಳ 
* ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ 
9 ಪರಮಪೂಜ್ಯ ಡಾ | ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರೆ 

ಚಮಹೋತ್ಸವ ನಿಧಿ ಸಮಿತಿ ” 


(( ಶಿವಪಥವನರಿವಡೆ ಗುರುಪಥವೇ ಮೊದಲು ” 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
- 60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೋಟಿ 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ . 


ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 

4 ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

ಮತ್ತು 

ಬೃಹತ್ ಪ್ರಸಾದ ನಿಲಯ . 
ಭಾರತದ ಉಪರಾಷ್ಟ್ರಪತಿ ಡಾ|| ಶ್ರೀ ಶಂಕರದಯಾಳ ಶರ್ಮ ಮತ್ತು 
ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜ್ ಪಾಟೀಲ ಇವುಗಳ ಶಿಲಾನ್ಯಾಸವನ್ನು 

( 16 - 2- 92) ನೆರವೇರಿಸಿದ್ದಾರೆ. 
5/ - , 10/ - , 25 /-, 51 / - , 101 / -, 201 /- , 501/ - , 1001/ 
5001/ -, 10 ,001 / - , 35, 000 ರೂಗಳ ಕೂಪನ್‌ಗಳು ನಿಧಿ 

ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. 
ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು , ಹಿತೈಷಿಗಳು, ಈ 
ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 
* ವಿ. ಎಸ್ ಮುದ್ದಪ್ರ , ಐ . ಎ. ಎಸ್ , ಪದ್ಮಭೂಷಣ ಡಾ !! ಎಂ , ಸಿ, ನೋಡಿ, 
ಕಾರ್ಯಾಧ್ಯಕ್ಷರು, 

ಅಧ್ಯಕ್ಷರು, 
ಎಸ್ . ಎಸ್ , ಹಸಬಿ , 

ವಜ್ರಮಹೋತ್ಸವ ಸಮಿತಿ, 
ಕಾರ್ಯದರ್ಶಿಗಳು. 

ಶ್ರೀ ಸಿದ್ದಗಂಗಾ ಮಠ, 
ತುಮಕೂರು ಜಿಲ್ಲೆ - 572104. 


ಇವನನನನನನmಣಗgge _ 


ಸಿದ್ದಗಂಗಾ 


ಸಂಪುಟ - 28, 


ಸಂಚಿಕೆ - 6 


ಜನ್‌- 1992: 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಕರುನಾಡ ಪುಣ್ಯವೆ ಭರತಭೂಮಿಯ ಭಾಗ್ಯ 
ಶರಣಕುಲ ಶಿವಫಲನೆ ನನ್ನ ತಂದೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 

$$ $ $ $ $ 
* ಎಚ್ಚೆತ್ತು ಬದುಕುವರೆ ನಿದ್ರೆಯಲ್ಲಿ " ಯದೆಂದೆ 
ನಿಚ್ಚ ನಿಜ ಶರಣರನರಿಯೆಂದೆ ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

$$ $$ $$ 
ಎಲ್ಲ ಕಾಲದೊಳುಂಟು ನಿಜ ಶರಣರು ಜಗದೊಳಗೆ 
ಬಲ್ಲಮತಿಯಿರಬೇಕು ತಿಳಿವುದಕೆ 1 ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು.|| 


ಹೆಚ್ . ವಿ. ವೀರಭದ್ರಯ್ಯ , 


CTTTTSLOBORTKSTRA 


ಲೇಖನ 


ಲೇಖಕರು 


* ಶ್ರೀವಾಣಿ 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ಬಸವನ ಬೆಳಕು 


ಕವಿತಾಕೃಷ್ಣ 11 


* ಶರಣು ಶರಣು ಗುರುವೆ ಶರಣು - - ಎಲ್ . ವಿ . ಶಾಂತಕುಮಾರಿ 13 


* ಧರ್ಮ ಮತ್ತು ವಿಜ್ಞಾನ 


- - ನರಸಿಂಹಮೂರ್ತಿ 


14 


* ವಚನ ಪರಂಪರೆಯ ಹಿನ್ನಲೆಯಲ್ಲಿ ಆಧುನಿಕ ವಚನಕಾರ 

ಮಹದೇವ ಬಣಕಾರರ ವಚನಗಳು - ಟಿ. ಸಿ . ವೀರಪ್ಪ . 19 . 


* ಶಿವಶರಣರ ವಚನಗಳ ಉಗಮ ಭಾಗ-9 - - ಎನ್ ಚನ್ನಬಸಪ್ಪ 23 
* ವ್ಯಕ್ತಿಯ ಪ್ರವೃತ್ತಿಗಳು 

ಜೆ , ಶಾರದ ರಾಜಶೇಖರ್‌ 28 
* ವಜ್ರದ ಬಗೆಗೆ ಮಾಹಿತಿಗಳು - ಪ. ರಾಮಕೃಷ್ಣ ಶಾಸ್ತ್ರಿ 31 
* ವಿಮಾನಾಪಘಾತ 

ಬಿ. ಸುಬ್ರಾಯ ಅಡಿಗ 33 
* ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೨೦ 

ಬಿ , ಎಸ್ . ಕೃಷ್ಣಮೂರ್ತಿ 37 


* ವಿಜ್ಞಾನ ಮತ್ತು ಆಧ್ಯಾತ್ಮ 


ಹೆಚ್ . ಎಸ್ . ನರಸಿಂಹಜೀಯರ್‌ 38 


QRITIKERTZakyatakg 


ಶ್ರೀವಾಣ 


ನನಗೆ ಆಶ್ರಮವಾದ ಹೊಸದಿನಗಳು, ನಮ್ಮ ಗುರುಗಳು ಪೂಜ್ಯ ಶ್ರೀ 
ಉದ್ದಾನಸ್ವಾಮಿಗಳು ಲಿಂಗೈಕ್ಯರಾದ ಸಂದರ್ಭ. ಶ್ರೀಮಠದಲ್ಲಿ ಇದ್ದ ವಿದ್ಯಾರ್ಥಿ 
ಗಳು ಕೇವಲ ನೂರುಮಂದಿ. ಜನ ಆಡಿಕೊಳ್ಳುತ್ತಿದ್ದ ವಿಚಾರ ನನ್ನ ಕಿವಿಗೆ 
ಬಿತ್ತು . ಉದ್ಘಾನಸ್ವಾಮಿಗಳು ಲಿಂಗೈಕ್ಯರಾದರು, ಇನ್ನೇನುಮಠದಕಥೆ ಮುಗಿದಂ 
ತೆಯೇ ಎಂದು ಮುಂತಾಗಿ, ಮಠದಸ್ಥಿತಿ ಹೇಳಿಕೊಳ್ಳುವಂತಿರಲಿಲ್ಲ. ಹಣದ 
- ಮುಗ್ಗಟ್ಟಿಗೆ ಒಳಗಾಗಿ ಚಿಂತಿಸುವಂತಾಗಿತ್ತು , ಏನುಮಾಡುವುದೆಂದು ಯೋಚಿಸು 
ತಿದ್ದೆ, ಆದರೆ ದೈವಕೃಪೆ, ಗುರುವಿನ ಅನುಗ್ರಹ ಅಯಾಚಿತವಾಗಿ ಒದಗಿಬರು 
ತದೆಂದು ತಿಳಿದಿರಲಿಲ್ಲ. ಶ್ರೀಮಠದ ಸೇವಾಮಣಿಹ ನಿಂತು ಹೋಗಬಾರದೆಂಬ 
ಶಿವಸಂಕಲ್ಪಕ್ಕೆ ಅನೇಕ ಶಿವಯೋಗಿಗಳು ಲಿಂಗಾನುಷ್ಠಾನಗೈದು ತಮ್ಮ ಪೂಜಾಫ 
ಲವನ್ನು ಶ್ರೀಕ್ಷೇತ್ರದಲ್ಲಿ ನಿಕ್ಷೇಪಗೊಳಿಸಿ ಅವಿಮುಕ್ತ ತಪೋಭೂಮಿಯನ್ನಾಗಿ ಮಾಡಿ 
ಹೋದುದರ ಸತ್ಪಲವೆನ್ನುವಂತೆ ಭಾಗ್ಯದ ಬಾಗಿಲುತೆರೆಯಿತು. ಒಂದು ದಿನ ಸಂಜೆ 
ಮಠದಲ್ಲಿ ಸುಮ್ಮನೆ ಕುಳಿತಿದ್ದೆ . ಒಬ್ಬ ರೈತಬಂದ ಕಾಯಕಷ್ಟ ಮಾಡಿದ ಸದೃಢ 
ಶರೀರ, ಆರೋಗ್ಯವಂತನಾಗಿ ಕಾಣುತ್ತಿದ್ದ . ಉದ್ದನೆಯದೊಂದು ಮೊಣಕಾಲಿನ 
ಕೆಳಗಿನವರೆಗೂ ಇರುವಂಥ ಚಣ್ಣ , ಮೇಲೊಂದು ದಪ್ಪ ಬಟ್ಟೆಯ ಅಂಗಿ, ತಲೆ 
ಗೊಂದು ವಲ್ಲಿ, ಹೆಗಲಮೇಲೊಂದು ಕಂಬಳಿ , ಕುರುಚಲುಗಡ್ಡ ವಯಸ್ಸು ಸುಮಾರು 
60 - 70 ವರ್ಷವಿರಬಹುದು. ತನ್ನ ಜೊತೆಗೊಂದು - ಸಾಕಷ್ಟು ದೊಡ್ಡದಾದ 
ಬಟ್ಟೆಯಗಂಟು ಹೊತ್ತುಬಂದ. ಬಂದವನೇ ನನ್ನ ಮುಂದೆ ಗಂಟನ್ನು ಬಿಚ್ಚಿ 
- ಬೆಳ್ಳಿ ರೂಪಾಯಿಗಳನಾಣ್ಯವನ್ನು ಸುರಿದ, “ ಅಯ್ಯನೋರೆ ಇವನ್ನು ನಿಮಗೆ ಕೊಡ 


ITTU 


UT000 ( O , UTTUV U 


vWN Vವುಕಲ್ಲಿ ಒಂದನ್ನು 


'ಹಿಂದಕ್ಕೆ ತೆಗೆದುಕೊಂಡು “ ಇವುಗಳನ್ನು ಆಮೇಲೆ ಕೊಡುತ್ತೇನೆ, ಇವತ್ತು ಇಷ್ಟು 
ತಗೊಳ್ಳಿ ಎಂದವನೇ ನಮಸ್ಕಾರ ಹಾಕಿ ಬಿರಬಿರನೆ ನಡೆದೆಬಿಟ್ಟ . ಆ ಪವಿತ್ರ 
ಜೀವಕೊಟ್ಟ ಆ ಹಣವೇ ಶ್ರೀಮಠದ ಭವಿಷ್ಯಕ್ಕೆ ಮೂಲಧನವಾಯಿತು. ಕಾಯಕ 
ದಿಂದಗಳಿಸಿದ ಆಪವಿತ್ರಧನ ತತ್ವಕರ್ಪಿತವಾಗಲಿ ಎಂಬ ಸದಾಶಯದಿಂದ ದಾಸೋಹ 
ಭಾವದಿಂದ ನೀಡಿದ ಆ ಪುಣ್ಯ ಸಂಪತ್ತು , ನಿಷ್ಕಾಮಭಾವನೆಯಿಂದ ಸಂಸ್ಥೆಯ 
ಮಣಿಹಕ್ಕೊದಗಿ ಬಂತು . ಕಾಯಕಶುದ್ಧಜೀವಿಯಾದ ಆ ಪವಿತ್ರಾತ್ಮನೇ ಚಿಕ್ಕಣ್ಣ . 
ಗ್ರಾಮೀಣ ಸದ್ಭಾಂದವ, ಇ೦ದವನ ಸುಪ್ತ ಆಕಾಂಕ್ಷೆಯ ಸೇವಾವಾಹಿನಿ ನಿರಂತ 
ರವಾಗಿ ಹರಿಯುತ್ತಿದೆ. ಶ್ರೀಮಠ ಇಂದು ಇಂಥ ಪುಣ್ಯ ಚೇತನಗಳ ಉದಾರ 
'ಕೊಡುಗೆಯಿಂದ ಬೆಳೆದು ಬಂದಿದೆ. ಅಷ್ಟಿಷ್ಟು ಸೇವೆಯನ್ನು ಸಲ್ಲಿಸುತ್ತಿದೆ. ಸಂಸ್ಥೆ 
ಯ ಬೆಳವಣಿಗೆಯ ಹಿಂದೆ ಚಿಕ್ಕಣ್ಣನಂಥ ಮುಗ್ಧ ಪವಿತ್ರ ಜೀವಿಗಳ ತ್ಯಾಗ 
ಗುಪ್ತಗಾಮಿನಿಯಾಗಿ ಹರಿಯುತ್ತಿದೆ. ನಾನು ಹಿಂದೆ ರಾಗಿ ಭಿಕ್ಷಕ್ಕೆ ಗ್ರಾಮಗಳಿಗೆ 
ಸಂಚಾರ ಹೋಗುತ್ತಿದ್ದೆ. ಆ ಸಂದರ್ಭದಲ್ಲಿ ಮೂವತ್ತು - ನಲವತ್ತು ಮೈಲಿ ನಡೆದು 
ಭಿಕ್ಷೆ ಎತ್ತುತ್ತಿದ್ದೆ, ಪವಿತ್ರ ಭಾವನೆಯಿಂದ ಗ್ರಾಮೀಣ ಬಂಧುಗಳು , ತಾಯಂದಿರು 
ನೀಡುತ್ತಿದ್ದ ಪಾವು ರಾಗಿಯನ್ನು ಗುರು ಸ್ಮರಣೆಯಿಂದ ಸಂಗ್ರಹಿಸುತ್ತಿದ್ದೆ. ಆ ಪುಣ್ಯ 
ಜೀವಿಗಳು ನೀಡಿದ “ ಭವ ಭಿಕ್ಷೆ ” ಯೇ ಶ್ರೀ ಮಠದ ಬೃಹತ್ರಮಾಣದ ಸೇವಾ 
ಮಣಿಹಕ್ಕೆ “ ತವನಿಧಿ ' ಯಾಗಿ ಪರಿಣಮಿಸಿದೆ. ಹಿಡಿಕಾಳು, ಬಿಡಿ ಹೊನ್ನು, ಸದ್ಯಾನದ 
ಸಾಕಾರ ರೂಪವಾಗಿ ಶ್ರೀ ಮಠ ಬೆಳೆದಿದೆ. ಗುರುಕಾರುಣ್ಯದ ಜೋಳಿಗೆಗೆ ಚಿಕ್ಕಣ್ಣ 
ನಂಥ ಹೃದಯ ಶ್ರೀಮಂತಿಕೆಯ ಬಂಧುಗಳು ನೀಡಿದಅಕಯ ನಿಧಿ ದಾಸೋಹಕ್ಕೆ ವಿನಿ. 
ಯೋಗವಾಗುತ್ತಿದೆ, ಚಿಕ್ಕಣನ ಸ್ಮರಣೆಯ ತ್ರಿವಿಧದಾಸೋಹದ ಒಂದು ಮುಖವೆಂದೇ 
ಭಾವಿಸಬೇಕಾಗಿದೆ. ಇಲ್ಲಿ ಒಂದು ಗುಟ್ಟನ್ನು ತಿಳಿಯಬೇಕಾಗಿದೆ. ಆಧ್ಯತೆ 
ಯಿಂದ, ಆಕಾಂಕ್ಷೆಯಿಂದ, ಆಡಂಬರಕ್ಕಾಗಿ ನೀಡುವ ಧನ, ಧಾನ್ಯಗಳಿಗಿಂತ ಶಿವನಿತ್ತ 
ಸಂಪತ್ತನ್ನು ಶಿವನ ಕಾರಕ್ಕಾಗಿ ಶಿವನ ಸಂಕಲ್ಪ ಸೇವೆಗಾಗಿ ಮಾಡುವ ಗುಪ್ತ 
ದಾಸೋಹ ಮಹತ್ತರವಾದುದೆಂದು ಚಿಕ್ಕಣ್ಣನಂಥವರಿಂದ ಸಮಾಜ ಸುಸಂಸ್ಕೃತ 
ವೆನಿಸುತ್ತದೆ, ಬದುಕಿಗೊಂದು ಅರ್ಥ ಬರುತ್ತದೆ. 


[ ದಿನಾಂಕ 18 - 5 - 92 ರಂದು ಮಾಗಡಿ ತಾಲ್ಲೂಕು ಚಿಕ್ಕ ಮಸ್ಕಲ್ ಗ್ರಾಮದಲ್ಲಿ 
ಬಸವಜಯಂತಿ ಸಮಾರಂಭದಲ್ಲಿ ನೀಡಿದ ಆಶೀರ್ವಚನದಿಂದ ಸಂಗ್ರಹ.] 


Twwwwwwwwwwwwwwwwwwwwwwww 

ಶ್ರೀ ಸಿದ್ದಲಿಂಗೇಶ್ವರ ವಚನ 


ಆಯತಲಿಂಗ ಸಂಬಂಧವಿಲ್ಲದಾತ ಅಂಗಭವಿ 
ಸ್ವಾಯತಲಿಂಗ ಸಂಬಂಧವಿಲ್ಲದಾತ ಮನಭವಿ . 
ಸನ್ನಿಹಿತಲಿಂಗ ಸಂಬಂಧವಿಲ್ಲದಾತ ಆತ್ಮಭವಿ 
ಇದು ಕಾರಣ, 
ಆಯತಲಿಂಗವ ಅಂಗದಲ್ಲಳವಡಿಸಿ 
ಸ್ವಾಯತಲಿಂಗವ ಪ್ರಾಣದಲ್ಲಳವಡಿಸಿ 
ಸನ್ನಿಹಿತಲಿಂಗವ ಆತ್ಮನಲ್ಲಳವಡಿಸಿ 
ಅಂಗಪ್ರಾಣ' ಆತ್ಮಗಳಲ್ಲಿ ಲಿಂಗವ ಧರಿಸಿ ಹೆರೆಹಿಂಗದಿರ್ದೆನಯ್ಯಾ 
ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ! 

ಅಣವಮಲವು ಆತ್ಮನ ವ್ಯಾಪಕತೆಯನ್ನು ಮುಚ್ಚಿ ಅವನಲ್ಲಿ ಅಲ್ಪತೆಯನ್ನು 
ಕಲ್ಪಿಸಿಕೊಡುವುದು. ಮಾಯಾಮಲವು ಆತ್ಮನ ಜ್ಞಾನಶಕ್ತಿಯನ್ನು ಮುಚ್ಚಿ 
ವಿಪರೀತ ಜ್ಞಾನವನ್ನುಂಟು ಮಾಡುವುದು , ಕಾರ್ಮಿಕ ಮಲವು ಆತ್ಮನ ಕತೃತ್ವ 
ಬುದ್ದಿಯನ್ನು ಮುಚ್ಚಿ ಅವನಿಗೆ ಜಡಕರ್ಮಗಳನ್ನು ಮಾಡಹಚ್ಚುವುದು. 
ಈ ಮೂರು ಮಲಗಳಿಂದ ಆವರಿಸಲ್ಪಟ್ಟ ಆತ್ಮಚೈತನ್ಯವೇ ಜೀವಭಾವವನ್ನು 
ಹೊಂದುವುದು. ಈ ಮಲಗಳು ಶಿವನ ಇಚ್ಚಾ ಜ್ಞಾನಕ್ರಿಯಾಶಕ್ತಿಗಳ ಸಂಕೇತ 
ರೂಪಗಳಾಗಿರುವುವು. ಈ ಮೂರುಮಲಗಳಿಂದ ಬಿಡುಗಡೆ ಹೊಂದಿದಾಗಲೇ 
ಜೀವನು ಶಿವನಾಗುವನು. ಅದಕ್ಕಾಗಿ ಗುರುವು ವೇಧಾಮಂತ್ರಕ್ರಿಯಾ ಎಂಬ 
ಮೂರು ದೀಕ್ಷೆಗಳಿಂದ ವರು ಶರೀರಗಳನ್ನು ಶುದ್ಧ ಮಾಡಿ ಭಾವ, ಪ್ರಾಣ, 
ಇಷ್ಟಲಿಂಗಗಳನ್ನು ಧರಿಸುವನು. ಅಂಗನಿಗೆ ಲಿಂಗದೊಡನೆ ಸಾಮರಸ್ಯವನ್ನು 
ಪಡೆಯಲು ಇಂತಹ ದೀಕ್ಷೆಯ ಆವಶ್ಯಕತೆಯು ವಿಶೇಷವಾಗಿರುವುದು . 

ವೀರಶೈವ ದರ್ಶನದಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಆಯತ ಸ್ವಾಯತ 
ಸನ್ನಿಹಿತ ಎಂಬ ಪಾರಿಭಾಷಿಕ ಶಬ್ದಗಳಿಂದ ಕರೆಯಲಾಗಿದೆ. ಆಯತಲಿಂಗ 
ವೆನಿಸಿದ ಇಷ್ಟಲಿಂಗವನ್ನು ಸೂಲತನುವಿನಲ್ಲಿ ಧರಿಸದವನು ( ಅಂಗ ಭವಿ ' ಎನಿಸು 
ವನು. ಸ್ವಾಯತ ಲಿಂಗವೆನಿಸಿದ ಪ್ರಾಣಲಿಂಗವನ್ನು ಸೂಕ್ಷ್ಮ ದೇಹದಲ್ಲಿ ಧರಿಸ 
ದವನು (ಮನಭವಿ' ಎನಿಸುವನು , ಸನ್ನಿಹಿತ ಲಿಂಗವೆನಿಸಿದ - ಭಾ ವಲಿಂ7' ವನ್ನು 
ಕಾರಣದೇಹದಲ್ಲಿ ಧರಿಸದವನು ( ಆತ್ಮಭವಿ' ಎನಿಸುವನು, ಅಂದಮೇಲೆಪೂರ್ಣ 
ಭವಿತನದಿಂದ ದೂರಾಗಿ ಭಕ್ತನಾಗಲು ಮೂರು ಲಿಂಗಗಳ ಧಾರಣವು ಬೇಕೇ , 
ಬೇಕಾಗುವುದು ಎಂಬುದು ಈ ವಚನದಲ್ಲಿ ಸ್ಪುಟವಾಗಿದೆ. 


ಟನೆ 


ಸಿದ್ದಗಂಗಾ ಮಾಸ ಪತ್ರಿಕೆ | 
ಶ್ರೀ ಸಿದ್ದಗಂಗಾ ಮಠ - 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ ! ಕನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ನೀರಭದ್ರಯ್ಯ 


ಸಹಸಂಪಾದಕರು 
- ಎಂ . ರೇಣುಕಾರಾಧ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 

ಬಿ . ವೀರಭದ್ರಯ್ಯ 


ಲೇಖಕರಲ್ಲಿ ಮನವಿ 
( ಸಿದ್ದಗಂಗಾ ಶ್ರೀ ಸಿದ್ದಗಂಗ 
ಮಠದಿಂದ ಪ್ರಕಟವಾಗುತ್ತಿರುವ ಮಾವ 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ 
ಹಾಕುತ್ತಿದೆ. ಈ ಧೈಯ ಸಾಧನೆಗಾe 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾ 
ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃ 
ಲೇಖನಗಳನ್ನು ಪಡೆಯಲು ಸಾಕಷ 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕ 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದ 
ಅನುವಾದ, ರೂಪಾಂತರ ಲೇಖನಗಳಿ 
ಮೂಲ ಕೃತಿಕಾರರ ಅನುಮತಿ ಪಡೆದ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಸಿ. ಬಿ. ಶಂಕರಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 


CG ಸಂಪಾದಕರು "-- 
ಸಿದ್ದಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ -572104. 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಂಪಾದಕೀಯ 


" ಅನ್ಯರಿಗೆ ಅಸಹ್ಯ ಪಡಬೇಡ, 

ಬಸವಣ್ಣನವರ ವಚನದ ಒಂದು ಸೂಕ್ಷ್ಮಿ , ಸಪ್ತ ಸೂತ್ರಗಳಲ್ಲಿ ಒಂದು. 
ನೀತಿ ಸಂಹಿತೆಯ ಒಂದು ಭಾಗ, ಅಖಂಡ ಬದುಕಿನ ಮಾರ್ಗದರ್ಶನಕ್ಕೆ ಕೈ 
ದೀಪ. ಮಾನವತೆಗೆ ಬೇಕಾದ ಅಗತ್ಯ ಮಂತ್ರ , ಭಾವೈಕ್ಯತೆಯ ಮಹಾರಹಸ್ಯದ 
ಕೀಲಿಕೈ , ಎಲ್ಲ ಧರ್ಮಗಳ ಸಾರ ಸರ್ವಸ್ವ , ಸಹ್ಯ ಅಸಹ್ಯಗಳ ವಿವೇಚನೆಯೇ - 
ಸಂಸ್ಕೃತಿಯ ಒಳಬೆಳಕು, ಎಲ್ಲವನ್ನೂ ಸಹ್ಯ ಮಾಡಿಕೊಳ್ಳುವ ಹದವ ತಿಳಿಯ 
ಬೇಕು, ಹೃದಯ ಪಡೆಯಬೇಕು. ಅಸಹನೆ ಎಲ್ಲ ಅನಿಷ್ಟಗಳಿಗೂ ಮೂಲ, 
ಬದುಕಿನ ಬವಣೆಗೆ ಅದೇ ಬುನಾದಿ, ಸಹನೆ ದಯೆಯ ಇನ್ನೊಂದು ಮುಖ . 
ನಾದೀತು ಮನಸ್ಸನ್ನು ಹದಗೊಳಿಸುವ, ಪಾಕಗೊಳಿಸುವ ಸೂಕ್ತ ಸಾಧನ 
ಸಹನಾಭಾವ, ಕಿರಿಕಿರಿಗೊಳಗಾಗುವ ಮನಸ್ಸನ್ನು - ಸದಾ ನಿಯಂತ್ರಿಸುವ 
ಕಾರ್ಯವನ್ನು ಸಹನೆ ಮಾಡುತ್ತದೆ. ವಿವೇಕವಂತರಾಗಲು ಸಹನೆಬೇಕು. 
“ ತಾಳುವಿಕೆಗಿಂತ ತಪವು ಇಲ್ಲ ” ಎನ್ನುತ್ತಾರೆ ದಾಸರು , ಸಹನೆ ತಪಸ್ಸು 
ಇದ್ದಂತೆ. “ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದ ನಾಚಿದೊಡೆಂತಯಾ ” 
ಎನ್ನುವ ಅಕ್ಕನ ಮಾತನ್ನು ಸ್ಮರಿಸಿಕೊಳ್ಳಬಹುದು. ಇಂದು ಎಲ್ಲೆಲ್ಲಿಯೂ 
ಎಲ್ಲ ರಂಗದಲ್ಲಿಯೂ ಅಸಹನೆಯೇ ಎದ್ದು ಕಾಣುತ್ತಿದೆ. ಕಲಿಯದವರಿಗಿಂತ 
ಕಲಿತವರು ಎಂದು ಹೇಳಿಕೊಳ್ಳುವವರಲ್ಲಿ ಅಸಹನೆ ಹೆಚ್ಚು , ಕಲಿತವರೆಲ್ಲರೂ 
ಹೀಗೆ ಎಂದಲ್ಲ . ಆದರೆ ಅಂಥವರ ಸಂಖ್ಯೆ ತುಂಬಾ ಕಡಿಮೆ , ಗ್ರಾಮೀಣರಿಗಿಂತ 
ನಗರವಾಸಿಗಳಲ್ಲಿ ನೌಕರರಿಗಿಂತ ಅಧಿಕಾರಿಗಳಲ್ಲಿ, ಶಾಸಕರುಗಳಿಗಿಂತ ಸಚಿವರಲ್ಲಿ 
ವಿದ್ಯಾರ್ಥಿಗಳಿಗಿಂತ ಅಧ್ಯಾಪಕರಲ್ಲಿ, ಪುರುಷರಿಗಿಂತ ಸ್ತ್ರೀಯರಲ್ಲಿ ಅಸಹ್ಯ ' 
ಪಡುವ ಪ್ರವೃತ್ತಿ ಹೆಚ್ಚು ಕಾಣಬರುತ್ತಿದೆ “ ಮನವಶೋಧಿಸುವ ಕೆಲಸ 
ನಡೆಯುತ್ತಿಲ್ಲ. ಮಗುತೊಡೆಯ ಮೇಲೆ ಹೇಸಿಗೆ ಮಾಡಿದರೆ ಸಹಿಸಲು ತಾಯಿಯ 
ಗುಣ ಮಂತ್ರವಾಣಿ ಎನ್ನಬಹುದಾದ ಅಣ್ಣ ಬಸವಣ್ಣನವರ “ ಅನ್ಯರಿಗೆ ಅಸಹ್ಯ 
ಪಡಬೇಡ ” ಎಂಬ ಮಾತಿನಲ್ಲಿದೆ. ದ್ವೇಷ ನಿರಪೇಕ್ಷವಾದ ಈ ಮಾತು ಧರ್ಮದ 
ನಂದಾದೀಪ. ಯೇಸುಕ್ರಿಸ್ತ “ ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ? 
ಎಂದು ಹೇಳಿದ್ದು ನಮಗೆ ತಿಳಿದದ್ದೆ . ಆದರೆ ಬಸವಣ್ಣ 'ಪ್ರೀತಿಸದಿದ್ದರೂ ಬೇಡ, 
ಅಸಹ್ಯಪಡಬೇಡ” ಎಂದು ಹೇಳಿದ್ದು ಹೆಚ್ಚು ಮಾರ್ಗದರ್ಶಕವಲ್ಲವೆ . 
ನಾವಿಂದು ಅನ್ಯರಿಗೆ ಅಸಹ್ಯಪಡದಂತೆ' ಬಾಳುವಕಲೆಯನ್ನು ಕಲಿಯಬೇಕಾಗಿದೆ. ಇಲ್ಲಿ 


ಶ್ರೀ ಮದುದ್ದಾನೇಶ್ವರ ಶತಕಂ 


( ಮುಂದುವರೆದುದು) 


ನೀರಿನೊಳು ಕಲ್ಲೆಸೆಯೆ ಗುಳ್ಳೆಯ 
ಸಾರುವಂತೀ ಮನದೆ ಕಲ್ಲಿದೆ 
ಸೇರಿ ಶಿವನನು ಮರಳಿ ನಮ್ಮೆಡೆಗೈದಿ ಸುಜ್ಞಾನಾ| 
ಸಾರ ದೊಬ್ಬುಳಿಗೈವ ನೆಂದೊಡೆ 
ಮೀರಿ ಧ್ಯಾನವ ಮಾಡಲಾಕ್ಷಣ 
ಸಾರಿ ಬರನೇ ಶಿವನು ಉದ್ದಾನೇಶ ದಯನಾಗೋ || 


ಭಯದೆ ಗುಡಿಯನ್ನು ಬಳಸೆ ಶುನಕಗೆ 
ರಯದೆ ಶಿಖರವ ಸುತ್ತೆ ಪಕ್ಷಿಗೆ 
ನಯದೆ ಪತ್ರೆಯೊಳಿಟ್ಟ ಸೌಮಿನಿ, ಶಬರ ಪ್ರಮುಖರಿಗೇ | 
ದಯದೆ ತನಪದವಿತ್ತು ಭವರುಜೆ 
ಭಯವ ಶಿವರಾತ್ರಿಯ ಸುಯೋಗದಿ 
ಲಯಿಸಿದಾ ಶಿವ ನೀನೆ ಉದ್ದಾನೇಶ ದಯನಾಗೆ || 


ವಾಯು ಮಂಡಲ ಸೇರಿದ ಸುಸಮ 
ವಾಯದಿಂ ಮಳೆ ನೀರಿನೊಳಗಿಳಿ 
ದಾಯದಿಂ ಪರಿವಿಡಿಯ ಪೈರನೆ ಸೇರಿ ಬೆಳೆಬೆಳೆದು 
ಮಾಯದಿಂ ಧಾನ್ಯಗಳ ರೂಪದೆ 
ತಾಯಗರ್ಭವ ಹೊಕ್ಕು ನರಸುರ 
ಕಾಯವಾಗಿದೆ ಜೀಯ ದ್ದಾ ನೇಶ ದಯನಾಗೊ || 


ಮಂದರವೆ ಅಚ್ಚುಳ ಗಾಲಿಯು 
ನಿಂದ ಕೂರ್ಮನ ಕಿವಿಗಳೆತ್ತೆ 
ಮುಂದಿನಮರರು ಭಾನರಾಕರೊರಜಿಯೇ ಶೇಷಾ | 
ಸಿಂಧು ಬಾವಿಗಳೇತ ಕಪಿಲೆಗೆ 
ಳಿಂದ ಬೆಳೆ ಸಿರಿಪಡೆವ ಭಾವನೆ 
ಸಿಂಧು ಮಥನವಿದೆಂದ ಉದ್ದಾನೇಶ ದಯನಾಗೋ || 


ಮುಂದುವರೆಯುವುದು 


FILAKTIRTKITTSKSS 


ಬಸವನ ಬೆಳಕು 
ಕವಿತಾಕೃಷ್ಣ , ಕ್ಯಾತ್ಸಂದ್ರ , ತುಮಕೂರು ತಾ . 


ಭುವನದ ಭಾಗ್ಯದಿಂದವತರಿಸಿದ 
ಬಸವನ ಬೆಳಕು ನೀನು 
ಋಷಿಜೀವನದ ಕೃಷಿಯಿಂದ 
ಹೊನ್ನ ಬೆಳಸು ಬೆಳದವ ನೀನು. 


ಯೋಗಿ ಅಟವೀಶರ ಜ್ಞಾನ ಬನದ 
ಕೋಗಿಲೆ ನೀನು 
ಉದ್ದಾನ ಕಾಸಾರದಿ ಮಿಂದು ತೇಲುವ 
ಪರಮಹಂಸ ನೀನು. 


SOTSITIKTIETOKSETTUKARAKT 
) 


ಜಗದಂತಸ್ಸತ್ಯ ಸಿದ್ದಗಂಗೆಯಲಿ 
ತಪೋಮುದ್ರೆಯೊಳ್ ಬೆಳಗಿದೆ 
ಕಾಯಕತತ್ವ ಪುಟವಿಟ್ಟು ಶೋಭಿಸಿದೆ 
ವಚನಾಮೃತ ಸುಧೆ ಉಣಿಸಿದೆ. 


ಓ ಸಾಧಕ ಸಿದ್ದಗಂಗೆಯ ಬೆನಕ 
ವೇದವಾಣಿ ಜೇಂಗೊಡನೀನು 
ಇಲ್ಲಿ ತ್ರಿವಿಧ ದಾಸೋಹ ನಿತ್ಯ ಶಿವರಾತ್ರಿ 
ದಲಿತ ದೀನರ ಪೊರೆವ ರಸವೈದ್ಯನು, 


EFST TOTTINSKAS 


ಜಾನ್ - 92 


ORTRERTART . . Uko: 


ಸಿದ್ದಗಂಗೆ ಸಿರಿಯ ನೂರ್ಮಡಿಸಿದ 
ಅಭಿನವ ಅಣ್ಣ ಬಸವ ನೀನು 
ಅಂತರಂಗದಿ ಹೊರಬಂದ ವಾಣಿ 
ವಚನ ಸುಧೆಯ ಜೇನು, 


ಅಡಿಗಡಿಗೆ ನುಡಿಗುಡಿಯ ಕಟ್ಟಿ 
ಮಡಿತೇರು ಎಳೆದ ಮಹಂತ ನೀನು 
ಪರಮಹಂಸರ ನಡೆ ವಿವೇಕರ ನುಡಿ 
ಕವಿ ರವೀಂದ್ರರ ಪ್ರತಿಭೆ ನೀನು. 


ಇಲ್ಲಿ ಅನ್ನ ಯಜ್ಞ ನಡೆದಿದೆ 
ಪ್ರಾಣದೇವರ ಪೂಜೆ ನಡೆದಿದೆ 
ಕಾಯಕತತ್ವ ಅರ್ಥ ಪಡೆದಿದೆ 
ಜ್ಞಾನಗಂಗೆ ನಿರಂತರ ಹರಿದಿದೆ. 


ವರ ಕರುನಾಡಿನ ಕಾಮಧೇನು 
ಭರತ ಭೂಮಿಯ ತ್ರಾಣ ನೀನು 
ಯೋಗಿಗಳಯೋಗಿ ಶಿವಕುಮಾರನೆ 
ನಿನ್ನಡಿಗೆ ತುಂಬೆಹೂ ಇಡುವೆ ನಾನು, 


PAUSTRAKTKOSTI.RO 


12 


ಸಿದ್ದಗಂಗಾ 


ಶರಣು ಶರಣು ಗುರುವೆ ಶರಣು 
ಎಲ್ . ವಿ. ಶಾಂತಕುಮಾರಿ , ಉಪನ್ಯಾಸಕಿ , ಸಿದ್ದಗಂಗಾ ಕಿರಿಯ ಮಹಾವಿದ್ಯಾಲಯ ತುಮಕೂರು. 

ಭವಭವಗಳ ಸುಳಿಯಲ್ಲಿ ಮುಳುಮುಳುಗಿ 
ಭವಿಗಳಾಗಿ ತಳದಿ ಕೆಸರಾಗುವೆವು ನಾವು. 
ಕೆಸರ ಕೊಡಹುತ್ತು ನೀರ ಮೈಯಿಂದ ಮೇಲೇರಿ ಏರಿ 
ಆಗಸದಲರಳುವ ಸಹಸ್ರದಳ ಕಮಲ ನೀವು. 

ನೀರಧಿಯ ಮೀನಾಗಲಾರದೆ, 
ಆಗಸದ ಹಕ್ಕಿಯಾಗಲಾರದೆ 
ಅಳಲಿ ಬಳಲಿ ಬೆಂಡಾಗುವೆವು ನಾವು 
ನೀರಧಿಯ ಪರಿಧಿಯನ್ನು ಮೀರಿ 
ಆಗಸದ ಎತ್ತರಕ್ಕೆ ಏರಿ . 

ಜ್ಞಾನ ಭಕ್ತಿಗಳ ಬಿಳಿರಕ್ಕೆ ಹರಸಿರುವ ಪರಮಹಂಸ ನೀವು. 
ನಿಮಗು ನಮಗು ನಡುವೆ ಬೆಳಕು ಕತ್ತಲ ಅಂತರ , 
ನಿಮ್ಮ ಬೆಳಕನೆಳಲಿನಲಿ ಅತ್ತಿತ್ತ ನೋಡುತ್ತ ನಿರಂತರ 
ಬಾಳಬಟ್ಟೆಯಲಿ ಅಂಡಲೆವ ಹಗಲು ಕುರುಡರು ನಾವು 
ನಿಮ್ಮ ಬೆಳಕೇ ನಿಮಗೆ ಹಗಲು ದೀವಟಿಗೆ 
ಮೈಯ್ಯ ಕಣ ಕಣವು ಬೆಳಕ ಪಾವಟಿಗೆ, 

ಹುಟ್ಟು ಅನಿಶ್ಚಿತದ ಆಕಸ್ಮಿಕ 
ಸಾವು ನಿಶ್ಚಿತದ ಆಕಸ್ಮಿಕ 
ನಿಶ್ಚಿತಾಕಸ್ಮಿಕ ಬಿಂದುಗಳ ನಡುವೆ, 
ತೂಗುತ್ತ , ಬಾಗುತ್ತ , ಬೀಗುತ್ತ ಗಿರಕಿ ಹೊಡೆಯುವೆವು ನಾವು. 
ಅಂತೆ ನಮ್ಮ ಹುಟ್ಟುಗಳು 
ಅರ್ಥ ಹೀನ ಚಕ್ರಗತಿಯ ಒರಿಸುತ್ತುಗಳು ನೀವು 
- ಹುಟ್ಟು ಸಾವುಗಳ ನೀವು ಚಕ್ರಭ್ರಮಣೆಯ ಗುಟ್ಟು ಮೆಟ್ಟಿ 

ನಿಂತಂಥಪರಿಪೂರ್ಣ ಅದಕೆಂದೆ ನಿಮ್ಮ ಹುಟ್ಟು ಅರ್ಥಪೂರ್ಣ, 
ನೀವು ನೆಟ್ಟಿದ್ದು , ಕೆಟ್ಟದ್ದು 
ಬಾನಂತೆ,"ಕಡಲಂತೆ , ಬುವಿಯಂತೆ, ಹಿಮಗಿರಿಯ ಶಿಖೆಯಂತೆ , 
ಸಹಸ್ರ ಸ್ಥಾವರದ ಶಿಖರದಲಿ ಫಲಿತ 
ಶಿವ ಕಾರುಣ್ಯ ದಮ್ಮುತ ಫಲ, ಕಾಣಯ್ಯ , 
ಕಾಯಕದಿ ಕೈಲಾಸ ಕಂಡ. 
ತ್ರಿವಿಧ ದಾಸೋಹ ಪರಮ ಜಂಗಮ ನೀವು ಕಾಣಯ್ಯ | 

ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ 
ಕೂಡಲ ಸಂಗಮದೇವ ಕೇಳಯ್ಯ ” 

ಶರಣು ಶರಣು ಗುರುವೆ ನಿನಗೆ ಶರಣು. 
(ಪೂಜ್ಯ ಡಾ | ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳ ಚರಣಗಳಿಗೆ ಭಕ್ತಿಪೂರ್ವಕ ಸಮಪ್ರಿತ) 


ಧರ್ಮ ಮತ್ತು ವಿಜ್ಞಾನ 
ಧರ್ಮಾಚರಣೆಗೆ ಮತ್ತು ದೇವರಇರುವಿಕೆಗೆ ವಿಜ್ಞಾನ ಮತ್ತು ಧರ್ಮ ಒಂದಕ್ಕೊಂದುಪೂಜ 

ನರಸಿಂಹಮೂರ್ತಿ, ಪ್ರಶಿಕ್ಷಕರು ಶ್ರೀ ಸಿದ್ದಗಂಗಾ ಶಿಕ್ಷಕರತರಬೇತಿ ಸಂಸ್ಥೆ , ತುಮಕೂರು- 2, 


ವೇದಗಳು ಸೃಷ್ಟಿಗೆ ಆದಿ - ಅಂತ್ಯಗಳಿಲ್ಲವೆಂದು ಸಾರುತ್ತವೆ. ವಿಶ್ವದಲ್ಲಿರುವ ಒಟ್ಟು ಶಕ್ತಿಯ 
ಮೊತ್ತವು ಯಾವಾಗಲೂ ಒಂದೇ ಎಂದು ವೈಜ್ಞಾನಿಕರು ಸಿದ್ದಾಂತಮಾಡಿ ವಸ್ತುಗಳು ಸೃಷ್ಟಿಯ 
ಆಗುವುದಿಲ್ಲ, ಲಯವೂ ಆಗುವುದಿಲ್ಲ ಎಂದು ನಿರೂಪಿಸಿರುತ್ತಾರೆ. ಇದರ ಪ್ರಕಾರ ಏನೂ ಇಲ್ಲದೆ 
ಸಮಯವಿತ್ತು ಎಂದು ಹೇಳಿದರೆ ಈಗ ವ್ಯಕ್ತವಾಗಿರುವ ಶಕ್ತಿಯೆಲ್ಲ ಎಲ್ಲಿತ್ತು ? ದೇವರು ಸುಪಾ 
ವಸ್ತೆಯಲ್ಲಿ ಇದ್ದನೆಂದರೆ ಅವನು ವಿಕಾರಕ್ಕೆ ಒಳಪಟ್ಟಂತೆ ಆಗುವುದು ಸೃಷ್ಟಿಯಿಲ್ಲದ ಕಾಲನೆ ಎಂದರು. 
ಇರಲಿಲ್ಲ ಎಂಬುದು ಇದ್ದರೆ, ಅದನ್ನು ತಿಳಿಯಲು ವೇದ, ಉಪನಿಷತ್ತುಗಳು ವಿವರಣೆ ಕೊಡುತ್ತವೆ 
ಇದರ ಮೂಲಕ ಧರ್ಮದ ರೂಪ ತಿಳಿಯುತ್ತದೆ. ವಿಜ್ಞಾನ ಮತ್ತು ಧರ್ಮ ಒಂದಕ್ಕೊಂದು ಪೂರಕ ! 
ಜರ್ಮನಿ ದೇಶದ ನೊಬೆಲ್ ಪ್ರಶಸ್ತಿ ವಿಜೇತ ಆಲ್ಬರ್ಟ್ ಐನ್‌ಸ್ಟೀನರೇ ಹೇಳಿದಂತೆ “ ಧರ್ಮವಿಲ್ಲದೆ 
ವಿಜ್ಞಾನಕುರುಡು, ವಿಜ್ಞಾನವಿಲ್ಲದ ಧರ್ಮ ಕುಂಟು.” ಎಂಬ ವಾಕ್ಯದಲ್ಲಿ ಅರ್ಥವಿದೆ ಎಂಬುದನ್ನು 
ತಿಳಿಯಬೇಕಾದರೆ ಅದರೇ ತಿಳಿಸಿರುವಂತೆ ಸತ್ಯ - ಧರ್ಮ ಮತ್ತು ಚೈತನ್ಯ ಸಮಾನತೆಯನ್ನು ಸವಿಾ| 
ಕಠಣದಲ್ಲಿ ಕಾಣುವಂತೆ ನಮ್ಮ ಶರೀರದಲ್ಲಿರುವ ಆತ್ಮ ' ಎಂಬ ವಸ್ತುವು ನಮಗೆ ಗೋಚರವಾಗ. 
ದಿದ್ದರೂ ಒಂದು ಶಕ್ತಿಯರೂಪದಲ್ಲಿ ಸಂಚರಿಸುತ್ತಿದ್ದು ಪಶುತ್ವದಿಂದ ಮಾನವ ರೂಪಕ್ಕೆ ಮತ್ತು 
ಮಾನವನಿಂದ ದೈವತ್ವಕ್ಕೆ (ಮೋಕ್ಷ) ದಾರಿಮಾಡಿಕೊಡಲು ಧರ್ಮ ಎಂಬ ಪದವನ್ನು ಬಳಸಿಕೊಂದ 
ಇದು ನಷ್ಟವಾಗದಂತೆ ಬಾಳಬೇಕಾದುದು ಪ್ರತಿಯೊಬ್ಬ ವ್ಯಕ್ತಿಯು ಹೊಂದಿರಬೇಕಾದ ಸಿದ್ದಾಂತೆ ! 
ವಿಜ್ಞಾನವೇ ಪ್ರಧಾನವಾದ ಇಂದಿನ ಪೀಳಿಗೆಯಲ್ಲಿ ದೈವತ್ವಕ್ಕೂ ಸ್ಥಾನ ಕಲ್ಪಿಸೋಣ ಮತ್ತು 
ಸೃಷ್ಟಿಸೋಣ. 

ಒಂದು ಕಾಲದಲ್ಲಿ ಜಗತ್ತು ಪೂರ್ವದೇಶವಾದ ಭಾರತದ ಕಡೆಗೆ ಮುಖ 
ಮಾಡಿತ್ತು . ಲೋಕಕ್ಕೆ ಬೆಳಕು ನೀಡುವ ಸೂರ್ಯದೇವನು ಪೂರ್ವದಿಕ್ಕಿನಲ್ಲಿ 
ಉದಯಿಸುವಂತೆ ನಮ್ಮ ಭಾರತದಿಂದಲೇ ಸಂಸ್ಕೃತಿ ಉದಯವಾಯಿತು ಎಂದು 
ಹೇಳಲಾಗಿದೆ. ಈ ಭಾರತಕ್ಕೆ ವೇದರಾಶಿ ಮೂಲಾಧಾರ . ವೇದವೆಂದರೆ ಜ್ಞಾನ. 
ವೇದರಾಶಿ ಎಂದರೆ ಜ್ಞಾನ ಭಂಡಾರ , ಇದನ್ನು ಪಡೆಯಲು ಜಗತ್ತಿನ ನಾನಾ ಭಾಗ .. 
ಗಳಿ೦ದ ವಿದ್ವಾಂಸರುಗಳು ಭಾರತಕ್ಕೆ ಯಾತ್ರಿಗಳಾಗಿ ಬಂದರು . 
ವೇದಗಳ ಸೂಕ್ಷ್ಮ ಪರಿಚಯ : 

ಜ್ಞಾನದ ಅರಿವು ಉಂಟಾಗಬೇಕಾದರೆ ವೇದ – ಉಪನಿಷತ್ತುಗಳ ಅಧ್ಯಯನ 
ಬೇಕು. ಒಂದು ವಸ್ತುವಿನ ಬಗ್ಗೆ ಅದು ಇರುವಂತೆಯೇ ತಿಳಿದುಕೊಳ್ಳುವುದು ಜ್ಞಾನ.. 
ಏನೂ ತಿಳಿಯದೆ ಇರುವುದು ಅಜ್ಞಾನ, ಕೆಲವು ಅಂಶಗಳಲ್ಲಿ ಸ್ವಲ್ಪ ತಿಳಿದಿರುವುದು 
ಸಂಶಯಜ್ಞಾನ, ಅದೇ ವಸ್ತುವನ್ನು ಬೇರೆ ವಸ್ತುವನ್ನಾಗಿಯೇ ತಿಳಿದಿರುವುದು 
ವಿಪರೀತ ಜ್ಞಾನ, 


14 


ವಿಜ್ಞಾನ ಎಂಬುದು ಒಂದು ರೀತಿಯ ವಿಶೇಷ ಜ್ಞಾನ, ತೈತ್ತರೀಯ ಉಪ 
ನಿಷತ್ತಿನಲ್ಲಿ ವಿಜ್ಞಾನದ ನಿರೂಪಣೆ ಈರೀತಿ ಇದೆ. ' ವೇದಾರ್ಥ ವಿಷಯದಲ್ಲಿ ಉತ್ಪನ್ನ 
ನಾಗುವ ನಿಶ್ಚಯಾತ್ಮಕವಾದ ಬುದ್ಧಿಗೆ ವಿಜ್ಞಾನ” ಎಂದು ಅಧ್ಯವಸಾಯವುಳ್ಳ ಈ 
ಲಕ್ಷಣಗಳನ್ನು ಹೊಂದಿರುವ ವಿಜ್ಞಾನವು ಅಂತಃಕರಣದ ಧರ್ಮವೆಂದು ಹೇಳಲಾಗು 
- ತ್ತದೆ. ಪ್ರಮಾಣ ಸ್ವರೂಪವಾದ ನಿಶ್ಚಯ ಜ್ಞಾನಗಳಿಂದ ಉತ್ಪನ್ನವಾಗಿರುವ 
ಆತ್ಮನು ವಿಜ್ಞಾನಮಯನು. ಈ ನಿಶ್ಚಯವಾದ ಜ್ಞಾನ ಹೊಂದಿದವನಿಗೆ ಕರ್ತವ್ಯ 
ವಿಷಯದ ಕರೆ ಶ್ರದ್ದೆ ಇರುತ್ತದೆ. ಮಾನವನು ಸಮಾಧಿಸ್ಥಿತಿಯಲ್ಲಿರುವಾಗ ಶ್ರದ್ಧಾ . 
ದಿಗಳು ತತ್ವವನ್ನು ಅರಿತುಕೊಳ್ಳಲು ಸಹಾಯವಾಗಿರುತ್ತದೆ. ಈ ಯೋಗ ಸ್ಥಿತಿಯೇ 
ವಿಜ್ಞಾನಮಯನ ಆತ್ಮ ಇಲ್ಲಿ ಬುದ್ದಿಯ ಪ್ರತಿಷ್ಠೆ ಯಾಗಿರುತ್ತದೆ. ಇದನ್ನೇ ಉಪ 
ನಿಷತ್ತಿನಲ್ಲಿ ಈ ರೀತಿ ಹೇಳಲಾಗಿದೆ. 


“ ತಸ್ಸೇಷ ಏಶರೀರ ಆತ್ಮ ! ಯಪೂರ್ವಸ್ಯಾತ್ಮ ಸ್ಮಾದ್ವಾ ಏತಸ್ಮಾ 

ನೋಮಯಾತ್ ! ಅನ್ನೊ ನಂತರ ಆತ್ಮ ವಿಜ್ಞಾನ ಮಯಃ 
ನಾವು ಹೆಚ್ಚಿನ ಜ್ಞಾನವನ್ನು ಪಡೆಯಬೇಕಾದರೆ ವಿಜ್ಞಾನವನ್ನು ತಿಳಿಯಬೇಕು. 
ಆಗ ಧರ್ಮದ ಆರಿವು ಉಂಟಾಗುತ್ತದೆ. ಆದ್ದರಿಂದ ವಿಜ್ಞಾನ ಮತ್ತು ಧರ್ಮ 
ಎಂಬುದು ಮಾನವನು ತಿಳಿಯಬೇಕಾಗಿರುವ ಒಂದಕ್ಕೊಂದು ಪೂರಕ ವಿಷಯ . 


ಪ್ರಪಂಚದ ಬಾಹ್ಯ ವಸ್ತುಗಳ ಸಂಶೋಧನೆಯ ಮೂಲಕ ಅದರ ಮೂಲವನ್ನು 
ಕಂಡುಹಿಡಿಯಲು ಪ್ರಯತ್ನಿಸುವುದು ಭೌತ ವಿಜ್ಞಾನ, ನಮ್ಮ ದೃಷ್ಟಿಯನ್ನು 
- ಅಂತರಂಗಕ್ಕೆ ತಿರುಗಿಸಿ ಅಂತರಂಗ ಸಂಶೋಧನೆಯಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ , 
ಮನಸ್ಸು , ಬುದ್ಧಿ ಮತ್ತು ಪ್ರಾಣಿಗಳಿಗೂ ಆಚೆಯಿರುವ ಉಪನಿಷತ್ತುಗಳಿಂದ ಪ್ರತಿ 
ಸಾದ್ಯವಾದ ಶುದ್ದ ಚೈತನ್ಯದ ಅನುಭವ ಪಡೆಯುವುದು ಆಧ್ಯಾತ್ಮ ವಿಜ್ಞಾನ. 
ಭೌತ ವಿಜ್ಞಾನ ಹಾಗೂ ಆಧ್ಯಾತ್ಮ ವಿಜ್ಞಾನ ಒಂದಕ್ಕೊಂದು ಮಾರಕವಲ್ಲ , 
ಇವು ಒಂದಕ್ಕೊಂದು ಪೂರಕವಾಗಿವೆ. ಭೌತ ವಿಜ್ಞಾನವು ತಾತ್ಕಾಲಿಕ ಸುಖಭೋಗಗಳ 
ಸಾಧನಗಳನ್ನು ಅವಿಷ್ಕರಿಸುತ್ತದೆ. ಆದರೆ ಆಧ್ಯಾತ್ಮ ವಿಜ್ಞಾನವು ಧರ್ಮದ ಆಚರಣೆಗೆ 
ನೆರವಾಗುತ್ತದೆ. 


ಧರ್ಮದ ಮೂಲ: 

ಮಾಹಾಭಾರತದಲ್ಲಿ ಧರ್ಮದ ಬಗ್ಗೆ ಈರೀತಿ ಹೇಳಲಾಗಿದೆ . 
ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ 

ನಿತ್ಯ ಸನ್ನಿಹಿತೋ ಮೃತ್ಯು ಕರ್ತವ್ಯೂ ಧರ್ಮ ಸಂಗ್ರಹ 
ಶರೀರವು ನಶ್ವರವಾದದು. ಸಂಪತ್ತು ಕ್ಷಣಿಕ . ಮೃತ್ಯು ಪ್ರತಿಕ್ಷಣವೂ ಸಮೀಪಿ 
ಸುತ್ತಿರುತ್ತದೆ. ಆದ್ದರಿಂದ ಧರ್ಮಸಂಗ್ರಹದಲ್ಲಿ ತೊಡಗು ಎಂದು ತಿಳಿಸಲಾಗಿದೆ . 
ಜಾನ್ - 1992 

15 


ಅದ್ದರಿಂದ ಎಲ್ಲಾ ವೇದಗಳೂ , ವಚನಗಳು, ಉಪನಿಷತ್ತುಗಳೂ ಗೀತೆಗಳ 
ಶರಣರ ನುಡಿಗಳ ತಿಳಿಸಿಸುವುದೇನೆಂದರೆ, ಮಹತ್ವವವಾದುದನ್ನು ಪಡೆಯ 
ಬೇಕೆಂಬುದು, ಕಣಿಕಾನಂದಕ್ಕೆ ಬದಲಾಗಿ ಆತ್ಮದರ್ಶನದ ಶಾಶ್ವತಾನಂದ ಪಡೆಯಬೇಕು 
ಪರಮಾತ್ಮನ ಮುಖಾರವಿಂದಗಳಿಂದ ಹೊರಬಂದ ವೇದ, ಉಪನಿಷತ್ತುಗಳೇ ಜ್ಞಾನ 
ವನ್ನು ಬೋಧಿಸುವ ಧರ್ಮ ಸಾಧನಗಳಾಗಿವೆ. 

ಇಂದ್ರಿಯ ಕ್ಷೇತ್ರದ ಜ್ಞಾನವು ನಿಜವಾದ ಜ್ಞಾನವಲ್ಲ. ಅತೀಂದ್ರಿಯಕ್ಷೇತ್ರದ 
ಸತ್ಯಾಂಶವನ್ನು ಹೊರಗೆಡಹುವ ವೇದವನ್ನು ಪರಸ್ಪರ ಸಮಭಾವನೆಯಿಂದ 
ಕಾಣಬೇಕು. 

ಆಲ್ಬರ್ಟ್ ಐನ್‌ಸ್ಟೀನನ ಪ್ರಕಾರ, 

It is a narrow view which limits knowledge to 
What could be tested by the senses , ಅಂದರೆ ಜ್ಞಾನವನ್ನು 
ಇಂದ್ರಿಯ ಕ್ಷೇತ್ರಕ್ಕೆ ಸೀಮಿತಗೊಳಿಸುವುದೇ ಸಂಕುಚಿತ ದೃಷ್ಟಿ , ಮಸ್ತಿಷ್ಯ ವಿಜ್ಞಾನಿ 
ಗಳು ( Computer Scientists ) ನಮ್ಮ ಮೆದುಳಿನಲ್ಲಿ ಅನೇಕ ಕೇಂದ್ರಗಳು 
ಅಪವ್ಯಯವಾಗುತ್ತಿವೆ. ನಮ್ಮ ಉಪಯೋಗಕ್ಕೆ ಬೇಕಾದ ಆಹಾರ, ವಿಹಾರ , ಬುದ್ದಿ 
ಕಲೆಗಳ ಅನುಭವಗಳಲ್ಲದೆ ಇನ್ನೂ ಅನೇಕ ಉಪಯೋಗಗಳಿಗೆ ಬರುವ ಕೇಂದ್ರದ 
ಳಿವೆ. ಅತೀಂದ್ರಿಯ ಜ್ಞಾನವನ್ನು ಪಡೆದು ಸತ್ಯಶೋಧನೆಗಳ ಅನುಸಂಧಾನ ಹಾಗೂ 
ಉಪಯೋಗಗಳನ್ನು ಪಡೆದುಕೊಳ್ಳುವುದೇ ವಿವೇಕಿಗಳ ಕರ್ತವ್ಯ . ಆದ್ದರಿಂದ ಶಿಲ್ಪ 
ಶಾಸ್ತ್ರ ಮುಂತಾದವುಗಳಿಗೆ ಸಂಬಂಧಪಟ್ಟ ಅರಿವೇ ವಿಜ್ಞಾನ ಮತ್ತು ಮೋಕ್ಷದ 
ಅರಿವೇ ಜ್ಞಾನ, ಧರ್ಮದ ಬಗ್ಗೆ ಸ್ವಾಮಿವಿವೇಕಾನಂದರ ಹೇಳಿಕೆ ಈ ರೀತಿ ಇದೆ. 

ದೇವರು ಎಲ್ಲಾ ಧರ್ಮಗಳ ಕೇಂದ್ರದಂತಿದ್ದರೆ, ನಾವು ಬೇರೆ ಬೇರೆ ಧರ್ಮಿ 
ಯರು ಬೇರೆ ಬೇರೆ ತ್ರಿಜ್ಯಗಳ ಜಾಡಿನಲ್ಲಿ ಆ ಕೇಂದ್ರದ ಕಡೆಗೆ ಸಾಗುತ್ತೇವೆ. ನಮ್ಮಲ್ಲಿ 
ಭಿನ್ನತೆ ಏನೇ ಇದ್ದರೂ ದೇವರನ್ನು ಸಮೀಪಿದಂತೆ ( ಕೇಂದ್ರ ) ನಾವೆಲ್ಲರೂ ಒಂದು, 
( ಆಕಾಶಾತ್ಪತಿತಂ ತೋಯಂ ಸಾಗರ೦ ಪ್ರತಿಗಚ್ಛತಿ ” ಹುಟ್ಟಿದ ನದಿಗಳು ಸಾಗರಸೇರು 
ವಂತೆ ನಮ್ಮ ನಮ್ಮ ಸಂಸಾರಗಳಿಗೆ ತಕ್ಕಂತೆ ಅನುಸರಿಸಬೇಕಾದ ನೀತಿ ನಿಯಮಗಳ 
ಪಾಲನೆಯಿಂದ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಸಾಗುವುದೇ 
ಧರ್ಮದ ಸಾಧನೆ. ಯಾವ ವಿಚಾರಧಾರೆಯು ಪಶುವನ್ನು ಮನುಷ್ಯನನ್ನಾಗಿಯೂ 
ನ ನುಷ್ಯನನ್ನು ದೈವಾಂಶನನ್ನಾಗಿ ಮಾಡಲಾಗುವುದೋ ಆ ವಿಚಾರಧಾರೆಯ 
ಸಿದ್ದಾಂತವೇ ಧರ್ಮ ' ಮತ ವಿವಾದಗಳಲ್ಲಾಗಲೀ , ಬುದ್ದಿ ಕೌಶಲ್ಯಗಳ ತರ್ಕ ವಿತ 
ರ್ಕಗಳಲ್ಲಾಗಲೀ , ಧರ್ಮವು ಇಲ್ಲ, ಅದು ಆಚರಣೆಯಲ್ಲಿದೆ, ಅನುಭವದಲ್ಲಿದೆ ಮತ್ತು 
ಸಾಕ್ಷಾತ್ಕಾರದಲ್ಲಿದೆ . ನಿಜವಾದ ಧರ್ಮದ ಜೀವಾಳವೇ ಸಾಕ್ಷಾತ್ಕಾರ. 

(ಸ್ವಾಮಿ ವಿವೇಕಾನಂದರು ) 


ಸಿದ್ದಗಂಗಾ 


_ 16 


ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಧರ್ನು: ಪ್ರೊಟೋನಿಯಂ ಧಾತುವಿನ ಸಂಸ್ಕ 
ರಣಕ್ಕೆ ನೆರವಾಗುವ ವಿಜ್ಞಾನ ಎಂದೂ ಮನುಷ್ಯನನ್ನು ಕಾಡುವ ದುಷ್ಟ ಪ್ರವೃತ್ತಿ 
ಯನ್ನು ದೂರಮಾಡಲಾರದು. ವಿಜ್ಞಾನಿ ಐನ್ಸ್ಟೀನನ ಹೇಳಿಕೆ. 


ಡಿ. ವಿ. ಜಿ ಯವರ ಮಂಕುತಿಮ್ಮನ ಕಗ್ಗ ದಲ್ಲಿ, 
ಹೊಸ ಚಿಗುರು ಹಳೆಬೇರುಕೂಡಿರಲು ಮರಸೊಬಗು 
ಹೊಸಯುಕ್ತಿ ಹಳೆ ಜ್ಞಾನದೊಡಗೂಡೆ ಧರ್ಮ 
ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ 

ಜಸವು ಜನಜೀವನಕ್ಕೆ - ಮಂಕುತಿಮ್ಮ . 
ಹೊಸ ಸನ್ನಿವೇಶದಲ್ಲಿ ಹಳೆ ಜ್ಞಾನದ ಅನ್ವಯವು ಧರ್ಮದ ಮಾರ್ಗ. ಈಗ ಹೊಸ 
ಜ್ಞಾನವನ್ನು ಬಳಸಿ ವಿನಾಶದ ಅಂಚನ್ನು ತಲುಪುತ್ತಿದ್ದೇವೆ. ಪ್ರಕೃತಿ ಸಂಪತ್ತು 
ನಾಶವಾಗುತ್ತಿದೆ. ಸ್ವಾಭಾವಿಕ ಗಾಳಿ, ನೀರು, ಆಹಾರ ದೊರೆಯದಂತಾಗಿದ್ದು 
ವಿಜ್ಞಾನವೇ ಮಾರಕವಾಗಿದೆ. ಥಾಮಸ್ ಕಾರ್ಲೆಲ್ ಹೇಳಿರುವಂತೆ ನಿನ್ನನ್ನು 
ನೀನು ಸರಿಷಡಿಸಿಕೊಂಡರೆ , ಜಗತ್ತಿನಲ್ಲಿ ಒಬ್ಬ ತಿಳಿಗೇಡಿ ಕಡಿಮೆಯಾಗುವ ” ಈ 
ಮಾತಿನಲ್ಲಿ ಅರ್ಥವಿದೆಯೇ ? ಪ್ರತಿಯೊಬ್ಬರೂ ಬೇರೆಯವರನ್ನು ಸರಿಪಡಿಸುವುದಕ್ಕೆ 
ಬದಲಾಗಿ ಬೇರೆಯವರಿಗೆ ಎಲ್ಲಾ ರೀತಿಯಲ್ಲಿಯ ಮಾರ್ಗದರ್ಶಕರಂತೆ ಬಾಳಿದರೆ 
ಧರ್ಮ, ಸಂಸ್ಕೃತಿ ಉಳಿಯುತ್ತದೆ. ಧರ್ಮವಿಲ್ಲದ ವಿಜ್ಞಾನ ಕುರುಡು, ವಿಜ್ಞಾನ 
ವಿಲ್ಲದ ಧರ್ಮ ಕುಂಟು. ಯಾವುದು ಧರ್ಮಾಚರಣೆಯಲ್ಲಿ ಪಾಲ್ಗೊಳ್ಳುತ್ತದೆಯೋ 
ಅದರ ಹಿನ್ನಲೆ ಅರಿತಾಗ ಅದು ವಿಜ್ಞಾನದ ಸಿದ್ದಾಂತ ಹೊಂದಿರುತ್ತದೆ. ಸತ್ಯ 
ಶೋಧನೆ ಕಡೆ ನಮ್ಮ ಮನಸ್ಸು ಸಾಗಿದಾಗ ಅದು ಧರ್ಮದ ಸಿದ್ದಾಂತವಾಗಿರುತ್ತದೆ. 


ಸಂಶಯ ಮತ್ತು ಮೂಢನಂಬಿಕೆ:- ಇತ್ತೀಚೆಗೆ ಜನರು ವೈಜ್ಞಾನಿಕ ಪ್ರವೃತ್ತಿ 
ಯನ್ನು ಬೆಳೆಸುವ ಸಲುವಾಗಿ ಶೀಲರಹಿತ ಶಿಕ್ಷಣ, ನೀತಿರಹಿತ ರಾಜಕೀಯ ಮಾನ 
ವೀಯತೆಯಿಲ್ಲದ ವಿಜ್ಞಾನದ ಕಡೆಗೆ ಗಮನಕೊಡುತ್ತಿದ್ದಾರೆ. ಪಾಶ್ಚಿಮಾತ್ಯರ 
ನಡೆವಳಿಕೆ ಅನುಕರಣೆ , ನಾನಾರೀತಿಯ ಸುಖ ಸೌಕರ್ಯಗಳ ಸಲಕರಣೆ , ಸ್ವಾರ್ಥತೆ, 
ನಿಯಮ, ಸಂಯಮ , ಧಾರ್ಮಿಕ ಆದರ್ಶಗಳನ್ನು ಸರಿಯಾಗಿ ಆರ್ಥಮಾಡಿಕೊಳ್ಳದೆ 
ಮೂಢನಂಬಿಕೆ ಎಂದು ಅಲ್ಲಗಳೆಯುವ ಮಟ್ಟಕ್ಕೆ ಇಳಿದಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ 
ಓದುವ ಯುವಕರು ದೇವರು, ಧರ್ಮ, ಕರ್ಮ, ಪೂಜೆಗಳಿಗೆ, ಪ್ರಾರ್ಥನೆ ಇವುಗಳಲ್ಲಿ 
ನಂಬಿಕೆ ಇಲ್ಲ. ಒಬ್ಬ ವಿದ್ಯಾರ್ಥಿ' ಯ ಪ್ರಶ್ನೆ ಈ ರೀತಿ ಇತ್ತಂತೆ ದೇವರು ಧರ್ಮ 
ಎಂಬುದು ಬರಿಯ ಕಲ್ಪನೆ ಎಂದೂ ದೇವರು ಜಗತ್ತಿನಲ್ಲಿದ್ದರೆ ಇಷ್ಟೊಂದು ಕಷ್ಟವೇಕೆ 
ದುಃಖ ದಮ್ಮಾನಗಳೇಕೆ? ಇದು ಈಗಿನ ವಿದ್ಯಾವಂತರೆನಿಸಿಕೊಂಡವರಲ್ಲಿ ಏಳುವ ಪ್ರಶ್ನೆ 


ಜೂನ್- 1992 


17 


ಆಗಿದೆ. ಇದಕ್ಕೆ ಈ ರೀತಿ ಹೇಳಬಹುದು. ನಮ್ಮ ಬದುಕಿಗೆ ಅತ್ಯವಶ್ಯಕವಾದ ಗಾ 
ನೀರು, ಬೆಳಕು ಸಮೃದ್ಧವಾಗಿ ದೊರೆಯುವುದನ್ನು ಯಾವ ಕೃಪೆಯಿಂದ ಎಂಬುದು 
ಬಗ್ಗೆ ಸಂಶಯವಿಲ್ಲವೆ ? ಇದು ಸ್ವಾಭಾವಿಕವಾಗಿ ದೊರೆಯುವುದೆಂದರೆ ಪ್ರಕೃತಿಯನ 
ಏನೆನ್ನಬೇಕು. ಕೃತಕವಾಗಿ ತಯಾರುಮಾಡುವುದು ಹೇಗೆ ಸಾಧ್ಯ ? ಸುಲಭವಾ 
ದೊರೆಯುವ ವಸ್ತುಗಳನ್ನು ದುಬಾರಿಯಿಂದ ಪಡೆಯಲು ವಿಜ್ಞಾನದ ತತ್ವಗಳನ 
ಬಳಸಬೇಕು. ವಿಜ್ಞಾನವು ಪರಿಪೂರ್ಣ ಐಕ್ಯತೆಯನ್ನು ಪಡೆದ ಮೇಲೆ ಅದರ ಬೆಳವಣಿ 
ಕೊನೆಗಂಡಂತೆ. ರಸಾಯನ ಶಾಸ್ತ್ರವುಉಳಿದ ಧಾತುಗಳೆಲ್ಲಾ ಯಾವ ಒಂದು ಧಾತ 
ವಿನಿಂದ ಆಗುವುದೋ ಅದನ್ನು ಕಂಡುಹಿಡಿದ ಮೇಲೆ ಮುದುವರಿಯಲು ಸಾಧ್ಯವಿಲ್ಲ 
ಅಲ್ಲಿಗೆ ಭೌತಶಾಸ್ತ್ರ ನಿಲ್ಲುವುದು . ಎಲ್ಲರೂ ಮೃತ್ಯುವಶರಾಗಿರುವ ಈ ಜಗತ್ತಿನ 
ಯಾರು ಆಮರನಾಗಿರುವನೋ , ಯಾರು ಆದೈತವಾದ ಅಮೃತತ್ವವಾದ ಆತ್ಮವನ 
ತಿಳಿಯುವನೋ ಅವನನ್ನು ಕಂಡುಹಿಡಿದಾಗ ಧರ್ಮಶಾಸ್ತ್ರ ಪೂರ್ಣವಾಗುವುದು 
Matter can neither by Created nor be destroyed 
one form of energy is Converted into another form 
ಎಂಬ ವಿಜ್ಞಾನದ ನಿಯಮವು ಮಾನವನಿಗೂ ಅನ್ವಯಿಸುವುದು ಎಂಬುದನ್ನು ತಿಳಿಯದ 
ವುದೇ ಆಧ್ಯಾತ್ಮ ವಿಜ್ಞಾನ, ಆತ್ಮವುದೇಹತ್ಯಜಿಸಿದ ಮೇಲೆ ಬೇರೆ ಕಡೆ ಹೋಗುತ್ತದೆ 
ಇದು ಶರೀರದಲ್ಲಿ ಹೇಗೆ ಅಡಗಿದೆ ಮತ್ತು ಎಲ್ಲಿ ಹೋಗಿದೆ ಎಂಬುದನ್ನು ತಿಳಿಯಲ 
ವಿಜ್ಞಾನಿಗಳಿಂದಲೂ ಸಾಧ್ಯವಾಗದೆ ಹಾಗೆಯೇ ಉಳಿದಿದೆ. ಶರೀರ ವ್ಯಕ್ತಿತ್ವವೆಲ್ಲಾ 
ಒಂದು ಭ್ರಾಂತಿ, ನಮ್ಮ ದೇಹವು ಅಖಂಡವಾದ ಜೀವಕಣಗಳ ಒಂದು ಸಾಗರದ ಆ 
ಆದಕಾರಣ ಮಾನವನ ಇನ್ನೊಂದು ಭಾಗವಾದ ಆತ್ಮನು ಅದೈತವಾಗಿರಬೇಕೆಂಬುದ 
ಒಂದು ನ್ಯಾಯ ತೀರ್ಮಾನವಾಗಿದೆ. 

ಆಜೀವ ಸದಸ್ಯರಲ್ಲಿ ಮನವಿ 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾದ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮ ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ | 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ಸಿದ್ದಗಂಗಾ” ನಿಮಗೆ ಕ್ರಮವಾಗಿ ತಲುಪಲು 

ಸಹಕರಿಸಬೇಕಾಗಿ ಪ್ರಾರ್ಥನೆ. 
ತಮ್ಮ ಸದಸ್ಯತ್ವದ ನಂಬರನ್ನು ತಪ್ಪದೆ ಬರೆಯಿರಿ. 
ಸಿದ್ದಗಂಗಾ 


ವಚನ ಪರಂಪರೆಯ ಹಿನ್ನೆಲೆಯಲ್ಲಿ 
ಆಧುನಿಕ ವಚನಕಾರ ಮಹದೇವ ಬಣಕಾರರ ವಚನಗಳು 

ಟಿ . ಸಿ. ನೀರಪ್ಪ , ಬೈಯ್ಯಂಡಹಳ್ಳಿ , ಬೆಂಗಳೂರು ಜಿಲ್ಲೆ . 


( ಕನ್ನಡದ ಉಪನಿಷತ್ತು ' ಎಂದು ಹೆಸರಾದ ವಚನ ಸಾಹಿತ್ಯದ ಹುಟ್ಟು ಕನ್ನಡ 
ಸಾಹಿತ್ಯದ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದ ಘಟ್ಟ , ಇದು ಶುದ್ದ ದೇಶೀಯವಾದ 
ಅತ್ಯಂತ ವೈಶಿಷ್ಟ ಪೂರ್ಣ ಸಾಹಿತ್ಯ ಪ್ರಕಾರ, ಧಾರ್ಮಿಕ ವ್ಯಾಮೋಹದಿಂದೊಡಗೂ 
ಡಿದ ಆಧ್ಯಾತ್ಮಿಕ ಹಸಿವು, ಸಾಮಾಜಿಕ ಕಳಕಳಿಯುಳ್ಳ ಏಕದೇವೋಪಾಸನೆ, ಸಂಸ್ಕೃತ 
ಸಾಹಿತ್ಯ ಪ್ರಕಾರದಿಂದ ಹೊರತಾದ ಆಡುಮಾತಿನ ಶೈಲಿ . ಇವೇ ಇದರ ಜೀವಾಳ, 
ವಿಸ್ತಾರವಾದ ಪ್ರಾಪಂಚಿಕ ಜ್ಞಾನ ದೇಗುಲಕ್ಕೆ ಹಾಗೂ ಆಧ್ಯಾತ್ಮ ಶಿಖರದ ಅನ್ವೇಷ 
ಣೆಯ ದೃಷ್ಟಿಯಿಂದ ವಚನ ಸಾಹಿತ್ಯದ ಅತ್ಯುತ್ಕಷ್ಟ ಕೊಡುಗೆ, ಅದರ ಪರಿಣಾಮ 
ಎಷ್ಟರಮಟ್ಟಿನದೆಂಬುದಕ್ಕೆ ಅದು ಅಂದಿನಿಂದ ಇಂದಿನವರೆಗೆ ನಡೆದು ಬಂದಿರುವ 
ದಾರಿಯೆ ಉತ್ತಮ ಸಾಕ್ಷಿ , ವಸ್ತು , ರೂಪ, ಭಾಷೆ ಹಾಗೂ ಅಭಿವ್ಯಕ್ತಿ ಈ ಎಲ್ಲ 
ಸಾಹಿತ್ಯ ಮೌಲ್ಯಗಳಿಂದ ತೊಡಗಿದಾಗ , ಹಿಂದಿನ ಸಮಗ್ರ ಸಾಹಿತ್ಯಕ್ಕಿಂತ ಭಿನ್ನವಾದ 
ವಚನ ಸಾಹಿತ್ಯ , ಕನ್ನಡ ಕಾವ್ಯಲೋಕದಲ್ಲಿ ಒಂದು ವಿನೂತನ ಮಾದರಿಯಾಗಿದೆ. 

ವಚನ ಸಾಹಿತ್ಯದ ಉಗಮವನ್ನು 8ನೇ ಶತಮಾನವೆಂತಲೂ , ಜಗದ್ಗುರು 
ಇಮ್ಮಡಿ ಪಂಡಿತಾರಾಧ್ಯನನ್ನು ಪ್ರಪ್ರಥಮ ವಚನಕಾರನೆಂದು ಗುರುತಿಸಲಾಗಿದೆ. 
(ಮಹದೇವಬಣಕಾರರ ವಚನಗಳು ಕೃತಿಯ ಮುನ್ನುಡಿಯಲ್ಲಿ ಡಾ :ಎಲ್. ಬಸವರಾಜು 

ಅವರು ವಚನಗಳು 9 10 ನೇ ಶತಮಾನಗಳಷ್ಟು ಹಿಂದಿನವು. ಈಗ ನನಗೆ ಉಪ 
- ಲಬ್ದವಿರುವ ಎಷ್ಟೋ ವಚನಗಳು ಪಂಪನ ಸಾಹಿತ್ಯಕ್ಕಿಂತ ಪ್ರಾಚೀನವಾದವು” ಎಂದಿ 
ದ್ದಾರೆ. ಈ ನಿಟ್ಟಿನಲ್ಲಿ ಬಸವಣ್ಣ ತನಗಿಂತ ಹಿಂದೆ ಇದ್ದ ಅನೇಕ ಹಿರಿಯ ವಚನಕಾ 
ರರನ್ನು ಸ್ಮರಿಸಿರುವುದು ಕಂಡು ಬರುತ್ತದೆ. ಹೀಗಾಗಿ ಬಸವಾದಿ ಪ್ರಮಥರಿಗೂ 
ಮುಂಚೆ ವಚನಗಳಿದ್ದುವು ಎಂಬುದರಲ್ಲಿ ಅನುಮಾನವಿಲ್ಲ. ಜೇಡರದಾಸಿಮಯ್ಯ , 
ವಾದಾರಚೆನ್ನಯ್ಯ , ಕೊಂಡುಗುಳಿ ಕೇಶರಾಜ ಇವರೆಲ್ಲರು ಬಸವಣ್ಣನಿಗಿಂತ ಸಾಕಷ್ಟು 
ಹಿರಿಯರು, ಒಟ್ಟಾರೆ ವಚನ ಸಾಹಿತ್ಯ ವು ಗಮನಾರ್ಹವಾಗಿ 11ನೇ ಶತಮಾನದಲ್ಲಿ 
ಆರಂಭವಾಗಿ , ಮುಂದೆ 12 ನೇ ಶತಮಾನದಲ್ಲಿ ತನ್ನ ಉಚ್ಛಾಯ ಸ್ಥಿತಿಯನ್ನು 
ಮುಟ್ಟಿತ್ತೆಂದು ಹೇಳಬಹುದು. . 


( ವಚ ' ಎಂಬ ಸಂಸ್ಕೃತ ಧಾತುವಿನಿಂದ ವಚನಎಂಬ ಪದ ಹುಟ್ಟಿಕೊಂಡಿದೆ. 
ನುಡಿ ಮಾತು ಎಂಬುದೆ ಇದರ ಅರ್ಥ, ಕಾವ್ಯಗಳಂತೆ ಛಂದಸ್ಸಿನ ನಿಯಮಗಳಿಗೆ 
ಒಳಪಡದೆ ಬಿಡಿಬಿಡಿಯಾದ ಮಾತುಗಳಿಂದ ರೂಪುಗೊಂಡುದೆ ವಚನ, ವಚನಗಳು 


ಜೂನ್‌ -1992 


- 19 


ಇತರೆ ಪದ್ಯಗಳಂತೆ ಛಂದೋಬದ್ದ ನಾದವುಗಳಲ್ಲ . ಹಾಗೆಂದು ಗದ್ಯದಂತೆ ಸ್ವಚ್ಛಂದವೂ 
ಆಗಿರುವುದಿಲ್ಲ. ಹಾಡಲು ಅನುಕೂಲವಾಗುವಂತೆ ಸೂಕ್ಕ ಲಯಬದ್ದತಿಯನ್ನು ಒಳಗೊ 
ರುತ್ತವೆ. ವಚನಗಳ ಲಕ್ಷಣಗಳನ್ನು ಕುರಿತು ಡಾ|| ಟಿ. ವಿ. ವೆಂಕಟಾಚಲಶಾಸ್ತ್ರಿಯವರು 
ಹೇಳಿರುವಂತೆ ಹೀಗೆ ಹೇಳಬಹುದು. ವಚನ ಕೆಲಮಟ್ಟಿಗೆ ಪದ್ಯದ ಲಯವನ್ನು , 
ಬಹುಮಟ್ಟಿಗೆ ಗದ್ಯದ ಸ್ವಚ್ಛಂದವನ್ನು ಒಳಗೊಂಡಿದೆ. ಮೇಲ್ನೋಟಕ್ಕೆ ಗದ್ಯದು 
ಆಕೃತಿಯ , ಓದಿದಾಗ ಸದ್ಯದ ಧಾಟಿಯು ಕಂಡು ಬರುತ್ತದೆ. ಹಾಗೆಂದು ಗದ್ಯ 
ವೆಂದರೆ ಸಾಮಾನ್ಯ ಗದ್ಯವೂ ಅಲ್ಲ , ಸದ್ಯವೆಂದರೆ ಛಂದೋಬದ್ದವಾದ ಪದ್ಯವೂ ಅಲ್ಲ 
ಅನೇಕ ವಚನಗಳನ್ನು ಸದ್ಯದಂತೆ ಹಾಡಬಹುದು, ಗದ್ಯದಂತೆ ಓದಬಹುದು ಹಾಗೂ 
ಗೀತೆಯಂತೆ ಹೇಳಬಹುದು. ಸಾಮಾನ್ಯವಾಗಿ ವಚನಗಳ ಸ್ವರೂಪವನ್ನು ಹೀಗೆ 
ಅರ್ಥೈಸಬಹುದು, ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲದಿದ್ದರೂ ಅದರ ಸರಳತೆ ಇದೆ 
ಸಪದ್ಯದ ಕ್ರಮಬದ್ಧ ಛಂದೋಗತಿಯಿಲ್ಲದಿದ್ದರೂ ಅದರ ಲಯವಿದೆ. 


ವಚನ ಸಾಹಿತ್ಯದ ರಚನೆಯ ಕೇಂದ್ರ ಬಿಂದು ಧಾರ್ಮಿಕ ಭಾವನೆಯ 
ನೆಲಗಟ್ಟಿನೊಳಗೆ ಸಾಮಾಜಿಕ ಕಳಕಳಿಯುಳ್ಳದ್ದು . 12ನೇಶತಮಾನದ ವೇಳೆಗೆ 
ಕರ್ನಾಟಕದಲ್ಲಿ ಧಾರ್ಮಿಕವಾಗಿ ವೈದಿಕ ಮತ್ತು ಜೈನ ಧರ್ಮಗಳು ತಮ್ಮ 
ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದವು. ಆ ಸಂದರ್ಭಕ್ಕೆ ಜನಸಾಮಾನ್ಯರ ಧಾರ್ಮಿಕ 
ಕಲ್ಪನೆಗಳಿಗೆ ಒಂದು ಹೊಸ ತಿರುವು ಅನಿವಾರ್ಯವಾಗಿತ್ತು . ಇದೇ ವೇಳೆಗೆ 
ಸಂಸ್ಕೃತದ ಭೂಮಿಷ್ಟವಾಗಿದ್ದು ಹಾಗೂ ತೀರಾ ಕ್ಲಿಷ್ಟಕರವಾಗಿದ್ದೆ ಸಾಹಿತ್ಯ 
ವಾಹಿನಿ, ಪಂಡಿತರ ತೆಕ್ಕೆಯಲ್ಲಿ ಸಿಲುಕಿ, ರಾಜಾಶ್ರಯವೆಂಬ ನೆರಳಲ್ಲಿನಿಂತ ನೀರಾಗಿತ್ತು . 
ಈ ಬಗೆಯ ದೇವ ಭಾಷೆಯಾಗಿದ್ದು ಅಂದಿನ ಸಾಹಿತ್ಯ ಜನಭಾಷೆಯಾಗಿ 
ರೂಪುಗೊಳ್ಳುಬೇಕಾದ್ದು ಕೂಡ ಅಷ್ಟೇ ಅನಿವಾರ್ಯವಾಗಿತ್ತು . ಸಂಸ್ಕೃತವೆಂಬ ಶ್ರೀಮಂತ 
ಭಾಷಾ ಸಾಹಿತ್ಯದ ಗಂಧವೇ ಇಲ್ಲದ ಜನಸಾಮಾನ್ಯರಿಗೆ, ತೀರಾ ಸರಳವಾದ 
ತಮ್ಮ ಆಡು ಮಾತಿನ ಪೂರ್ಣದೇಸಿ ಪ್ರಕಾರದ ಹಾಡುಗಬ್ಬದ ಸೃಷ್ಟಿ ಸುರ 
ಲೋಕದ ಗಂಗೆ ಧರೆಗಿಳಿದಂತಾಯಿತು. ಇಂತಹ ಒಂದು ಚಾರಿತ್ರಿಕ ಹಿನ್ನೆಲೆ 
ಯಲ್ಲಿ ರೂಪುಗೊಂಡದ್ದೆ ವಚನ ಸಾಹಿತ್ಯ , 


- ಇಂತಹ ಸಂದಿಗ್ಧ ಪರಿಸ್ಥಿತಿಗೆ ಸರಿಯಾಗಿ 12ನೆಯ ಶತಮಾನದಲ್ಲಿ ಬಸ 
ವಣ್ಣನ ನೇತೃತ್ವದಲ್ಲಿ ಒಂದು ಆಂದೋಲನ ಆರಂಭವಾಯ್ತು . ಅಂದಿನಸಮಾಜದಲ್ಲಿ 
ಆಳವಾಗಿ ಬೇರೂರಿದ್ದ ಧಾರ್ಮಿಕ ಮೌಡ್ಯ ಮತ್ತು ಕಂದಾಚಾರಗಳನ್ನು ನಿರ್ಮೂ 
ಲನ ಮಾಡಿ ಪುರೋಹಿತಶಾಹಿಗಳ ಧಾರ್ಮಿಕ ಶೋಷಣೆಯನ್ನು ಖಂಡಿಸದೆ ವಿಧಿ 
ಇರಲಿಲ್ಲ. ಆಗ ಕ್ರಿಯಾಶೀಲ ಹಾಗೂ ಅರ್ಥಪೂರ್ಣವಾದ ಸಮಾಜದ ಆಮೂ 


೨೦ 


ಸಿದ್ದಗಂಗಾ 


ಲಾಗ್ರ ಪರಿವರ್ತನೆಗೆ ಬಸವಣ್ಣನ ನೇತೃತ್ವದಲ್ಲಿ ಉಂಟಾದ ಚಳುವಳಿಯ ವಚನ 
ಚಳುವಳಿ, ಅವರು ನಿರ್ಮಿಸಿದ ಸಾಹಿತ್ಯವೇ ವಚನ ಸಾಹಿತ್ಯ , ಈಚಳುವಳಿಯು 
ಆಗ ಧಾರ್ಮಿಕ, ಸಾಮಾಜಿಕ ಸಾಹಿತ್ರಿಕ ಹಾಗೂ ನೈತಿಕವಾಗಿ ಅಂದಿನ 
ಸಮಾಜದಲ್ಲಿ ಒಂದು ನೂತನ ಸಾಂಸ್ಕೃತಿಕ ಪರಂಪರೆಯನ್ನೇ ಪ್ರಾರಂಭಿಸಿತ್ತು . 
ಹಿಂದಿನ ಕನ್ನಡ ಸಾಹಿತ್ಯದಲ್ಲಿ ಹರಿದು ಬಂದಿದ್ದು ಎಲ್ಲ ಸಂಪ್ರದಾಯಗಳನ್ನು 
ದಿಕ್ಕರಿಸಿದ ವಚನ ಸಾಹಿತ್ಯವು ಮುಂದೆ ಜನಸಾಮಾನ್ಯರ ಆಡುನುಡಿಗೆ ಮೊದ 
ಲಾಯಿತು. ಜೊತೆಗೆ ಧರ್ಮಪ್ರಚಾರವನ್ನು ಮಾಡುವುದರ ಮೂಲಕ ಸಮಾಜದ 
ಸಮಗ್ರ ಪರಿವರ್ತನೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿತ್ತು . ಈ ದೃಷ್ಟಿಯಿಂದ 
ಸೃಷ್ಟಿಯಾದ ಶರಣರ ವಚನಗಳು ಶಾಸ್ತ್ರದಂತೆ ಜ್ಞಾನಬೋಧಕವಾಗಿಯೂ , 
ಸಾಹಿತ್ಯದಂತೆ ಆನಂದದಾಯಕವಾಗಿಯೂ ಮೂಡಿಬಂದವು. 

ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅನುಭವ ಮಂಟಪದ ಅನುಭಾವಿ 
ಶರಣರ ಜೀವನಾದರ್ಶಗಳು ಎಂದೆಂದಿಗೂ ಆದರ್ಶಪ್ರಾಯವೆ, ಇಲ್ಲಿ ಹೆಣ್ಣು ಗಂಡು 
ಭೇದವಿಲ್ಲ , ಮೇಲು-ಕೀಳೆಂಬ ತಾರತಮ್ಯವಿಲ್ಲ. ಮತ- ಮೌಡ್ಯಗಳ ಸೋಂಕಿಲ್ಲ ದೃಶ್ಯ 
ಅಸ್ಪಶ್ಯರೆಂಬ ಅಂತರವಿಲ್ಲ, ಕಂದಚಾರಗಳಿಂದ ದೂರಾದ ಕಾಯಕನಿಷ್ಠೆಯ ಪ್ರಧಾನ 
ಸ್ವಪ್ರತಿಷ್ಠೆಗಳೆಲ್ಲ ಗೌಣ. ಇಂತಹ ನೂತನ ಸಮಾಜದ ವಚನ ಚಳುವಳಿಯ ಅದ್ಯ 
ಪ್ರವರ್ತಕರಾದ ಬಸವಣ್ಣ , ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ , 
ಅಜಗಣ್ಣ , ದೇವರದಾಸಿಮಯ್ಯ , ಮಾದಾರಚೆನ್ನಯ , ಮಡಿವಾಳ ಮಾಚಯ್ಯ , 
ಡೋಹರ ಕಕ್ಕಯ್ಯ , ಕಿನ್ನರಿಬೊಮ್ಮಯ್ಯ , ಆಯ್ದಕ್ಕಿ ಲಕ್ಕವ್ವ , ಕದಿರರೆಮ್ಮವ್ವ, ನೀಲಮ್ಮ 
ಮೊದಲಾದವರನ್ನು ನೆನೆಯಬಹುದು. ಇಂತಹ ಅನೇಕ ಮಹನೀಯರ ಶ್ರಮದ 
ದುಡಿಮೆಯ ಫಲವಾಗಿ ಜನ ಮನದಾಳವನ್ನು ತಟ್ಟಿದ ವಚನ ಸಾಹಿತ್ಯವು ಅಂದಿನ 
ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ತನ್ನ ಅಖಂಡ ಸಾರ್ವಭೌಮತೆಯನ್ನು ಮೆರೆದಿತ್ತು . 
ಈ ಹೀಗೆ ತುಂಬು ಹೊನಲಿನಂತೆ ಹರಿಯ ತೊಡಗಿದ ವಚನ ಚಳುವಳಿಯು 15 . 
16 ನೇ ಶತಮಾನದವರೆಗೂ ಪ್ರಖರವಾಗಿ ಮುನ್ನಡೆದಿತ್ತು . ಆಗ ಪ್ರಮುಖವಾಗಿ 
ಹೆಸರಿಸಬಹುದಾದ ಪ್ರಸಿದ್ದ ವಚನಕಾರ ತೋಂಟದ ಸಿದ್ಧಲಿಂಗರನ್ನು ಬಸವಾದಿ ಪ್ರಮ 
ಥರ ನಂತರ ವಚನ ಸಾಹಿತ್ಯದ ಎರಡನೇ ಘಟ್ಟವೆಂದು, ಷಣ್ಮುಖಸ್ವಾಮಿ ಘನಲಿಂಗ 
ದೇವರನ್ನು ಒಂದನೇ ಘಟ್ಟವೆಂದು ಗುರುತಿಸಬಹುದು . ವಿಜಯನಗರದ ಅರಸು 
ಪ್ರೌಢದೇವರಾಯನ ಕಾಲದಲ್ಲಿದ್ದ ಜಕ್ಕಣಾರ್ಯ, ಲಕ್ಕಣಾಮಾತ್ಯ , ಕಲ್ಲುಮಠದ 
ಪ್ರಭುದೇವ, ಸಿದ್ದವೀರಣ್ಡೆ ಯ , ಗುಬ್ಬಿಯ ಮಲ್ಲಣ್ಣ ಮೊದಲಾದವರು ಈ ವಚನ 
ವಾಜ್ಞಯವನ್ನು ಸಂಪಾದಿಸುವ ಮೂಲಕ ಸಾಕಷ್ಟು ಟೀಕೆಗಳನ್ನು ಭಾಷ್ಯಗಳನ್ನು 
ಬರೆದು ಮತ್ತಷ್ಟು ಚಾಲನೆಗೊಳಿಸಿದ್ದು ಸ್ತುತ್ಯಾರ್ಹ, ಅಲ್ಲಿಂದ ಮುಂದಿನ ಮೂರು 
( 17 , 18 , 19 ನೆಯ ಶತಮಾನಗಳಲ್ಲಿ ವಚನ ಪರಂಪರೆ ಮಂದಗತಿಯನ್ನು 
ಅನುಸರಿಸಿತು . 

( ಮುಂದುವರಿಯುವುದು ) 
ಜೂನ್‌ - 1992 

21 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಉ ಪ ಯೋಗಿ ಸಿ ಶಿ 


' ಕಸ್ತೂರಿ' 
ಬಾಲ್ ಸೋಪ್ 


ನೀಲಂ ಬಾರ್ ಸೊಪ್ 


ತ ತಾ ತ ಕ ರು 8 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


ಸಿದ್ದಗಂಗಾ 


ಶಿವಶರಣರ ವಚನಗಳ ಉಗವು ಭಾಗ - 9 

ಎನ್ , ಚನ್ನಬಸಪ್ಪ , ಮಹಾಲಕ್ಷ್ಮಿಲೇಔಟ್ , ಬೆಂಗಳೂರು- 86 
ಪ್ರಭುದೇವರು ತಾನು ಸಂಚಾರ ಹೊರಡಲಿರುವುದನ್ನು ಕುರಿತು ಹೇಳುತ್ತ ವಚನ-96, 
ನಚ್ಚು ಮೆಚ್ಚಿನ ಸುಖ ಪರಿಣಾಮ ಸನ್ನಿಹಿತವಾದ ಬಳಿಕ ಇನ್ನು ಅನುಭಾವವೆಂಬುದಿಲ್ಲ, 

ಅಂತಿರಲಿ ನುಡಿಗಡಣ ಶಶಿಧರ ನಟ್ಟಿದ ಬೆಸನ ಮಾಡ ಬಂದ ಬಳಿಕ 
ಹೇಳಿದ ಮಣಿಹವ ಮಾಡುತ್ತಿಹುದಲ್ಲದೆ, ಅದು ತನ್ನ ಲೀಲೆ, 
ತಾನು ಬೆರಸುವಂದಿಗೆ ಬೆರಸಲಿ ಆದಿನಕ್ಕೆ ಬಂದು ಹೇಳುವ ನಿರ್ಣಯವ 
ಗುಹೇಶ್ವರ ಲಿಂಗದ ಆಣತಿ, ಅಲ್ಲದೆ ಮತ್ತೂ ಹೇಳಿದ ಪ್ರಭು.“ ಕಲ್ಯಾಣವೆಂಬ ಪ್ರಣತೆಯಲ್ಲಿ 
ಬಸವಣ್ಣನೆಂಬ ಜ್ಯೋತಿ ಬೆಳಗುತ್ತಿದೆ. ಆಜ್ಯೋತಿಯ ಬೆಳಕನ್ನು ನಾನು ಕಂಡಿದ್ದೇನೆ. 
ಆಬೆಳಕಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಕತ್ತಲೆಯನ್ನು 
ಕಳೆದು ಕೊಳ್ಳಬೇಕು. ಬೆಳಕಿನ ಮೇರುಗಳಾಗಿ ನಿಲ್ಲಬೇಕು. ಈ ಮಹತ್ಸಾಧನೆಯನ್ನು 
ನೋಡುವುದಕ್ಕಾಗಿ ನಾನು ಮತ್ತೊಮ್ಮೆ ಕಲ್ಯಾಣಕ್ಕೆ ಬರುತ್ತೇನೆ” ಎಂದು ಎಲ್ಲರಿಗೂ 
ಆಶ್ವಾಸನೆ ನೀಡಿದನು. 


ವಚನ- 97 ಕಂಡರೆ ಮನೋಹರವು, ಕಾಣದಿರ್ದಡೆ ಅವಸ್ಥೆ ನೋಡಯ್ಯಾ , 

ಹಗಲು ಇರಳಹುದು, ಇರುಳು ಹಗಲಹುದು, ಇರುಳು ಹಗಲೊಂದು 
ಜುಗಮೇಲೆ ಕೆಡದಂತೆ ಇಹುದು, ಕೂಡಲಸಂಗನ ಶರಣರನಗಲುವ 
ಧಾವತಿಯಿಂದ ಮರಣವೇ ಲೇಸುಕಂಡಯ್ಯಾ 
ಎಂದು ಬಣ್ಣಿಸುತ್ತಿದ್ದಾಗ ಚನ್ನಚಸವಣ್ಣ ನುಡಿದ 


ವಚನ- 98 ಮನಕ್ಕೆ ಮನವೇಕಾರ್ಥವಾಗಿ, ಪ್ರಾಣಕ್ಕೆ ಪ್ರಾಣವೇಕಾರ್ಥವಾಗಿ 

ಭಾವಕ್ಕೆ ಭಾವವೇಕಾರ್ಥವಾಗಿ , ಸಂಗಕ್ಕೆ ಸಂಗಸಮರತಿಯಾಗಿ ಕೂಡಿದ 
ಕೂಟವನಗಲಬಾರದಯ್ಯಾ , ಅಗಲಿ ಒಂದು ನಿಮಿಷ ಸೈರಿಸ ಬಾರದಯಾ , 
ಕೂಡಲ ಚೆನ್ನ ಸಂಗಣ ನಿಮ್ಮನಚ್ಚುಮೆಚ್ಚಿನ ಶರಣರನಗಲಿದ ಅಗಲಿಕೆ 
ಎನ್ನ ಪ್ರಾಣದ ಹೊಕಯಾ ! 
ಎಂದು ನುಡಿದಾಗ ಮಡಿವಾಳ ಮಾಚಯ್ಯ 

ಚನ್ನಬಸವಣ್ಣನನ್ನು ಸಂತೈಸುತ್ತ ನುಡಿದ 
ವಚನ - 99 ಹೊರಗಿದ್ದಾನೆಂಬೆನೆ ? ಒಳಗಾತಾನೇ ನೋಡಾ! 

ಒಳಗಿದ್ದಾ ನೆಂಬೆನೆ ? ಹೊರಗು ತಾನೇ ನೋಡಾ! 
ಒಳ ಹೊರಗು ಸರ್ವಾಂಗ ಸನ್ನಿಹಿತವಾಗಿರ್ದ 
ಸಮರಸದ ಮಹಿಮನ ತಿಳಿದು ನೋಡಾ! 


ಜೂನ್- 92 


23 


ಅಗಲಲಿಲ್ಲದ ಘನವ ನಗಲಿದೆನೆಂಬ ಮಾತು ಶಿವಶರಣರ ಮನಕ್ಕೆ ಬಹುದೇ ? | 
ಮರಣವಿಲ್ಲದ ಮಹಿಮನ ನಿಲವ ತನ್ನಲ್ಲಿನೋಡಿ ಶರಣೆಂಬುದಲ್ಲದೆ ಮರೆಯಲಹುದೆಳ 
ತೆರಹಿಲ್ಲದ ನಿಲವು ಕಲಿದೇವರ ದೇವನು ಕರಸ್ಥಲದೊಳ್ಳೆ ದಾನೆ ಕಾಣಾ ಚನ್ನಬಸವಣಾ 
ಎಂದು ಹೇಳಿ ಅಲ್ಲಮನು ಕರಸ್ಥಲದ ಲಿಂಗದಲ್ಲಿಯೂ ಅಡಗಿದ್ದಾನೆಂಬುದನ್ನು 
ಸೂಚಿಸಿದ. 


* ಪ್ರಭುದೇವರು ಹೊರಡುವ ಮುನ್ನ ಬಸವಣ್ಣನಿಗೆ ಒಂದು ಮಾತು ಹೇಳಿದ್ದರು. 
ನಿನ್ನ ಬೃಹತ್ ಸಂಸಾರವನ್ನು ಕಂಡು ನಾನು ಮೆಚ್ಚಿದ್ದೇನೆ ಬಸವಣ್ಣ . ಆದರೆ ಕೆಲವು 
ನಿನ್ನ ಮನಸ್ಸಿನಂತೆ ನಡೆಯಬಹುದು. ಇನ್ನು ಕೆಲವು ವೇಳೆ ತಿರುಗಿ ಬೀಳಬಹುದು. 
“ ಅದು ಪಳಗಿಸಿಟ್ಟುಕೊಂಡ ರಕ್ಕಸನಂತೆ ” ಎಂದುತಿಳುಹಿ , ಮುಂದಿನ ವಚನ ನುಡಿದರು 


ವಚನ - 100 
ಹುಲಿಯ ಬೆನ್ನಿನಲ್ಲಿ ಒಂದುಹುಲ್ಲೆ ಹೋಗಿಮೇದು ಬಂದೆನೆಂದರೆ ಇದಕಂಡು ಬೆರಗಾದೆ! 
ರಕ್ಕಸಿಯ ಮನೆಗೆ ಹೋಗಿನಿದ್ರೆಗೈದು ಬಂದೆನೆಂದರೆ ಇದ ಕಂಡು ಬೆರಗಾದೆ! ಜನನ 
ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ ಗುಹೇಶ್ವರ 
ಆಗಲೂ ನಿನ್ನ ಸಾಧನೆ ಮುಂದುವರಿಯಲಿ ಎಂದು ಬೋಧಿಸಿದರು. 


ಒಮ್ಮೆ ನಾಗಮ್ಮನು ಸಮಾಜ ಸೇವೆಯಿಂದ ಹೊರಗೂ ಒಳಗೂ ಆಪರಾಧವೆ 
ತಾನೆ ? ಎಂದಾಗ ಬಸವಣ್ಣ ನಾಮಾಡಿದೆನೆಂಬುದು ಮನದಲ್ಲಿ ಉಳಿದರೆ, ಹೊಳೆದರೆ 
ಈ ಪ್ರತಿಫಲಾಪೇಕ್ಷೆಯ ಎಲ್ಲಾ ಭಾವಗಳೂ ಮೈದೋರುತ್ತವೆ. ಎಂದಾಗ ನೀಲಲೋ . 
ಚನೆಗೆ ಆತನ ಒಂದು ವಚನ ನೆನಪಾಗಿ ಹಾಡತೊಡಗಿದಳು. ಆ ವಚನ ಹೀಗಿದೆ . 


ವಚನ 101 

ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ 
ಏಡಿಸಿ ಕಾಡಿತ್ತು ಶಿವನಡಂಗುರ! 
ಮಾಡಿದೆ ನೆನ್ನದಿರಾ ಲಿಂಗಕ್ಕೆ ಮಾಡಿದೆ ನನ್ನೆದಿರಾ ಜಂಗಮಕ್ಕೆ 
ಮಾಡಿದೆನೆಂಬುದು ಮನದಲ್ಲಲ್ಲದಿದ್ದರೆ ಬೇಡಿ ನೀವ 
ಕೂಡಲ ಸಂಗಮದೇವ, 


ಹೀಗೆಂದು ಹೇಳಿದೆ ಎಂದು ಉದ್ಗಾರ ತೆಗೆದಳು:- ಆಸಮಯದಲ್ಲಿ ಅಕ್ಕನಾಗಮ್ಮ 
ಬಹಿರಂಗದ ದಾಸೋಹದಲ್ಲಿ ನಿರತಳಾಗಿದ್ದರೂ ಅಂತರಂಗದ ಅನುಸಂಧಾನದ ಕಡೆಗೆ 
ನಡೆಯುತ್ತಿದ್ದಳು. 


ಸಿದ್ದಗಂಗಾ 


ನ-102 ಮನದೊಡೆಯ ಮಹಾದೇವ ಮನವನೊಡಿಹೆನೆಂದು ಮನುಜರ 

ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ 
ಕಳವಳಿಸದಿರು ಮನವೇ ಕಾತರಿಸದಿರು ತನುವೇ , 
ನಿಜವ ಮರೆಯದಿರುಕಂಡಾ, ನಿಶ್ಚಿಂತನಾಗಿರು ಮನವೇ , 

ಬಸವಣ್ಣಪ್ರಿಯ ಚನ್ನಸಂಗಯ್ಯನು ಬೆಟ್ಟ ದನಿತಪರಾಧವನು ಒಂದು 
ಬೊಟ್ಟಿನಲ್ಲಿ ಕೊಡೆವನು-ಎಂದು ಆದಂತೆ ಇರುವೆ, ಹಿಂದು ಮುಂದರಿಯಪಿ ನಡೆವೆ, 
ಮನಕ್ಕೆ ಮನ ಸಾಕ್ಷಿಯಾಗಿ ಮಾಡುವೆ ಎಂಬ ಆಕೆಯ ನುಡಿಗಳು ನಡೆಯಲ್ಲಿ 
ಜೀವಂತವಾಗಿ ಬೆಳೆದು ಶರಣ ಶರಣೆಯಲ್ಲರಿಗೂ ಅಕ್ಕನಾಗಿಪರಿಣಮಿಸಿದ್ದಳು. 
* ನೀಲಾಂಬಿಕೆಗೆ ಬಸವಣ್ಣನಲ್ಲಿ ಪತಿಭಕ್ತಿಗಿಂತ ಗುರುಭಾವನೆ ಬೆಳೆಯುತ್ತಿತ್ತು . 
ಅದರ ಪರಿಣಾಮವಾಗಿ ನುಡಿದ ವಚನ. 
= ನ. 103 ತನುವಾವುದಯ್ಯಾ ಬಸವಾ ? ಮನವಾವುದಯ್ಯಾ ಬಸವ ? 

ನೆನಹಿನ ಪರಿಣಾಮವಾವುದಯ್ಯಾ ಬಸವಾ ? 
ಉಭಯ ಗುಣನಷ್ಟವಾದ ಬಳಿಕ 

ಪ್ರಸನ್ನ ಸುಖ ಭಾವವುಂಟೇ ಸಂಗಯ್ಯನ ಗುರು ಬಸವಾ ಎಂದು ಹಾಡುವಳು. 
ಹಲವು ಶರಣ ಶರಣೆಯರು ಶಕ್ತಿಯನ್ನು ಒಳಗೊಂಡ ಬಸವಣ್ಣನ ಸಾಧನೆ ಭಕ್ತಿ ಪ್ರವಾ 
ಹವಾಗಿ ಭೋರ್ಗರೆದು ಸಾಮರಸ್ಯದ ಸಾಗರದತ್ತ ಹರಿಯುತ್ತಿತ್ತು . ' ಅಂಗೈಯೊಳಗಣ 
ಲಿಂಗವ ನೋಡುತ್ತಾ ಕಂಗಳು ಕಡೆಗೋಡಿವರಿವು ಸುರಿಯತ್ತ ಎಂದಿಷ್ಟೆನೋ ? 
ಬಿರಿ ಮುಗುಳಂದದಿ ಎನ್ನ ಹೃದಯ ನಿಮ್ಮ ಶ್ರೀ ಚರಣದ ಮೇಲೆ ಬಿದ್ದರಳುಗೆ 
ಎಂದು ಹೃದಯ ಮೊರೆಯುತ್ತಿತ್ತು , 


= ನ.104 ಎನಗೆ ನಿಮ್ಮ ನೆನಹಾದಾಗಲೇ ಉದಯ , ಎನಗೆ ನಿಮ್ಮ ಮರಹಾದಾಗಲೇ , 

ಆಸ್ತಮಾನ ಎನಗೆ ನಿಮ್ಮ ನೆನಹಪಿ ಜೀವನ, ಎನಗೆ ನಿಮ್ಮ ನೆನಹನೆ 
ಪ್ರಾಣ ಕಾಣಾತಂದೆಸ್ವಾಮಿ , ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ 
ಮಾಡಯ್ಯಾ , ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯಾ ಕೂಡಲಸಂಗಮದೇವಾ; 
ಎಂದು ನಿರಂತರವಾಗಿ ಹಾರೈಸಿ ಹಾಡುತ್ತಿತ್ತು . ಅವನ ಶ್ರದ್ಧಾ ಸ್ಮಷ್ಟಿಕಾ 
ಭಕ್ತಿಗಳು ಅನುಭವ ಭಕ್ತಿಯಾಗಿ ಸಾಮರಸ್ಯದ ಕಡೆಗೆ ತಿರುಗುತ್ತಿತ್ತು , 


ಹನ.105 ಎನ್ನ ಕಾಯವ ದಂಡಿಗೆಯ ಮಾಡಯ್ಯಾ , ಎನ್ನ ಶಿರವ ಸೋರೆಯಾ 

ಮಾಡಯ್ಯಾ , ಎನ್ನ ನರವ ತಂತಿಯ ಮಾಡಯ್ಯಾ , ಎನ್ನ ಬೆರಳ 
ಕಡ್ಡಿಯ ಮಾಡಯ್ಯಾ , ಬತ್ತೀಸರಾಗವ ಹಾಡಯಾ , ಉದರಿ 
ಬಾರಿಸು ಕೂಡಲ ಸಂಗಮದೇವಾ, 


ಜೂನ್ -1992 


- 


25 


ಎಂದು ವಿಶ್ವ ಶಕ್ತಿಯೇ ಕೈಯಲಿ ವೀಣೆಯಾಗಿ ದಿವ್ಯಗಾನವನ್ನು ನುಡಿಯಲು ಆದ 
ಹಾತೊರೆಯುತ್ತಿದ್ದ . 

ಒಮ್ಮೆ ಆನುಭವಗೋಷ್ಠಿಯಲ್ಲಿ ಕೀಲಾರದ ಭೀಮಣ್ಣ ಅರಿವು ಮತ್ತು ಕ್ರಿಯ 
ಗಳೆರಡೂ ಜೊತೆ ಜೊತೆಯಲ್ಲಿಯೇ ನಡೆಯಬೇಕೆಂದೂ ಅದಿಲ್ಲದೆ ಬಾಯಬ್ರಹ 
ವನ್ನು ನುಡಿಯುವುದರಿಂದ ಗುರಿ ಕೈಸಾರದೆಂದೂ ಬಹಳ ಪರಿಣಾಮಕಾರಿಯಾಗಿ 
ಹೇಳಿದ ಸನ್ನಿವೇಶ, 
ವಚನ- 106 ವ್ಯಾಧನಂತೆ, ಜಾಲಗಾರನಂತೆ, ಹೇಮಚೋರನಂತೆ, ಇಂತಿ ಗಾಹುಗಳ್ಳರ 

ಮಾತಿನಲ್ಲಿ ಬ್ರಹ್ಮವ ನುಡಿದು ಸರ್ವ ಸಂಸಾರದಲ್ಲಿ ಏಳು ಮುಳುಗುತ 
ಬೇವುತ್ತಾ , ನೋವು , ಮತ್ತೆ ಬ್ರಹ್ಮದ ಸುಮಾನದ ಸುಖಿಗಳೆಂತಪ್ಪರೊ 
ಇಂತು ನುಡಿಯಬಾರದು, ಸಮಯವ ಬಿಡಬಾರದು ಕ್ರಿಯೆಯರಿದು 
ಮರೆಯಬಾರದು, ಜ್ಞಾನ, ಇಂತೀ ಭೇದವನರಿದು ಹರಿವಂಗಲ್ಲದೆ ಕಾಲಕವ 
ವಿರಹಿತ ತ್ರಿಪುರಾಂತಕ ಲಿಂಗವು ಸಾಧ್ಯವಿಲ್ಲ ಎಂದದ್ದನ್ನು ಶರಣರು | 
ಮೆಚ್ಚಿದರು . ಶಾಂತರಸನು ಓಲೆಯ ಗರಿಯಮೇಲೆ ಮಂಡಿಸಿದನು. 

ಭಂಡಾರದ ಕೆಲಸದಲ್ಲಿ ಬಸವಣ್ಣನಿಗೆ ಆಪ್ತನಾದ ಅಧಿಕಾರಿ ಸಂಗಣ್ಣ , ಅರಿ 
ಕ್ರಿಯೆಗಳ ರಹಸ್ಯವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾ ನುಡಿದ. 
ವಚನ -107 ಸೀತ ಉಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕೇ 

ಉಷ್ಣವುಳ್ಳನ್ನಕ್ಕ ಸೀತವ ಪ್ರತಿಪಾದಿಸಬೇಕೇ 
ದಿನದಲ್ಲಿ ಎದ್ದು ರಾತ್ರಿಯಲ್ಲಿ ಒರಗುವನ್ನಕ್ಕೆ ಅದೈತ ಅಶಕ್ಯ ನೋಡಾ, ಇದುಕಾರಣ 
ಕ್ರಿಯೆಯಿಲ್ಲಿಲ್ಲ ಅರಿವು ಶೂನ್ಯವೆಂದು ಬಿಡಲಿಲ್ಲ, ಅದು ಶಿಲೆಯಿಮತಿಯ ಪಾವಕ ತೀ 
ದೊಳಗಣತೈಲ. ಅವರ ಬಲವರಿದಲ್ಲಿ ಕುಲವ ಕಾಣಬೇಕು. ಬಸವಣ್ಣ ಪ್ರಿಯನಾಗರೇಣಿ 
ಲಿಂಗವನರಿವುದಕ್ಕೆ , 


ಅನಂತ ಪಾಕದ ಭೀಮಯ್ಯ ನುಡಿದ ವಚನ - 108. 
ಜಡೆ ಮುಡಿ ಬೋಳ ಹೇಗಿದ್ದರೇನೋ ? ನಡೆ ನುಡಿ ಸಿದ್ಧಾಂತವಾದರೆ ಸಾಕು, ಆ 
ಸ್ವಯಂ ಚಾಕಿ ಗುರುವಹ , ಈಇರವ ನಿನ್ನ ನೀನರಿ, ಪಾಪಾರಣ್ಯ ದಹನ ಭೀಮೇಶ್ವ 
ಲಿಂಗ ನಿರಂಗ ಸಂಗ ಇದನ್ನು ಕೇಳಿ ಎಲ್ಲರೂ ಮೆಚ್ಚಿದರು. 

ಒಮ್ಮೆ ರಾಜಸಭೆಯಲ್ಲಿ ಕಸಪಯ್ಯ ನುಡಿದ “ ನೋಡಿ ಬಸವರಸರೇ ನಿವ. 
ಕಾರ ದಕ್ಷತೆ, ಲೋಕಾನುಕಂಪ, ಎಲ್ಲವನ್ನೂ ನಾವು ಮೆಚ್ಚುತ್ತೇವೆ. ಆದರೆ ಸಿಕ್ 
ಸಿಕ್ಕವರನ್ನೆಲ್ಲಾ ಶರಣರೆನ್ನುವುದು ಬಿಡಬೇಕು. ಜಂಗಮದಾಸೋಹ ಮೊದಲಾದುವನ 
ನಿಲ್ಲಿಸಬೇಕು ಎಂದಾಗ ಬಸವಣ್ಣನವರು 
ಸಿದ್ದಗಂಗಾ 


ತನ.109 ನಾನು ಆರಂಭ ಮಾಡುವೆನಯಾ ಗುರುಪೂಜೆಗೆಂದು , 

ನಾನು ಬೆವಹಾರವ ಮಾಡುವೆನಯ್ಯಾ ಲಿಂಗಾರ್ಚನೆಗೆಂದು, 
ನಾನು ಪರಸೇವೆಯ ಮಾಡುವೆನಯಾ ಜಂಗಮ ದಾಸೋಹಕ್ಕೆಂದು 

ನಾನಾವಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಫಲ ಭೋಗವ ನೀ 
ಕೊಡುವೆ ಎಂಬುದ ನಾನು ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದ 
ಕ್ರೀಯೆ ಮಾಡೆನು, ನಿಮ್ಮ ಸೊಮ್ಮಿಂಗೆ ಸಲಿಸುವೆನು . ನಿಮ್ಮಾಣೆ ಕೂಡಲ ಸಂಗಮ 
ದೇವಾ. ಈ ಮಾತಿಗೊಪ್ಪದರೇಚರಸ- ಕಸಪಯ್ಯನವರಿಗೆನೋಡಿರಾಜಕೀಯದ ಚದುರಂಗ 
ದಾಟವನ್ನು ನಂಬಿ ಅದನ್ನೇ ಜೀವಿತವಾಗುಳ್ಳ ನಿಮ್ಮಂತಹವರಿಗೆ ಸರಿಯಾದ ಮಾತನ್ನು 
ನೀವು ಹೇಳಿದಿರಿ ಆದರೆ ನಾನು. 


ಕನ.110 ಕಾಯದ ಕಳವಳಕ್ಕಂಜಿ ಕಾಯಮ್ಮಾ ಎನ್ನೆನು, 

ಜೀವನೋಪಾಯಕ್ಕಂಜಿ ಈಯಯ್ಯಾ ಎನ್ನೆನು, 
ಯದ್ ಭಾವಂ ತದ್ ಭವತಿ ” ಉರಿಬರಲಿ , ಸಿರಿಬರಲಿ 
ಬೇಕು ಬೇಡೆನ್ನೆನಯ್ಯಾ , ಆನು ನಿಮ್ಮ ಹಾರೆನು, ಮಾನವರ 
ಬೇಪೆನು, ಆಣೆ, ನಿಮ್ಮಾಣೆ, ಕೂಡಲಸಂಗಮದೇವಾ ಎಂದಾಗ 
ಒಮ್ಮೆ ದಾಮೋದರ, ಅಮ್ಮಣ್ಣಯ್ಯ ಬಿಜ್ಜಳ ಪ್ರಭುವನ್ನುದ್ದೇಶಿಸಿ ಬಸವಣ್ಣ 
ತಮ್ಮನ್ನೂ ಲೆಕ್ಕಕ್ಕೆ ಇಟ್ಟಿಲ್ಲ. ಅವರು ವಂದಿಸುವಾಗ ನಿಮಗಲ್ಲವಂತೆ, ಕೈಯ್ಯಲ್ಲಿರುವ 
ಮುದ್ರೆಯುಂಗುರಕ್ಕೆ ಅಂದಾಗ ಬಸವಣ್ಣ ಮುಗುಳುನಗುತ್ತಾ ನನ್ನ ದೃಷ್ಟಿ ಬೇರೆ, 
ಮಂತ್ರಿ ಪದವಿ ಹೋದಮೇಲೆ ಏನಾಗುತ್ತೋ ಎಂದು ಬೆದರಿಸುವಿರಿ. ಹಾಗೆ ಆಗುವು 
ದಾದರೆ ಅದು ಇಂದೇ ಆಗಲಿ “ ನಾಳೆ ಬಪ್ಪುದು ಎನಗಿಂದೇ ಬರಲಿ ಇಂದು ಬಪ್ಪುದು 
ಎಮಗೀಗಲೇ ಬರಲಿ ಇದಕಾರಂಜುವರು ? ಇದಕಾರಳುಕುವರು ? ಎನ್ನುವವನು ನಾನು 
ಎಂದು ಈ ವಚನ ನುಡಿದರು . 


* ವಚನ - 111 


ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರವಿಲ್ಲ . ಅಂಜಲದೇಕೋ 
- ಲೋಕ ನಿರ್ಗುಣೆಗೆ ಅಂಜಲದೇಕೋ ಕೂಡಲಸಂಗಮದೇವಾ ನಿಮಾಳಾಗಿ-ಎಂದೇ 
ನುಡಿದು ಬಿಜ್ಜಳನ ಮುಂದೆ ಮುದ್ರೆಯುಂಗುರವಿಟ್ಟು ನಾನಿನ್ನು ಬರುತ್ತೇನೆ ಮಹಾ 
ಸ್ವಾಮಿ ” ಎಂದು ಬಾಗಿವಂದಿಸಿ ಬಿಡುಗಡೆ ಹೊಂದಿ ಹೊರಬಿದ್ದನು. 


ಜೂನ್ - 1992 


ವ್ಯಕ್ತಿಯ ಪ್ರವೃತ್ತಿಗಳು . 
ಜೆ, ಶಾರದಾ ರಾಜಶೇಖರ್‌ , 847 , 4ನೇ ಮುಖ್ಯರಸ್ತೆ , ವಿಜಯನಗರ, ಬೆಂಗಳೂರು-40, 


ವ್ಯಕ್ತಿಗಳಿಲ್ಲದ ಸಮಾಜ ಹೇಗೆ ಅಸಂಭವವೋ ಹಾಗೆಯೇ ಸಾಮಾಜಿಕ ಪ್ರ : 
ತ್ರಿಯಿಲ್ಲದ ವ್ಯಕ್ತಿಯೂದುರ್ಲಭ, ವ್ಯಕ್ತಿಯ ವಿಕಾಸದಲ್ಲಿ ಸಮಾಜವು ಪ್ರಮುಖವಾ 
ಪಾತ್ರವನ್ನು ವಹಿಸುವಂತೆಯೇ ಸಮಾಜದ ಬೆಳವಣಿಗೆಯಲ್ಲಿಯೂ ವೈಯಕ್ತಿಕ ಪ್ರ : 

ಗಳು ಅತಿಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ, ವ್ಯಕ್ತಿಯ ಪ್ರವೃತ್ತಿಗಳಲ್ಲಿಯ 
ಸಾಮಾಜಿಕ ಪ್ರವೃತ್ತಿಗಳಲ್ಲಿಯ ಪ್ರಬಲವಾದ ಸಂಬಂಧ ಉಂಟು. 


ಮಾನವ ತನ್ನ ಬದುಕಿನ ಯಶಸ್ಸಿಗಾಗಿ ಮತ್ತು ಸಾರ್ಥಕಕ್ಕೆಂದು ಸಮಾ 
ವನ್ನು ಸೃಷ್ಟಿಸಿ ತನಗೆ ಅನುಕೂಲವಾಗುವಂತೆ ಮತ್ತು ತನ್ನ ಮೂಲಭೂತ ಪ್ರವ 
ಗಳಿಗೆ ತೃಪ್ತಿಯಾಗುವಂತೆ ಅದರ ಕಟ್ಟುಪಾಡುಗಳನ್ನು ರೂಪಿಸುತ್ತಾನೆ, ಮನುಷ್ಯ 
ಸಾಮಾಜಿಕ ಪ್ರವೃತ್ತಿಯ ಪ್ರಕೃತಿ ಸಿದ್ಧವಾಗಿಯೇ ಇದೆ. ಪ್ರಪಂಚದಲ್ಲಿ ಮನು 
ಇರುವೆಡೆಯಲ್ಲೆಲ್ಲಾ ಸಮಾಜವೂ ಅದರ ಪ್ರಮುಖ ಪ್ರಕಾರಗಳೂ ಸಮಾನವಾಗಿಂ 
ಇವೆ ಪ್ರಾಚೀನವಾದ ಅಸಭ್ಯವೆನಿಸಿದ ಜನಾಂಗಗಳನ್ನು ಮಾನವ ಶಾಸ್ತ್ರಜ್ಞ 
ಅಧ್ಯಯನ ಮಾಡುವಾಗ ಸಭ್ಯ ಸಮಾಜದಲ್ಲಿರುವ ವಿವರಗಳನ್ನೇ ಕಂಡದ್ದು ಅವ 
ಆಶ್ಚದ್ಯವೆನಿಸಿತು. ವಿವಾಹ ವಿಧಿಗಳು ದಾಂಪತ್ಯ ಧರ್ಮ, ಮಕ್ಕಳ ಲಾಲನೆ ಪಾ 
ಆರ್ಥಿಕ ವ್ಯವಸ್ಥೆ ಸಮಾಜ ರಚನೆ, ಧಾರ್ಮಿಕ ದೃಷ್ಟಿ , ಸಮರ ಸಿದ್ಧತೆ, ಚಿಕಿ 
ಪದ್ದತಿ ಮೊದಲಾದ ಹತ್ತಾರು ವಿವರಗಳು ಮಾನವ ಜನಾಂಗಗಳಿಗೆಲ್ಲ ಸವರ 
ವಾದುವು, ದೇಶ ಕಾಲ ಎನ್ನುವ ಗಣನೆ ಇಲ್ಲಿ ಬರುವುದಿಲ್ಲ. 


ವಿಕಾಸವನ್ನೆ ಬಹುದಾದ ಮಾರ್ಪಾಟು ಇರುತ್ತದೆ ಎನ್ನು ವುದ ದಿಟ ಆ 
ಸ್ವಭಾವದಲ್ಲಿಯಾಗಲಿ ಮೂಲ ಪ್ರಯೋಜನದಲ್ಲಿಯಾಗಲಿ ವೈವಿದ್ಯವಿಲ್ಲ, ಮನುಷ 
ಒಬ್ಬೊಬ್ಬರಲ್ಲಿಯೂ ಸಮಾಜದ ಕಲ್ಪನೆಯಿದ್ದರೆ? ಸಮಾಜವಾಗುವುದು. ಸಮು 
ವಿರುವುದು ನನ್ನ ಹೊರಗಲ್ಲ ಒಳಗೆ, ಒಳಗಿರುವ ಸಮಾಜಕ್ಕೆ ಹೊರಗಿನ ಕಟ್ಟು ಪ" 
ಗಳನ್ನು ಬಿಗಿದು ಸಂಸ್ಕೃತಿಯ ಸಾಮಗ್ರಿಗಳಿಂದ ಅದಕ್ಕೆ ಮೂರ್ತವೆನ್ನಬಹುದು 
ರೂಪವನ್ನು ಸಿದ್ಧಪಡಿಸುತ್ತೇವೆ. ನಾವೇ ರೂಪಿಸಿಕೊಂಡ ಸಮಾಜಕ್ಕೆ ನಾವೇ 
ರಾಗಿ ಅದು ನಮ್ಮನ್ನು ನಡೆಯಿಸುತ್ತದೆ ಎನ್ನುವಂತೆ ನಡೆದು ಕೊಳ್ಳುತ್ತೇವೆ, ನ. 
ಕೈಯಾರ ಮಾಡಿಟ್ಟುಕೊಂಡ ದೇವತಾ ಮೂರ್ತಿಗೆ ನಾವೇ ಮಣಿಯುವಂತೆ, ಧ 
ಮೂರ್ತಿಯನ್ನು ಶಿಲಾಪ್ರತೀಕದಂತೆ ಕಲ್ಪಿಸಿಕೊಳ್ಳುವಂತೆ ಸಮಾಜಕ್ಕೆ ಭೌತಿಕನ 
ಅಸ್ತಿತ್ವವಿಲ್ಲ ಅದಕ್ಕಿರುವುದು ಕೇವಲ ಮಾನಸಿಕವಾದ ಅಸ್ತಿತ್ವ , ಕಾಲ್ಪನಿಕಸತ್ವ ಹi 
ಮಾತ್ರಕ್ಕೆ ಅದು ಕ್ರಿಯಾಶೀಲವಲ್ಲವೆಂದಾಗಲಿ ದರ್ಬಲವೆಂದಾಗಲಿ ಬಗೆಯಬಾ 


ಸಿದ್ದ ಗಂಗಾ 


ಎಷ್ಟು ಬಲಶಾಲಿಯಾದ ವ್ಯಕ್ತಿಯಾಗಲಿ ಅವನನ್ನ ನಿಗ್ರಹಿಸುವ ಎಷ್ಟು ಬುದ್ಧಿಶಾಲಿ 
ಯಾದ ವ್ಯಕ್ತಿಯಾಗಲಿ ಅವನನ್ನು ನಿರ್ದೇಶಿಸುವ ಸಾಮರ್ಥ ಅದಕ್ಕುಂಟ . 


ಧರ್ಮವೆಂದರೆ ಗುಂಪಿನ ವ್ಯವಹಾರ, ವೈಯಕ್ತಿಕ ನಂಬಿಕೆಗಳೆಲ್ಲ ಇಡೀಗುಂಪಿನ 
ನಿರ್ಣಾಯಕ ನೆಲೆಯಲ್ಲಿ ಒಂದು ಸಂಸ್ಥೆಯ ಅಂಗಗಳಾಗಿ ಕೆಲಸ ಮಾಡುವುದೇ ಧರ್ಮ 
ವೆನಿಸಿಕೊಳ್ಳುತ್ತದೆ. ಹೀಗೆ ವ್ಯಕ್ತಿಯನ್ನು ಮೀರಿ ನಿಂತ ಒಂದು ತತ್ವ ಸಮಾಜವನ್ನು 
ನಡೆಸುತ್ತದೆ. ವ್ಯಕ್ತಿಯವರ್ತನೆಗೆಮಲಪ್ರವೃತ್ತಿ ಸಮಾಜದಿಂದಲೇ ದೊರೆಯುವುದು. 


ವ್ಯಕ್ತಿಯಲ್ಲಿ ಕೆಲವು ಒತ್ತಡಗಳಿದ್ದು ಆ ಒತ್ತಡಗಳು ಒಂದು ಕ್ರಮದಲ್ಲಿ ಸೇರಿ 
ಸಮಷ್ಟಿ ಯು ನಿರ್ದಿಷ್ಟವಾಗುವಂತೆ ಪರಿಪೂರ್ಣವಾಗುವಂತೆ ಸಾಧಿಸುತ್ತವೆ. ಈ ಒತ್ತಡ 
ಸಂಘಾತಗಳೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವುದು. ಹೀಗೆ ಸಮಷ್ಟಿಯ ಮೂಲ 
ಭೂತವಾದ ಪ್ರವೃತ್ತಿ . 


ವ್ಯಕ್ತಿಗಳಿಂದಲೇ ಸಂಸ್ಕೃತಿಯಾಗಿರವುದು ನಿಜ . ಯಾವೊಂದು ಸಂಸ್ಥೆ 
ತಿಯಲ್ಲಿ ವ್ಯಕ್ತಿಗಳಿಲ್ಲದೆ ಆಗುವುದಿಲ್ಲ. ಸಾಮಾಜಿಕ ಸಂಬಂಧಗಳ ವ್ಯಕ್ತಿಗಳನ್ನು 
ಮೀರಿದ ವಿನ್ಯಾಸಗಳನ್ನು ಕಾಣಬಹುದು. ಈ ವಿನ್ಯಾಸಗಳು ವ್ಯಕ್ತಿಗಳ ಪ್ರವೃತ್ತಿ 
ಗಳನ್ನು ಕೂಡ ಮಾರ್ಪಡಿಸಬಲ್ಲವು, ಬಿಗಿಹಿಡಿಯ ಬಲ್ಲವು. 


ವ್ಯಕ್ತಿ , ಸಮಾಜ, ಸಂಸ್ಕೃತಿ ಇವುಮೂರು ಒಂದೇಪ್ರಸಂಗದ ಮರುಮು 
ಖಗಳು . ಮೂರು ಪರಸ್ಪರವಾಗಿ ಸಂಬದ್ಧವಾದುವು. 


ಜೂನ್-92 


29 


COMFORTABLE 
LUXURIOUS & 
PEACEFUL 
STAY 


KENCHAMBA LODGE 


KONSHAN 


ដbot 


SOBEDAR CHATRAM -ROAD CROSS 
GEAR KAPAL THEATRE 
GANDHINAGAR 
BANGALORE E 
Pa 2082 GRAM :: KENCHMLODG 


ಸಿದ್ದಗಂಗಾ 


30 


ವಜ್ರದ ಬಗೆಗೆ ಮಾಹಿತಿಗಳು , 

ಪ, ರಾಮಕೃಷ್ಣ ಶಾಸ್ತ್ರಿ , ಮಚ್ಚಿನ , ದಕ್ಷಿಣ ಕನ್ನಡ, 
ರತ್ನಗಳ ಸಾಲಿನಲ್ಲಿ ಅತಿ ಶ್ರೇಷ್ಠವಾದುದು ವಜ್ರ , ಆಭರಣಗಳ ಅಲಂಕಾರಕ್ಕೆ 
ಮೆರಗು ನೀಡುವ ಅದು ಪ್ರಾಚೀನ ಕಾಲದಿಂದಲೂ ಮನುಷ್ಯನನ್ನು ಬಳಿ ಸೆಳೆದಿದೆ. 
ವಜವು ಇದ್ದಲಿನ ಜಾತಿಗೆ ಸೇರಿದ ಕೆಳಮಟ್ಟದ ಶಿಲೆ ಎಂದು ವಿಜ್ಞಾನಿಗಳು ತೋರಿಸಿ 
ಕೊಟ್ಟಿದ್ದಾರೆ. ಗ್ರಾಫೈಟ್ ಕೂಡ ಇದೇ ಜಾತಿಯದು, ಈ ಮೂರನ್ನು ಕೂಡ 
ಸುಟ್ಟಾಗ ಪ್ರಾಣವಾಯು ಉತ್ಪನ್ನವಾಗಿ ಆವಿಯಾಗುತ್ತದೆ. ನೈಸರ್ಗಿಕವಾಗಿ ವಜ್ರವು 
ಉತ್ಪನ್ನವಾಗುವ ಸೂತ್ರದಲ್ಲೇ ಇದ್ದ ಲಿನಿಂದ ವಜ್ರವನ್ನು ನಿರಿಸಬಹುದೆಂದುಫ್ರಾನ್ಸಿನ 
ವಿಜ್ಞಾನಿ ಹೆನ್ರಿ ಮೈಸಸ್ ತೋರಿಸಿಕೊಟ್ಟಿದ್ದಾರೆ. ಇದ್ದಲಿಗೆ ವಿಪರೀತ ಉಷ್ಣತೆ 
ನೀಡಿ ಅಂಗಾರಾಮ್ಲದ ಸಂಪಕ್ಕೆ ತಪ್ಪಿಸಿದಾಗ ಇದ್ದಲು ಕರಗಿ ವಜ್ರವಾಗುತ್ತವೆ, 
ಆದರೆ ಅರ್ಧ ಅಂಗುಲಕ್ಕಿಂತ ದೊಡ್ಡದಿರುವ ಇಂತಹ ವಜ್ರವನ್ನು ನಿರಿಸಲು ಸಾಧ್ಯ 
ವಾಗಿಲ್ಲ. ಮೊದಲ ನೋಟಕ್ಕೆ ಇದು ಕೃತಕ ಎಂದು ತಿಳಿಯದು. 
1 . ೧೮ ನೆಯ ಶತಮಾನದತನಕ ಜಗತ್ತಿನ ಎಲ್ಲಡೆ ವಜವನ್ನು ಪೂರೈಸುವ ಏಕೈಕ 
ರಾಷ್ಟ್ರವಾಗಿತ್ತು ಭಾರತ, ಇಲ್ಲಿಯ ಪನ್ನಾ ,ಗೊಲ್ಗೊಂಡ, ಸಾಂಬಲ, ಕೊಲ್ಲೂರು, 
ಖಿನ್ನಾರ್ , ಕರ್ನೂಲ್ , ಚೆನ್ನಾರ್ ಮೊದಲಾದಡೆಗಳಲ್ಲಿ ವಜ್ರಗಳು ಸಿಗುತ್ತಿದ್ದವು. 
ನದಿಯಲ್ಲಿ ಕೊಚ್ಚಿಕೊಂಡು ಬಂದ ಉಸುಕು , ಬೆಣಚುಕಲ್ಲು, ಮೆಕ್ಕಲು ಮಣ್ಣುಗಳಲ್ಲದೆ 
ಬಂಗಾರ ಮತ್ತು ಪ್ಲಾಟಿನಂ ಲೋಹಗಳೊಂದಿಗೆ ಕೂಡ ವಜ್ರಗಳು ಬೆರೆತಿರುತ್ತಿದ್ದವು. 
ಕಳೆದ ಶತಮಾನದಲ್ಲಿ ದಕ್ಷಿಣ ಆಫ್ರಿಕದ ಕಿಂಬರ್ಲಿ ರಾಜ್ಯದಲ್ಲಿರುವ ಹಸಿರು ಮತ್ತು 
ನೀಲಿ ಬಣ್ಣದ ಕಿಂಬರ್ಲೆಟ್ ಖನಿಜದೊಂದಿಗೆ ವಜ, ವಿರುವುದುಶೋಧನೆಯಾಯಿತು. 
ಈಗ ವಜದ ಗುತ್ತಿಗೆಯ ಏಕ ಮೇವಾಧಿಪತ್ಯ ಅಲ್ಲಿಗೇ ಲಭಿಸಿದೆ. 
| ವಜ್ರಗಳು ಮೂರು ವಿಭಿನ್ನ ಆಕೃತಿಗಳಲ್ಲಿ ಲಭಿಸುವುವು. ಅಷ್ಟಕೋನದ 
ಕೃತಿಯಿರುವ ಸ್ಪಟಿಕ ರೂಪದ ವಜ್ರಗಳು ಆಭರಣಗಳಿಗೆ ಮೀಸಲು ಗುಂಡಗಿರುವ 
ಅದರ ತಿರುವುಗಳು ಎಂಟಕ್ಕಿಂತ ಹೆಚ್ಚಿರುವುದೂ ಇದೆ. ಕಪ್ಪು ಬಣ್ಣದ ಕಠೋರ 
ವರ್ಗದ ವಜ್ರವನ್ನು ಭೂಮಿಯನ್ನು ಕೊರೆಯುವ ಕಬ್ಬಿಣದ ಭೈರಿಗೆಗಳ ಮೊನೆಯ 
ನಿತ್ಯಾಣಕ್ಕೆ ಬಳಸುತ್ತಾರೆ. ಇದರಿಂದ ಆರೇಳು ಸಾವಿರ ಅಡಿಯ ತನಕ ನಿರಾಯಾ 
ಸವಾಗಿ ಕೊರೆಯಬಹುದು. ಕಲ್ಲು ಅಥವಾ ಗಾಜನ್ನು ಕೊರೆಯಲು- ಬಳಸುವ 
ಬೋರ್ಟ್ ಎಂಬ ವಜ್ರವಿದೆ. ಇದು ಸ್ಪಟಿಕಾಕೃತಿಯಲ್ಲಿ ದೊರಕುವುದು. 

ಕಿಂಬರ್ಲಿ ಗಣಿಯಲ್ಲಿ ಖನಿಜಗಳೊಂದಿಗೆ ಬೆರೆತಿರುವ ವಜ್ರವನ್ನು ಪಡೆಯಲು 
ಅತ್ಯಾಧುನಿಕ ಯಂತ್ರಗಳಿವೆ. ಪುರಾತನದಲ್ಲಿ ಜ್ವಾಲಾಮುಖಿಗಳಾಗಿದ್ದ ಆ ಪ್ರದೇಶದ 
1 ವಜ್ರದ ಆಗರವಾಗಿದೆ. ಖನಿಜದ ಗಟ್ಟಿಗಳನ್ನು ಯಂತ್ರಗಳಿಂದೊಡೆದು ಕೊಬ್ಬಿನಮೇಲೆ 
ಹರವುತ್ತಾರೆ. ಕೊಬ್ಬಿಗೆ ಅಂಟಿಕೊಳ್ಳುವ ಗುಣ ವಜಕ್ಕಿರುವುದರಿಂದ ವಜವು ಅಲ್ಲಿ 
ಸೇರಿಕೊಳ್ಳುತ್ತದೆ, ಅದನ್ನು ರಸಾಯನಿಕಗಳಿಂದ ಶುಚಿಗೊಳಿಸಿವು ಮತ್ತು ಗಾತ್ರಗಳನ್ನು 
ನೋಡಿ ಬೆಲೆಯನ್ನು ನಿರ್ಧರಿಸಲಾಗುವುದು, ಮಾರುಕಟ್ಟೆಗೆ ಬರುವ ಮುನ್ನ ವಜವು 


ಹಲವು ಸಂಸ್ಕರಣೆಗೊಳಗಾಗುತ್ತದೆ. ಮೊದಲು ಅದಕ್ಕೆ ಕಾಂತಿ ಇರುವುದಿಲ್ಲ. ಹೊಳ 
ಒರಟಾಗಿರುತ್ತದೆ. ತಜ್ಞರು ಅದನ್ನು ಕತ್ತರಿಸಿ ಅದರಲ್ಲಿರುವ ನ್ಯೂನತೆಗಳು ಕಾಣಿಸದು 
ಸಾಣೆ ಹಿಡಿಯುತ್ತಾರೆ. 

ವಜಕ್ಕೆ ಸುಂದರವಾದ ಆಕಾರವನ್ನು ನೀಡುವಲ್ಲಿ ತುಂಬ ನೈಪುಣ್ಯತೆ ಬೇಕಾ? 
ಇದೆ. ಅದಕ್ಕೆ ಸಾಣೆ ಹಿಡಿಯಲು ವಜ್ರದ ಪುಡಿಯನ್ನೇ ಎಣ್ಣೆಯಲ್ಲಿ ಕಲಸಿ ಕಬ್ಬಿಣ 
ಸಣೆ ಕಲ್ಲಿಗೆ ಲೇಪಿಸಿ 4ದರ ಮೇಲೆ ವಜವನ್ನು ತಿಕ್ಕಲಾಗುವುದು . ಈ ರೀತಿ ಸಾ । 
ನೀಡುವುದರಲ್ಲಿ ಹಾಲೆಂಡ್ ಮತ್ತು ನ್ಯೂಯಾರ್ಕ್‌ಗಳು ಹೆಸರಾಗಿವೆ. 

- ಗಣಿಯಿಂದ ತೆಗೆದ ವಜದ ಬೆಲೆ ಕಮ್ಮಿ , ಸಾಣೆ ಹಿಡಿದ ಬಳಿಕ ಅದರ ತೂಕ 
ತಕ್ಕಂತೆ ಬೆಲೆ ಸಿಕ್ಕುವುದಾದರೂ ಮೊದಲಿಗಿಂತ ಈ ಬೆಲೆ ಹತ್ತು ಪಟ್ಟು ಹೆಚ್ಚಿರುವುದು 
ಈಗ ಬೆಣಚು ಕಲ್ಲಿನ ಪುಡಿ, ಪೊಟಾಶಿಯಂಕಾರ್ಬೋನೇಟ್ ಇತ್ಯಾದಿಗಳ ಸಮ್ಮಿಶ್ರಣ 
ದಿಂದ ವಜದಂತೆ ಥಳಥಳಿಸುವ ಕೃತಕ ವಜವನ್ನು ಒಡವೆಗಳಿಗಾಗಿ ತಯಾರಿಸಲಾಗಿ 
ತದೆ. ಅಪ್ಪಟ ವಜ್ರದ ಮೇಲೆ ನೀರಿನ ಬಿಂದು ಹೊಯಿದರೆ ಆ ಬಿಂದು ತಾವರೆ 
ಎಲೆಯ ಮೇಲಿನ ನೀರಿನಂತೆ ಉರುಳಾಡುವುದಲ್ಲದೆ ಹರಡುವುದಿಲ್ಲ. ವಜ್ರದ ಮೇ 
ಯಾವ ಕಠಿಣ ಪದಾರ್ಥಗಳಿಂದಲೂ ಗೀರು ಮಾಡಲಾಗುವುದಿಲ್ಲ . ಕೃತಕವಜವನು 
ತುಟಿಗೆ ಮುಟ್ಟಿಸಿ ಗುಣ ಪರೀಕ್ಷಿಸಬಹುದು. ಶುದ್ಧವಾದ ವಜ್ರ ಮಂಜಿಗಿಂತ ತಣ್ಣಗಿ 
ರುವುದು, ಇದಲ್ಲದೆ ಎಕ್ಸ್ ರೇ ಕಿರಣಗಳು ವಜ್ರವನ್ನು ತೂರಿಕೊಂಡು ಹೋಗಬಲ್ಲವು 
ಕೃತ್ರಿಮ ವಜ್ರಕ್ಕೆ ಈ ಶಕ್ತಿಗಳು ಇಲ್ಲವೇ ಇಲ್ಲ. 

ವಜ್ರವನ್ನು ಆಭರಣಗಳಿಗೆ ಬಳಸುವುದಲ್ಲದೆ ಹಿತ್ತಾಳೆ, ಬೆಳ್ಳಿ , ಆಭರಣಗಳಿಗೆ 
ಬಂಗಾರದ ಮೆರುಗನ್ನು ಎಲೆಕೊಪ್ಡೇಟಿಂಗ್ ಮಾಡುವಂತೆ ವಜ್ರ ಮಾಡಬಹು 
ವಜ್ರದ ಅಸಂಖ್ಯಾತ ಬಳಕೆಗಳಿವೆ . ೧/ ೨೫೦ನೇ ಅಂಗುಲದಷ್ಟು ಸೂಕ್ಷವಿರುವ ರಂಧ 
ವನ್ನು ಹೊಂದಿದ ವಜ್ರದ ಕಂಬಚ್ಚಿಗಿಲ್ಲಿ ೩ಂಟನ್ ತಾಮ್ರದ ತಂತಿಯನ್ನು ಅದ 
ಆಕಾರಕ್ಕೆ ಭಂಗಬರದಂತೆ ಎಳೆಯಬಹುದು . ವಿದ್ಯುನ್ಮಾನ ಸಲಕರಣೆಗಳಿಗೆ ವಜ್ರದ ಬ 
ಅಗತ್ಯ , ಅತಿ ಸೂಕ್ಷ್ಮಕೆತ್ತನೆ, ಗೆರೆ ಹಾಕುವ ಉಪಕರಣಗಳು ಲಿಥೋಗ್ರಫಿಗಳಿಗೂ 
ಅಪ್ಪಟ ವಜ ಬೇಕು. ಗಡಿಯಾರದ ಚಕ್ರಗಳು ಘರ್ಷಣೆಯಂದ ಸವೆಯದಿರಬೇಕಾದರೆ 
ವಜ್ರಗಳ ಉಪಯೋಗ ಅನಿವಾರ್ಯವಾಗಿದೆ, 

ಇತಿಹಾಸ ಪ್ರಸಿದ್ದವಾದ ಕೊಹಿನೂರ್‌, ಓರ್ಲಾ ಫ್ , ಮಹಾಮೊಗಲ್ 
ಮುಂತಾದ ವಜ್ರಗಳು ಭಾರತದ ಗಣಿಗಳಿಂದ ಲಭಿಸಿದ್ದರೆ ದಕ್ಷಿಣ ಆಫ್ರಿಕದಲ್ಲಿ ಲಭಿಸಿದ 
ಕಲಿನಾನ್ ವಜ್ರ ಅತ್ಯಂತ ದೊಡ್ಡ ದೆನಿಸಿದೆ. ಒಂದು ಪೌಂಡು ತೂಕವಿದ್ದ ಅದನ್ನು 
ಕತ್ತರಿಸಿ ೯ ದೊಡ್ಡ ಹಾಗೂ ೯೬ ಚಿಕ್ಕ ವಜ್ರಗಳನ್ನು ನಿರೂಪಿಸಲಾಗಿದೆ. ಇದರಲ್ಲಿ 
ಒಂದೊಂದರ ಬೆಲೆ ಕೋಟ್ಯಂತರ ರೂಪಾಯಿಗಳಾಗುವುದು, ತನ್ನ ಮೇಲೆ ಬಿದ್ದ 
ಬೆಳಕನ್ನು ನಾನಾವಲ್ಲಗಳಾಗಿ ಒಡೆದು ಪ್ರತಿಫಲಿಸುವ ಶಕ್ತಿ ವಜ್ರದಂತೆ ಇನ್ನೊಂದು ಕಲ್ಲಿ 
ಗಿಲ್ಲ. ವಜವನ್ನು ಕದಡಿ ಕುಡಿದರೆ ತಕ್ಷಣ ಸಾವುತರುವ ವಿಷ ಎಂಬ ಹೇಳಿಕೆ ಇದ್ದರೂ 
ಈ ನಂಬಿಕೆ ನಿರಾಧಾರ ಎನ್ನಲಾಗಿದೆ. ಆದರೆ ಕರುಳಿನಲ್ಲಿ ತೂತು ಬೀಳಬಹುದು. 

ಇಷ್ಟು ಕಠಿಣವಾದ ಗುಣವಿದ್ದರೂ ವಜವನ್ನು ಘರ್ಷಣೆಯಿಂದ ಸುಲಭವಾಗಿ 
ಹುಡಿ ಮಾಡಬಹುದು. 


ವಿಮಾನಾಪಘಾತ 
ಬಿ. ಸುಬ್ರಾಯ ಅಡಿಗ , ನಿವೃತ್ತ ಶಿಕ್ಷಕರು , ಸೊಂಡೂರು ಬಳ್ಳಾರಿ ಜಿಲ್ಲೆ, 
ವಿಮಾನಾಪಘಾತಗಳ ವಿಚಾರಣೆಯ ಉದ್ದೇಶ ಅಪಘಾತಗಳ ಕಾರಣಗಳನ್ನು 
ಪತ್ತೆ ಹಚ್ಚಿ , ಮುಂದೆ ಅವು ನಡೆಯದಂತೆ ಎಚ್ಚರಿಕೆ ವಹಿಸುವುದು. ವಿಚಾರಣೆಯ 
ಪರಿಣಾಮವಾಗಿ ಅಪಘಾತಕ್ಕೆ ಯಂತ್ರದ ಕೆಡುಕು , ಹವಾಮಾನದ ವೈಪರೀತ್ಯ , 
ವಿಮಾನಚಾಲಕ ಅಥವಾ ಆವನ ಸಹಾಯಕರ ತಪ್ಪು , ಮೊದಲಾದವು ಕಾರಣ 
ನೊಂದು ಬೆಳಕಿಗೆ ಬಂದಿವೆ. ಚಾಲಕ ಸೇವಿಸಿದ ವಿಷಮಯ ಆಹಾರ , ಅವನದಣಿವು, 
ಕಾಯಿಲೆ, ಮಾದಕವಸ್ತು ಸೇವನೆ ಮೊದಲಾದವು ಅಪಘಾತಕ್ಕೆ ಕಾರಣವಾಗಿವೆ: 

ವಿಷಮಯ ಆಹಾರ 
ವಿಮಾನಚಾಲಕ ಹಾಗೂ ಕೆಲಸಗಾರರು ಪ್ರವಾಸಕ್ಕೆ ಮುನ್ನ ಹಾಗು ಪ್ರವಾ 
_ ಸದ ವೇಳೆ ಆಹಾರ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಕಾರಣಾಂತರದಿಂದ ಈ 
ಆಹಾರ ಕೆಟ್ಟಿರುತ್ತದೆ. ಪರಿಣಾಮವಾಗಿ ಅದು ಕೆಲಸಗಾಠರಮೇಲೆ ಪ್ರತಿಕೂಲ 
ಪ್ರಭಾವ ಬೀರುತ್ತದೆ. 

ಎಲ್ಲ ಕೆಲಸಗಾರರೂ ಒಟ್ಟಿಗೆ ದೂಷಿತ ಆಹಾರ ಸೇವಿಸಿದ ಉದಾಹರಣೆಗಳು 
ಕಡಿಮೆಯಾದರೂ ಅಂತಹ ಘಟನೆಗಳೂ ನಡೆದಿವೆ. 
ಉದಾಹರಣೆಗಾಗಿ ೧೯೮೬ ರಲ್ಲಿ ಬೋಯಿಂಗ್ ೭೦೭ವಿಮಾನ ಬಾಜಿಲ್‌ದ ಸಾವ್ 
ಪೋಲೋ ವಿಮಾನ ನಿಲ್ದಾಣದತ್ತ ಹೊರಟಿತ್ತು . ಯಾನಕೊಠಡಿಯಲ್ಲಿ ಚಾಲಕ, 
ಸಹಚಾಲಕ ಹಾಗೂ ಹಾರಾಟಇಂಜಿನೀಯರ್ ಕರ್ತವ್ಯದ ಮೇಲಿದ್ದರು. ಈ ನಡುವೆ 
ವಿಮಾನದಲ್ಲಿ ಊಟ ಕೊಡಲಾಯಿತು. ಮೊದಲು ಹಾರಾಟ. ಇಂಜಿನೀಯರ್ 
ಊಟ ಮಾಡಿದ ತುಸು ಹೊತ್ತಿನಲ್ಲೇ ಅವನ ದೇಹಸ್ಥಿತಿ ಕೆಟ್ಟಿತು. ಆತ ವಿಶ್ರಾಂ 
ತಿಗಾಗಿ ಒಳಕೋಣೆಗೆ ತೆರಳಿದ . ಸುಮಾರು ಅರ್ಧ ತಾಸಿನ ಮೇಲೆ ಚಾಲಕ ಹಾಗೂ 
ಸಹಚಾಲಕನ ಜತೆಯಾಗಿ ಉಂಡರು. ಎರಡು ತಾಸುಗಳ ಬಳಿಕ ಸಹಚಾಲಕನಿಗೆ 
ವಾಂತಿ ಹಾಗೂ ತಲೆನೋವು ಆರಂಭವಾಯಿತು. ಆತನೂ ವಿಶ್ರಾಂತಿಗಾಗಿ ಒಳ 
ನಡೆದ ವಿಮಾನ ಸಾವ್ ಪೋಲೋಗೆ ತಲುಪಲು ಇನ್ನೂ ಒಂದು ತಾಸು ಹಾರಾಟ 
ಅಗತ್ಯವಿತ್ತು . ಆಗತ್ಯ ನಿಯಂತ್ರಣಕ್ಕೆ ಚಾಲಕಮಾತ್ರ ಉಳಿದಿದ್ದ . ವಿಮಾನವನ್ನು 
- ನಿಲ್ದಾಣದಲ್ಲಿ ಇಳಿಸುವ ವೇಳೆ ಚಾಲಕನಿಗೆ ಹೊಟ್ಟೆನೋವು ಆರಂಭವಾಯಿತು. 
ಆದರೆ ಅದನ್ನು ಲೆಕ್ಕಿಸದೆಯೇ ಆತ ಸುರಕ್ಷಿತವಾಗಿ ವಿಮಾನವನ್ನು ಕೆಳಗಿಳಿಸಿದ 

ವಿಚಾರಣೆ ವೇಳೆ, ಆಕೆಲಸಗಾರರು ಹಾರಾಟದ ವೇಳೆ ಹುಂಜವನ್ನು ತಿಂದಿದ್ದ 
ರೆಂದು ಅದು ಸೆಲೋನೇಲಾ ಎಂಬ ಜೀವಾಣುಗಳಿಂದಾಗಿ ವಿಷಮಯವಾಗಿತ್ತೆಂದು 
ಜೂನ್.1992 

33 


ತಿಳಿದು ಬಂತು. ಸಹಚಾಲಕನ ಜತೆಗೇ ಚಾಲಕನ ದೇಹಸ್ಥಿತಿಯೂ ಕೆಟ್ಟು ಹೋಗಿದ್ದರೆ 
ವಿಮಾನದ ನಿಯಂತ್ರಣಕ್ಕೆ ಯಾರೂ ಇರುತ್ತಿರಲಿಲ್ಲ, ಪರಿಣಾಮವಾಗಿ ಅದನ್ನೇರಿದ್ದ 
ಪ್ರವಾಸಿಗಳ ಸ್ಥಿತಿ ಏನಾಗುತ್ತಿತ್ತು! 
ಮೇಲಿನ ಘಟನೆಯ ವಿವರಣೆಯಿಂದಾಗಿ ವಿಷಮಯ ಆಹಾರದ ಗಂಭೀರ ಪರಿಣಾಮ 
' ಗಳನ್ನು ಸ್ಪಷ್ಟವಾಗಿ ಅರಿಯಬಹುದು. ವಾಸ್ತವವಾಗಿ ೧೬೯೧ ರಿಂದ ೧೬೮೫ರವರಗೆ 
ಸಂಯುಕ್ತ ರಾಷ್ಟ್ರ ಅಮೇರಿಕದಲ್ಲಿ ವಿಷಾಕ್ಕೆ ಭೋಜನದಿಂದಾಗಿ ವಿಮಾನಚಾಲಕರು 
ಕಾಯಿಲೆಬಿದ್ದ ೨೬ ಘಟನೆಗಳನ್ನು ನಮೂದಿಸಲಾಗಿದೆ. ನಮೂದಿಸದಂತಹ ಘಟನೆಗಳೂ 
ಹಲವು ಇವೆ . ಆಹಾರ ಕೆಡಲು ಮೂರು ವಿಧದ ಜೀವಾಣುಗಳು ಕಾರಣ. 


೧ ಸೈಫಾಯಿ ಲೋಕೊಕಸ :- ಸಾಮಾನ್ಯವಾಗಿ ಜೀವಾಣುವಿಂದಲೆ ಆಹಾರವನ್ನು 
ವಿಷಮಯವಾಗುತ್ತದೆ. ಈ ಜೀವಾಣು ಒಂದು ವಿಧದ ಟಾಕ್ಸಿನ್ ( ಜೀವವಿಷ) 
ಉಂಟುಮಾಡುತ್ತದೆ. ಅದು ಮನುಷ್ಯನ ಕರುಳಿನ ಮೇಲೆ ಪ್ರಭಾವ ಬೀರುತ್ತದೆ. 
ಇದರಿಂದ ಮನುಷ್ಯ ಸಾವಿಗೀಡಾಗುವುದು ವಿರಳ. ಆದರೆ ವಾಂತಿ, ಹೊಟ್ಟೆಯುರಿತ 
ತಲೆತಿರುಗು ಮೊದಲಾದ ಲಕ್ಷಣಗಳು ತೋರಿ ಬರುತ್ತವೆ. ಪರಿಣಾಮವಾಗಿ ಅವನ 
ಕಾರ್ಯಕ್ಷಮತೆ ನಾಶವಾಗುತ್ತದೆ. ಹೆಚ್ಚಾಗಿ ಈ ಜೀವಾಣು ಕಸ್ಟರ್ಡ್,ಕ್ರೀಮ್, 
ಸೂಪ್ , ಪೇಸ್ಸಿ ಮೊದಲಾದ ವಸ್ತುಗಳಲ್ಲಿತೋರಿಬರುತ್ತದೆ. 


೨) ಸೆಲೊ ನೇಲಾ:- ಆಹಾರವನ್ನು ವಿಷಮಯ ಮಾಡುವ ಇನ್ನೊಂದು 

ಜೀವಾಣುವಿದು, ಆಹಾರಸೇವಿಸಿ ೧೨ ರಿಂದ ೨೪ ತಾಸುಗಳ ಬಳಿಕವೇ 
ಇದರ ದುಷ್ಪಭಾವ ತಲೆದೋರುವುದು. ಹೀಗಾಗಿ ಈ ಜೀವಾಣು ಹೆಚ್ಚು ಆದಾಯ 
ಕಾರಿ , ಸರಿಯಾಗಿ ಬೇಯಿಸದ ಕೋಳಿ, ಮೀನು, ತತ್ತಿ ಹಾಗೂ ಹಂದಿಮಾಂಸದಲ್ಲಿ 
ಸೆಲೋನೇಲಾ ಜೀವಾಣುಗಳು ಹುಟ್ಟಿಕೊಳ್ಳಬಹುದು. 
೩) ಬೊಲೂಲಿಸ್ಟ್ : ಈ ಜೀವಾಣು ಬಲುಕಡಿಮೆ ಇರುವುದಾದರೂ ಇದರ ಪ್ರಭಾ 
ವಕ್ಕೊಳಗಾದ ವ್ಯಕ್ತಿ ಸಾವಿಗೀಡಾಗುವುದೇ ಹೆಚ್ಚು . ಡಬ್ಬಿ ಅಥವಾ ಬಾಟ್ಲಿಗಳಲ್ಲಿ 
ತುಂಬಿಸಿಟ್ಟ ಆಹಾರ ವಸ್ತುಗಳು ಕೆಟ್ಟು ಹೋದಾಗ ಈ ಜೀವಾಣುಗಳು ಹೆಚ್ಚಿಕೊಳ್ಳು 
ವುವು. ಎಂತಲೇ ಡಬ್ಬಿಯಲ್ಲಿಟ್ಟ ವಸ್ತುವಿನ ಬಣ್ಣ ಕೆಟ್ಟರೆ ಅಥವಾ ಅದರಿಂದ 
ದುರ್ನಾತ ಬರುತ್ತಿದ್ದರೆ ಅಂಥ ವಸ್ತುವನ್ನು ತಿನ್ನಬಾರದು . ಏಕೆಂದರೆ ಅದರಲ್ಲಿ 
ಬೋಲೂಲಿಸ್ಟ್ ಜೀವಾಣು ಇರುವ ಭಯವಿದೆ. 


ದಣಿವು ಅಥವಾ ಕಾಯಿಲೆಯ ಕಾರಣ 
ವಿಮಾನ ಚಾಲಕರು ಕೆಲವೊಮ್ಮೆ ದಣಿವಿನಿಂದಾಗಿಯೂ ತಪ್ಪು ಮಾಡುವುದುಂಟು. 


34 


ಸಿದ್ದಗಂಗಾ 


ನಿರಂತರ ಹಾರಾಟದ ಪರಿಣಾಮವಾಗಿ ಈದಣಿವು ತಲೆದೋರಬಹುದು, ಅಥವಾ ಮನೆ 
ಯಲ್ಲಿ ಹೆಚ್ಚು ಕೆಲಸಗಳ ಒತ್ತಡ ಬಿದ್ದಿರಬಹುದು ಇಲ್ಲವೇ ಶಾರೀರಕ ದೌರ್ಬಲ್ಯವೂ 
ಇದಕ್ಕೆ ಕಾರಣವಾಗಿರಬಹುದು. ಎಂತಲೇ ದೂರದ ಪ್ರವಾಸದಲ್ಲಿ ವಿಮಾನ ನಡೆಸಲು 
ಇಬ್ಬರು ಚಾಲಕರಿರುತ್ತಾರೆ. ಅವರು ಸರದಿಯಂತೆ ಕೆಲಸ ಮಾಡುತ್ತಾರೆ. ಇಷ್ಟೇ 
ಅಲ್ಲ. ಅವರಿಗೆ ಇಡೀ ತಿಂಗಳಲ್ಲಿ ಕೆಲವೇ ದಿನ ಕೆಲಸವಿರುತ್ತದೆ. ಸೀಮಿತ ಅವಧಿಗಿಂತ 
ಹೆಚ್ಚು ಕೆಲಸ ಮಾಡಲು ಅವರಿಗೆ ಅಪ್ಪಣೆಯಿಲ್ಲ. ಇಷ್ಟಾದರೂ ಕೆಲವು ಸಲ ದಣಿವಿ 
ನಿಂದಾಗಿ ಅಪಘಾತಗಳುಂಟಾಗುತ್ತವೆ. 


| ಇದೇ ರೀತಿ ಕೆಲವೊಮ್ಮೆ ಚಾಲಕ ಯಾವುದಾದರೂ ವಿಶಿಷ್ಟ ರೋಗದ ರೋಗಿ 
ಯಾಗಿರುವ, ಆರಂಭದಲ್ಲಿ ಅದು ಪತ್ತೆಯಾಗುವುದಿಲ್ಲ ಆದರೆ ಹಾರಾಟದ ವೇಳೆ ಆ 
ಕಾಯಿಲೆ ಮರುಕಳಿಸಿದರೆ ಪರಿಸ್ಥಿತಿ ಗಂಭೀರವಾಗುತ್ತದೆ, ಇವು ರಕ್ತದ ಏರೊತ್ತಡ, 
ಹೃದಯಾಘಾತ, ಡಯಾಬಿಟಿಸ್ ಮೊದಲಾದ ಶಾರೀರಕ ರೋಗಗಳಿರಬಹುದು. 
ಹಿಸ್ಟೀರಿಯಾದಂತಹ ಮಾನಸಿಕಕಾಯಿಲೆ ಇರಬಹುದು. ಇವುಗಳ ಪ್ರಭಾವಕ್ಕೊಳಗಾದ 
ಚಾಲಕ ಅಪಘಾತವನ್ನುಂಟು ಮಾಡುತ್ತಾನೆ. 


೯ - ೨ - ೮೨ ರಂದು ಜಪಾನ್ ಏರ್‌ಲೈನ್ ದ ಒಂದು ಡೀ . ಸೀ ೮ ವಿಮಾನ 
ಟೋಕಿಯೋ ನಿಲ್ದಾಣದಲ್ಲಿಳಿಯುವ ಮೊದಲೇ ಸಮುದ್ರಕ್ಕೆ ಬಿದ್ದು ನಾಶವಾಯಿತು, 
ಅದರಲ್ಲಿದ್ದ ಎಲ್ಲಪ್ರವಾಸಿಗರೂ ಕೆಲಸಗಾರರೂ ಸತ್ತು ಹೋದರು. ಚಾಲಕನ ತಪ್ಪಿನಿಂದ 
ಈ ಅಪಘಾತ ಸಂಭವಿಸಿತೆಂದು ವಿಚಾರಣೆಯ ವೇಳೆ ತಿಳಿದುಬಂತು. ಚಾಲಕ 
ಮಾನಸಿಕ ಅಸಮತೋಲನ ರೋಗಕ್ಕೆ ಈಡಾಗಿದ್ದನೆಂದು ತಿಳಿಯಿತು, ಈ ಹಿಂದೆಯು 
ಆತ ಇಂಥ ತಪ್ಪು ಮಾಡಿದ್ದನೆಂದು ತಿಳಿಯಿತು. ಆದರೆ ಯಾವುದೇ ಅಪಘಾತ ಸಂಭವಿ 
ಸಿದುದುಕೇವಲ ಆಕಸ್ಮಿಕವೆಂದು ತಿಳಿದುಬಂತು. 


ಔಷಧಿ ಅಥವಾ ಮದ್ಯದ ಪ್ರಭಾವ 
ಮದ್ಯವು ಮೆದುಳು ಹಾಗೂ ದೈಹಿಕ ಕ್ರಿಯಾ ಕಲಾಪಗಳ ಮೇಲೆ ಸಾಕಷ್ಟು 
ಪ್ರಭಾವ ಬೀರುವುದು , ಮಾದಕವಸ್ತು ಸೇವನೆಯಿಂದ ೧೪ ತಾಸುಗಳ ತನಕ ದೇಹದ 
ಚಟುವಟಿಕೆಗಳು ಶಿಥಿಲ ಗೊಳ್ಳುತ್ತವೆಯೆಂದು ಶೋಧದಿಂದ ತಿಳಿದು ಬಂದಿದೆ. ಶರಾಬು 
ಕುಡಿದಿದ್ದರೆ (ಸುಮಾರು ೧೨ ತಾಸುಗಳವರೆಗೆ ರಕ್ತ ಪರೀಕ್ಷೆಯಿಂದ ಅದು ತಿಳಿದು 
ಬಿಡುತ್ತದೆ. ಎಂತಲೇಹಾರಾಟಕ್ಕೆ ಮೊದಲು ಚಾಲಕನನ್ನು ಆಲೊಹಾಲ್ ಪರೀಕ್ಷೆಗೆ 
ಗುರಿಪಡಿಸಲಾಗುತ್ತದೆ. ಆಲೊಹಾಲ್ ಇದೆಯೆಂದು ತಿಳಿದರೆ ಹಾರಾಟಕ್ಕೆ ಅನುಮತಿ 
ಕೊಡುವುದಿಲ್ಲ. 


ಜೂನ್ -1992 


35 


ಇದೇ ರೀತಿ ಔಷಧಿಗಳು ಶಾರೀರಿಕ ಅಥವಾ ಮಾನಸಿಕ ಚಟುವಟಿಕೆಗೆ 
ಮೇಲೆನೇರ ಪ್ರಭಾವ ಬೀರುತ್ತವೆ. ಎಂತಲೇ ಚಾಲಕರಿಗೆ ಅ೦ಥ ಔಷಧಿ ಸೇವಿ 
ಬಾರದೆಂದು ಹೇಳಲಾಗುವುದು. ಕೆಲವೊಮ್ಮೆ ಡಾಕ್ಟರ್ ಕೊಡುವ ಔಷಧಿಗಳಿಂ 
ನಿದ್ದೆ ಬರುವುದುಂಟು. ಅದೇ ರೀತಿ ಕೆಲಔಷಧಿಗಳ ಸೇವನೆಯಿಂದ ದುರ್ಬಲತೆ 
ಉಂಟಾಗುತ್ತದೆ. ಚಾಲಕ ತನ್ನ ಕಾಹಿಲೆಗಾಗಿ ಇಂಥ ಔಷಧಿ ಸೇವಿಸಿದ್ದರೆ ಹಾರ. 
ಟದವೇಳೆ ಅದರ ಪ್ರಭಾವವೂ ಚಾಲಕನ ಮೇಲೆ ಬೀಳಬಹುದು. ಎಂತಲೇ ಯಾವುದೆ 
ಔಷಧ ಸೇವಿಸಬೇಕಾದರೂ ಚಾಲಕರು ವಿಶೇಷ ಡಾಕ್ಟರರ ಅನುಮತಿ ಪಡೆಯಬೇಕು| 


ಕೆಲವರ್ಷಗಳ ಹಿಂದೆ ಅಮೇರಿಕದಲ್ಲಿ ಶರಾಬಿಗೆ ಸಂಬಂಧಿಸಿದ ಪ್ರಯೋ | 
ನಡೆಸಲಾಯಿತು. ಜೆಟ್ ವಿಮಾನದ ಪ್ರಾಯೋಗಿಕ ಮಾಡೆಲ್ ನಡೆಸುವ ಪರಿಜ್ಞಾ 
ನವಿದ್ದ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ವೋದ್ರಾ' ( ಒಂದುಮದ್ಯ 
ಕೊಡಲಾಯಿತು. ಅರ್ಧತಾಸಿನ ತರುವಾಯ ಆ ವಿದ್ಯಾರ್ಥಿಗಳಿಗೆ ವಿಮಾನ ನಡೆಸಲ 
ಅನುಮತಿ ನೀಡಲಾಯಿತು. ಆ ವಿದ್ಯಾರ್ಥಿಗಳು ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡುತ್ತಿದ್ದರು 


ಇದರಿಂದ ಶರಾಬು ಸೇವನೆಯ ವಿಮಾನ ಅಪಘಾತಗಳಿಗೆ ಒಂದು ಕಾರಣ 
ವೆಂದು ತಿಳಿದುಬಂತು . 

( ಹಿಂದಿಯಿಂದ) 


ಸರ್ವವೂ ಶಿವನಿಂದ ಉದ್ಭವಿಸಿದನೆಂದಡೆ, ಆ ಉದ್ಭವಿಸಿದ 
ಎಲ್ಲ ಶಿವನೇ ? ಸಕಲ ಬೀಜವ ಬಿತ್ತುವನು ಒಕ್ಕಲಿಗ 
ನೆಂದಡೆ, ಬೆಳೆ ತಾನೊಕ್ಕಲಿಗನೇ ? ಮಡಕೆಯ ಕುಂಬರ 
ಮಾಡುವನೆಂದಡೆ, ಆ ಮಡಕೆ ತಾ ಕುಂಬರನೆ ? ಕಬ್ಬುನನ 
ಕಮ್ಮರ ಮಾಡುವನೆಂದಡೆ, ಆ ಕಬ್ಬುನ ತಾ ಕಮ್ಮಾರನೇ ? 
ಈ ಪರಿಯಲ್ಲಿ ಸಕಲ ಜಗತ್ತು ಸಚರಾಚರವನು ಶಿವನು 
ಮಾಡುವನೆಂದಡೆ ಆ ಚರಾಚರವೆಲ್ಲ ಶಿವನೇ ?... 
ಇದು ಕಾರಣ ಸದ್ಭಕ್ತ ಸದಾಚಾರದಲ್ಲಿರ್ಪನು, ಅಂತಲ್ಲದೆ, 
ಸರ್ವವೂ ಶಿವನೆಂದಡೆ ಘೋರನಾಯಕ ನರಕ 
ಕೂಡಲ ಚನ್ನಸಂಗಯ್ಯ . 


ಸಿದ್ದಗಂಗಾ 


ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - ೨೦ 
ಬಿಎಸ್ . ಕೃಷ್ಣ ಮೂರ್ತಿ, ನಂ 5, ಸೀತಾವಿಲಾಸ ರಸ್ತೆ , ಮೈಸೂರು-570024 

ದೇಶಾಭಿಮಾನ : ಪ್ರತಿ ವಿದ್ಯಾರ್ಥಿಯ ತನ್ನ ಓದಿನ ಸಮಯದಲ್ಲಿ ತಾನು 
ಹುಟ್ಟಿ , ಬೆಳೆದು ದೊಡ್ಡವನಾಗಿ ಕಲಿಕೆಯ ಸಮಯದಲ್ಲಿ ತನ್ನ ದೇಶವನ್ನು ತಾಯಿ 

ಯಂತೆ ಗೌರವದಿಂದ ಕಾಣಬೇಕು. ಹಿಂದಿದ್ದ ಮಹಾತ್ಮಗಾಂಧಿಯವರೇ ಮೊದಲಾದ 
- ನಾಯಕರುಗಳು ನಮೂಾ ಭಾರತವನ್ನು ಬಹಳವಾಗಿಗೌರವಿಸಿ ಅದರಸರ್ವತೋಮುಖ 
ಏಳಿಗೆಗೆ ಪಾತ್ರರಾಗಿದ್ದರು. 

ಭಾರತ ಮಾತೆಯು ನಮ್ಮೆಲ್ಲರ ಅಧಿದೇವತೆ ! ಈಕೆಯ ಹಿತವನ್ನು ರಕ್ಷಿಸಬೇ 
ಕಾದ್ದು ಜನತೆಯ ಕರ್ತವ್ಯವಾಗಿದೆ. ನಾವು ಜೀವಿಸುತ್ತಿರುವ ಭೂಮಿಯು ಸ್ವರ್ಗ 
ಅಥವಾ ಕೈಲಾಸವೆಂದು ಕರೆಯುವ ಉನ್ನತ ಸ್ಥಾನಮಾನ ಉಳ್ಳದ್ದಾಗಿದೆ. 

ಸ್ವದೇಶಾಭಿಮಾನಿಗಳನ್ನು ಪ್ರಜೆಗಳು ಗೌರವಿಸುವರು. ಸ್ವದೇಶಕ್ಕಾಗಿ ತ್ಯಾಗ 
ಮಾಡಿದವರನ್ನು ಅತ್ಯಂತ ಮನ್ನಣೆಯಿಂದ ಕಾಣುವವರನ್ನು ನಾವು ಕಾಣುತ್ತೇವೆ. 
ದೇಶಭಕ್ತರು ಸ್ವದೇಶಕ್ಕಾಗಿಹೋರಾಡಿ ಪ್ರಾಣವನ್ನು ನೀಡಿ ಹುತಾತ್ಮರೆನ್ನಿಸಿಸುವರು. 
ಜವಹರ್‌ಲಾಲ್‌ ನೆಹೂ , ಪಟೇಲ್ , ತಿಲಕ್ , ಇವರೇ ಮೊದಲಾದ ಇನ್ನೂ ಅನೇಕರು 
ದೇಶಾಭಿಮಾನಿಗಳಲ್ಲಿ ಅಗ್ರಗಣ್ಯರು. 

ನಿಜವಾದ ದೇಶಭಕ್ತರೂ , ದೈವಭಕ್ತರೂ ಇರುವ ದೇಶವು ಸ್ವರ್ಗ ಸದೃಶವಾದುದು. 
- ಇವರು ಇರುವ ಕಡೆ ಶಾಮ , ರೋಗರುಜಿನಗಳಿರುವುದಿಲ್ಲ ಮನುಷ್ಯರು ಮಾತ್ರವಲ್ಲದೆ , 
ರಾಮರಾಜ್ಯದಲ್ಲಿ (ಅಯೋಧ್ಯೆ) ಹೀಗೆಯೇ ಇತ್ತಂತೆ 

ಗಾಂಧಿಜೀಯವರು ಬದುಕಿದ್ದಾಗ ಭಾರತ ದೇಶವನ್ನು ರಾಮರಾಜ್ಯ ದಂತೆ 
ಮಾಡಲು ಯತ್ನಿಸುತ್ತಿದ್ದರು. ಆದರೆ ಕೊಲೆ ಮಾಡಿ ರಾಮರಾಜ್ಯದ ಕನಸು ನನಸಾ 
ಸಾಗಲಿಲ್ಲ. ಕ್ರೂರ ಕರ್ಮಿಗಳಿರುವ ದೇಶ ಉದ್ದಾರವಾಗುವುದಿಲ್ಲ , ನಿದರ್ಶನವಾಗಿ 
ಈಗ ಅನೇಕ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕ್ರೂರಕೃತ್ಯಗಳಿಂದ ಸಾರ್ವಜನಿಕರಿಗೆ 
ಆಗುತ್ತಿರುವ ನೋವು, ಹಿಂಸೆಗಳನ್ನು ವರ್ಣಿಸುವುದು ಅವಶ್ಯಕವಾಗಿದೆ. ಜನಜೀವ 
ನವು ಕಷ್ಟಕರವಾಗಿದೆಯಲ್ಲದೆ ಅವರ ಪ್ರಾಣಗಳೂ ಅಪಾಯಕ್ಕೆಡೆಯಾಗಿದೆ. 

ಹರಿದಾಸ, ಪರದಾಸ, ದೇಶಮಾತೆಯ ದಾಸ 
ಪರಿಕಿಸಲು ದಾಸರಲಿ ಮೂರುತೆರನಿಹುದಿಲ್ಲಿ, 
ಪರದಾಸನೇಪಾಪಿ , ಹರಿದಾಸನುತ್ತ ಮನು, 

ದೇಶಮಾತೆಯ ದಾಸನು ಶ್ರೇಷ್ಠನು! ಇಹಪರಗಳೆರಡಾತನಿಗೆ. 
ಎಂಬಂತೆ ವೇದಗಳಂತೆ ಸತ್ಯವಾದ್ದು , ಸ್ವದೇಶಾಭಿಮಾನಿಗಳನ್ನು ಜನತೆ ಪ್ರೀತಿಸಿ, 
ಗೌರವಿಸುತ್ತಾರೆ. ಅಂಥವರ ಜನ್ಮ ಸಾರ್ಥಕವೆಂದು ಕೊಂಡಾಡುವರು. ಆಂಥವ 
ರಿಂದಲೇ ದೇಶ ಕಲ್ಯಾಣ, ಲೋಕಕಲ್ಯಾಣವಾಗಬೇಕಾದರೆ ! 
ಜಾನ್ - 1992 

37 


ವಿಜ್ಞಾನ ಮತ್ತು ಆಧ್ಯಾತ್ಮ 
- ಹೆಚ್ .ಎಸ್ . ನರಸಿಂಹಜೀಯರ್, ಲಕ್ಷ್ಮಯ್ಯ ಗಾರ್ಡನ್ , 14ನೇಕ್ರಾಸ್ ,ಸೋಮೇಶ್ವರಪುರಂ ತುಮಕೂಡ 


ನಮ್ಮ ವಿಜ್ಞಾನಿಗಳು ಸೂರ್ಯನ ಹಾಗೂ ಸೌರಬ್ರಹ್ಮಾಂಡದ ಬಗ್ಗೆ ಅನೇಕ 
ಭೌತಿಕ ಅಂಶಗಳನ್ನು ಸಂಶೋಧನೆಮಾಡಿ ಬೇಕಾದಷ್ಟು ವಿಷಯಗಳನ್ನು ಸಂಗ್ರಹಿ 
ಸಿದ್ದಾರೆ. ಸೌರಬ್ರಹ್ಮಾಂಡದಲ್ಲಿ ಜೀವಿಸಲು ಅಗತ್ಯವಾದ ಎಲ್ಲಾ ವಿಧದ ಶಕ್ತಿಗಳಿಗೂ 
ಸೂರ್ಯನೇ ಮೂಲಎಂಬುದನ್ನು ವಿಜ್ಞಾನ ಶಾಸ್ತ್ರ ತೋರಿಸಿ ಕೊಟ್ಟಿದೆ. ವಿಜ್ಞಾನದ 
ಪ್ರಕಾರ ಇದೊಂದು ಬೆಂಕಿಯ ಚಂಡು, ಜಲಜನಕದ ಪರಮಾಣುಗಳು ಬೆಸೆದು 
ಹೀಲಿಯಂ ಪರಮಾಣುವಾಗಿ ಪರಿವರ್ತಿತವಾಗುವ ಅದ್ಭುತ ಪ್ರಮಾಣದ ಶಕ್ತಿ 
ಉತ್ಪತ್ತಿಯಾಗುತ್ತದೆ. ಈ ಪರಮಾಣು ಕೇಂದ್ರಗಳ ಬೆಸೆಯುವಿಕೆಯಲ್ಲಿ ಉತ್ಪತ್ತಿ 
ಯಾಗುವ ಅಗಾಧ ಪ್ರಮಾಣದ ಶಾಖ ಹಾಗೂ ಬೆಳಕು ಮತ್ತು ಇತರೆ ಬಗೆಯ 
ಶಕ್ತಿಗಳು ನಮ್ಮ ಭೂಗ್ರಹದ ಮೇಲಿರುವ ಎಲ್ಲಾ ಬಗೆಯ ಜೀವಿಯ ಧಾರಣೆಗೆ 
ಕಾರಣವಾಗಿದೆ. ಸೂರ್ಯನೇ ಸೌರಬ್ರಹ್ಮಾಂಡದ ಕೇಂದ್ರ , ಪ್ರತ್ಯಕ್ಷವಾಗಿಯಾಗಲಿ 
ಪರೋಕ್ಷವಾಗಿಯಾಗಲಿ ಎಲ್ಲಾ ಘಟ್ಟಗಳಲ್ಲಿಯ ಜೀವಧಾರಣೆ ಸೂರ್ಯನಿಂದಲೇ 
ನಡೆಯುತ್ತಿದೆ. 


ಸಸ್ಯಗಳು ಆಹಾರ ತಯಾರಿಸುವುದೂ ಸಹ ಸೂರ್ಯನ ಬೆಳಕು ಹಾಗೂ 
ಶಾಖದಿಂದಲೇ , ಇದೇ ಶಕ್ತಿಯ ಮೂಲ. ಸಸ್ಯಗಳು ತಯಾರಿಸಿದ ಆಹಾರವನ್ನು 
ಎಲೆಗಳಲ್ಲಿ, ಬೇರುಗಳಲ್ಲಿ , ಕಾಂಡಗಳಲ್ಲಿ, ಹೂವಿನಲ್ಲಿ, ಕಾಯಿಗಳಲ್ಲಿ ಅಥವಾ ಹಣ್ಣು 
ಗಳಲ್ಲಿ ಕೂಡಿಡುತ್ತವೆ. ಪ್ರಾಣಿ ಮತ್ತು ಮನುಷ್ಯರು ಸಸ್ಯಗಳು ಕೂಡಿಟ್ಟ ಈ ಆಹಾರ 
ವನ್ನು ತಿಂದು ಶಕ್ತಿ ಪಡೆಯುತ್ತವೆ. ಈ ರೀತಿ ಪ್ರಾಣಿಗಳಲ್ಲಿ ಶೇಖರಿಸಲ್ಪಟ್ಟ ಆಹಾರವನ್ನು 
ಮತ್ತೆ ಕೆಲವು ಪ್ರಾಣಿಗಳು ಹಾಗೂ ಮನುಷ್ಯ ತಿಂದು ಬದುಕುತ್ತಾರೆ. ಇವೆಲ್ಲಕ್ಕೂ 
ಸೂರ್ಯನ ಶಾಖ ಮತ್ತು ಬೆಳಕೇ ಮೂಲವಾಗಿದೆ. 


ಈ ನಮ್ಮ ಭೂಗ್ರಹದಲ್ಲಿ ಗಾಳಿಬೀಸಲು, ಮೋಡ ತಯಾರಾಗಲು, ಮಳೆ 
ಬೀಳಲು, ಸಸ್ಯ ಬೆಳೆಯಲು, ಪ್ರಾಣಿಜೀವಿಸಲು ಎಲ್ಲಕ್ಕೂ ಸೂರ್ಯನೇ ಆಧಾರ. 
ಸೂರ್ಯನಿಲ್ಲದಿದ್ದರೆ ಸಸ್ಯವಿಲ್ಲ, ಜೀವವಿಲ್ಲ, ಚಲನೆಯಿಲ್ಲ. ನಾವು ಮಾತನಾಡುವುದು , 
ಕೆಲಸಮಾಡುವುದು ಉಸಿರಾಡುವುದು ಹೀಗೆ ಎಲ್ಲಾ ಚಲನವಲನಗಳಿಗೆ ಸಮಸ್ತ 
ಜೀವಕೋಟಿಗೂ ಸೂರ್ಯನೇ ಮೂಲಾಧಾರನಾಗಿದ್ದಾನೆ. ಇವೆಲ್ಲ ವಿಜ್ಞಾನದಿಂದ 
ನಮಗೆ ತಿಳಿದು ಬಂದಿರುವ ಸಾಕ್ಷಾಧಾರಗಳಾಗಿವೆ, 


ಸಿದ್ದಗಂಗಾ 


ಆದರೆ ನಮ್ಮ ಋಷಿಗಳು, ಯೋಗಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ 
ಹೋಗಿಸೂರ್ಯನು ಕೇವಲ ಭೌತ ಜೀವಕ್ಕೆ ಮಾತ್ರವೇ ಕೇಂದ್ರವಾಗಿರದೆ, 
ಭೌತಜೀವನ, ಭಾವನಾ ಜೀವನ, ಮಾನಸಿಕ ಜೀವನ ಮತ್ತು ಅಧ್ಯಾತ್ಮಿಕ ಜೀವನ 
ಹೀಗೆ ಜೀವನದ ಎಲ್ಲಾ ಮುಖಗಳಿಗೂ ಆವನೇ ಕೇಂದ್ರ ಮತ್ತು ಮೂಲವೆಂ 
ಬುದನ್ನು ಸಾವಿರಾರು ವರ್ಷಗಳ ಪೂರ್ವದಲ್ಲಿಯೇ ತಿಳಿದಿದ್ದರು. ಈಗ ವಿಜ್ಞಾನ 
ತಿಳಿದಿರುವುದು ಭೌತ ಸೂರ್ಯನ ಹೊರಗಿನ ಕವಚ ಮಾತ್ರ , ಭೌತ ಸೂರ್ಯನ 
ಒಳಗಡೆ ಊಹಿಸಲು ಅಸಾಧ್ಯವಾದ ತೇಜಸ್ಸು ಮತ್ತು ಶಕ್ತಿಗಳಿಂದ ತುಂಬಿರುವ 
ಸೂಕ್ಷ ಲೋಕಗಳಿವೆ. ಸೌರಬ್ರಹ್ಮಾಂಡದ ಬೇರೆಬೇರೆ ಮಟ್ಟಗಳಲ್ಲಿ ಬೇರೆಬೇರೆ 
ಗೋಳಗಳಲ್ಲಿ ಕೆಲಸಮಾಡುತ್ತಿರುವ ಸಮಸ್ತ ಜೀವವೂ ಅವನ ಪ್ರಜ್ಞೆಯಲ್ಲಿ ಅಡಕವಾಗಿವೆ. 
ಅವನ ಪ್ರಾಣದಿಂದ ಹಾಗೂ ಅವನಿಂದ ಹೊರಬರುವ ಚೈತನ್ಯ ಮತ್ತು ಶಕ್ತಿ 
ಗಳಿಂದ ಸಮಸ್ತ ಜೀವಿಗಳೂ ಪೋಷಿಸಲ್ಪಡುತ್ತಿದ್ದಾರೆ. ಎಲ್ಲಾ ಸಾಮರ್ಥಗಳೂ 
ಅವನ ಸಾಮರ್ಥ್ಯದಿಂದಲೇ ಉದ್ಭವವಾಗಿವೆ. ನಾವು ಅಕ್ಷರಶಃ ಅವನಲ್ಲಿ ಜೀವಿ 
ಸುತ್ತೇವೆ, ಚಲಿಸುತ್ತೇವೆ ಮತ್ತು ನಮ್ಮ ಅಸ್ತಿತ್ವವನ್ನು ಹೊಂದಿದ್ದೇವೆಂದು ಶ್ರೀ . 
ಐ. ಕೆ. ಟೈ ಮಿ [I, K€ Taimni ] ಯವರು ಬರೆದಿರುವ ಗ್ರಂಥದಿಂದ ತಿಳಿದು 
ಬರುತ್ತದೆ. 


ಈ ಸೌರ ಬ್ರಹ್ಮಾಂಡದ ಈಶ್ವರನೊಡನೆ ನಮಗೆ ನೇರ ಸಂಬಂಧ ವಿರು 
ವುದರಿಂದ ಆ ಈಶ್ವರನನ್ನು ತಮ್ಮ ಸಾಧನೆಯ ಗುರಿಯನ್ನಾಗಿ ಆರಿಸಿಕೊಂಡು, 
ನಮ್ಮ ಪೂರ್ವಜರು ಈ ಸವಿತೃ ದೇವನನ್ನು ಗಾಯಿತ್ರಿ ಮಂತ್ರದ ಮೂಲಕ 
ತ್ರಿಕಾಲಗಳಲ್ಲಿ ಧ್ಯಾನಮಾಡುತ್ತಾ ಬಂದಿದ್ದಾರೆ. ವೈಜ್ಞಾನಿಕವಾಗಿಯೂ , ನಮ್ಮ 
ಎಲ್ಲ ಇರುವಿಕೆಗೆ, ಪ್ರಜ್ಞೆಗೆ ಶಕ್ತಿಗೆ ಹಾಗೂ ಭೌತ ಪ್ರಪಂಚದ ಎಲ್ಲಾ ಜೀವಧಾರ 
ಣೆಗೆ ಆಧಾರವಾದ ಆ ಸವಿತೃ ದೇವನನ್ನು ಪ್ರಾರ್ಥಿಸುವುದು ನಮ್ಮ ಕೃತಜ್ಞತೆಯ 
ಸೂಚಕವಲ್ಲವೇ ? 


ಯಜ್ಞವಲ್ಕ ಸಂಹಿತೆಯಲ್ಲಿ ಸೂರ್ಯನ ವರ್ಣನೆ ಈ ರೀತಿ ಇದೆ. 
|| ಆದಿತ್ಯಾಂತರ್ಗತಂ ಯಚ್ಚ ಜ್ಯೋತಿಷಾಂ ಜ್ಯೋತಿರುತ್ತಮಂ ಹೃದಯೇ 
ಸರ್ವಭೂತಾನಾಂ ಜೀವಭೂತಂ ಸತಿಷ್ಠತಿ !! - 
- ಹೃದಿಮ್ಮಿ ತಪತಿಷ ಬಾಹ್ಯ ಸೂರ್ಯಸ್ಯ ಚಾಂತರೇ 1 
ಅಗ್ಸ್ ವಾ ಧೂಮಕೇತಾ ಚ ಜ್ಯೋತಿಶ್ಚಿತಕೇರಂ ಚ ಯತ್ || 

ಪ್ರಾಣೀನಾಂ ಹೃದಯೇ ಜೀವರೂಪತಯಾ ಯ ಏವ | 
ಭರ್ಗಸ್ತಿಷ್ಠತಿ ಸ ಏವ ಆಕಾಶ್ ಆದಿತ್ಯಮಧ್ಯೆ ಪುರುಷರೂಪ ತಯಾ ವಿದ್ಯತೇ 1. 

ಇದರ ಅರ್ಥವನ್ನು ಪರಿಶೀಲಿಸಿದಾಗ ಸೂರ್ಯನಲ್ಲಿ ಅಂತರ್ಗತವಾಗಿರುವ 
ಆಧ್ಯಾತ್ಮಿಕಜ್ಯೋತಿಅತ್ಯಂತ ಶ್ರೇಷ್ಠವಾದದ್ದು . ಅದು ಸಕಲ ಜೀವಿ ಹೃದಯಗಳ 
ಜೂನ್-1992 


39 


ಮೂಲಕ ಪ್ರಜ್ಞೆಯ ರೂಪದಲ್ಲಿ ಪ್ರಕಾಶಿಸುತ್ತದೆ. ಬಾಹ್ಯ ಸೂರ್ಯನಲ್ಲಿ ಪ್ರಕಾಶಿಸು. 
ತಿರುವ ಆಧ್ಯಾತ್ಮಿಕಜ್ಯೋತಿಯು ಪ್ರತಿಜೀವಿಯ ಹೃದಯದಲ್ಲಿಯೂ ಪ್ರಕಾಶಿಸುತ್ತದೆ. 
ಈ ಜ್ಯೋತಿಯು ಅಗ್ನಿ ,ಧೂಮಕೇತು ಇತ್ಯಾದಿಗಳಿಂದ ಪ್ರಕಾಶಮಾನವಾಗಿದೆ. ಸಕಲ | 
ಜೀವಿಗಳ ಹೃದಯದಲ್ಲಿಯೂ ಪ್ರಜ್ಞೆಯ ರೂಪದಲ್ಲಿ ಪ್ರಕಾಶಿಸುತ್ತಿರುವ ಜ್ಯೋತಿಯು 
ಈ ವಿಶ್ವದಮೂಲಕವೂ ಕೂಡ ಪುರುಷ ರೂಪದಲ್ಲಿ ಪ್ರಕಾಶಿಸುತ್ತಾ ಅದನ್ನು ಸಜೀವಿ 
ಯನ್ನಾಗಿ ಮಾಡಿದೆ. ಎಂದು ತಿಳಿದು ಬರುತ್ತದೆ. 


ಈ ಶಾವಾಸ್ಕೋಪನಿಷತ್ತಿನಲ್ಲಿ( 15 ಹಾಗೂ 16) ಸಹ ಸೂರ್ಯನ ಬಗ್ಗೆ ಈ 
ರೀತಿ ವಿವರಿರಲಾಗಿದೆ. 


............ ತತ್ವಂ ಪೂಷನ್ನ ಪಾವೃಣು............... 15 
ಎಲ್ಲರನ್ನೂ ಕಾಪಾಡುತ್ತಾ ಪೋಷಿಸುತ್ತಿರುವ ಒಡೆಯನೇ (ಪೂಷನ್ ) 

- ಪೂಷನ್ನೇ ಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ . one........ಎಲ್ಲರನ್ನೂ 
ಕಾಪಾಡುತ್ತಾ ಪೋಷಿಸುತ್ತಿರುವ ಒಡೆಯನೇ ........ 


ಹೀಗೆ ಆಧ್ಯಾತ್ಮ ಗ್ರಂಥಗಳಲ್ಲೆಲ್ಲ ಸೂರ್ಯದೇವನನ್ನು ಆರಾಧಿಸಲಾಗಿದೆ. 
ಇದೆಲ್ಲಾ ವೈಜ್ಞಾನಿಕ ಸತ್ಯವಾಗಿರುವ ವಿಚಾರವೇ ಆಗಿದೆ. ಅಂತಹ ಸವಿತೃ ದೇವನನ್ನು 
ಗಾಯತ್ರಿ ಮಂತ್ರದ ಮೂಲಕ ಪ್ರಾರ್ಥಿಸಲಾಗುತ್ತಿದೆ. 


ಗಾಯತ್ರಿ ಮಂತ್ರ 


ಓಂ ಭೂರ್ಭುವಸ್ಸುವಃ | 
ಓಂ ತತ್ಸವಿತುರ್ವರೇಣ್ಯಂ| ಭರ್ಗೋ ದೇವಸ್ಯ ಧೀನುಹಿ || 
ಧಿಯೋ ಯೋನಃಪ್ರಚೋದಯಾತ್ || 


ಓಂ ಎಂಬುದು ಪ್ರಣವ, ಓಂ ? ಅ ಉ ಮ ) ಎಂಬ ಒಂದೇ ಅಕ್ಷರದ ಪದವನ್ನು 
ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ವಿಶಿಷ್ಠ ಝೇಂಕಾರ ಶಬ್ದಕ್ಕೆ ಪ್ರಣವ ಎನ್ನುತ್ತಾರೆ. 
ಮೊದಲನೆ ಭಾಗದ ಉಳಿದವುಗಳು ಮಹಾ ವ್ಯಾಹೃತಿಗಳು. ಸುಪ್ತಾವಸ್ಥೆಯಲ್ಲಿರುವ 
ಆಧ್ಯಾತ್ಮಿಕ ಶಕ್ತಿಗಳನ್ನು ಎಬ್ಬಿಸಿ ಹೊಠತರುವುದೇ ಈ ಮೊದಲ ಭಾಗದ ಮಂತ್ರದ 
ಉದ್ದೇಶ, 


ಎರಡನೆಯ ಭಾಗವೇ ನಮಗೆ ಮುಖ್ಯವಾದ ಸವಿತೃ -ಸೂರ್ಯದೇವನನ್ನು ಕುರಿತು 
ಮಾಡುವ ಪ್ರಾರ್ಥನೆ . ಇದರ ಅರ್ಥ ಈರೀತಿಇದೆ ” ನಾವು ಸೂರ್ಯಭಗವಾನನ 
ದಿವ್ಯ ತೇಜಸ್ಸನ್ನು ಕುರಿತು ಧ್ಯಾನಿಸುತ್ತೇವೆ. ಆವನುನಮ್ಮ ಬುದ್ದಿಗಳನ್ನು ಪ್ರಚೋದಿಸಲಿ 
ಸಿದ್ದಗಂಗಾ 

40 


ತನ್ನ ಮೂಲ ಹಾಗೂ ತನ್ನ ಜೀವನದ ಗುರಿ ಎರಡೂ ಆಗಿರುವ ವಿಶ್ವಾತ್ಮನಿಗೆ 
ವ್ಯಕ್ತಿಯ ಆತ್ಮನ ಕರೆಯೇ ಈ ಮಂತ್ರ ಅತ್ಯಂತ ಉನ್ನತ ಮಟ್ಟದ ಜ್ಞಾನಕ್ಕಾಗಿ 
ಬೇಡುವಕರೆ ಇದಾಗಿದೆ. ಸರ್ವಜೀವಿಗಳ ಸೃಷ್ಟಿಗೆ, ಇರುವಿಕೆಗೆ ಕಾರಣನಾದ ಆ ಮಹಾ 
ಸವಿತೃ ದೇವನ ಆರಾಧನೆ ಅಥವಾ ಪ್ರಾರ್ಥನೆಯೇ ಸಂಧ್ಯಾವಂದನೆ, ಮೂರು ಸಂಧ್ಯಾ 
ಕಾಲಗಳಲ್ಲಿಯೂ ಆ ಮಹಾದೇವನನ್ನು ಧ್ಯಾನಿಸಿ ಸರ್ವರ ಕಲ್ಯಾಣಕ್ಕಾಗಿ ಆರಾಧಿಸು. 
ವುದು ಸನಾತನ ಧರ್ಮದಶ್ರೇಷ್ಠ ಸಂಸ್ಕೃತಿಯಾಗಿದೆ. ಈ ಪ್ರಾರ್ಥನೆಯಲ್ಲಿ ಸ್ವಾರ್ಥ 
ವಿಲ್ಲ . ಎಲ್ಲಾ ಮಾನವರ ಪರವಾಗಿಯೇ ಇದೆ. ಸಾಧಾರಣ ಪ್ರಾರ್ಥನೆಗಳು ವೈಯಕ್ತಿಕ 
ಲಾಭಗಳಿಗಾಗಿ; ಆದರೆ ಗಾಯತ್ರಿ ಮಂತ್ರದ ಪ್ರಾರ್ಥನೆ ಅದರಲ್ಲಿರುವ ತತ್ವದ ಪ್ರಕಾರ 
ಎಲ್ಲಾ ಮಾನವರ ಪರವಾಗಿರುವುದು ವಿಶಾಲ ಭಾವನೆಯನ್ನು ಸೂಚಿಸುವುದಲ್ಲದೆ 
“ ಸರ್ವೆ ಜನಾಃಸುಖಿನೋಭವಂತು ೨” ಎಂಬ ಆರ್ಯೋಕ್ತಿಗೆ ಅನುಗುಣವಾಗಿದೆ. 


ಗಾಯತ್ರಿ ಮಂತ್ರವನ್ನು ಪ್ರಾಣಾಯಾಮದಮೂಲಕವೂ ಧ್ಯಾನಿಸಲಾಗುತ್ತಿದೆ, 
ಈ ರೀತಿ ಧ್ಯಾನಮಾಡಿದಾಗ ನಮಗೆ ಆರೋಗ್ಯದೃಷ್ಟಿಯಿಂದ ಹೆಚ್ಚಿನ ಲಾಭವಾಗುತ್ತದೆ. 
ದೀರ್ಘವಾದ ಶ್ವಾಸೋಚ್ಛಾಸಗಳಿಂದ ನಮ್ಮ ಶ್ವಾಸಕೋಶವು ಪೂರ್ಣವಾಗಿ ಕೆಲಸ 
ಮಾಡಿ ಹೆಚ್ಚು ಅಷ್ಟು ಜನಕವನ್ನು ರಕ್ತವು ಹೀರಲು ಸಹಾಯವಾಗುತ್ತದೆ, ಅಲ್ಲದೆ 
ಬೆಳಗಿನ ಸಂಧ್ಯಾ ವಂದನೆ ( ರಾತ್ರಿಮುಗಿದು ಸೂರ್ಯ ಹುಟ್ಟುವ ಮುನ್ನ ಪ್ರಾತಃ 
ಸಂಧ್ಯಾಕಾಲ ) ತುಂಬಾ ಶ್ರೇಷ್ಠವಾದುದು. ಏಕೆಂದರೆ ಉಷಃ ಕಾಲದಲ್ಲಿ ನಿರ್ಮಲ. 
ವಾದ ಹಾಗೂ ಪ್ರಶಾಂತವಾದ ವಾತಾವರಣ ವಿರುವುದರಿಂದ ಹೆಚ್ಚು ಆಮ್ಲಜನಕ 
ದೊರೆಯುವ ಸಂಭವವಿದೆ. ವೈಜ್ಞಾನಿಕವಾಗಿ ಪ್ರಾಣಾಯಾಮರೀತಿ ಸಂಧ್ಯಾವಂದನೆ 
ಬಹಳ ಪರಿಣಾಮಕಾರಿ. ಈ ಬಗ್ಗೆ ಸದ್ದು ರು ಸಂತಕೇಶವದಾಸರು ಬರೆದಿರುವ 
ಗಾಯತ್ರಿ ” ಗ್ರಂಥದಲ್ಲಿ ಪ್ರಾಣಾಯಾಮುಯದ ಬಗ್ಗೆ ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ. 


“ Pranayama or rythemic breathing is one of the 
most important Kriyas of Gayathri meditation . Prana 
means breath Ayama means expansion . The discipline 
broug which the breath is expanded is known as pranayama 

Ey breath exercise , man attains longevity , health and 
extraordinary energy ... By controlling the breath , the 
mind is brought under control and the semen or the 
energy is conserved ....... ... All ailments come to man 
due to lack of enough oxygen supply to all the 
nadis of the body. Deep breathing supplies enough 


ಜೂನ್-1992 


41 


oxygen to the lungs and the system . It purifies the 
blood and blesses with a healthy body . Every one 
should practice pranayama regularly , every day, to 
keep the body and the maind healthy to carry on the 
duties successfully ." 


ಆದ್ದರಿಂದ, ಗಾಯತ್ರಿ ಸಂಧ್ಯಾವಂದನೆಯು ಕೆಲವರು ತಿಳಿದಿರುವಂತೆ ಮಗು 
ಹಿಡಿದುಕೂಡುವ ಮೂಢನಂಬಿಕೆಯ ಕ್ರಿಯೆಯಾಗಿರದೆ; ಶಾರೀರಕ ಮತ್ತು ಮಾನ 
ಸಿಕ ಶಕ್ತಿಗಳನ್ನು ವೃದ್ಧಿಗೊಳಿಸುವ, ಇಡೀ ವಿಶ್ವದ ಮಾನವ ಜನಾಂಗಕ್ಕೆಲ್ಲಾ ಒಳಿ 
ತಾಗಲೆಂದು ಪ್ರಾರ್ಥಿಸುವ ಹಾಗೂ ಸೌರ ಬ್ರಹ್ಮಾಂಡದ ಮಹಾನ್ ಶಕ್ತಿಯಾಗಿ 
ಸೌರವಿಶ್ವದ ಸಮಸ್ತ ಜೀವಿಗಳಿಗೂ ಆಧಾರನಾದ ಸವಿತೃ ದೇವನನ ಧ್ಯಾನಿಸುವ 
ಪ್ರಾರ್ಥನೆಯಾಗಿದೆ. 


ಹೆಚ್ಚಿನ ವಿವರಗಳಿಗಾಗಿ ಐ , ಕೆ, ತೈಮಿನಿಯರು ಬರೆದಿರುವ ( ಗಾಯತ್ರಿ ” 
ಗ್ರಂಥ ಮತ್ತು ಸಂತ ಸದ್ದು ರು ಕೇಶವದಾಸರು ಬರೆದಿರುವ '( ಗಾಯತ್ರಿ ” ಗ್ರಂಥ 
ಋಷಿ ಪತಂಜಲಿಯವರು ರಚಿಸಿರುವ CC ಅಷ್ಟಾಂಗ ಯೋಗ ” ಗ್ರಂಥಗಳನ್ನು 
ಹಾಗೂ ಆವಲೋಕಿಸಲು ವಿನಂತಿ, 


ಶ್ರೀ ಬಸವರಾಜ ದರ್ಶನನು 


ಬಸವದೇವನಿಂದಧಿಕ ಸೆರತೊಂದು ದೈವಮದುಂಟೀ | 

ಬಸವ ಪರಶಿವರೂಪಿಯಲ್ಲೆ ? ಭುವನತ್ರಯದೊಳ್ ||ಪ|| 
ಬಸವಂ ಮಹಾಲಿಂಗೋತ್ಪತ್ತಿ ಕಾರಣ ಮಹಿಮಾ ಪುರುಷಂ | 
ಬಸವ ವೇಣ್ ಮಹಾಲಿಂಗವೃಕ್ಷಮೆನಿ ಫಲಗರೆದಂ || 
ಬಸವಂ ಗುರುಲಿಂಗ ಜಂಗಮ ಶರಣ ಹೃದಯ ಭರಿತಂ | 
ಬಸವಂ ಅನಾದಿ ಶರಣಂ ಸಕಳ ಸೃಷ್ಟಿಯ ಕರ್ತ೦ || 

ಬಸವಂ ಲಿಂಗಭಕ್ತಿ ಕೈವಲ್ಯಧಾಮಂ | 
ಬಸಮಂ ಮುಕ್ತಿ ಶಿವಮಂತ್ರ ಮಹಿಮಂ || 
ಬಸವಂ ಶಕ್ತಿ ತಂತ್ರ ಶಿವತತ್ವ ಸಮುದ್ರ ! 
ಬಸವಂ ಅನಾದಿ ಶರಣ ವಿಲಾಸಸೋಮಂ|| 

ಶ್ರೀ ಮೋಟಗಿ ಮಲ್ಲಿಕಾರ್ಜುನ, ಅಥಣಿ, ಬೆಳಗಾಂ ಜಿಲ್ಲೆ 


42 


ಸಿದ್ದಗಂಗಾ 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆವೈವಿಧ್ಯಮಯಆಟ, ವಸತಿ,ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ. 


O 


) 


./HotelShreen 


Nanjundeswaro 


', 


ಹೋಟೆಲ್ ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು ಉಪಹಾರಮಂದಿರ, ಜಿ.ಹೆಚ್,ರಸ್ತೆ,ತುಮಕೂರು.! 

ದೂರವಾಣಿ 8597,2373,2577 


ಶ್ರೀನಂಜುಂಡೇಶ್ವರ 

-ಬೇಕರಿ 
ತುಮಕೂರು 
ಜಿಲ್ಲೆಯ 
ಪ್ರಖ್ಯಾತ 

ಬೇಕರಿ ಚಿಕ್ಕಪೇಟೆತುಮಕೂರು-1 ದೂರವಾಣಿ:807 


Talybದ್ದ 


SRI 


@ು. 


BAKERY 


W 


UNDLIWARA 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ 

ಸಿ.ವಿ,ಮಹದೇವರು ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ ಉಪಹಾರಗಳಶ್ರೇಷ್ಠದರ್ಜೆಯರೆಸ್ಟೋರೆಂಟ್ ಬಿ.ಹೆಚ್,ರಸ್ತೆ,ತುಮಕೂರು-|| ದೂರವಾಣಿ:2677 


ಶ್ರೀನಂಜುಂಡೇಶ್ವರಸ್ವೀಟ್ಸ್ ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂ ಬೇಕರಿತಿನಿಸುಗಳನಗರದಏಕೈಕಸ್ಥಳ ಅಶೋಕಟಿತುಮಕೂರು-| ದೂರವಾಣಿ:207 


ಆಸ್ಥಾಪನೆ:1915 

ತಂತಿ:'ಹ್ಯಾಪಿಮೂವ್6 ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


దశావతార 


BTQ…?? 


HAVESNOCASOLATOS 

TOSAVEDEVOTHES 


ಪ್ರಖ್ಯಾತವಾದ 
ಸ 


ಮಯ 


SVATADAINCENSE51 COCUNTTHEMAROO 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ಧಗಂಗಾ ಕ್ಷೇತ್ರ - 572104 


" SODAGANGA " MONTHLY 


MYSORELILLY 

REG೩.No.25774 Y.BASAPPAHighClassPerfumer, 206.AVENUEROAD,BANGALORE215:D:) 


HAPPYMOONSPECIALBATHISPA 


ಪರಿಮಳದಶಾಂಗ ಅದೂಪದಕೊಡ ಅವಿಭೂತಿ ಅಹವನಸಾಮಗ್ರಿಗಳ ತಯಾರಕರು 

ಶಿವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. ಫೋನ್:ಅಂಗಡಿ–28089ಮನೆ-224623.com 


MARK 


Reg . No. KRNQ - 9 


APPA 


MER 


ಗಂಗಾ 


ಪುಟ - 28 


ಸಂಚಿಕೆ- 7 


ಜುಲೈ - 1992 , 


| ವಿದ್ಯಾರ್ಥಿಗಳು ಮಲಗಿ, ಬಗ್ಗಿ , ವಕ್ರವಕ್ರವಾಗಿ ಕುಳಿತು ವ್ಯಾಸಂಗವನ್ನು 
ಮಾಡಬಾರದು. ಇದು ಯೋಗ್ಯವಾದ ಮಾರ್ಗವಲ್ಲ. ಮನಸ್ಸು 
ಹದಕ್ಕೆ ಬರುವುದು, ಏಕಾಗ್ರತೆ ಸಾಧಿಸುವುದು ವಕ್ರವಾಗಿ ಕುಳಿತರೆ ಬಹಳ 
Fಷ್ಟವಾಗುವುದು. ಶಿರಸ್ಸು , ಕಂಠ, ಶರೀರ ಮರೂ ಸಮನಾಗಿರುವಂತೆ 
ಮಾಡಿ, ಮನಸ್ಸಿಟ್ಟು ವ್ಯಾಸಂಗ ಮಾಡಬೇಕು. 


ಪ್ರಾರ್ಥನೆ ಮಾಡುವಾಗಲೂ ಇದೇ ಕ್ರಮ ಅನುಸರಿಸುವುದು ಉತ್ತಮ. 
ಮನಸ್ಸು ನಾನಾ ಕಡೆ ಹರಿಯುತ್ತದೆ. ಆಂಥ ಹರಿವ ಮನಸ್ಸು ಒಂದು ಕಡೆ 
ನಿಲ್ಲುವಂತೆ ಮಾಡುವುದಕ್ಕೆ ಯೋಗ್ಯ ರೀತಿಯ ಆಸನ ಅತ್ಯಗತ್ಯ . ಇದು 
ಪ್ರಾರಂಭದಲ್ಲಿ ಕಷ್ಟ , ಆದರೆ ಅಭ್ಯಾಸದಿಂದ ಯಾವುದು ಕಷ್ಟವಾಗಲಾರದು. 


— ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು. 


ಪ್ರಕಾಶಕರು: 


ಹಳೆಯ ವಿದ್ಯಾರ್ಥಿಗಳ ಸಂಘ. 

ಸಿದ್ದಗಂಗಾ ಷೇತ್ರ. 


s 


* * ಜಾಹೀರಾತುದಾರರಲ್ಲಿ ವಿನಂತಿ 

ಮಾನ್ಯರೆ 
- ಶ್ರೀ ಸಿದ್ದಗಂಗಾ ನಾಡಿನ ಪುಣ್ಯಕ್ಷೇತ್ರ, ತ್ರಿವಿಧ ದಾಸೋಹಕ್ಕೆ 
ಹೆಸರಾಗಿದೆ, ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 
ಸತ್ಯ ಶುದ್ಧ ಕಾಯಕದ ಫಲವಾಗಿ ಬೃಹತ್ತಾಗಿ ಸೇವಾಕ್ಷೇತ್ರವೆಂದು 
ಜನಜನಿತವಾಗಿದೆ. ಶಿಕ್ಷಣಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ನಡೆಸಿದೆ. ನೂರು 
ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದರಜೊತೆಗೆ ಐದು ಸಾವಿರಕ್ಕೂ ಹೆಚ್ಚು 
ದೀನ ದಲಿತ ಬಡಮಕ್ಕಳಿಗೆ ಜಾತಿ ಮತ ಬೇಧವನ್ನೆಣಿಸದೆ ಆಶ್ರಯ 
ನೀಡಿ ಅವರಬಾಳಿಗೆ ಆಶಾಕಿರಣವಾಗಿದೆ. ಶ್ರೀಮಠದಿಂದ ಸಿದ್ದಗಂಗಾ ” 
ಮಾಸಪತ್ರಿಕೆ ಪ್ರಕಟವಾಗುತ್ತಿರುವುದನ್ನು ತಾವು ಗಮನಿಸಿದ್ದೀರೆಂದು 
ಭಾವಿಸಿದ್ದೇವೆ. 28 ವರ್ಷಗಳಿಂದ ನಡೆದು ಬರುತ್ತಿರುವ ಈ ಪತ್ರಿಕೆ 
ವಿಚಾರಪೂರ್ಣ ಲೇಖನಗಳಿಂದ ಪ್ರಕಟವಾಗುತ್ತಿದೆ. ಕರ್ನಾಟಕದ ಎಲ್ಲ 
ಜಿಲ್ಲೆಗಳಿಗೂ ಪತ್ರಿಕೆ ಪ್ರಸಾರವಾಗುತ್ತಿದೆ. ಪತ್ರಿಕೆಯ ಬೆಳವಣಿಗೆಯಲ್ಲಿ 
ತಮ್ಮಂತಹ ಮಹನೀಯರು ಜಾಹೀರಾತನ್ನು ನೀಡುವುದರ ಮೂಲಕ 

ಸಹಕರಿಸುತ್ತ ಬಂದಿದ್ದಾರೆ. ಜಾಹೀರಾತು ನೀಡುವುದೂ ಸೇವೆಯೆಂದೇ 
* ಭಾವಿಸಿದ್ದಾರೆ. ತಾವು ದಯಮಾಡಿ ಸಿದ್ದಗಂಗಾ ” ಮಾಸಪತ್ರಿಕೆಗೆ 
- ತಮ್ಮ ಉದ್ಯಮದ ಜಾಹೀರಾತನ್ನು ನೀಡಿ ಪ್ರೋತ್ಸಾಹಿಸಬೇಕೆಂದು - 

ಪ್ರಾರ್ಥಿಸುತ್ತೇನೆ 

- ಕಾರ್ಯದರ್ಶಿ, 

ಜಾಹೀರಾತು ವಿಭಾಗ, 
ಬಗ್ಗೆ ಪತ್ರಿಕೆಯ ಆಕಾರ 118 ಡೆಮಿ , ಭಾಷೆ : ಕನ್ನಡ, ಪುಟಗಳು -50 ಹೊದಿಕೆ ಆರ್ ತ್ರಿವರ್ಣ. 

ಪಠ್ಯಭಾಗ ಹಾಲು ಕಾಗದ , ಮುದ್ರಣ ಪ್ರತಿಗಳು 5000 

- ತಾಂತ್ರಿಕ ವಿವರಗಳು 
1 ರಕ್ಷಾ ಕವಚ 4 ನೆಯ ಪುಟ....1000 
2 ರಕ್ಷುಕವಚ 2 ನೆ ಪುಟ .... 750/ 
3 ರಕ್ಷಾಕವಚ 3ನೆಯ ಪುಟ ....750 / 
4 ಒಳಗಿನ ಪೂರ್ಣ ಪುಟಕ್ಕೆ ....300 / 
5 ಒಳಗಿನ ಆರ್ಧ ಪುಟಕ್ಕೆ : ....200/ 
6 ಒಳಗಿನ ಕಾಲು ಪುಟಕ್ಕೆ ....100/ 


ಸಿದ್ದಗಂಗಾ 


ಸಂಪುಟ - 28 . 


ಸಂಚಿಕೆ - 7 


ಜುಲೈ - 1992 , 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ರಾಮನಾಥನು ನೀನೆ ಕೂಡಲಸಂಗನು ನೀನೆ 
ಚನ್ನ ಕೂಡಲಸಂಗ ನೀನಯ್ಯ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಚನ್ನ ಮಲ್ಲನು ನೀನೆ ಕಪಿಲಸಿದ್ದನು ನೀನೆ 
ಗುರು ಗುಹೇಶ್ವರಲಿಂಗ ನೀನಯ್ಯ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


XX 


xx 


ಸದ್ಯೋಜಾತನು ನೀನೆ ಉರಿಲಿಂಗ ದೇವನಿ 
ಮಹಾಲಿಂಗಗುರು ಶಿವಸಿದ್ದ ನೀನೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು. | 


ಹೆಚ್ . ವಿ . ವೀರಭದ್ರಯ್ಯ , 
ಅವನನನನನನನನನನನನನನನನನ 


ಲೇಖನ 


ಲೇಖಕರು 


ಪುಟ - 


* ಶ್ರೀವಾಣಿ 


( * ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ಚಿಂತನ 


- ಡಾ | ಸಾ . ಶಿ. ಮರುಳಯ್ಯ 


11 


13 


* ಶ್ರೀ ಉದ್ದಾನೇಶ್ವರ ಶತಕಂ 
* ಬಸವತತ್ವ ರತ್ನಾಕರ...13 


- ಮೋಟಗಿ ಮಲ್ಲಿಕಾರ್ಜುನ 14 


ವಿಜ್ಞಾನ ಮತ್ತು ಆಧ್ಯಾತ್ಮ - ಎಲ್ . ಎಸ್ . ನರಸಿಂಹಜೀಯ‌ 20 
ವಚನ ಪರಂಪರೆಯ ಹಿನ್ನಲೆಯಲ್ಲಿ ಆಧುನಿಕ ವಚನಕಾರ 
ಮಹದೇವ ಬಣಕಾರರ ವಚನಗಳು 


* ) ) 


ಧರ್ಮ ಮತ್ತು ವಿಜ್ಞಾನ 


- - ನರಸಿಂಹಮೂರ್ತಿ 


- 29 


* ವಿವಾಹ ವಿಚ್ಛೇದನ 


ಜೆ, ಶಾರದ ರಾಜಶೇಖರ್ 32 


* ನರ್ಮದಾ ಕಣಿವೆಯಲ್ಲಿ ತದುನರಕದನಿರ್ಮಾಣ _ ಟ, ಚಂದ್ರಶೇಖರ್‌ 35 


* ಶಂಕರಾಚಾರ್ಯರು .ಬಸವಣ್ಣನವರು 


ಬಿ. ಎಸ್ ಸ್ವಾಮಿ 


* ಬನ್ನಿ ಓ ಗೆಳೆಯರೇ ಸಿದ್ದಗಂಗೆಗೆ ಬೇಗ ಡಾllಬಸವರಾಜ ಶಾಸ್ತ್ರಿಗಳು 43 


QEDRAKTHARGA RAKA. 


ಇಜ್ಜಿ ಇ ಸಿ 


ಜಿ 


ಐ 


ನ ನ ನ ನ 


. 


S2:#2: 


3::We: 


ಶ್ರೀವಾಣಿ 


#dr:#f 


t: 


: 


: 


: 


:ಬೆಳಿ:Se:Gಳಿ 


ಕಳಿಸಿ:9 


S 


S 


M 


N 


ಪೊರಕೆ - ಫೋಟೋ .. 
- ಒಮ್ಮೆ ಹೀಗಾಯಿತು. ನಮ್ಮ ಕಾರ್ಯಾಲಯಕ್ಕೆ ಬೆಳಗ್ಗೆ ಆರುಘಂಟೆಗೇ 
ಬರುವ ಅಭ್ಯಾಸ ನನ್ನದು, ಆಫೀಸಿನ ಪರಿಚಾರಕ ನಾನು ಬರುವುದರೊಳಗೆ 
ಕಸಗುಡಿಸಿ ಸ್ವಚ್ಛವಾಗಿ ಮನಸ್ಸಿಗೆ ಹರ್ಷವಾಗುವಂತೆ ಎಲ್ಲವನ್ನೂ ಒಪ್ಪವಾಗಿ 
ಟ್ಟಿರುವ ವ್ಯವಸ್ಥೆಯಿದೆ. ಆ ಹುಡುಗ ಮುಗ್ಧ , ಭಯಸ್ಥ , ಎಂದೂ ತಪ್ಪುತ್ತಿರಲಿಲ್ಲ. 
ಎಲ್ಲವನ್ನು ಎಚ್ಚರಿಕೆಯಿಂದಲೇ ನೋಡಿಕೊಳ್ಳುತ್ತಿದ್ದ , ಗಡಿಯಾರ ನಡೆಯು 
ತಿದೆಯೇ ಇಲ್ಲವೆ ? ಭಕ್ತಾದಿಗಳು ಬಂದು ಕೇಳಿದಾಗ ಕೊಡಲು ಟ್ರೈ ಇದೆಯೇ 

ಇಲ್ಲವೆ ? ಮ್ಯಾನೇಜರ್‌ ಕೊಟ್ಟಕಾಗದ ಪತ್ರಗಳನ್ನು ಮೇಜಿನ ಮೇಲೆ ಇರಿಸಿದ್ದೇ 
3 ನೆಯೇ ? ಮರೆತಿದ್ದೇನೆಯೇ ? ಆಫೀಸಿನ ಮುಂದೆ ಕಾಲೊರೆಸಿ' ಹಾಕಿದ್ದೇನೆಯೇ ? 

ಒಂದೊಂದನ್ನೂ ಜ್ಞಾಪಿಸಿಕೊಂಡು ವ್ಯವಸ್ಥಿತವಾಗಿಟ್ಟಿರುತ್ತಿದ್ದನು. ಅಂತೆಯೇ 
ಕಸಗುಡಿಸಲು ಬೇಕಾದ ಪೊರಕೆಯನ್ನು ಕಣ್ಣಿಗೆ ಕಾಣದಂತೆ ಎದುರಿಗೆ ಗುಪ್ತ 
ವಾಗಿಡುತ್ತಿದ್ದನು. ಒಂದು ದಿನ ನಾನು ಆಫೀಸಿಗೆ ಬಂದಾಗ ಪೊರಕೆಯೇ ಎದುರಿಗೆ 
ಕಾಣ ಬಂದಿತು. ತಕ್ಷಣವೇ ಕೆಲಸ ಮಾಡುತ್ತಿದ್ದ ಹುಡುಗನನ್ನು ಕರೆದೆ, ಬಂದ. 
ಬೇಗಹೋಗಿ ಒಬ್ಬ ಫೋಟೋ ಗ್ರಾಫರನನ್ನು ಕರೆದುಕೊಂಡು ಬರಬೇಕಲ್ಲಾ 
ಎಂದೆ. ಅವನು ತಡ ಮಾಡಲೇ ಇಲ್ಲ , ಹೊರಟೇ ಬಿಟ್ಟ ಏಕೆ ? ಎಷ್ಟು ಹೊತ್ತಿಗೆ 
ಕರೆತರಬೇಕೆಂದೂ ಕೇಳಲಿಲ್ಲ . ಕೊಂಚ ಹೆಜ್ಜೆ ಹಾಕಿರಬಹುದು. ಹಿಂದಕ್ಕೆ 
ಕರೆಸಿದೆ ಅಲ್ಲಿದ್ದ ಇನ್ನೊಬ್ಬ ಸೇವಕನಿಗೆ ಹೇಳಿ, ತುಡುಗ ಬಂದ ಸುಮ್ಮನೆ 
ನಿಂತ, ಕೇಳಿದೆ ಫೋಟೋಗ್ರಾಫರನನ್ನು ಕರೆತಂದ ಎಂದು ? ಇಲ್ಲ ಹಿಂದಕ್ಕೆ 
ಹೇಳಿಕಳುಹಿಸಿದಿರಿ ಎಂದ ಪೊರಕೆಯ ಫೋಟೋ ತೆಗೆಸೋಣಎನಿಸಿತು. ಅದಕ್ಕೆ 10 

ಹೇಳಿದೆ ಎಂದೆ. ಕಕ್ಕಾಬಿಕ್ಕಿಯಾಗಿ ನಿಂತ. ಕೊನೆಗೆ ಪೊರಕೆಯನ್ನು ಫೋಟಕ್ಕೆ 
- ಕೂರಿಸಿದ್ದಿಯೇನು ಎಂದೆ? ನೋಡಿದ ಪೊರಕೆ ಇರಬೇಕಾದ ಸ್ಥಳದಲ್ಲಿರದೆ ಬಂದವು 
- ರೆಲ್ಲರಿಗೆ ಕಾಣುವಂತೆ ಇರಿಸಿದ್ದೇವೆಂಬುದನ್ನು ಗುರುತಿಸಿದ, ನಗುಬಂತು. ಅವನು 
- ನಕ್ಕ . ಜೀವನದಲ್ಲಿ ರಸ ನಿಮಿಷಗಳು ಒದಗಿಸುವ ನಗು ಅದೆಷ್ಟೋ . ಆಕಸ್ಮಿಕವಾಗಿ 
* ಸಂಭವಿಸುವ ಅಚಾತುಗಳೂ ನಮಗೆ ಪಾಠ ಕಲಿಸುತ್ತವೆ. 


N 


ಈ 


ಹೇhM 


N 


ಅತಿ!ಹಾಟಮತದಾನ 


ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


VOKIUS 
INCARIATION 

To 
WWE 
DEFES 


I 


& 


M 


SMAVATHERS 
YO 
DEUSNY 
IWE 
MAKS 
. 

TOS 


ಪ್ರಖ್ಯಾತವಾದಅಪರಿಮಳದಶಾಂಗ.ಅದೂಪದ 
ಕೊಡಅವಿಭೂತಿ|©ಹವನಸಾಮಗ್ರಿಗಳತಯಾರಕರು 


< 
577 
. 


4 
. 
> 


* 
KA 
, 


14 
: 
* 


. 
: 


2 


… 
, 


CBATHI 
AR 


HAPPY 
- 
MOON 
SPEC 


ASAP 


ಸಾಮಗ್ರಿಗಳುದೊರೆಯುತ್ತದೆ.ಪದಫೋನ್:ಅಂಗಡಿ-280ಮನೆ-2246²3.ಹENANEWSವೈ,ಬಸಪ್ಪ206,ಅವನ್ನೂರೂ 


&A9 


1. 


110 


OBARO 


ALONE 


ಅ0000 


- ಶ್ರೀ ಸಿದ್ಧಲಿಂಗೇಶ್ವರ ವಚನ 
ಭಾವಮನಗಳಿಗೆ ಲಿಂಗವಧರಿಸಿ ಕಾಯಕ್ಕೆ ಲಿಂಗವಿಲ್ಲದಿರಬಹುದೇ ? 
ಎರಡಂಗ ಭಕ್ತರಾಗಿ ಒಂದಂಗ ಭವಿಯಾಗಿಪ್ಪ 
ಭಾಂತರ ಮುಖವ ನೋಡಲಾಗದು. 
ತನು ಮನ ಭಾವಗಳಲ್ಲಿ ಲಿಂಗವ ಧರಿಸಿ ... 
ಲಿಂಗತ್ರಯಕ್ಕೆ ಅಂಗತ್ರಯಕ್ಕೆ ಅಗಲಿಕೆಯಿಲ್ಲದೆ ಅಚಲಿತನಾಗಿರ್ದೆನಯಾ 
ಮಹಾಲಿ ಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ! 

“ ವಿಚಾರದಂತೆ ಆಚರಣೆಯಿರಬೇಕು” ಎಂಬುದು ಭಾರತೀಯ ಆಧ್ಯಾ 
ತ್ಮಿಕ ಸಂಸ್ಕೃತಿಯ ಸಾರಸರ್ವಸ್ವವಾಗಿದೆ. ಇದರ ಮೇಲಿಂದ ಕೇವಲ ತಿಳು. 
ವಳಿಕೆಯೊಂದೇ ಸಾಲದು, ನಡವಳಿಕೆಯಬೇಕೆಂಬುದು ಸಿದ್ದವಾಗುವುದು 
ಅಂಗದಮೇಲೆ ಲಿಂಗಧಾರಣ ಮಾಡುವುದೂ ಇದನ್ನೇ ಹೇಳುವುದು ಅಂತ 
ರಂಗದ ಜ್ಞಾನವು ಬಹಿರಂಗದ ಕ್ರಿಯಾರೂಪದಲ್ಲಿ ಪ್ರಕಟವಾದಾಗಲೇ ಆ 
ಜ್ಞಾನವು ಪೂರ್ಣವಾಗಬಲ್ಲದು. ಕ್ರಿಯಾಮುಖಕ್ಕೆ ಇಳಿಯದ ಜ್ಞಾನವು 
ಅಜ್ಞಾನವೇ ಆಗುವುದು , “ಎಷ್ಟೋ ಜನರು ಬ್ರಹ್ಮಜ್ಞಾನವುಳ್ಳವರಾಗಿದ್ದರೂ 
ಬ್ರಹ್ಮವೃತ್ತಿಯಿಲ್ಲದವರಾಗಿರುವರು . ಅಂಥವರು ಕೇವಲ ಅಜ್ಞಾನಿಗಳಲ್ಲ, 
ಅಜ್ಞಾನಿತರಾಗಿರುವರು ” ಎಂದು ಅದೈತ ಸಿದ್ದಾಂತವನ್ನು ಎತ್ತಿಹಿಡಿದು 
ಪ್ರಚಾರ ಮಾಡಿದ ಶಂಕರಾಚಾರ್ಯರು ಆನಂದ ಲಹರಿಯಲ್ಲಿ ಹೇಳಿದ್ದಾರೆ. 

ಕೇವಲ ಶಾಸ್ತ್ರಾಭ್ಯಾಸದ ಪರಿಣಾಮವಾಗಿ ಶಿವನು ಎಲ್ಲ ಕಡೆಗೂ 
ಇರುವನು, ನನ್ನಲ್ಲಿಯೂ ಇರುವನು ಎಂಬ ಕೇವಲ ತಿಳಿವಳಿಕೆ ಮಾತ್ರದಿಂದ 
ಯಾವನಿಗೂ ಲಿಂಗಾಂಗಸಾಮರಸ್ಯದ ಅನುಭವವಾಗದು ಶಿವನೊಡನೆ ತಾನು 
ಒಂದಾಗಿ ಸಮರಸಾನಂದದ ಅನುಭವವನ್ನು ಮಾಡಿಕೊಳ್ಳಲು ಅಂಗದಮೇಲೆ 
ಲಿಂಗಧಾರಣಮಾಡಿ ಪೂಜಿಸಲೇ ಬೇಕಾಗುವುದು. ಶರಣರು ಜ್ಞಾನಕ್ರಿಯಾ 
- ಸಮಸಮುಚ್ಚಯವಾದಿಗಳಾಗಿರುವರು. 

ಭಾವಮನಗಳಲ್ಲಿ ಲಿಂಗವಿದ್ದು ಹೊರಗಿನ ಸ್ಥಲಕಾಯಕ್ಕೆ ಲಿಂಗವಿಲ್ಲ 
ದಿದ್ದರೆ ಆ ಕಾಯ ಭವಿಯಾಗುವುದು ಒಳಗಿನ ಎರಡಂಗಗಳು ಭಕ್ತರಾ 
ಗಿದ್ದು ಹೊರಗಿನಲಿಂಗ ಭವಿಯಾಗಿದ್ದವರ ಮುಖವನ್ನು ಸಹನೋಡಬಾರದು. 
ಅಂತೆಯೇ ಮೂರು ಶರೀರಗಳು ಲಿಂಗ- ಸಂಬಂಧವುಳುವಾಗಲೇಬೇಕು. ಕಿರಿಯ 
( ನಾಗಿದ್ದವನು ಎಷ್ಟು ಹಿರಿಯನಾಗಬಹುದೆಂದುದನ್ನು ಪ್ರತ್ಯಕ್ಷಲಿಂಗಪೂಜೆಯಿಂ 
ದಲೇ ಅನುಭವಿಸಬೇಕು . ಇಷ್ಟಲಿಂಗದ ಪೂಜೆಯೆಂದರೆ ಸಮಸ್ತ ಪ್ರಾಣಿಗಳೂ 
ಸುಖ ವಾಗಿರುವಂತೆ ವ್ಯವಹರಿಸುವುದೇ ಅಗಿದೆ. 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ | 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹಸಂಪಾದಕರು 
ಎಂ . ರೇಣುಕಾರಾಧ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 

ಬಿ. ವೀರಭದ್ರಯ್ಯ 


6 ಸಿದ್ದಗಂಗಾ ಶ್ರೀ ಸಿದ್ದ 
ಮಠದಿಂದ ಪ್ರಕಟವಾಗುತ್ತಿರುವ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ 
ಸಂಘದ ಹೆಮ್ಮೆಯ ಸೇವಾ ಪು 
ಮೇಲಾಗಿ ಶ್ರೀ ಮಠದ ಮುಖ 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕ 
ಮಹಾಸ್ವಾಮಿಗಳವರ ದಿವ್ಯ ಮಾಗ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, 
ದಾಸೋಹಸೇವಾ ತತ್ಪರತೆಯಿಂದ 
ಹಾಕುತ್ತಿದೆ. ಈ ಧೈಯ ಸಾಧ 
ನಾಡಿನ ಗಣ್ಯ ಲೇಖಕರಿಂದ ಸರ 
ಸಂಸ್ಕೃತಿ, ಧರ್ಮ, ವಿಜ್ಞಾನ, 
ಇತಿಹಾಸ , ವೈಚಾರಿಕ, ಚಿಂತನ ಮು 
ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸಿ 
ಲೇಖನಗಳನ್ನು ಪಡೆಯಲು ಸ 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರ 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ 
ಕೊಳ್ಳುವ ಅಧಿಕಾರ ಸಂಪಾದಕ 
ಅನುವಾದ, ರೂಪಾಂತರ ಲೇಖಃ 
ಮೂಲ ಕೃತಿಕಾರರ ಅನುಮತಿ 
ಬೇಕು. ಸ್ವೀಕೃತ ಲೇಖನಗಳಿಗೆ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಸಿ . ಬಿ . ಶಂಜೆದಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


) 


9 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾಕ್ಷೇತ್ರ 


66 ಸಂಪಾದಕರು » 
ಸಿದ್ದಗಂಗಾ ಮಾಸ ಪತ್ರಿ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ 572104 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾ 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಸ೦ ಪಾ ದ ಕಿ 


ಯ 


ಬಸವಣ್ಣ ಒಪ್ಪು ನಂತೆ ಒಗೆತನವ ಮಾಡುವೆ. 

ಅಕ್ಕಮಹಾದೇವಿ ಕಲ್ಯಾಣವನ್ನು ಬಿಟ್ಟು ಶ್ರೀಶೈಲದ ಕದಳಿಗೆ ತೆರಳುವ ಸಂದರ್ಭ . 
ಅನುಭವ ಮಂಟಪದ ಶರಣ ಶರಣೆಯರೆಲ್ಲ ಅಕ್ಕನನ್ನು ಬೀಳ್ಕೊಡಲು ಸಿದ್ದರಾಗಿದ್ದಾರೆ. 
ಎಲ್ಲರ ಹೃನ್ಮನಗಳೂ ಭಾವಭರಿತವಾಗಿವೆ. ಅನುಭವ ಮಂಟಪದಲ್ಲಿ ಅಕ್ಕನೀಡಿದ 
ಅನುಭವ ಸಂಪತ್ತು ಅನುಪಮವಾದುದು. ಆಕಸ್ಮಿಕವಾಗಿ ಭೇಟಿಯಿತ್ತು ಎಲ್ಲರ 
ಕಾರುಣ್ಯದ ಕಣ್ಮಣಿಯಾದ ಅಕ್ಕ ಅನಿವಾದ್ಯವಾಗಿ ಅಗಲಬೇಕಾದ ಸನ್ನಿವೇಶ, ಯಾರ 
ಜೀವನದಲ್ಲಾದರೂ ಪರಸ್ಪರ ಭೇಟಿಯ ಆಕಸ್ಮಿಕ ಸಂದರ್ಭಗಳು ಬಂದೇ ಬರುತ್ತವೆ. 
ಅಂತೆಯೇ ಅನಿವಾರ್ಯವಾಗಿ ಆಗಲಬೇಕಾದ ಸಂದರ್ಭಗಳೂ ಇದ್ದೇ ಇರುತ್ತವೆ, 
ಭೇಟಿ- ಬೀಳ್ಕೊಡುಗೆಗಳ ಮಧ್ಯೆ ಇದ್ದ ಬದುಕೇ ಮುಖ್ಯ ಎಂಬುದನ್ನು ಅಕ್ಕನಂತವರು 
ಎತ್ತಿ ತೋರಿಸುತ್ತಾರೆ. ಅಸಂಖ್ಯಾತ ಶರಣರ ಭಾವಭಿಕ್ಷೆಯಿಂದ ತೃಪ್ತಳಾದ ಅಕ್ಕ ಮಹಾ 
ದೇವಿ ಕೃತಜ್ಞತಾ ಭಾವದಿಂದ ತೆರಳುವ ಮುನ್ನ ವ್ಯಕ್ತಪಡಿಸಿದ ಮಾತುಗಳು ಅದೆಷ್ಟು 
ಹೃದಯವಂತಿಕೆಯಿಂದ ತುಂಬಿವೆ ಎಂಬುದನ್ನು ಪರಿಭಾವಿಸಿದಾಗ ಬದುಕಿನ ದೃಷ್ಟಿ 
ತೆರೆದು ಕೊಳ್ಳುತ್ತದೆ. ತಾನು ಮುಂದೆ “ ಬಸವಣ್ಣ ಒಪ್ಪುವಂತೆ ಒಗೆತನವ ಮಾಡುವೆ ” 
ಎಂಬ ಮಾತು ಬಸವಣ್ಣ ಹೇಗೆ ಒಳ್ಳೆಯ ಜೀವನಕ್ಕೆ ಮಾನದಂಡವಾಗಿ ಬೆಳಗಿದ 
ಎಂಬುದು ವ್ಯಕ್ತವಾಗುತ್ತದೆ. ಅನಂತವರು ಬಸವಣ್ಣನನ್ನು ಆದರ್ಶಪುರುಷನನ್ನಾಗಿ 
- ಹೇಗೆ ಗೌರವಿಸಿದರು ಎಂಬುದನ್ನು ನಾವಿಂದು ಮನನ ಮಾಡಬೇಕಾಗಿದೆ. ನಮ್ಮ 
ಬದುಕಿಗೆ ದಾರಿತೋರಿದ ಹಿರಿಯರು ಒಪ್ಪುವಂತೆ ನಾವಿಂದು ಬದುಕುತ್ತಿದ್ದೇವೆಯೇ .. 
ಆತ್ಮವಿಮರ್ಶೆ ಅಗತ್ಯವಾಗಿದೆ ಮಹಾತ್ಮಗಾಂಧಿಯಂಥ ಪುಣ್ಯಪುರುಷರು ನಮಗೊಂದು 
ಮುಕ್ತಾವಕಾಶವನ್ನು ಕಲ್ಪಿಸಿಕೊಟ್ಟು ನೈಜವಾದ ಭಾರತೀಯರಾಗಿ ಬದುಕುವ ಕಲೆ 
ಯನ್ನು ಕಲಿಸಿಕೊಟ್ಟು ಹೋದರು. ನಾನೇನು ಮಾಡಿದೆವು ? ಆ ಪವಿತ್ರಾತ್ಮರು 
ಒಪ್ಪುವಂತೆ ಬಾಳುತ್ತಿದ್ದೇವೆಯೇ ? ಅಷ್ಟು ಬೇಡ ನಮಗೆ ಜನ್ಮವಿತ್ತ ಮಾತಾ 
ಪಿತೃಗಳ ಮನ ಒಪ್ಪುವಂತೆ ಎಷ್ಟು ಜನ ಜೀವನ ಪಥದಲ್ಲಿ ಸಾಗಿದ್ದೇವೆ. ಯಾರು 
ಒಪ್ಪಿದರೇನು ? ಬಿಟ್ಟರೇನು ? ನನ್ನ ಹಾದಿ ನನ್ನದು ಎಂಬುವ ಹುಂಬ ಧೋರಣೆ 
ಇಂದು ಎಲ್ಲೆಲ್ಲೂ ವಿಜೃಂಭಿಸಿದೆ. ಜನನಾಯಕರು ಪ್ರಜೆಗಳು ಒಪ್ಪುವಂತೆ 
ನಡೆದುಕೊಳ್ಳುತ್ತಿಲ್ಲ; ಧರ್ಮಗುರುಗಳು ಭಕ್ತಾದಿಗಳು ಒಪ್ಪುವಂತೆ ನಡೆದು ಕೊಳ್ಳು 
ತಿಲ್ಲ! ಅಧಿಕಾರಿಗಳು ಸಾರ್ವಜನಿಕರು ಒಪ್ಪುವ ಹಾದಿ ತುಳಿಯುತ್ತಿಲ್ಲ, ವಿದ್ಯಾ 
ರ್ಥಿಗಳು ಅಧ್ಯಾಪಕರು ಒಪ್ಪುವಂತೆ ಬೆಳೆಯುತ್ತಿಲ್ಲ, ಉದಾಹರಣೆಗಳನ್ನು ಬೆಳೆಸು 
ಬಹುದು. ಭ್ರಷ್ಟತೆಯೇ ಬದುಕಿಗಿಂದು ಹೆದ್ದಾರಿಯಾಗಿದೆ. ಪ್ರಾಮಾಣಿಕತೆ ನರ 
ಳುತ್ತಿದೆ. ಸಾತ್ತಿಕತೆ , ನಿಷ್ಟೆಗಳೆಲ್ಲ ಗಾಳಿಗೆ ತೂರಿವೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ 
(( ಕಿರಾತಕರು ಹೆಜ್ಜಿ ಪುರಾತರು ಕಣ್ಮರೆಯಾಗುತ್ತಿದ್ದಾರೆ. ನಮಗೊಂದು ಸತ್ಪರಂ 


ಪರೆಯಿದೆ ಶ್ರೀಮಂತ ಸಾಂಸ್ಕೃತಿಕ ಹಿನ್ನಲೆಯಿದೆ ಎಂಬುದನ್ನು ಮರೆತು ಓಡು. 
ತಿದ್ದೇವೆ. ಮನುಷ್ಯ ಮನುಷ್ಯನನ್ನೆ ಕಿತ್ತು ತಿನ್ನುತ್ತಿದ್ದೇವೆ ಎಂಬುದರ ಜೊತೆಗೆ 
ಮಾನವೀಯತೆಯನ್ನೇ ಸುಟ್ಟು ಭಸ್ಮಮಾಡುತ್ತಿದ್ದೇವೆ ಎಂಬುದನ್ನು ಕಾಣಲಾರದ 
ವರಾಗುತ್ತಿದ್ದೇವೆ. ಬಸವಣ್ಣ ಬೇಡ, ಅಕ್ಕ ಬೇಡ, ಮಹಾತ್ಮ ಗಾಂಧಿ ಬೇಡಕೊನೆಗೆ 
ಜನ್ಮವಿತ್ತ ತಂದೆತಾಯಿಗಳು ಒಪ್ಪುವಂತೆ ಬಾಳುವ ಪ್ರವೃತ್ತಿ ನಮ್ಮದಾಗುತ್ತಿದೆಯೇ 
ಎಂದು ಯೋಚಿಸಬೇಕಾಗಿದೆ. ಯುವ ಜನಾಂಗವಂತೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು 
ಕತ್ತಲೆಯಲ್ಲಿ ನಾಗಾಲೋಟ ಪ್ರಾರಂಭಿಸಿದ್ದಾರೆ ದಾರಿ ತೋರುವವರು ಯಾರು ? 
ಒಪ್ಪುವಂತೆ ಬಾಳುತ್ತಿದ್ದೇವೆಯೇ ? ಕಾಲ, ಧರ್ಮಗಳ ಕಣ್ಣಿನಲ್ಲಿ ? 

ಹರಸನು. 
ಗುರುದೇವ ಬಂದು ಬುವಿಯ ದೇವನೆನ್ನಿಸಿದೆ 
ಕರುಣಾಳು ಯತಿಕುಲಾಂಬುಧಿ ಸೋಮನೇ || ಪ|| 

ಪೂರ್ವಾಶ್ರಯವ ಬಿಟ್ಟೆ ವಿಷಯಕುಲವನೆ ಸುಟ್ಟೆ 
ಚಾರ್ವಾಕಪಂಥದಲಿ ಆಸ್ತಿಕ ನೆಟ್ಟ 
ಗೀರ್ವಾಣ ವಾಣಿಯಲ್ಲಿ ಅಧಿಕಾರವನ್ನು ತೊಟ್ಟಿ 

ಪೌರ್ವಾತ್ಯ ಸಂಸ್ಕೃತಿಯ ಹಿಡಿದು ಮೇಲಿಟ್ಟೆ !lo!! 
ಪರಮಾನುಭವಬಂಧಿ ಉದ್ದಾನ ಗುರುವರನ 
ಕರಕಮಲ ಸಂಜಾತ ಮಹಿಮಾಕರ - 
ಹರಶರಣರಡಿಯಿಟ್ಟ ಬಟ್ಟೆಯೊಳೆ ನೀನಡೆದೆ 
ಹರಸೂನು ನೀ ಸಿದ್ದಲಿಂಗೇಶ್ವರ ||೨|| 

ಜಗದ ಜಂಜಡವನ್ನು ತೃಣಕು ಕಡೆಯಾಗಿಸಿದೆ 
ಹಗರಣವ ಪಡುವವರ ಸಂತೈಸಿದೆ 
ಹಗಲಿರುಳು ಲೋಕಕಲ್ಯಾಣವನೆ ಚಿಂತಿಸಿದೆ 

ನಿಗಮಗೋಚರ ನಿಜಕು, ಎಂದೆನಿಸಿದೆ aft 
ಜ್ಞಾನಾನ್ನ ದಾನಿ ಶಿವ . ಸಿದ್ದ ಗಂಗಾಧಿಪತಿ 
ಮಾನೋನ್ನತನೆ ಸಚ್ಚಿದಾನಂದನೆ 
ಜೇನಾಗಿರುವೆ ಜನಕೆ ಗುರಿಯಾಗಿರುವೆ ಮನಕೆ 
ನಾನಾ ಮಹತ್ತಿನ ಜಿತಾನಂಗನೆ ||೪|| 

ಕಸವೆಘನವೆಂಬುದನು ಗಳಿಸಿ ತೋರಿಸಿದೆ 
ಜಪ- ಧ್ಯಾನಗೈವಾಗ ಪಶುಪತಿಯೆ ನೀನು 
ವಿಪುಲಾಶ್ರಯವನಿತ್ತು ವಿದ್ಯಾರ್ಥಿಗಳ ಪೊರೆದೆ 
*ಉಪಕೃತಿಯ ಮರೆಯುವೆನೆ ಎಂದೆಂದು ನಾನು ||೫|| 


- ಪುಲಿಕೇಶಿ 


ಚಿಂತನ 
-- ಡಾ|| ಸಾ . ಶಿ . ಮರುಳಯ್ಯ ನಂ . ೩, ಸರೀಸ್ ರಸ್ತೆ , 2ನೇ ಹಂತ, 

ವಿಜಯನಗರ, ಬೆಂಗಳೂರು-40 


ಕೊಡುವಾತನೇ ಹರನು ಪಡೆವಾತನೇ ನರನು 
ಒಡಲು ಒಡವೆಗಳು ಕೆಡೆದು ಹೋಗುವ ಮುನ್ನ 

ಕೊಡು ಪಾತ್ರ ವರಿದು ಸರ್ವಜ್ಞ . 
- ದಾನದ ಮಹತ್ವ ಈ ವಚನದ ತಿರುಳು 

ಪರಮ ಪರಿವ್ಯಾಜಕನೂ ಪೂರ್ಣಲೋಕಾನುಭವಿಯೂ ಆದ ಸರ್ವಜ್ಞನು 
ನ ಮೂರು ಪಾದಗಳಲ್ಲಿ ಮೂರು ಅಂಶಗ - ನ್ನು ಸ್ಪಷ್ಟಿಕರಿಸಿದ್ದಾನೆ. 

ಮೊದಲನೆಯ ಪಾದವು ದಾನ ಕೊಡುವವನು ದೇವಸಮಾನ, ದಾನ 
ಯುವವನು ಮಾನವ ಸದೃಶ ಎಂಬಂಶವನ್ನು ತಿಳಿಸುತ್ತದೆ. ಇಲ್ಲಿ ' ಮಾನವ ' 
- ಶಬ್ದ ಕೈ ಕೀಳು' ಎಂದರ್ಥವಲ್ಲ, ದೇವನಷ್ಟೇ ಸತ್ವಶಾಲಿ ಚೈತನ್ಯ ಎಂದು. 
ನಿದರೆ ಮನುಷ್ಯರೇ ಅಲ್ಲದ, ಪಶುವಿಗ ಕಡೆಯಾದ ಹೀನ ವ್ಯಕ್ತಿಗಳಿದ್ದಾರೆ 

ಲ್ಲಿ. ಅಂಥವರಲ್ಲದ ನಿಜವಾದ ಹಾಗೂ ಗೌರವದಅರ್ಥದಲ್ಲಿ ಮಾನವ ? 
2 ಪದವನ್ನು ಅರ್ಥೈಸಲಾಗಿದೆ. ಇಂತಹ ದೇವ ಮಾನವರಿದ್ದರೇನೇ ವಿಶ್ವ 
ಮರಸ್ಯ , ಇವರಲ್ಲಿ ಭಿನ್ನ ಭಾವಇಲ್ಲ; ಇರಬಾರದು. ಇಬ್ಬರೂ ಸಮಾನರು , 
- ಡುವವನ ಕೈ ಮೇಲು ಪಡೆವವನ ಕೈ ಕೆಳಗು ಎಂಬ ಭೇದಸಲ್ಲ. ಹಲವು 
ವೆ ದಾನ ಕೊಡಬೇಕು ಎಂದಂದುಕೊಂಡರೂ ಅದನ್ನು ಸ್ವೀಕರಿಸುವ ವ್ಯಕ್ತಿಯೇ 
- ದಿರಬಹುದು, ವ್ಯಕ್ತಿ ಸಿಕ್ಕಾಗ ಮಾತ್ರ ದಾನಿಯ ದಾನಗುಣ ಪ್ರಕಾಶಕ್ಕೆ 
ಎವುದು ಆ ಮೂಲಕ ಅವನು ಧನ್ಯನಾಗುವುದು ಕೂಡ. ಆದ್ದರಿಂದ ದಾನ 
ಎಡುವವನು ಎಷ್ಟು ಮುಖ್ಯವೋ ಗೌರವಾನ್ವಿತನೋ ದಾನ ಸ್ವೀಕರಿಸುವವನೂ 
ಸ್ಟೇ ಮುಖ್ಯ ಮತ್ತು ಗೌರವಾನ್ವಿತ, ಕೊಟ್ಟವನಿಗೆ ಅಲೌಕಿಕ ಪುಣ್ಯ ಪ್ರಾಪ್ತಿ . 
ಸದವನಿಗೆ ಲೌಕಿಕ ಅಗತ್ಯತೆಯ ಪೂರೈಕೆ ಮತ್ತು ತೃಪ್ತಿ . ಈ ಅಂಶಾಭಿವ್ಯಕ್ತಿ 
ಲಿನ ತ್ರಿಪದಿಯ ಸಾಲು . 


ಒಡಲು ಒಡವೆಗಳು , ಕೆಡೆದು ಹೋಗುವ ಮುನ್ನ ' ಎಂಬ ಎರಡನೆಯ 
ಪಾದದಲ್ಲಿ ದ್ವಾನವೀವ ಸಮಯವನ್ನು ಸೂಚಿಸಿದ್ದಾನೆ ಸರ್ವಜ್ಞ , ದಾನವನ್ನು 
ರಾವಾಗ ಕೊಡಬೇಕು; 


ಎಲೈ -1992 


11 


ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡುವೋಗದ ಮುನ್ನ 
ಹಲ್ಲುಹೋಗಿ, ಬೆನ್ನು ಬಾಗಿ , ಅನ್ಯರಿಗೆ ಹಂಗಾಗದ ಮುನ್ನ 
ಕಾಲಮೇಲೆ ಕೈಯನೂರಿಕೊಲಹಿಡಿಯದ ಮುನ್ನ 

ಮುಪ್ಪಿಂದೊಪ್ಪವಳಿಯದ ಮುನ್ನ ಮೃತ್ಯುಮುಟ್ಟದ ಮುನ್ನ . 
ಆ೦ತೆಯೇ ಕೊಡುವ ವಸ್ತು ಕೊಳೆತು ಕೆಟ್ಟು ಹೋಗುವ ಮುನ್ನ , ಹಳಸಿ ಹಾಳ 
ಮುನ್ನ ಕೈ ಎತ್ತಿ ದಾನಕೊಡಬೇಕು. ಅನ್ನ ಹಳಸಿದೆ ತಿನ್ನಲಿಕ್ಕೆ ಬಾರದು ಆ 
ಭಿಕ್ಷುಕನಿಗೆ ಹಾಕು ಎಂಬ ಮನೋಭಾವ ಯಾರಲ್ಲೂ ಬೆಳೆಯಬಾರದು | 
ಸಂದೇಶ ಇದೆ ಈ ಎರಡನೆಯ ಸಾಲಿನಲ್ಲಿ, 


ಮೂರನೆಯ ಸಾಲು ಬಹು ಮುಖ್ಯವಾದದ್ದು . ದಾನ ಯಾವಾಗಲೂ 
ತ್ರಕ್ಕೆ ಸಲ್ಲಬೇಕು. ಅಂತಹ ಸತ್ತಾತ್ರವನ್ನು ಹ ಡುಕಿ ನಾವು ದಾನ ಮಾಡದೆ 
ಆ ಪಾತ್ರಕ್ಕೆ ಕೊಟ್ಟಿದ್ದಾದರೆ ಅನಾಹುತಕ್ಕೆ ನಾವೇ ಅಡಿಗಲ್ಲು ಹಾಕಿದಂತಾಗು 
ಉದಾಹರಣೆಗೆ, ಯಾರ ತಲೆಯ ಮೇಲೆನೀನು ಕೈ ಇಡುತ್ತೀಯೋ ಅವರು ಸ 
ಬೂದಿಯಾಗಲಿ ಎಂದು ಶಿವ ವರಕೊಟ್ಟಕೂಡಲೆ ಭಸ್ಮಾಸುರ ಅವನ ಮೇಲೆ 
ಮೊದಲ ಪ್ರಯೋ ? ಮಾಡ ಹೊರಟ. ಅನೇಕ ವೇಳೆ ಇಂತಹ ಅಪಾಯ 
ಸಿಲುಕಿಕೊಳ್ಳುವುದುಂಟು . ಅದನ್ನೇ ಕನ್ನಡದ ಗಾದೆ ಹೇಳುತ್ತೆ ; ಕೊಟ್ಟ 
ಕೋಡಂಗಿ ಈಸಿಕೊಂಡವನು ವೀರಭದ್ರ ' ಎಂದು. ಅನ್ನವಿಟ್ಟ ಕೈಯನ್ನೇ ಕಚ 
ನಾಯಿಗಳೇನೂ ಕಡಿಮೆ ಇಲ್ಲ. ಈ ಜಗತ್ತಿನಲ್ಲಿ, ವಿದ್ಯಾರ್ಥಿ, ಸಹೋದ್ಯೋಗಿ, ಸ್ನೇ 
ರಕ್ತ ಸಂಬಂಧಿ ಒಬ್ಬರೇ ಇಬ್ಬರೇ ? ಅನೇಕ ಮಂದಿ ಮುಖವಾಡ ಹಾಕಿಕೊ 
ಬಂದು ದ್ರೋಹಬಗೆದಿದ್ದಾರೆ. ಆದ್ದರಿಂದ ದಾನಿಗೆ ಪಾತಾ ಪಾತ್ರಗಳ ವಿವೇಚನೆ 
ಬೇಕು. ಪಯಃ ಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ' ಅಂದರೆ ಈ 
ಕುಡಿದು ಹಾವು ಕೇವಲ ವಿಷವನ್ನೇ ಉತ್ಪಾದಿಸುತ್ತದೆ. ಅಮೃತವನ್ನಲ್ಲ ದಾ 
ಫಲ ಅಂತಾಗ ಬಾರದು , 


ಸಾಮಾನ್ಯವಾಗಿ ಅಪಾತ್ರಕ್ಕೆ ಅಂದರೆ ಅಯೋಗ್ಯ ವ್ಯಕ್ತಿಗೆ ದಾನ, ಸಾ 
ಗೌರವ, ಮನ್ನಣೆಗಳು ಸಲ್ಲುವುದುಂಟು. ಅಂತಹ ನೀಚರು ಲೋಕಕಂಟಕರೇ 
ಬಿಡುತ್ತಾರೆ. ಅವರು ತಾವೂ ಬದುಕುವುದಿಲ್ಲ ಅನ್ಯರನ್ನೂ ಬದುಕ ಬಿಡುವು 
ಅಂತಹ ಅಪಾತ್ರರನ್ನು ಗೌರವಿಸುವುದು ಸತ್ಸಾರನ್ನು ತಿರಸ್ಕರಿಸಿದ್ದಕ್ಕಿಂತಲೂ ಅಪನ 
ಆದ್ದರಿಂದ ಮಹಾಕವಿ ರತ್ನಾಕರವರ್ಣಿ ಹೇಳುವಂತೆ: ಕೊಡಬೇಕು, ಕೊಡುವಲ್ಲಿ ಪ 
ನರಿಯಬೇಕು, ಅರಿಯದೆ ಕೊಟ್ಟರೆ ಅದರ ದುಷ್ಪಲವನ್ನು ಸಾತ್ವಿಕನೂ ಅನುಭ 
ಬೇಕಾಗುತ್ತದೆ. 

ಇಂತಹ ನೆಲೆಗಟ್ಟಿನ ಮೇಲೆ ನಿಲ್ಲಿಸಿ ಎಚ್ಚರಿಸುವ ಸರ್ವಜ್ಞ ನಮಗೆ ಇಂದಿ 
ಎಂದಿಗೂ ಪ್ರಸ್ತುತವಾಗುತ್ತಾನೆ. 
ಸಿದ್ದಗಂಗಾ 


ಶ್ರೀ ಉದ್ದಾನೇಶ್ವರ ಶತಕಂ 


( ಮುಂದುವರೆದ ಭಾಗ) . 
ವೇದವೇ ವಿದ್ಯೆಯೊಳಗಧಿಕವು 
ವೇದದೊಳು ಶ್ರೀ ರುದ್ರವಧಿಕವು 
ವೇದಶಿರ ಶ್ರೀರುದ್ರದೊಳು ಶಿವಮಂತ್ರವತ್ಯಧಿಕಾ | 
ಆದಿಪಂಚಾಕ್ಷರಿಯೊಳಾ ಶಿವ 
ನಾದಿ ವರ್ಣಗಳೆರಡು ಪ್ರಣವರ 
ಳೆಂದು ತಿಳಿಸಿದ ಸ್ವಾಮಿ ಉದ್ದಾನೇಶ ದಯನಾಗೊ 11 


ನೆರಳನತಿಥಿಗೆ ಕೊಡಲು ಮನೆಯಿದು. 
ಕರುಣಿಯಡಿಗೆಯ ಮಾಡಲತಿಥಿಗೆ | 
ಧರಣಿಧಾನ್ಯಕೆ ಪಶುವು ಹೈನಿಗೆ ತರಳನವಸರಕೇ || 
ಸಿರಿಯು ಪಾತ್ರದಿ ದಾನ ಮಾಡಲು 
ಹರನು ಕೊಟ್ಟಿಹನೆಂದು ತಿಳಿಸಿದ 
ಶರಣ ಗಾತ್ರನೆ ಜೀಯ ಉದ್ದಾನೇಶ ದಯನಾಗೋ || 


ಲೋಕದರಮನೆಯೊಳಗೆ ದೇವರ 
ಚಾಕರರು ನಾವೆಮಗೆ ಪ್ರಕೃತಿಯ 
ನೇಕ ಸಂಬಳ ಸಾಕು ಸಾಕೆನುವಂತೆ ದೊರೆಯುವುದೂ | 
ಸಾಕು ಸಾಲದ ರಾಜಜೀತಕ 
ನೇಕ ಸರಿಮಿಗಿಲದರೊಳಗೇ ಜಗೆ 
ಸಾಕಿ ಸಲಹುತ್ತಿರುವ ಉದ್ದಾನೇಶ ದಯವಾಗೋ || 


ಐದು ಭೂತಗಳೇ ಖಜಾನೆಗೆ 
ಕೈದು ತತ್ವವೇ ಪಂಚಲೋಹದಿ 
ದೈದು ಮುಖದೊಳು ಹೊತ್ತು ತಂದುದನಾರು ಕಾಣದಲೂ ! 
ಹೊದ್ದು ಮಲಗಿರೆ ಬುದ್ದಿ ಗೆಟ್ಟರೆ 
ನಿದ್ದೆಯೊಳಗಿರಲೊದ್ದಿ ಮುದ್ದಿಸಿ 
ಗುದ್ದು ಕೊಡುತಿಹ ಸಿದ್ಧ ಉದ್ದಾನೇಶ ದಯನಾಗೋ || - 

ಮುಂದುವರೆಯುವುದು 


ಜುಲೈ 1992 


ಬಸವತತ್ವ ರತ್ನಾಕರ- 13, 
ಶ್ರೀ ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡಕವಿಕಾಳಿದಾಸ'' ಅಥಣಿ, ( ಬೆಳಗಾವಿಜಿಲ್ಲೆ ) 

ದಿವ್ಯ ಸ್ವಪ್ನ ಸೃಷ್ಟಿ ( 117) 
ಶಿವಶಂಸನ, “ ಹರವಾದ ಎನ್ನೆದೆಯ ಲಿಖಿತ ಶಿವಶಾಸನ 

ಫಲಕವೆಂಬಂತೆ ಕಂಗೊಳಿಸಿತ್ತು ನೋಡಾ! 
ಹರಹಿರ್ದ ರೋಮರಾಜಿ ಎದೆಯ ಹದವಪ್ಪ ಭೂಮಿಯೊಳು 

ನಾಟಕಗಳಾಗಿ ಕರಿಯ ಕೇಸರಿಯ ಸಸಿಯ 

ವೋಲೆಸೆಯುತಿರ್ದುವು ನೋಡಾ! 
ಅಕರಾಕೃತಿಗೊಂಡು ನಾಟಿ ನಿಂದಿರ್ದಿ ರೋಮ ಸಸಿಗಳೆಲ್ಲ 

ಅಕ್ಷಯವಹ ಶಿವತತ್ತ್ವರಹಸ್ಯ ಜ್ಞಾನ 
ಶ್ಲೋಕವಚನ ಗೀತಂಗಳಾ 
ಲಿಸಿ ನಾಟಕೆಗಳಾಗಿ ರೂಪುಗೊಂಡು 

ರಾಜಿಸುತಿರ್ದುವು ನೋಡಾ! 
ಇಂತು ಬಸವತತ್ಯ ರತ್ನರಾಶಿ ಸೂರೆಗೊಂಡಿರಲೆನೆದೆಯ 

ಭೂಶಿರದ ಮೇಲೆಲ್ಲ ! 
ಸಂತಶ್ರೇಷ್ಠ ಭಕ್ತಿನಿಧಿ “ ಬಸವತತ್ಯ ರತ್ನಾಕರ ” ವಚನಾಮೃತ 

ಕೃತಿಯನಿಂದು, ಸಂತಸದಿಂ ( ಕನ್ನಡಕವಿಕಾಳಿದಾಸಂ” 
ಕರುಳಿನ ಕನ್ನಡನಾಡವರ್ಗಿಾಸನಕ್ಕೆ ಸೆರತುಂಟೆ ? 

ಹೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ ! ” 
ದಿವ್ಯಕಾಯಕಾಂಶಿಸಮಾಧಿಗಳು ( 118) 

« ವಿಶಾಲವಾಗಿರ್ಪ ಕನ್ನಡಿಯ ನುಣ್ಣಿ ನಿಂದೆಸೆವಸರಿಯ 
ವಿಶಾಂತಿ ಸ್ಥಲಮೆನೆ, ನೆಲೆಗಟ್ಟಿನಾ ನೆಲಮನೆಯೊಂದುಂಟುನೋಡಾ! 
ಸಾಲುಗಂಬಗಳಿಂ ಕಂಗೊಳಿಸ ಮಹಾಮನೆಯೊಳಲ್ಲಿ 
ಸಾಲು ಸಾಲುಗೊಂಡಿರ್ಪ ಪರಂಜ್ಯೋತಿ ಸಂಕೇತಗಳಾಗಿರ್ದ 

ಮಹಾಗದ್ದಿಗೆಗಳುಂಟು ನೋಡಾ! 
ಇಂತಪ್ಪ ಪವಿತ್ರ ಸಮಾಧಿಗಳಲ್ಲಿ ಚಿದ್ಭಸ್ಮ ಬೆಳಗನೊಳಗೊಂಡ 
ಕಂತುಹರ ಕೈಲಾಸ ಪ್ರಮಥ ಗಣರೆನೆ ಮಹಾಜ್ಞಾನಿಗಳಾ ದಿವ್ಯದೇಹ 
ಕಾಂತಿರವಿಕೋಟಿಕಿರಣಂಗಳೊಡವೆರೆದ ಮಹಾ ಬೆಳಗು ಕೂಡಿತ್ತು ನೋಡಾ! 
ಇಂತು ಪ್ರಮಥಗಣ ಪ್ರಣವಕಾಯದಾ ಚಿತ್‌ಸೂರ 

ಬೆಳಗಿನಿಂ ಬೆಳಗುತಿಹ ಅದೆನಿತೊ 

ಗದ್ದುಗೆಗಳಲ್ಲಿ ಸಾಲುಗೊಂಡಿರಲು 
ಸಿದ್ದಗಂಗಾ 


14 


ಮುತ್ಯಹನಿಗೊಂಡೆನ್ನ ಕಂಗಳು ಕಂಡು ಆನಂದ ಬಾಷ್ಪ ಸುರಿಸುತಿರಲು 

ಸುತ್ತೆಲ್ಲ ಸಂಚರಿಸಿ ನೋಡುತಲಿದ್ದೆ ನಾನಲ್ಲಿ ! 
ಇಂತು ಭೂತಲದೊಳ್ ತೋರುತ್ತಿರ್ಪ ಈ ಮಹಾದೃಶ್ಯಂಗಳೆಲ್ಲ 
ಸಂತಸದ ಸುಧಾ ಸುರಿಮಳೆಯನೆ ಶ್ರೀ ಬಸವಾದಿ ಪುರಾತನರ ಮಹಿಮೆಯಾ 
ದ್ಯೋತಕವಿ ? ನೀನೆ ಹೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ! » 

ಬಸವಣ್ಣ ಕರವಿಡಿದೆತ್ತಿ ಕೊಂಡೆ : [ 1 19] 
“ಘೋರಾರಣ್ಯದೊಳೊಂದು ತಗ್ಗಿ ನೊಳು ನಿಂದಿರಲು 
ಯಾರಿಲ್ಲದಲ್ಲಿ ಮುಚ್ಚಂಜೆಯಾಗಿ ಕತ್ತಲೆ ಕವಿದಾಗ 
ಭೋರೆಂಬ ಪುಳು ಕಿಿಂಬ ನಾದ ಭಯಗ್ರಾಹಿಯಾಗಿರಲು ನಾ 
ಏರಿ ಮೇಲೆ ಬರ್ಪೆನೆಂದಡೆ, ಭಾರದಂತಾಗಿ ಬಸವಳಿದು 

ಧೃತಿಗೆಟ್ಟು ಬಳಲುತಿರ್ದೆನಯ್ಯಾ ! 
ಆಗ ನಾ ನಿನ್ನ ಧ್ಯಾನಿಸುತೆ ಬಸವಾ ಬಸವಾ ಎಂದೊಡನೆ, 
ಸಾಗಿ ಬಂದೆನ್ನ ಕರುಣದಿಂ ನೋಡಿಕರವಿಡಿದು ಮೇಲೆತ್ತಿ 
ಮೈದಡವಿ, ಮರಳಿ ನಾ ನೋಡುವನಿತರೊಳು ನೀ . 
ವೃದ್ದನಾಗಿ , ತಲೆಗೆ ರುಮಾಲು ಬಗಲಂಗಿ ಧೋತ್ರವನ್ನುಟ್ಟು 

ಬಂದಿರ್ದ ಬಸವತ೦ದೆ ಕಾಣದಂತಾಗ ಬೇಕೇನಯ್ಯಾ ! 
ಬಸವಣ್ಣ ತಂದೆಯೆ ದಯಾನಿಧಿಯೆ ಭಕ್ತ ಪ್ರೇಮಿಯೇ 
ಅಸಮಾಕನಪರಾವತಾರಿಯೆ ಎನಿತು ತನ ಮಹಿಮೆಯ 

ಆನು ಬಣ್ಣಿಸಿದೊಡು ಕಡಿಮೆಯೆ ಕಂಡಯ್ಯಾ ? 
ಬಸವರಾಜ ನಿಮ್ಮ ಪದ ಪಂಕಜದೊಳಾನು ಭಕ್ತಿಭಂಗ 

ವಾಗಿಪ್ಪಂತೆ ಮಾಡಿ ಕರುಣಿಸಿ ಸಲಹಯಾ ! 
ಬಸವ ತಂದೆಯೆ ನಿಮ್ಮಧರ್ಮ ! ನಿಮ್ಮ ಧರ್ಮ ! 

ನೋಡಯ್ಯಾ ! ಶ್ರೀಶೈಲ ಮಲ್ಲಿಕಾರ್ಜುನ ” 
ಬಸವರಾಜ ಆ೦ತರಿಕ್ಷದೊಳ್ ನಡೆಯಿಸಿದ:-[ 12t)] # 


ಎಲ್ಲೆಲ್ಲ ಜಲನೆ ಕಾಣುತಿರ್ಪ ಸಾಗರದ ಮಧ್ಯದೊಳಿಪ್ಪಾಗ, ಹೇಗೆ 
ಮಾಲ್ಪುದೆಂದಾನು ಭಯಗೊಂಡು ಹೃದಯ ಕಂಪಿಸಿ ಕಳವಳಿಸಿ ಕಂಬನಿದುಂಬಿ 
ಬಸವ ತಂದೆಯೆ ಎನಗಿನ್ಯಾರು ! ನೀನೆ ಗತಿಯೆಂದು 

ನೀನೆ ಮತಿಯೆಂದು ದೃಢಮನದಿಂ ನಂಬಿ 
ಪೊಸೆದು ಬಸವಾ ಬಸವಾ ಬಸವಾ ಎಂದು ಭಕ್ತಿಯಿಂ ಸ್ಮರಿಸುತಂ 


ಲೈ 1992 


ಬಸವ ಕೃಪೆಯಿಂದಂತರಿಕ್ಷ ಮಾರ್ಗದೊಳ್” ಚರಿಸುತ 

ನಿರಾಯಾಸದಿಂ ನಡೆತಂದು ದಂಡೆಗಂಡೆನಯಾ ? 
ಬಸವ ತಂದೆಯೆ ಜೀವನದ ಪ್ರತಿಕ್ಷಣದಿ ನಿಮ್ಮ 

ವಹಿಮೆಯ ಕಂಡು ಮನದಣಿ ಉಂಡು ನಿಮ್ಮ 

ನಾಮಸ್ಮರಣೆಯಿಂದಾನು ಬದುಕಿರ್ದೆನಯಾ | 
ಬಸವ ನೀ ನುಡಿಸಿದಾಗಳೆನ್ನ ನುಡಿ ನೋಡಯಾ ! 
ಬಸವ ನೀ ನಡೆಸಿದಾಗಳೆನ್ನ ನಡೆ ನೋಡಾ ! 
ಬಸವ ನೀ ಸೃಜಿಸೆ ಸೃಷ್ಟಿ ! ರಕ್ಷಿಸೆ ರಕ್ಷಣೆ ಕಾಣಯ್ಯಾ ! 
ಬಸವ ನೀ ನಿಂದು ಜಲಸಾಗಲದಿಂ ದಾ೦ಟಸಿದಂತೆಯೆ 

ಭವ ಸಾಗರದಿಂದೆನ್ನನು ನೀ ಕೃಪೆಗೆಯು 
ಜವದಿ ಕಡೆಗಾಣಿಸಯ್ಯಾ ! ಧರ್ಮರವಿಯೆ ! 
ನೀನೆ ಹೇಳ್ತಾ ಶ್ರೀಶೈಲ ಮಲ್ಲಿಕಾರ್ಜುನ ! 

ಮಹಾದಾನಿ ಪ್ರಮಥರು [121 ] 
* ಲಿಂಗಭಕ್ತಿ ' ಮಹಾದಾನದ ಫಲ - ಬ್ರಹ್ಮಾಂಡದೊಳಗೆಲ್ಲ, ಭಕ್ತಿ ಭಾಗ್ಯ 

ಲಿಂಗ ಬೀಜವ ಬಿತ್ತಿದ, ಭಕ್ತಿಭಂಡಾರಿ 

ನಮ್ಮ ಬಸವಣ್ಣಂಗಾಯಿತ್ತು ನೋಡಾ, 
ಷಟ್ಸ್ಥಲ ಜ್ಞಾನದಾನದ ಫಲ-ಮೂಲೋಕ ಬೆಳಗುವಾ 

ಷಟ್ ಸ್ಥಲ ಜ್ಞಾನಮೂರ್ತಿ, ಅಖಂಡಜ್ಯೋತಿರ್ಮೂತಿ್ರಕೀರ್ತಿ 

ನಮ್ಮ ಚನ್ನಬಸವಣ್ಣಂಗಾಯಿತ್ತು ನೋಡಾ 
ವೈರಾಗ್ಯದಾನದಫಲ - ಕಾಲ - ಕಾಮ - ಮಾಯೆ ಗೆಲ್ಲು , ವಿಶ್ವವನ್ನೆಲ್ಲ 

ಬೆಳಗಿದಾ ವೈರಾಗ್ಯನಿಧಿ ತತ್ವಶಿಖಾಮಣಿ 

ಮಹಾಶಕ್ತಿರೂಪಿಣಿ ಮಹಾದೇವಿಯಕ್ಕಂಗಾಯಿತ್ತು ನೋಡಾ, 
ಶಿವಯೋಗ ಶಾಂತಿಯಿತ್ತ ಫಲ- ಜಗವಲ್ಲ ಬೆಳಕಾದ, ತಪಸ್ಸೇಜೋಮೂರ್ತಿ 

ಶಿವಯೋಗಿ ಲಲಾಮ ಜಿತಕಾಮ , ಸೊನ್ನಲಿಗೆ 

- ಸಿದ್ದರಾಮಯ್ಯಂಗಾಯಿತ್ತು ನೋಡಾ! 
ಲಿಂಗಾಂಗ ಸಮರಸ ಸೌಖ್ಯವಿಫಲ:- ಧಾತ್ರಿಗೆಲ್ಲ ಮಂಗಳ ಬೆಳಕು ಕರೆದ ಬಸವಧಮ : 

ಲಿಂಗಾನುಸಂಧಾನಿ ಮಹಾನುಭಾವೆ ನೀಲಾಂಬಿಕೆಯಿತ್ತು ನೋಡಾ 
ಗುರುಭಕ್ತಿದಾನದ ಫಲ : . .. 

ಲೋಕಕ್ಕೆ ಗುರುಭಕ್ತಿ ಮಹಿಮೆಯ ತೋರಿ, ಮಹೋಜ್ವಲ 
ಬೆಳಕಾದ ಗುರು ಪ್ರಾಣಿ ಮೇಣ್ ವೀರಾಗ್ರಣಿ ಬಸವೇಶ್ವರನ 

ಪುಣ್ಯಾ೦ಗನೆ ಮಹಾಶರಣೆ ಗಂಗಾಂಬಿಕೆಗಾಯಿತ್ತು ನೋಡಾ 
ಸಿದ್ದಗಂಗಾ 1992 


ಪ್ರಸಾದ ಸುಖ ನೀವಫಲ. 

ಮೇದಿನಿಗೆ ಮಹಾ ಪ್ರಸಾದ ಮಹಿಮೆಯ ತೋರ್ದ 

ನಮ್ಮಡೋಹರ ಕಕ್ಕಯ್ಯಂಗಾಯಿತ್ತು ನೋಡಾ 
ವೀರಗಣಾಚಾರ ಪ್ರಭೆಯಿತ್ತ ಫಲ. 

ಭೂತಲದೊಳೆಲ್ಲ ವೀರಘಂಟೆಯ ಸುಡಿಸಿ | 
ಬೆಳಗಿದಾ ನಮ್ಮ ವೀರ ಶಿವಶರಣ “ ವೀರಭದ್ರನಪರಾವತಾರಿ ” 

ತಂದೆ ಮಡಿವಾಳ ಮಾಚಿದೇವಂಗಾಯಿತ್ತು ನೋಡಾ, 
ಮುಕ್ತಿದಾನದ ಫಲ 

ಅಮರ ಶಿವಲೋಕಂಗಳಿಗೂ ಬೆಳಕು ಸುರಿದ 
ಆತ್ಮಜ್ಞಾನಿ, ನಿರಂಜನ ಪರಮ ಜಂಗಮ ಮೂರ್ತಿ 
ವೊಮಕಾಯ , ಮಾಯಾಕೋಲಾಹಲ 

ಅಲ್ಲಮಪ್ರಭುದೇವಂಗಾಯಿತ್ತು ನೋಡಾ. 
ಇಂತೀ ಚತುರ್ದಶ ಭುವನಂಗಳಿಗಿತ್ತ ಸರ್ವದಾನ ಫಲ 
ನಮ್ಮ ಶ್ರೀಬಸವಾದಿ ಪ್ರಮಥರಿಗಲ್ಲದೆ ಬೇರಾರಿಗೂ ಇಲ್ಲ. 

ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ” 


Gಅನುಭವ ಮಂಟಪ” [122] 
ಅನುಭಾವ ಗೋಷ್ಠಿ; 

“ಕಲ್ಯಾಣ ಪಟ್ಟಣದಿ ಬಸವಣ್ಣನಾ “ ಅನುಭವ ಮಂಟಪ ” 
ತ್ರಿಭುವನ ಕೀರ್ತಿ ದಳೆದು ರಾಜಿಸುತಿಪ್ಪುದು ನೋಡಾ. 
ಸಾಲುರತ್ನಗಂಬಳಿ೦ ಮೇಲೆ ವಜ್ರಕಮಲ ಬೋದಿಗೆಗಳಿಂ 
ಬೆಳ್ಳಿ ಬಾಗಿಲುಗಳಿ೦ ಹಾಲುಬಣ್ಣದಾ ಶುಭ್ರ ನೆಟ್ಟನೆಯ ನೆಲಗಟ್ಟಿ ಯಿಂ 
ನವರಂಗ ಬಣ್ಣಗಳಾ ರಂಗಲ್ಲಿವಯಿಂ ಅಲ್ಲ ವಜ್ರ ಕನಕಕಾಂತಿ 

ಕಂಗೊಳಿಸುತಿಪ್ಪುದು ನೋಡಾ! 
( ಅನುಭವ ಮಂಟಪದ ಮಧ್ಯದಲ್ಲಿ ಸುವರ್ಣಕಮಲ 
ರತ್ನಪೀಠವಾಂತ (ಶೂನ್ಯಸಿಂಹಾಸನ 'ವಿರ್ಪುದು ನೋಡಾ, 
ಪಶ್ಚಿಮ ಭಿತ್ತಿ ಯೊಳಲ್ಲಿ ಸೃಷ್ಟಿಯುತ್ಪತಿ ಪ್ರಳಯಂಗಳಾ ' 
ರಹಸ್ಯಾದ್ಭುತ ವಿಶ್ವ ಬ್ರಹ್ಮಾಂಡ ಚಿತ್ರ ಚಿತ್ರಿಸಲ್ಪಟ್ಟಿತ್ತು ನೋಡಾ. 
ಮತ್ತೆ ಕೈಲಾಸ ರವಿ ರಥ ಗತಿ ಪಥ ವೈಚಿತ್ರಮಂ 


ಜುಲೈ - 1992 


17 


ಮೇಣ್ • ಶಿವಶಾಸನ' ದಿವ್ಯ ರಹಸ್ಯಲಿಸಿ ಚಿತ್ರಮಂ 

- ಬರೆಯಲಾಗಿತ್ತು ನೋಡಾ. 
( ಅನುಭವ ಮಂಟಪದಲ್ಲಿ ಅನುಭಾವ ಚರ್ಚೆ ನಿತ್ಯ ನಡೆಯುವುದು ನೋಡಾ. 

ಲಿಂಗಭೋಗೋಪಭೋಗಿ ಶಿವಶರಣರಾ 
ಸಂಗ ಸುಖ ಸೌಭಾಗ್ಯ ನಾನೇ ನೆಂಬೆನಯ್ಯಾ 
ಬೆಡಗಿನಾ ವಚನಾಮೃತ ತತ್ವಗಳಾ 

ಸುರಿಮಳೆಗರೆಯುವರು ನೋಡಾ, 
ಶೂನ್ಯ ಸಿಂಹಾಸನದ ಪದ್ಮ ಪೀಠದೊಳು ಪ್ರಭುವು ಕುಳ್ಳಿರ್ದ 

ಸೊಬಗು ಸೌಂದಯ್ಯ ನೋಡುವಾ ಕಂಗಳು 

ತಣಿಯಲಾರವು ನೋಡಾ. ' 
ಕಲ್ಯಾಣದ ಈ ಅನುಭವ ಮಂಟಪ ” ವಿಶ್ವಕಲ್ಯಾಣ ಕಾರಿಯಲ್ಲೆ ? 

ನೀವೆ ಹೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ'! 
ಶೂನ್ಯ ಸಿಂಹಾಸನ: [123] 

( ಅನುಭವ ಮಂಟಪ” ದೊಳಲ್ಲಿ ಏಳುನೂರೆಪ್ಪತ್ತು 

ಪ್ರಮಥಗಣಂಗಳೆಲ್ಲ ಸರ್ವಾ೦ಗ 
ಲಿಂಗಮಯರಾಗಿ ಬೆಳಗುತಿರ್ದರು ನೋಡಾ, 

ಬಸವ ಭಾನುವಿನಾ ಸದ್ಭಕ್ತಿಯ ಬೆಳಕು . 
ಚನ್ನಬಸವ ಚಂದ್ರಮನಾ ಸುಜ್ಞಾನ ಬೆಳಕು . 
ಸಿದ್ದರಾಮನಾ ಶಿವಯೋಗದ ಬೆಳಕು . . 
ನೀಲಾಂಬಿಕೆಯಾ ಲಿಂಗಯೋಗದ ಬೆಳಕು, 

ಗಂಗಾಂಬಿಕೆಯಾ ಮಂಗಳ ಶಕ್ತಿ - ಭಕ್ತಿಯ ಬೆಳಕು. 
ಮಹಾದೇವಿಯಕ್ಕಗಳಾ ತತ್ವಜ್ಞಾನ ವೈರಾಗ್ಯದ ಬೆಳಕು. 
ಮಡಿವಾಳ ಮಾಚಿದೇವಯ್ಯಗಳಾ ರುದ್ರಗಂಭೀರಉಗ್ರಭಕ್ತಿ ಬೆಳಕು, 
ವಚನ ಭಾಂಡಾರಿ ಶಾಂತರಸಗಳಾ ವಚನ ಭಕ್ತಿಯ ಬೆಳಕು. 
ಬಿಬ್ಬ ಬಾಚಯ್ಯಗಳಾ ಅನುಭಾವ ಭಕ್ತಿ ಬೆಳಕು. 

ಶಿವಲೆಂಕ ಮಂಚಣ್ಣಗಳಾ ಕಾಯಕ ತತ್ವದ ಬೆಳಕು . 
ಅಂಬಿಗ ಚೌಡಯ್ಯಗಳಾ ಆತ್ಮದೀಪ್ತಿ ಯ ಬೆಳಕು , 
ಆರಿವಿನ ಮಾರಿತಂದೆಗಳಾ ಅರಿವಿನ ಬೆಳಕು. 

ಉರಿಲಿಂಗ ದೇವಗಳಾ ಶರಣಸತಿ - ಲಿಂಗಪತಿ ಭಾವ ಬೆಳಕು.. 
ಮೋಳಿಗಯ್ಯಗಳ ಶಾಂತ ಪ್ರಶಾಂತಗುಣ ಬೆಳಕು, 

ನುಲಿಯ ಚಂದಯ್ಯಗಳಾ, ಕಾಯಕ ಕಲಾ ಬೆಳಕು. 
ಸಿದ್ದಗಂಗಾ 1992 


18 


ಡೋಹರ ಕಕ್ಕಯ್ಯನಾ ಪ್ರಸಾದ ಶಕ್ತಿಯ ಬೆಳಕು 
ಮಾದಾರ ಚೆನ್ನಯ್ಯನಾ ನಿಜ ಭಕ್ತಿಯ ಬೆಳಕು . 
ಮೇದಾರ ಕೇತಯ್ಯ ನಾ ನಿಶ್ಚಲ ಭಕ್ತಿಯ ಬೆಳಕು . 

ಕುಂಬಾರ ಗುಂಡಯ್ಯನಾ ಭಾವ ಭಕ್ತಿಯ ಬೆಳಕು. 
ನಾಗಲಾಂಬಿಕೆಯಾ ಗುರುಲಿಂಗ ಜಂಗಮ ಭಕ್ತಿಯ ಬೆಳಕು . 
ವರಿದಾನಿ ಗುಡ್ಡ ಮ್ಮೆಗಳಾ ದಾನ ಭಕ್ತಿಯ ವೀರಶಕ್ತಿಯ ಬೆಳಕು. 
ಮುಕ್ತಾಯಕ್ಕಗಳಾ ಮುಕ್ತಿರಹಸ್ಯದ ಅಜಗಣ್ಣನಾ ಭಕ್ತಿ ಬೆಳಕು. 
ಲಕ್ಕಮ್ಮ ಪುಣಂಗನೆಯಾ ಸಿದ್ದ ಸಮಯ ಭಕ್ತಿಯ ನಿತ್ಯ ಸತ್ಯ ಬೆಳಕು. 

ರೇಕಮ್ಮ ಪುಣ್ಯಾಂಗನೆಯಾ ಸಹಜ ಸಿದ್ಧ ಭಕ್ತಿಯ ಬೆಳಕು. 
ಹಾದರ ಕಾಯಕದ ಮಾರಯ್ಯಗಳ ಪುಣ್ಯಸ್ತ್ರೀರಮಣಿ ಗಂಗಮ್ಮನಾ 

ಗಂಗಮ್ಮನಾ ಗಂಗೆ ಭಕ್ತಿಯ ಬೆಳಕು. 
ಆಯ್ದ ಕಿ ಮಾರಯ್ಯಗಳಾ ಧೃಡಭಕ್ತಿಯ ಬೆಳಕು. 
ರೇವಣಸಿದ್ದಯ್ಯಗಳಾ ಅಮೃತ ಸಿದ್ದಿಯ ಬೆಳಕು . 
ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಾ ಜ್ಞಾನ ಭಕ್ತಿಯ ಬೆಳಕು. 
ಹಡಪದ ರೇಚಣ್ಣಗಳಾ ಚೆನ್ನ ಸೇವೆಯ ಬೆಳಕು. 
ಚೆನ್ನಮಲ್ಲಿಕಾರ್ಜುನ ದೇವಗಳಾ ಕಲಿದೇವ ಭಕ್ತಿಯ ಬೆಳಕು. 
ಹಡಪದಪ್ಪಣ್ಣಗಳಾ ಬಸವ ಭಕ್ತಿಯ ಬೆಳಕು. 
ಪ್ರಸಾದಿ ಭೋಗಣ್ಣ ಗಳಾ ಪ್ರಸಾದ ಭಕ್ತಿಯ ಬೆಳಕು 
ಸೊಡ್ಡಳ ಬಾಚರಸಗಳಾ ನಿತ್ಯ ಭಕ್ತಿಯ ಬೆಳಕು 
ವೈದ್ಯ ಸಂಗಣ್ಣಗಳಾ ನಿತ್ಯ ನಿಜ ಭಕ್ತಿಯ ಬೆಳಕು, 
ಕನ್ನದ ಮಾರಿ ತಂದೆಗಳಾ ದಿಟ್ಟ ಭಕ್ತಿಯ ಬೆಳಕು . 
ಇಂತಿ ಭಕ್ತಿ ಜ್ಞಾನ ವೈರಾಗ್ಯಗಳಾ ತ್ರಿವೇಣಿ ಸಂಗಮ ಬೆಳಕು. 

ದಶ ದಿಕ್ಕುಗಳ ಬೆಳಗಿ ಪ್ರಕಾಶಿಸುತಿರಲು, 
ಮತ್ತೆ ಅಸಂಖ್ಯಾತ ಶರಣ ಶರಣೆಯರಾ ಶಿವಜ್ಞಾನ 

- ನಕ್ಷತ್ರಂಗಳಾ ವಜ್ರ ಸುಮು ಬೆಳಕು ಚೆಲ್ಯರಿದಿರಲು, 
ಮಧ್ಯದಲ್ಲಿ 'ಶೋಭಿಸುತಿರ್ದಾ ” ಶೂನ್ಯ ಸಿಂಹಾಸನದಿ 
ಸ್ವುರ್ಣಕಮಲ ರತ್ನ ಪೀಠಾಲಂಕೃತನಾಗಿ ಬೆಳಗುತಿ ರ್ಪಾ 

( ಅಲ್ಲಮಪ್ರಭು” ವಿನಾ ಆತ್ಮಜ್ಞಾನ ಪರಂಜ್ಯೋತಿಪ್ರಭಾ 

ಕೋಟಿ ಕಿರಣಂಗಳಾ ಬಂಗಾರ ಹುಡಿ ಹಾರುತಿರಲು, 
ಇಂತೀ ಮಹಾತೇಜಸೈಜಿಯಾ ಪ್ರಭಾವದೊಳ್ 

ಚತುರ್ದಶ ಭುವನಂಗಳಲ್ಲಿ ಬೆಳಗುವಡೆದು ಬೆಳಗುತ್ತಿದ್ದವು ನೋಡಾ! 
ಇಂತಪ್ಪ ಪರಂಜ್ಯೋತಿಪ್ರಕಾಶವನೊಳಗೊಂಡು 
ಬೆಳಗುತಿರ್ದಾ “ಶೂನ್ಯ ಸಿಂಹಾಸನ ” ದ “ಶೂನ್ಯ ತತ್ವರಹಸ್ಯ ” 

ನೀವೆ ಹೇಳಾ ಶ್ರೀ ಶೈಲಮಲ್ಲಿಕಾರ್ಜುನ '! 
ಜುಲೈ 1992 

19 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಶ್ರೀ ಎಚ್ . ಎಸ್ . ನರಸಿಂಹಜೀಯರ್, ಲಕ್ಷ್ಮಯ್ಯ ಗಾರ್ಡನ್ , 14ನೇ ಕ್ರಾಸ್ , ಸೋಮೇಶ್ವರ 

* ತುಮಕೂರು- 2 


ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿದ್ದ ಹಾಗೂ ಪ್ರಪಂಚದ ಶ್ರೇಷ್ಟ ತತ್ವಜ್ಞಾ 
ಗಳಲ್ಲೊಬ್ಬರಾಗಿದ್ದ ಡಾ!! ಸರ್ವೆಪಲ್ಲಿ ರಾಧಾಕೃಷ್ಣನ್ ರವರು ತಮ್ಮ ' Our herita 
ಎಂಬ ಗ್ರಂಥದಲ್ಲಿ ವಿಜ್ಞಾನ ಹೆಚ್ಚು ಬೆಳೆದಂತೆ ಮಾನವ ನಾಸ್ತಿಕ ವಾದದತ್ತ ವಾಲುತ್ತಿ 
ನೆಂಬುದನ್ನು ಈ ರೀತಿ ನುಡಿದಿದ್ದಾರೆ. 

' Even to -day many People intoxicated by th 
triumph of science , repudiate the existence of God . 
system of philosophy has come in to Vogue which 
says that nothing is true which is not empiricall 
Verifiable'. ಈಗಲೂ ಸಹ ಅನೇಕ ಮಂದಿ ವಿಜ್ಞಾನದ ಆವಿಷ್ಕಾರಗಳಿಂನ 
ವತರಾಗಿ ದೇವರಿಲ್ಲವೆಂದು ಜರಿಯುತ್ತಿದ್ದಾರೆ. ನಮ್ಮ ಇಂದ್ರಿಯಗಳ ಅನುಭವ 
ಬಾರದಿರುವುದೆಲ್ಲಾ ಸುಳ್ಳೆಂಬ ಮನೋಭಾವನೆ ಬೆಳೆಯುತ್ತ ಬಂದಿದೆ ಎಂಬುದಾ 
ನೊಂದು ನುಡಿದಿದ್ದಾರೆ. ಈಗಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಇದ 
ಅನುಭವದ ನುಡಿ ಅಕರಶಃ ಸತ್ಯವಾಗಿದೆ. ಕೇವಲ ಇಹಲೋಕದ ಆಗು ಹೋಗ್ 
ಗಳನ್ನೇ ಪರಮ ಸುಖವೆಂದು ಭಾವಿಸಿ , ವಿಜ್ಞಾನವೇ ಸರ್ವಸ್ವವೆಂದು ತಿಳಿದಿರುವ 
ಬಹುಮಂದಿ ದೇವರೇ ಇಲ್ಲವೆಂಬ ಚಾರ್ವಾಕ ಸಿದ್ಧಾಂತ ಹೊಂದಿದ್ದಾರೆ. 


ಇಂತಹವರಿಗೆ ಡಾ !! ರಾಧಾಕೃಷ್ಣ೯ರವರು ಕಿವಿಮಾತು ಹೇಳುತ್ತಾ ' W 
cannot see god with our intellectual speculation o 
hypothesis . We have to see God with an eye of the 
SQui , an eye of the human spirit ' ಆತ್ಮದ ಕಣ್ಣುಗಳಿಂದ, ಆಧ್ಯಾ 
ಚನ ವಿಸಿಂದ ದೇವರ ಇರುವಿಕೆ ಅರಿವಾಗುವುದೇ ವಿನಹ ಕೇವಲ ಬುದ್ದಿವಂತಿ 
ಯಿ೦ದ: ಗಲಿ, ತತ್ವ ಪ್ರತಿಪಾದನೆಯಿಂದಲ್ಲ ಎಂದು ಮಾರ್ಗದರ್ಶನ ಮಾಡಿದ್ದಾರೆ, 


ದೇವರಿದ್ದಾನೆಯೇ ಇಲ್ಲವೇ ಎಂಬುದು ಒಂದು ಬಹು ಮುಖ್ಯವಾದ ಸಮಸ್ಯೆ 
ಈ ದಿಶೆಯಲ್ಲಿ ವಿಜ್ಞಾನವು ಏನಾದರೂ ಆವಿಷ್ಕಾರಗಳನ್ನು ನಡೆಸಿದೆಯೇ , ಇಂತಹ 
ಪ್ರಮುಖ ವಿಚಾರದಲ್ಲಿ ಹಿರಿಯ ವಿಜ್ಞಾನಿಗಳ ಅನುಭವವೇನು ಎಂಬುದನ್ನು 
ಪ್ರಸ್ತಾಪಿಸೋಣ 

ನಮ್ಮ ಭಾರತೀಯರಲ್ಲಿ ಪ್ರಸಿದ್ದ ವಿಜ್ಞಾನಿಗಳಾಗಿದ್ದ ಡಾ|| ಜಗದೀಶಚಂದ್ರ 
ಬೋಸರು ಜೀವ ಜಡವಸ್ತುಗಳಲ್ಲಿ ಭೇದವಿಲ್ಲವೆಂಬುದನ್ನು ಪ್ರಯೋಗಮಾಡಿ ತೋರಿ 
ಸಿದ್ದಗಂಗಾ 


20 


ಕರು. ಪ್ರಾಣಿಗಳಂತೆ ಸಸ್ಯಗಳೂ ಸಹ ನೋವು ನಲಿವುಗಳನ್ನು ಅನುಭವಿಸ ಬಲ್ಲವು 
ಬುದನ್ನು ಜಗತ್ತಿಗೆ ಅರಿವುಮಾಡಿಕೊಟ್ಟರು. ಇವರು It is forgotten 
at he, who sorrounded us with this ever evolving 
lystery of creation , the effable wonder that lies 
dden in the microcosom of the dust particle , enclo 
ng within its atomicform the mytery of the cosmos 
is also implanted in us the desire to question and 
hderstand'. ನಮ್ಮನ್ನು ಸುತ್ತುವರಿದಿರುವ ವಿಶ್ವದ ಪ್ರತಿಯೊಂದು ಕಣ ಕಣ 
ಇಲ್ಲಿಯೂ ರಹಸ್ಯವನ್ನು ತೋರಿಸುತ್ತಿರುವ ಅವನೇ ( ಭಗವಂತ) ಅದನ್ನು ಅರಿ. . 
ಯುವ ಕುತೂಹಲವನ್ನೂ ನಮ್ಮಲ್ಲಿ ಮೂಡಿಸಿದ್ದಾನೆ ಎಂಬ ವಾಕ್ಯ ಶ್ರೀ ಜಗದೀಶ 
|ಂದ್ರ ಬೋಸರಿಗೆ ದೈವದ ಇರುವಿಕೆಯ ಅರಿವಿತ್ತು ಎಂಬುದು ನಮಗೆ ತಿಳಿದು 
Bುತ್ತದೆ 


| ಪಾಶ್ಚಾತ್ಯ ದೇಶದ ಪ್ರಸಿದ್ದ ವಿಜ್ಞಾನಿ ಮೈಕೇಲ್‌ ಫ್ಯಾರಡೆ ವಿದ್ಯುಚ್ಛಕ್ತಿ 
ಓಡುಹಿಡಿದು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟವರು. ಇವರು ಈ ಅದ್ಭುತ ಶಕ್ತಿ . 

ನ್ನು ಕಂಡು ಹಿಡಿದಾಗ ಈರೀತಿ ಹೇಳಿದ್ದಾರೆ” These are the glimm 
Fings we have of the second causes by what the 
ne great Cause works his ideas and governs the 
arth . The book of nature which we read is written by 
he finger of God . our science while it shows us 
hese things, should lead us to think of him who 
rought them ” ಈ ಮಿಣುಕು ( ವಿದ್ಯುಚ್ಛಕ್ತಿ ಗಳೆಲ್ಲಾ ; ಈ ವಿಶ್ವವನ್ನು ಆಳು 
ರುವ ಮೊದಲನೆ ಕಾರಣಕರ್ತನಾದ ಅವನ ( ಭಗವಂತನ) ಎರಡನೆಯ ರೂಪಗಳು. 
ಕೃತಿಯೆಂಬ ಈ ಪುಸ್ತಕವನ್ನು ದೇವರು ತನ್ನ ಬೆರಳಿನಿಂದ ಬರೆದಿದ್ದಾನೆ. ವಿಜ್ಞಾನವು 
ವುಗಳನ್ನೆಲ್ಲಾ ತೋರಿಸುತ್ತಾ ಆ ಭಗವಂತನನ್ನು ಅರಿಯವ ಕಡೆಗೆ ಕರೆದೊಯ್ಯಲಿ 
ಎಂದಿದ್ದಾರೆ. ಇವರ ಆಭಿಪ್ರಾಯದಲ್ಲಿಯೂ ಪರಮಾತ್ಮನೆಂಬ ವಿಶ್ವದ ಸೃಷ್ಟಿಗೆ 
ಾರಣನಾದ ಮರ್ಹಾ ಶಕ್ತಿ ಇದೆ ಎಂಬುದು ನನಗೆ ವ್ಯಕ್ತವಾಗುತ್ತದೆ. 


ಇತ್ತೀಚಿನ ಸಂಶೋಧನೆಗಳಿಂದ ಆ ಶಕ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು 
ಜ್ಞಾನಿಗಳಿಗೆ ಬರುತ್ತಿದೆ. ಪ್ರಸಿದ್ಧ ಭೌತ ವಿಜ್ಞಾನಿ ಡಾ || ರೋಜರ್‌ಜೋನ್ಸ್ 
owIo In Quantam mechanics the Consciousness has 
een brought in to the picture ” ಎಂದಿದ್ದಾರೆ, ಕ್ಯಾಟಂಥಿಯರಿ 


ಲೈ - 1992 


21 


ನಂತರ ಜಡವಾದ ವಸ್ತುಗಳಲ್ಲಿಯೂ “ ತಿಳುವಳಿಕೆ ?' Consciousness 
ಎಂಬುದನ್ನು ಮೊದಲಬಾರಿಗೆ ಗುರ್ತಿಸಲಾಗಿದೆ. ಮತ್ತೊಬ್ಬ ಭೌತ ವಿಜ 
ಡಾ || ಇ . ಎಚ್ . ವಾಕರ್ ಎಂಬುವರು “ That protons inside .. 
atom show signs of Consciousness . According 
these physicists, matter as its core is eneroy ( 2 
which , unlike insentient electricity , shows at - 
sub atomic level, an inteligent design in - its workin 
Protons appear to possess information and act ace 
dingly like an organic Cel! ಎಂದಿದ್ದಾರೆ. ಕಲ್ಲುಮಣ್ಣುಗಳೆ 
ನಾವು ಭಾವಿಸಿರುವ ಎಲ್ಲಾ ಜಡವಸ್ತುಗಳ ಪ್ರತಿಯೊಂದು ಅಣುವಿನಲ್ಲಿ 
ಪ್ರೋರ್ಟಾನಲ್ಲಿಯೂ ಶಕ್ತಿಯನ್ನು ಗುರ್ತಿಸಲಾಗಿದೆ. 


ಈ ಶಕ್ತಿಯು ಕೇವಲ ಬುದ್ಧಿರಹಿತವಾದ ನಾವು ಉಪಯೋಗಿಸುವ ವಿದ್ಯುತ್ 
ಯಂತಲ್ಲ . ಈ ಶಕ್ತಿಯಲ್ಲಿ ತಿಳುವಳಿಕೆ ಇರುವುದು ಕಂಡು ಬಂದಿದೆ. 


ಅ೦ದರೆ ಇಡೀ ವಿಶ್ವದ ಪ್ರತಿಯೊಂದು ಕಣಕಣದಲ್ಲಿಯೂ ಅತ್ಯಂತ ಪ್ರಜ್ಞೆಯ. 
ಶಕ್ತಿ ಅಡಗಿರುವುದು ಕ್ವಾಟಂಥಿಯರಿ ಮತ್ತು ರಿಲೇಟಿವ್ ಥಿಯರಿ ಕಂಡು ಹಿಡಿದನು 
ಜಗತ್ತಿಗೆ ಅರಿವಾಗಿದೆ ಎಂಬುದನ್ನು ಈ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. 


- ಡಾ||ರೋಜರ್ ಜೋನ್ಸ್ ಮತ್ತು ಡಾ || ಇ ಎಚ್ . ನಾಕರ್ ರವರ 
ಪ್ರಾಯವು ನಮ್ಮ ವೇದಾಂತದ “ಈಶ್ವರ ಸರ್ವಭೂತಾನಾಂ ”; ವಿಶ್ವದ ಪ್ರತಿಯೊ 
ರಲ್ಲಿಯೂ ಭಗವಂತನಿದ್ದಾನೆ ಎಂಬ ಸಿದ್ಧಾಂತಕ್ಕೆ ಹೋಲಿಕೆ ಇರುವುದನ್ನು ನಾ 
ಗಮನಿಸಬಹುದಾಗಿದೆ. 


ಡಾ !! ಗಂಗೂಲಿ ಹಾಗೂ ಇತರೆ ವಿಜ್ಞಾನಿಗಳ ಅಭಿಪ್ರಾಯ ಈ ರೀತಿ 
The Relative theory too leads the conclusion th 
Conseiousness is the basic stuff of the univers 
ಇಡೀ ವಿಶ್ವದ ಆಧಾರವೇ ಈ “ ಸ್ವಪ್ರಜ್ಞತೆ' ಎಂಬ ತೀರ್ಮಾನದ ಕಡೆಗೆ ರಿಲೇಟಿ 
ಥಿಯರಿ ನಮ್ಮನ್ನು ಕರೆದೊಯ್ಯುತ್ತದೆ ಎಂದಿದ್ದಾರೆ. 


ಪ್ರಸಿದ್ದ ವಿಜ್ಞಾನಿಗಳೆಲ್ಲಾ , ಈ ಜಗತ್ತಿನ ಸೃಷ್ಟಿ ಸ್ಥಿತಿಗಳಿಗೆ ಒಂದು ಅತ್ಯದ 
ಸ್ವಪ್ರಜ್ಞೆಯ ಶಕ್ತಿ ಕಾರಣವಾಗಿದೆ ಎಂಬುದನ್ನು ಅರಿತಿದ್ದಾರೆ ಹಾಗೂ ಅರಿ 
ತಿದ್ದಾರೆ. ಮತ್ತೆ ಕೆಲವು ವಿಜ್ಞಾನಿಗಳ ಅಭಿಪ್ರಾಯವನ್ನು ಮುಂದಿನ ಸಂಚಿಕೆಯ 
ಪ್ರಸ್ತಾಪಿಸೋಣ. 


ಜುಲೈ -92 


ವತನ ಪರಂಪರೆಯ ಹಿನ್ನೆಲೆಯಲ್ಲಿ ಆಧುನಿಕ ವಚನಕಾರ 

ಮಹದೇವ ಬಣಕಾರರ ವಚನಗಳು. 
ಬಿ . ಸಿ. ವೀರಪ್ಪ , ಬೈಯಂಡನಹಳ್ಳಿ , ಬೆಂಗಳೂರು ದಕ್ಷಿಣ|| ತಾ || 
_ 15 - 16 ನೇ ಶತಮಾನದವರೆಗೂ ಪ್ರಖರವಾಗಿ ಮುನ್ನೆಡೆದ ಸಾಹಿತ್ಯ ಚಳು 
ಳಿಯು 17-18- 19 ನೆಯ ಶತಮಾನಗಳಲ್ಲಿ ಮಂದಗತಿಯಲ್ಲಿ ಮುನ್ನೆಡೆಯಿತು. 
ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದ ವಚನಸಾಹಿತ್ಯದ ಪ್ರವಾಹ 20ನೆಯ ಶತಮಾ 
ದ ಆಧುನಿಕ ಯುಗದಲ್ಲಿ ನಿರಾತಂಕವಾಗಿ ಹರಿಯತೊಡಗಿತು , ಇದುವರೆಗೂ ಹೆಚ್ಚು 
ಡಿಮೆ ಶಿವಶಕ್ತಿಪಂಥದ ಶರಣರೇ ಮುಂದುವರೆಸಿಕೊಂಡು ಬಂದಿದ್ದ ವಚನಪರಂಪರೆಗೆ 
ರಶೈವೇತರರೂ ತಮ್ಮ ಕೈ ಜೋಡಿಸಿದುದು ಗಮನಾರ್ಹ ಸಂಗತಿ. ಈ ದೃಷ್ಟಿಯಿಂದ 
ನೆಯಬಹುದಾದ ಆಧುನಿಕ ವಚನಕಾರರೆಂದರೆ : ಎಸ್ . ವಿ . ರಂಗಣ್ಣ , ಬೇಂದ್ರೆ 
ವೆಂಪು, ತೀ . ನಂ . ಶ್ರೀ . ಎಸ್ . ವಿ. ಪರಮೇಶ್ವರಭಟ್ಟ , ಆರ್ , ಆರ್ . ದಿವಾಕರ್ 
ಮುಂತಾದವರು. ಇದೇ ಸಾಲಿನಲ್ಲಿ ಬಂದ ಬಸವಾದಿ ಪ್ರಮಥರನ್ನೇ ಅನುಸರಿಸಿದ 
ಮುಖ ವಚನಕಾರರೆಂದರೆ : ಡಾ !! ಜ, ಚ ನಿ . ಡಾ || ಸಿದ್ದಯ್ಯ ಪುರಾಣಿಕ್ , ಸಿಂಪಿ 
೦ಗಣ್ಣ , ಜೀರಿಗೆಕಟ್ಟೆ ಬಸಪ್ಪ , ಜೋಳದರಾಶಿ ದೊಡ್ಡನಗೌಡ, ವಿ. ಜಿ. ನಂಜುಂಡಾರಾಧ್ಯ 
ಏಕರಮ್ಮ , ಶಿ: ಶು , ಸಂಗಮೇಶ, ಪ್ರೊ . ಸಂಗಮೇಶ ಹಂಡಗಿ, ಮೊದಲಾದವರು 
೦ದಿನಿಂದ ಇಂದಿನವರೆಗೆ ಸುಮಾರು ಹತ್ತು ಶತಮಾನಗಳಷ್ಟು ದೀರ್ಘಕಾಲ ಹರಿದು 
೦ದಿರುವ ಈ ವಚನ ಪ್ರವಾಹದಲ್ಲಿ ಐನೂರಕ್ಕು ಮಿಕ್ಕು ವಚನಕಾರರು ತಮ್ಮ ಸಾಹಿತ್ಯ 
ಷಿ ನಡೆಸಿದ್ದಾರೆ. ಇತ್ತೀಚಿನ ಆಧುನಿಕ ಶ್ರೇಷ್ಠ ವಚನಕಾರರ ಸಾಲಿನಲ್ಲಿ ಒಬ್ಬರಾದ 
> ಮಹದೇವ ಬಣಕಾರರ ವಚನಸಾಹಿತ್ಯದ ಪರಿಚಯವೇ ಪ್ರಸ್ತುತ ಪ್ರಬಂಧದ 
ಮುಖ್ಯ ಉದ್ದೇಶ. 

ಬಣಕಾರರ ಸಾಹಿತಿ ಕಕೃಷಿ ಬರಿ ವಚನ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾದುದಲ್ಲ. 
ದ್ಯದ ಕನ್ನಡ ಸಾಹಿತ್ಯ ಸೀಮೆಯಲ್ಲಿ ಪ್ರಚಲಿತ ಪ್ರಕಾರಗಳಾಗಿರುವ ಕವನ, ಕಥೆ, 
ಕಾದಂಬರಿ, ನಾಟಕ , ಪ್ರಬಂಧ, ಜೀವನಚರಿತ್ರೆ , ಸಂಶೋಧನೆ, ಮಹಾಕಾವ್ಯ ಈ ಎಲ್ಲ 
ವಲಯಗಳು ಇವರ ಲೇಖನಿಗೆ ಪರಿಚಿತವೆ, ಹತ್ತು ದಿಕ್ಕುಗಳಲ್ಲಿ ಹರಿದು ಬಂದಿರುವ 
- ಮಹದೇವ ಬಣಕಾರರ ಕಾವ್ಯ ವಾಹಿನಿಯಲ್ಲಿ ಹೆಸರಿಸಬೇಕಾದ ಮರುಮಹಾ 
ಮೇರುಕೃತಿಗಳೆಂದರೆ 1 ) ಮರುಳಸಿದ್ದ ಮಹಾಕಾವ್ಯ , 2 ) ಆಂಗ್ಲರ ಆಡಳಿತದಲ್ಲಿ ಕನ್ನಡ 
| ಮಹದೇವ ಬಣಕಾರರ ವಚನಗಳು. ಶ್ರೀಯುತರು ವಚನ ಸಾಹಿತ್ಯದಿಂದ 
ಸಾಕಷ್ಟು ಪ್ರಭಾವಿತರಾಗಿ ( 1 108 ಪ್ರೌಢವಚನಗಳನ್ನುಳ್ಳ ಮಹಾದೇವಬಣಕಾಗದ 
ವಚನಗಳು ” ಎಂಬ ಬೃಹತ್ಕೃತಿಯನ್ನು ರಚಿಸಿದ್ದಾರೆ. ಕನ್ನಡಸಾಹಿತ್ಯ ವಲಯದಲಿ 
ತ್ವ ಮತ್ತು ಗಾತ್ರಗಳ ದೃಷ್ಟಿಯಿಂದ ಈ ಕೃತಿ ಯಾವುದೇ ಶ್ರೇಷ್ಠ ಕೃತಿಗಳಿಗೂ ಸರಿ 

ಗಿಲಾದುದು ಎಂದರೆ ಅತಿಶಯೋಕ್ತಿಯೇನಲ್ಲ 
ಶುಲೈ -1992 


23 


ಇಲ್ಲಿ ಬರುವ ವಚನಾ ಕ್ರಮವನ್ನು ಎರಡು ಬಗೆಯಾಗಿ ಗುರುತಿಸಬಹುದು 
1 ) ಸಾಂದರ್ಭಿಕ ರಚನೆ 2) ಪರಿವಿಡಿ ರಚನೆ. ಸಾಂದರ್ಭಿಕ ರಚನೆಯಲ್ಲಿ ವಚನie 
ಸಂದರ್ಭ, ಸನ್ನಿವೇಶ ಹಾಗೂ ಸಮಯ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ರಚಿತವಾಗಿರುತ್ತ 
ಆದರೆ ಪರಿವಿಡಿ ರಚನೆಯಲ್ಲಿ ವಚನಗಳು ಲಿಂಗವಂತ ಲಕ್ಷಣಗಳಾದ ಅಷ್ಟಾವರಣ 
ಪಂಚಾಚಾರ, ಷಟ್‌ಸ್ಥಲಗಳ ಭೌತಿಕ ಹಿನ್ನೆಲೆಯಲ್ಲಿ ರಚಿತವಾಗಿರುತ್ತವೆ. ಇಲ್ಲಿ ಶಿ| 
ಜೀವ ಜಗತ್ತು , ಮಾಯೆ , ಆಚಾರ - ವಿಚಾರ, ಪುರಸ್ಕಾರ ತಿರಸ್ಕಾರ ( ಖಂಡನೆ 
ಇತ್ಯಾದಿಗಳಿರುತ್ತವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬಣಕಾರರು ತಮ್ಮ ವಚನಗಳ - 
ಎರಡನೇ ಬಗೆಯ ಪರಿವಿಡಿ ರಚನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರುವುದು ಎದ 
ಕಾಣುವ ಸಂಗತಿ . 


ಬಣಕಾರರ ಬಹುತೇಕ ವಚನಗಳಲ್ಲಿ ಎದ್ದು ಕಾಣುವ ಪ್ರಧಾನ ಅಂಶ ಜ 
ಸಾಮಾನ್ಯರ ದಿನನಿತ್ಯದ ಬದುಕು. ಎಲ್ಲ ವಚನಗಳಲ್ಲು ಒಂದಿಲ್ಲೊಂದು ಲೋಕನ 
ಡೋಂಕನ್ನು ತಿದ್ದುವ ಕಾರ್ಯ ನಡೆದಿದೆ. ಹಾಗಾಗಿ ಇಲ್ಲಿನ ವಚನಗಳಲ್ಲಿ ಯಾವುದ 
ಮುಖ್ಯ ಯಾವುದು ಅಮುಖ್ಯ ಎಂಬ ಪ್ರಶ್ನೆಯೇ ಏಳುವುದಿಲ್ಲ. ಇಲ್ಲಿನ ಸೀಮಿದ 
ಲೇಖನದಲ್ಲಿ ಕೆಲವಾರು ವಚನಗಳನ್ನು ಮಾತ್ರ ಆರಿಸಿಕೊಂಡು ಅವು ಇಂದಿನ 
ವೈಜ್ಞಾನಿಕ ಪ್ರಪಂಚದಲ್ಲಿ ಕೂಡ ಜನಮನವನ್ನು ಹೇಗೆ ಮಿಡಿಯಬಲ್ಲವು ಎಂಬ 
ಸಂಕ್ಷಿಪ್ತ ವಿಶ್ಲೇಷಣೆಗೆಪ್ರಯತ್ನಿಸಲಾಗಿದೆ. ತುಣುಕುಮಾತಿನಲಿ ಮಿಂಚಿನಂತಹ ಅರ್ಥ 
ಕಲ್ಪಿಸುವ ಅವರ ಕರಗತ ಕಲೆಗೆ, ವಿಶ್ಲೇಷಣೆ ಅನಗತ್ಯ ಎಂಬ ಸರಳ ಸತ್ಯ ಅವರ 
ವಚನಗಳನ್ನು ಓದಿದ ಯಾರಿಗೆ ಆದರೂ ಅನ್ನಿಸದಿರದು. 


ಲೋಕದ ಬದುಕಿನಲ್ಲಿ ಆವರಿಸಿರುವ ಅರಿಷಡ್ವರ್ಗಗಳ ಬಲೆಯೊಳಗೆ ಸಿಲುಕಿ 
ಸ್ಥಿತಿ, ಹಾಗೂ ಆಸೆ ಆಮಿಷಗಳೆಂಬ ಮೌಡ್ಯದ ಪೊರೆಯೊಳಗೆ ವಿಲಿವಿಲಿ ಒದ್ದಾಡುವ 
ಮನುಜರ ನೈಜ ಚಿತ್ರಣವನ್ನು ಸಹಜವಾಗಿ ಓದುಗರ ಮುಂದಿರಿಸುತ್ತಾರೆ. 

"ಮಾಯೆಯೆಂಬುದ ತೋರಬಂದವರಾರು ? 
ಭಕ್ತರಿಗೆ ಆಶೆಹುಟ್ಟುವುದೇ ಮಾಯೆ , 
ವಿರಕ್ಕ೦ಗೆ ವಿಷಯಾಸಕ್ತಿ ಮೈದೋರುವುದೇ ಮಾಯೆ , 
ದಾಸೋಹಿ ಧನದಾಸೆಗೊಳಗಾಗುವುದೇ ಮಾಯೆ , 
ಆನುಭಾವಿ ಅಂಗಸಂಗಿಯಾಗುವುದೇ ಮಾಯೆ , 
ಲಿಂಗಾಂಗಿ:ಮೋಹಿಯಪ್ಪುದೇ ಮಾಯೆ , 
ಜಂಗಮ ಪ್ರೇಮಿ ಅಜ್ಞಾನಕೊಳಗಾಗುವುದೇ ಮಾಯೆ , 
ಪ್ರಸಾದಿ ಪರಿಣಾಮಕ್ಕೆ ... 


ಸಿದ್ದಗಂಗಾ 


44 


ಇಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಶರಣ ಪರಿಕಲ್ಪನೆಯ ಹಿನ್ನೆಲೆಯುಳ್ಳವೆ ಆದರೂ 
ಮಾಯೆಯ ಸ್ವರೂಪ ತುಂಬ ಮುಖ್ಯ “ ಮಾಯೆ ” ಎಂಬ ಶಬ್ದದ ಅರ್ಥವನ್ನು 
ನನಿತ್ಯ ಅವರವರು ಮಾಡುವ ಬದುಕಿನೊಳಗೆ ನುಸುಳಿಬರುವ ಅನಾಚಾರಗಳ 
ಮಕರ ಎನ್ನುತ್ತಾರೆ. ಇಂತಹ ಕ್ಲಿಷ್ಟಕರವಾದ ಮಾತನ್ನು ತೀರಾ ಸರಳವಾಗಿ ಸಾಮಾ 

ರಲ್ಲಿ ಸಾಮಾನ್ಯರಿಗಾ ಮನಮುಟ್ಟುವಂತೆ ಹೇಳುವುದೆ ಬಣಕಾರರ ನೋಡಿ, 
| ಮಾನವರ ಬದುಕಿನಲ್ಲಿ ಅಜ್ಞಾನ, ಸುಜ್ಞಾನಗಳೆಂಬ ಎರಡು ಪ್ರಭೇದ 
ಅಳುಂಟು, ವೈಜ್ಞಾನಿಕವಾಗಿಯೂ ಕೂಡ ಮಾನವ ಸಹಜ ಬುದ್ದಿಗೆ ಒಳಿತು-ಕೆಡಕುಗಳ 
ಡುವಿನ ಮಾನಸಿಕ ಹೋರಾಟ ನಡೆಯುವುದು ಕಾಲ್ಪನಿಕವಲ್ಲ . ಅಂತಹ ಮನ. 
ತಿಮಗೊಂದಲವೆಂತಹದೆಂಬುದಕ್ಕೆ ಈ ವಚನವನ್ನು ನೋಡಿ. 

“ ಸಕ್ಕರೆಯ ಮೂಟೆಯ ಬಳಿಯಿದ್ದ ಮೂಷಿಕವು, 
ಬೆಕ್ಕಿಂಗೆ ಭಯಗೊಂಡು ಹೊರಗಣ ಹುತ್ತವ ಹೊಕ್ಕಂತೆ, 
ಎತ್ತಣ ಮಾರ್ಗವಯ್ಯ ಎನ್ನ ಇರುವಿಂಗೆ ? 
ಒಳಗಣ ಸರ್ಪ, ಹೊರಗಣ ಬೆಕ್ಕು , 
ಬದುಕುವ ಬಗೆಯೆಂತು ಹೇಳಾ? 
ಕೆಟ್ಟೆನಯ್ಯ ಭವಕ್ಕೆ ಬಂದು; 

ಹುಟ್ಟಿತ್ತೆ ತಪ್ಪಾಯಿತೆಂಬೆ..... 
| ನೆಳಲು - ಬೆಳಕಿನ ಚೆಲ್ಲಾಟದ ಈ ಬದುಕು ಒಂದೆಡೆ ಬೆಕ್ಕು , ಮತ್ತೊಂದೆಡೆ 
ಸಾವಿನ ನಡುವಿರುವ ಇಲಿಯ ರೀತಿ, ಅತ್ತ ದರಿ , ಇತ್ತ ಪುಲಿ!' ಇಂತಹ ಸ್ಥಿತಿಯ 
| ಬದುಕಿನಲ್ಲಿ ಸಂಕಟಗಳ ದ್ವಂಧ್ಯ ಅನಿವಾರ್ಯ ಅವುಗಳಿಂದ ಮುಕ್ತಿ ಪಡೆ 
ಸಿಲು ಅನುದಿನದ ಹೋರಾಟ ಹೇಗಿರುತ್ತದೆಂದು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. 
| ಮಾನವರ ಜೀವನ ನಶ್ವರವಾದುದು, ಅದು ನಾಯಿಯ ತಲೆಯಮೇಲಿನ 
ಸತಿಯಂತೆ, ಇಂತಹ ನಶ್ವರ ಜೀವನದಲ್ಲು ಜೀವ ಶಾಶ್ವತತೆಯನ್ನು ಕಾಪಾಡಿ 
ಗಾಳ್ಳಲು ಸದಾ ಹೋರಾಡುತ್ತದೆ. ಇಹ- ಪರಗಳೆರಡನ್ನು ಚಿಂತಿಸಿ ಸುಖಿಸಬಯಸುವ 
ಸಲವೆಂತಹುದು ಎಂಬುದಕ್ಕೆ ಮುಂದಿನ ವಚನವೆ ಸಾಕ್ಷಿ . 

“ಕುದುರೆಗಳೆರಡರ ಮೇಲೆ ಕಾಲನಿರಿಸಿ, 
ಪಯಣಗೈಯ್ಯುವ ಪರಿಯಂತಂಯಾ ಎನ್ನ ಭಕ್ತ 
ಇಹದಾಸೆ ಬಿಡದು - ಪರದಾಸೆ ದೊರೆಯದು, 
ದಾರಿಯಾವುದೋ ಊರಾವುದೊ ? 
ಪಯಣದ ಪರ್ಯವಸಾನವೆಲ್ಲಿಯದೊ ? 
ಕಡಿವಾಣವ ಹಿಡಿದೊಡೇನು? 

ಕುದುರೆಗಳು ಕೆಡವದಿರ್ಪುವೇನು ಹೇಳಾ 
ಲೈ 1992 


ಒಂದು ಕುದುರೆಯ ಮೇಲೆ ನಾಗಾಲೋಟಕ್ಕೆ ಹೊರಟವನೆ ಸಕಲಸೂತ್ರಗಳ 
ಭದ್ರವಾಗಿ ಹಿಡಿದು ಕುಳಿತಿರಬೇಕು. ಹೀಗಿರುರಾಗ ಅಶ್ವದ್ವಯಗಳ ಮೇಲೆಒಂದೊ 
ಕಾಲಿರಿಸಿ ಕಡಿವಾಣವಿಡಿದು ಜಗ್ಗಿದರೆ ಅವನ್ನು ಬೀಳದಿರಲು ಭರವಸೆಯಾದರು ಏನ 


- ಪಂಚತಂತ್ರದ ಕಥೆಗಳಲ್ಲಿ ಬರುವಂತೆ ಮಾನವನ ಬದುಕಿಗೆ ಆರೋಪವ. 
ಪ್ರಾಣಿಕಲ್ಪನೆಯ ಅನೇಕ ದೃಷ್ಟಾಂತಗಳನ್ನು ತಮ್ಮ ವಚನಗಳಲ್ಲಿ ರೂಢಿಸಿಕೊಂಡಿದೆ 

( ಬೇಟೆಯ ಕಲಿಸುವ ಬೆಕ್ಕು 
ಇಲಿಯ ತಂದದರ ಕಂಗಳ ಕಳೆದು, 
ತನ್ನ ಮರಿಯನಾಡಿಸುವಂತೆ; 
ಪಂಚೇಂದ್ರಿಯಗಳೆನ್ನ 
ಅರುಹ ಕಳೆದು , ಮರೆವಿನೊಳಗಾಡಿ ಸುತ್ತಿ ಹಎಯ್ಯಾ ; 
ಬಟ್ಟೆಗಾಣದು; ಬನ್ನಗಾಣದು; 

ಮುಂದಣಗತಿ ಆವುದಯ್ಯಾ . ..oooooo....” 
ಇಲ್ಲಿ ಮಾನವನ ಜೀವಂತಿಕೆಯ ಮೇಲೆ ಲಕ್ಷಣಗಳತಿಂರುವ ಪಂಚೇಂ 
ಯಗಳ ಮಂದೆ ಅವನ ಬದುಕಿಗೆ ಹೇಗೆ ಮಾರಕವಾಗುತ್ತವೆ ಎಂಬುದನ್ನು ಚಿತ್ರಿ 
ಲಾಗಿದೆ. ಮನೆಗೆ ಕಿಟಕಿ - ಬಾಗಿಲುಗಳಿದ್ರೂ , ಗಾಳಿ - ಬೆಳಕನ್ನು ನೀಡದೇ ಇರು 
ಸ್ಥಿತಿಯನ್ನು ಮೇಲಿನ ಮಾತುಗಳು ನೆನಪಿಗೆ ತರುತ್ತವೆ. 

ಅಳಿಮನದ, ಆಡಂಬರದ, ಡಾಂಭಿಕ ಪ್ರವೃತ್ತಿಯ ಭಕ್ತರ ರೀತಿಯನ್ನು ತವ 
ಚುಚ್ಚು ಮಾತುಗಳಿಂದ ಬಣಕಾರರು ಎಚ್ಚರಿಸಿರವ ರೀತಿ ಹೀಗಿದೆ 
ಈ ಅಳಿಮನದವನ ಭಕ್ತಿ ಬೇಯದ ಬಿಂದಿಗೆಯಲ್ಲಿ ನೀರ ತುಂಬಿದಂತೆ , 
ಆಳಿಮನದವನ ಭಕ್ತಿ ಮುಂಡೆ ತನ್ನ ಜಡೆಯ ಮರೆತು ಹೂವಿನ ದಂಡೆಯ ಕೊಂಬc 
ಅಳಿಮನದವನ ಭಕ್ತಿ ಬಂಜೆ ಬೇನೆಯ ಕನಸು ಕಂಡು ಜೋಗುಳವ ಪಾಡಿದಂತೆ ” 

ಮೇಲಿನ ಮಾತುಗಳು ನೋಟಕ್ಕೆ ಎಷ್ಟು ಕಠೋರವೋ ಅಂತಹ ಅಳಿಯನ 
ನೀತಿಯುಳ್ಳ ಸಮಾಜ ಇರುವುದು ಅಷ್ಟೆ ಕಟುಸತ್ಯ . ಇಲ್ಲಿ ಟೊಳ್ಳು ಮನಸ್ಸಿನ ಜಳ 
ಭಕ್ತಿಗಿಂತ, ತುಂಬು ನಿಷ್ಠೆಯ ದೃಢ ಮನಸ್ಸು ಅಗತ್ಯವೆಂಬ ಮಾತನ್ನು ಸಾರುತ್ತಾರೆ 


ನಮ್ಮ ಸಮಾಜದಲ್ಲಿ ಅನೇಕ ಮಂದಿ ತಾವು ಮಾಡಿದ ಅಲ್ಪ ಸೇವೆಗಳಿಂದಾಗಿ 
ತಾವೇ ಮಹಾತ್ಮರು ಎಂಬ ಭವ್ಯ ಸೋಗನ್ನು ಹಾಕುತ್ತಾರೆ. ಸೇವೆಯ ನಿಮಿತ್ತ 
ಕಾರಣಕರ್ತರಾದರೂ , ಸೋಗು ಹಾಕುವುದು ಕೇವಲ ಕಾಲ್ಪನಿಕವಾದ ಒ೦ರ 
ರೀತಿಯ ಕ್ಷಣಿಕಭ್ರಮೆ ಎಂಬ ಅರಿವು ಅವರಿಗಿರುವುದಿಲ್ಲ. ಅದಕ್ಕೊಂದು ಉತ್ತ 
ದೃಷ್ಟಾಂತವಾಗಿ ಈ ವಚನವನ್ನು ನೋಡಬಹುದು. 


ಸಿದ್ದಗಂಗಾ 


ಬೆಟ್ಟದ ತಳಗೊಂದು ಮೂಷಿಕವು ಮನೆಯ ಮಾಡಿ , 
ಬೆಟ್ಟದ ಭಾರವನೆ ಹೊತ್ತಿಹೆನೆಂದು ಭಾವಿಸಿತ್ತು ; 
ವಾಹನದ ಮೇಲಿದ್ದ ನೊಣವು, ಹಿಂದೆ ಹೇಳುವದೂಳು 
ತನ್ನ ಭಾರದಿಂದಲೇ ಎಂದು ಭಾವಿಸಿತ್ತು ; 
ಕಪ್ಪುರದ ಕಂತೆಯನ್ನಿಟ್ಟು ಲಿಂಗವ ಮಾಡಿದ ಜಂಗಮನು 
ಲಿಂಗ ಸೃಷ್ಟಿಗೆ ತಾನೇ ಕರ್ತವೆನಿಸಿತ್ತು ; 
ಒಡವೆಯ ಮಾಡಿದ ಅಕ್ಕಸಾಲಿಗ ಒಡವೆಯನಲ್ಲದೆ 
ಕಡವರವ ಮಾಡನು ನೋಡಾ;.... 


ಅಕ್ಕಸಾಲಿಗನೊಬ್ಬ ಬಂಗಾರ ಕೊಟ್ಟರೆ ಬೇಕಾದ ಒಡವೆಗಳನ್ನು ಮಾಡಬಲ್ಲನೆ 
ಹೊರತು ಬರಗಾರವನ್ನೆ ಮಾಡಲು ಸಾಧ್ಯವೆ ? ಇಲ್ಲಿ ಬರುವ ಬೆಟ್ಟ .ಮೂಷಿಕ , 
ಕೋಣ-ಧೂಳು, ಲಿಂಗ- ಜಂಗಮ ಇತ್ಯಾದಿ ಹೋಲಿಕೆಗಳಲ್ಲಿ, ನಾನು ಎಂಬ ಅಹಂ 
ರಾವದ ಕೀಳರಿಮೆಯನ್ನು ಬಣಕಾರರು ಸಾದೃಶ್ಯದೃಷ್ಟಾಂತಗಳ ಮೂಲಕ ಓದುಗರಿಗೆ 
ಅರಿವು ಮಾಡಿಕೊಡುತ್ತಾರೆ, 


ನಮ್ಮ ಜೀವನದ ಎಲ್ಲ ಮಜಲುಗಳಲ್ಲು ಹತ್ತಿರುವ ಕಿಲುಬನ್ನು ತೊಳೆಯುವ 
ಪ್ರಾಮಾಣಿಕ ಪ್ರಯತ್ನ ಬಣಕಾರರದು, ಸಮಾಜದಲ್ಲಿ ಒಳ್ಳೆಯ ಭಾವನೆಗಳಿಗೆ ಚಾಲನೆ 
ನನ್ನಿತ್ತು , ಅವುಗಳಿಗೆ ಪುಟವಿಕ್ಕಿ ಹೊಳಪನ್ನು ನೀಡುವ ಕೆಲಸವನ್ನು ಮಾಡಿದ್ದಾರೆ. 

“ಬಡವನ ಮಗುವಿಗೆ ಬಂಗಾರಿಯೆಂದೊಡೆ 
ಸಂದಿತೇನು ಹೇಳಾ ಸಿರಿವಂತಿಕೆ ? . 
ಕಪ್ಪುಳ್ಳ ಹೆಣ್ಣಿಂಗೆ ಕೆಂಪಮ್ಮ ನೆಂದೊಡೆ, 
ಕೆಂದಾವರೆಯಾಯಿತ್ತೆ ಅವಳಮುಖ ಮುದ್ರಿಕೆ ? 
ಒಡಲ ಕಿಚ್ಚಿಗೆ ಕುದಿವ ಡಾಂಬಿಕಂಗೆ... 
ಭಕ್ತನೆಂದರೆ ಬಟ್ಟಿ ಭವಪಾಶ............... 


1 . ಒಂದೆಡೆ ಜನಸಾಮಾನ್ಯರಲ್ಲಿ ಕಾಣುವ ರೂಪ, ಬಣ್ಣ , ಬೆಡಗು , ಸಿರಿವಂತಿಕೆಗಳೆಂಬ 
ಕುಲ್ಲಕ ಕಲ್ಪನೆಗಳು ಮನೆ ಮಾಡಿರುವುದನ್ನು ವಿಶ್ಲೇಷಿಸಿದರೆ , ಮತ್ತೊಂದೆಡೆ ಸದಾ 
ಕೈಗಾಗ್ಯಪರರಾದ, ಶಿಷ್ಟಾಚಾರ :,ಹೋಮ ನೇಮಗಳಲ್ಲಿ ಮುಳುಗಿದ ದೃಡಮನಸ್ಸಿಲ್ಲದ 
ಕಂಚಲ ಭಕ್ತರ ಡಾಂಬಿಕ ನಡವಳಿಕೆಯನ್ನು ವಿಡಂಬಿಸುತ್ತಾರೆ. ಈ ಮಾತುಗಳಿಗೆ 
ಎಂಬುಕೊಡುವ ಮತ್ತೊಂದುವಚನವನ್ನು ನೋಡಿದರೆ ಮೇಲಿನ ಹೇಳಿಕೆಗೆ ಮತ್ತೊಷ್ಟು 
ಇಷ್ಟಿ ನೀಡಿದಂತಾಗುತ್ತದೆ. 


ಜುಲೈ - 1992 


27 


ಮರವ ಸುತ್ತುವುದು ಇಣಚಿಯ ಕೆಲಸ, 
ನೀರಲಿ ಮುಳುಗುವುದು ಕಪ್ಪೆಯ ಕೆಲಸ, 
ಮುಡಿಯ ಬಿಡುವುದು ಕರಡಿಯ ಕೆಲಸ, 
ಬದಿಯ ಬಿಡಕೊಂಬುದು ಕತ್ತೆಯ ಕೆಲಸ, 
ಅರ್ಥವನರಿಯದೆ ನಾಮನ ನೋಡುವುದು ಗಿಳಿಯ ಕೆಲಸ, 
ಇಂತೀ ಪಂಚವಿಧಾನವನು ....... ... 
ಸಂಧಿಸಾಧಕರಿಗೆಂತು ಒಲಿಯುವನಯ್ಯಾ ? 


ಈ ಮಾತುಗಳಲ್ಲಿ ಯಾವುದೇ ಅತಿಶಯೋಕ್ತಿಯಿಲ್ಲ. ಪ್ರದಕ್ಷಿಣೆ ಹಾಕುವದ 
ಮಡಿ ಮಾಡುವುದು , ಮುಡಿ ಅರ್ಪಿಸುವುದು, ಭಸ್ಮಧಾರಣೆ ಗೈಯ್ಯುವುದು, ಭಗವ 
ನ್ಯಾಮ ಸ್ಮರಣೆ ಮಾಡುವುದು ಈ ಪಂಚವಿಧ ಸೂತ್ರಗಳನ್ನು ಅನುಸರಿಸುವುದು ಒಬ್ಬ 
ಪರಿಶುದ್ದ ಜಂಗಮನ ಸತ್ ಚಾರಿತ್ರವುಳ್ಳವನ ಆದ್ಯ ಕರ್ತವ್ಯ . ಆದರೆ ಈ ಕರ್ಮಾ 
ಚರಣೆಗಳು ಮನಮುಟ್ಟಿ ಮಾಡಿದಂತಿರಬೇಕೇ ಹೊರತು ಕೇವಲ ಪ್ರಾಣಿ- ಪಕ್ಷಿಗ 
ಶುಷ್ಕ ಆಚರಣೆಯಂತಿರಬಾರದು . ಇಲ್ಲಿ ಸ್ಪಷ್ಟ ಮಾತುಗಳಲ್ಲಿ ನೇರವಾಗಿ ಬಣಕಾರದ 
ಮಠ ಮಾನ್ಯಗಳ ಗುರು ಪರಂಪರೆಗೆ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ. 


- ಆಜೀವ ಸದಸ್ಯರಲ್ಲಿ ಮನವಿ 


ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾದ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು 
ನಿಮ್ಮಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ 
ಕಾದ್ಯಾಲಯಕ್ಕೆ ಕಳುಹಿಸಿ ಕೊಡುವುದರಮುಖೇನ 
“ ಸಿದ್ದಗಂಗಾ” ನಿಮಗೆ ಕ್ರಮವಾಗಿ ತಲುಪಲು 

ಸಹಕರಿಸಬೇಕಾಗಿ ಪ್ರಾರ್ಥನೆ. 


ಸಿದ್ದಗಂಗಾ 


ಧರ್ಮ ಮತ್ತು ವಿಜ್ಞಾನ 
ಧರ್ಮಾಚರಣೆಗೆ ಮತ್ತು ದೇವರ ಇರುವಿಕೆಗೆ ವಿಜ್ಞಾನ ಮತ್ತು ಧರ್ನು . 

ಒಂದಕ್ಕೊಂದು ಪೂರಕ. 
ನರಸಿಂಹಮೂರ್ತಿ, ಪ್ರಶಿಕ್ಷಕರು, ಶ್ರೀ ಸಿದ್ದಗಂಗಾ ಶಿಕ್ಷಕರ ತರಬೇತಿ ಸಂಸ್ಥೆ , ತುಮಕೂರು. 


ಇವರ ಕಲ್ಪನೆ : 
- ಪ್ರತಿಯೊಂದು ಜೀವಿಯಲ್ಲಿಯ ಜೈವಿಕ ಚಟುವಟಿಕೆಯನ್ನು ನಡೆಸುವ 
ಕೈಯನ್ನೇ ನಾವು ದೇವರೆನ್ನು ತೇವೆ, ಚಾಲಕ ಶಕ್ತಿಯಿಲ್ಲದೆ ಯಂತ್ರ ನಡೆಯ 
ಸಾರದು. ವಿದ್ಯುತ್ ಸಂಚಾರವಿಲ್ಲದೆ ವಿದ್ಯುತ್ ದೀಪ ಉರಿಯುವುದಿಲ್ಲ, ರೇಡಿಯೋ 
ರಂಗಗಳು ಕಾಣದೆಯೇ ರೇಡಿಯೋ ಕೇಳುತ್ತೇವೆ, ಇತ್ತೀಚಿನ ಕಂಪ್ಯೂಟರ್ 
ಾಗೂ ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿ ಎಲ್ಲ ರೀತಿಯ ಅಗೋಚರ ಕ್ರಿಯೆಗಳಿಂದ 
ನರ್ಯ ನಿರ್ವಹಣೆಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಬೆಳಕಿದ್ದಾಗ ಪರದೆಯ 
ನೀಲಿ ಚಿತ್ರ ಬೀಳುವುದಿಲ್ಲ. ಕತ್ತಲಾದಾಗ ಕಾಣುತ್ತೇವೆ. ಆದರೆ ಚಿತ್ರವುಮೂಡಿಲ್ಲ 
ಎದು ಹೇಳಬಹುದೆ ? ನವರಂದ್ರಗಳ ಮೂಲಕ ತೋರಿತೂರಿಬರುವ ಅಜ್ಞಾನವನ್ನು 
ಡೆಹಿಡಿದು ಸಾಧನೆ ಮತ್ತು ಏಕಾಗ್ರತೆಯಿಂದ ದೇವರ ಕೃಪೆಯ ಸಾಕ್ಷಾತ್ಕಾರ ಪಡೆ 
Jಲು ನಿರ್ದೇಶಿಸುವ ವಿಧಾನಗಳನ್ನೇ ಧರ್ಮ ಎನ್ನುತ್ತೇವೆ. ಧರ್ಮ ಇರುವುದು 
ಾಯಿಯ ಮಾತಿನಲ್ಲಲ್ಲ. ವಿವೇಕಾನಂದರು ತಿಳಿಸಿದಂತೆ, ನಮ್ಮ ಸಮಾಜದ 
ದ್ಯದ ದುಃಸ್ಥಿತಿಗೆ ಧರ್ಮವು ಕಾರಣವಲ್ಲ, ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡದೆ 
ರುವುದೇ ಕಾರಣ” | 


ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಅತೀಂದ್ರಿಯ ಅನುಭವಗಳ 
ಆಪತ್ತಿಗಾಗಿ ರಷ್ಯನ್ನರು ಹಾತೊರೆಯುತ್ತಿದ್ದಾರೆ, ಜನ್ಮಾಂತರ ಕರ್ಮ ಸಿದ್ಧಾಂತಗಳ 
ಗೆ ಕಳೆದ 30 ವರ್ಷಗಳಿಂದಲೂ ಅಮೆರಿಕಾದ ವರ್ಜಿನಿಯಾ ವಿಶ್ವವಿದ್ಯಾನಿಲಯದ 
|| ಅಯಾನ್ ಸ್ಟೀವನ್ಸನ್ ಸಂಶೋಧನೆ ನಡೆಸುತ್ತಿದ್ದಾರೆ. ಆದರೆ ನಾವುಗಳು 
ಮ್ಮ ಸಿದ್ಧಾಂತಗಳನ್ನು ವಿದೇಶಿಯರು ಸಂಶೋಧಿಸಿದ ನಂತರ ಪುನಃ ನಾವೇ 
ಡೆದು ಅವುಗಳ ಬಗ್ಗೆ ತಿಳಿದುಕೊಳ್ಳಲು ಕಾತುರರಾಗಿದ್ದೇವೆ. ನಮ್ಮ ಹಿತ್ತಲಿನ 
ಡವನ್ನು ವಿದೇಶಕ್ಕೆ ರಫ್ತು ಮಾಡಿ ಪುನಃ ಅದನ್ನೇ ಆಮದು ಮಾಡಿಕೊಂಡು 
ದೆಂತಹ ಅದ್ಭುತ ಔಷಧಿ ಎಂದು ತಿಳಿದು ಕೊಂಡಾಡುವ ಸ್ಥಿತಿಗೆ ಬಂದಿದ್ದೇವೆ, ನಮ್ಮ 

ನ ಸಂಪತ್ತನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಬೇರೆಯವರ ಸಂಸ್ಕೃತಿಗೆ 
ಚಾಚಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಅಲ್ಲಗಳೆಯುವ ಮಟ್ಟಕ್ಕೆ 
ಬಂದಿದ್ದೇವೆ. ಆದ್ದರಿಂದ ಧರ್ಮಾಚರಣೆ ಮತ್ತು ಸಂಸ್ಕೃತಿಯ ಬಗ್ಗೆ ಸರಿಯಾದ 
ಧ್ಯಯನ ನಡೆಸಿದರೆ ದೇವರ ಇರುವಿಕೆ ತಿಳಿಯುತ್ತದೆ. 


ದ್ದಗಂಗಾ 1992 


* 29 


ಭಗವಂತನ ಮಹಿಮೆ : 
ಮಹಾಭಾರತದ ಒಂದು ಪ್ರಸಂಗದಲ್ಲಿ ದುರ್ಯೋಧನನು ಶ್ರೀ ಕೃಷ್ಣನ 
ಸೆರೆಹಿಡಿಯಲು ಹವಣಿಸುತ್ತಾನೆ ಎಲ್ಲಿ ನೋಡಿದರೂ ಶ್ರೀ ಕೃಷ್ಣನು ಕಂಡು ಬಂದ 
ದರಿಂದ ಸೆರೆಹಿಡಿಯುವ ಕೆಟ್ಟ ಸಾಹಸಕ್ಕೆ ಅವನು ಕೈ ಹಾಕಲಿಲ್ಲವಂತೆ ಸೌರವ್ಯೂಹ 
9 ಗ್ರಹಗಳಿವೆ, ಉಲ್ಕೆಗಳು , ಕುದ್ರಗ್ರಹಗಳು, ಉಪಗ್ರಹಗಳು , ಇವೆ ಎಂಬುದು 
ಖಗೋಳವಿಜ್ಞಾನದಲ್ಲಿ ತಿಳಿದಿದ್ದೇವೆ. ಆದರೆ ಜೀವಿಗಳಿಗೆ ಬೇಕಾಗುವ ಆಮ್ಲ ಜಾ 
ಹೊಂದಿರುವ ಗ್ರಹವೇ ಪುಣ್ಯ , ಜೀವನವೆಂಬ ನಾಟಕವಾಡುವ ವಿಶ್ವದ ರಂಗಸ್ಥಳ 
ಭೂಮಿ, ವಿಜ್ಞಾನಿಗಳು ದೇವರನ್ನು ಖಂಡಿತಾ ನಂಬಿರುತ್ತಾರೆ ಎಂಬುದನ್ನು ಅವ 
ರಿಕಾದ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾದ ಎ. ಕೆಸ್ಸಿ ತೊರಿಸನ್‌ರವರು 1949 
ಜನವರಿ “ರೀಡರ್ ಡೈಜೆಸ್ಟ್ 'ನಲ್ಲಿ ತಮ್ಮ ದೀರ್ಘಕಾಲದ ಅವಧಿಯ ಅನುಭವ 
ಹಿನ್ನೆಲೆಯಲ್ಲಿ ದೇವರ ಇರುವಿಕೆ ಬಗ್ಗೆ ತಿಳಿಸಿದ್ದಾರೆ. 

- “ ಶರೀರ ಮಾಧ್ಯಮಂ ಖಲು ಧರ್ಮಸಾಧನಂ ” ಎಂಬಂತೆ ಸೃಷ್ಟಿಯಲ್ಲಿ ಮಾನ 
ನಿರ್ಮಾಣ ಹೇಗೆ ಧರ್ಮದ ಸಾಧನೆಗೆ ಸಹಕಾರ ಎಂಬುದು ಪ್ರಕೃತಿಯು ನವ 
ಸಮತೋಲನದ ಜೀವನೋಪಾಯವನ್ನು ಕಾಣುತ್ತಿರುವುದೇ ಆಗಿದೆ. ಸೂರ್ಯನಿಂ 
9000 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ 23 ವಾಲಿರುವ ಚ೦ಡು ತ | 
ಅಕ್ಷದ ಮೇಲೆ ಸುತ್ತುತ್ತಿರುವುದರಿಂದ ಭೂಮಿಯಲ್ಲಿ ಹಿತವಾದ ಶಾಖ , ಬೆಳಕು ಇರ 
ಹಗಲು- ರಾತ್ರಿಗಳು ಲಯ ಬದ್ದವಾಗಿ ಉಂಟಾಗುತ್ತವೆ. ಕುದಿಯುವ ನೀರಿನ ಉಷ್ಣ 
100°ಸೆ ಸೂರ್ಯನ ಮೇಲೆ ಉಷ್ಣತೆ 6100°c ೬ಕಸ್ಮಾತ್ ಈ ಸೂರ್ಯ ಇನು 
ಹತ್ತಿರ ಬಂದಿದ್ದರೆ ನಾವು ಬೆಂದು ಹೋಗುತ್ತಿದ್ದೆವು. ಇನ್ನೂ ದೂರವಿದ್ದರೆ ಚ 
ಯಲ್ಲಿ ನಡುಗಬೇಕಾದ್ದಿತ್ತು . ಆಮ್ಲಜನಕದ ಕೊರತೆ ಇತ್ತು . ನಮ್ಮ ಭೂಮಿಯ 
ವಾತಾವರಣದ ದಪ್ಪ 60೧ಕಿಮೀಗಳು . ಇದೇನಾದರು ಕಡಿಮೆ ಇದ್ದಿದ್ದರೆ ಅಲ್ವಾನ 

ಲೆಟ್ ಕಿರಣಗಳು ಭೂಮಿಗೆ ಬಿದ್ದು ಉಿಗಳು ಭೂಮಿಗೆ ಬೀಳುತ್ತಿತ್ತು . 
ಮಾನವಕೋಟಿಗೆ ಸರಿ ಹೊಂದುವ ವಾತಾವರಣವನ್ನು ನಿರ್ಮಿಸಿದವರು ಯಾರು ? ಇದು 
ದೇವರೆಂದೇ ಹೇಳಬೇಕಾದರೆ , ಇದನ್ನು ಕಾಪಾಡಲು ಧರ್ಮವನ್ನು ರಕ್ಷಿಸಬೇಕಲ್ಲವೆ ? 

ನಮ್ಮ ಶರೀರವು ಒಂದು ಸೋಜಿಗದ ಯಂತ್ರ ಜೀವಕೋಶಗಳಿಂದ ಕೂಡಿದ 
ಇದರಿಂದ ಅಂಗಾಂಗಗಳು ಹಾಗೂ ಇದರಿಂದ ಅಂಗರಚನೆಯಾಗಿದೆ. ನಮ್ಮದೇ 
ದಲ್ಲಿ 10 ಸಾವಿರ ಮಿಲಿಯನ್ ಜೀವಕೋಶಗಳಲ್ಲಿ ಕೋಮೋಸೋಮ್‌ಗಳು ಹಾಗ. 
ಇವುಗಳಲ್ಲಿ 1500 ಜೀನ್ ಗಳಿವೆ. ಇದರಿಂದ ವಂಶಾಭಿವೃದ್ಧಿ ಅಂಶಗಳಿವೆ ನವ 
ಮೆದುಳಿನ ತೂಕ ಸರಾಸರಿ 1, ಕಿಗ್ರಾಂ. ಇಷ್ಟು ಚಿಕ್ಕ ವಸ್ತು ವಿನ ಶಕ್ತಿ ಎಷ್ಟಿ 
ಎಂದರೆ ಅಮೆರಿಕಾದಲ್ಲಿರುವ ಒಂದು ಗ್ರಂಥಾಲಯದಲ್ಲಿ 9 ಮಿಲಿಯನ್ ಪುಸ್ತಕದಲ್ಲಿ 
ಎಲ್ಲಾ ವಿಚಾರಗಳ 50 ರಷ್ಟು ವಿಚಾರವನ್ನು ಗ್ರಹಿಸಬಲ್ಲ ಶಕ್ತಿ ಹೊಂದಿರುತ್ತದೆ 
ನಮ್ಮ ಶರೀರಕ್ಕೆ ಇಷ್ಟೊಂದು ಶಕ್ತಿ ಇರಬೇಕಾದರೆ ಮತ್ತು ಈ ಕಾರ್ಯವನ್ನು ಸವ 
ಜುಲೈ - 1992 


ಚಿತ ರೀತಿ ನಿರ್ವಹಿಸಲು ತಯಾರು ಮಾಡಿರುವ ದೈವ ನಿರ್ಮಿತ ಯಂತ್ರ 
ರಾರಿಂದ ಸಾಧ್ಯವೆಂಬುದನ್ನು ಮಾನವರು ಊಹಿಸ ಬೇಕಾದದ್ದು ಧರ್ಮ ವೇಸರಿ . 

ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಜ್ಞಾನೇಂದ್ರಿಯಗಳ 
ಲಕ ಸಪಾದಿಸುವ ಜ್ಞಾನಸಂಪತ್ತನ್ನು ಹೆಚ್ಚಿಸಿ, ಮಾನವರು ಮಾನವರಾಗಿ 
ಇಳಿದಾಗ ಷ್ಟಿ ಕರ್ತರ ಕಾರ್ಯ ಯಶಸ್ವಿಯಾಗುತ್ತದೆಂದು ತಿಳಿಯಬೇಕು 
* ಆದ ರಿಂದ ದೇವರು ಕೊಟ್ಟಿರುವ ಪ್ರಕೃತಿ ಸಂಪತ್ತನ್ನು ಸರಿಯಾದ ರೀತಿ 
ಪಯೋಗಿಸಿಕೊಂಡು ಕೇವಲ ಭೋಗಜೀವನಕ್ಕೆ ನಮ್ಮ ನಿರ್ಮಾಣವೆಂಬುದನ್ನು 
ಪ್ರಟ್ಟು , ' ಧರ್ಮ' ಎಂಬುದರ ಪದದ ಅರ್ಥವನ್ನು ತಿಳಿದುಕೊಂಡು ಅದರ ಪಾಲನೆಗೆ 
ನುಗುಣವಾದ ಸಾರ್ಥಕ ಜೀವನವನ್ನು ನಡೆಸುವುದಾದರೆ, ವಿಜ್ಞಾನವೇ ಆಗಲಿ , 
ಸಾಹಿತ್ಯವೇ ಆಗಲಿ ಅಡ್ಡ ಬರಲು ಸಾಧ್ಯವಿಲ್ಲ. ಮುಂದೆ ಅನೇಕ ಜನ್ಮಗಳು ತಲೆ 
ತುವುದರಿಂದ ಅದು ಸಾರ್ಥಕವಾಗಲು ಧರ್ಮವನ್ನು ವಿಜ್ಞಾನದೊಡನೆ ಸೇರಿಸಿ 
ವಿಯಾಗಿ ಅರ್ಥ ಮಾಡಿಕೊಂಡರೆ ನಶ್ವರವಾದ ಮತ್ತು ದೇವರು ಕೊಟ್ಟಿರುವ ಈ 
ಮಾನವ ಜನ್ಮವು ಸಾರ್ಥಕವಾಗುತ್ತದೆಂದು ತಿಳಿಯಬೇಕು, ಇತ್ತೀಚಿನ ಯುವ ಪೀಳಿಗೆ 
ಹುಲ್ಲಿ ನಾಗರೀಕ, ಸಂಸ್ಕೃತಿ, ನೀತಿ ಹಾಗೂ ವಿನಯವು ಪೂರ್ಣವಾಗಿ ಮಾಯ 
ಇಾಗುತ್ತಿದ್ದು , ಶಿಕ್ಷಣವೇ ಇದಕ್ಕೆಲ್ಲ ಕಾರಣವಿರಬೇಕೆಂಬುದು ಮನದಟ್ಟಾಗುತ್ತಿದೆ. 
ಪೂರ್ಣವಾಗಿ ಅರ್ಥಮಾಡಿಕೊಂಡು ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯಲು ಭರತ 
Dಡದ ಪ್ರತಿ ಪ್ರಜೆಯ ಧರ್ಮದ ಬಗ್ಗೆ ಅರಿವು ಮೂಡಿಸಿಕೊಳ್ಳಲಿ 


© 
BAR 
SOAP 
O 

ಬಾ 
ನೋಡ್ 


ಕೆಸ 
ಬಾರ್ 
ಸೋಪ್ 


* 
ನೀಲಿ 
ಬಾರ್ 


ತಯಾರಕರು : 

- ಜಿನೇಂದ್ರ 

ಸೋಪ್ಪ್ಲಾಹ್ಮಣ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು 


ಜುಲೈ - 1992 


ವಿವಾಹ ವಿಚ್ಛೇದನ 


ಜೆ , ಶಾರದ ರಾಜಶೇಖರ್ , 847 , 4ನೇ ಮೈನ್ , ವಿಜಯನಗರ, ಬೆಂಗಳೂರು- 40 


ವಿವಾಹವಾದ ಪತಿ ಪತ್ನಿಯರು ತಮ್ಮ ವಿವಾಹವು ಒಂದು ಅಸಮರ್ಪಕವಾದ 
ನವೆಂದು ಅರಿತುಕೊಡಿಬಾಳಲಾರದೆ ತಮ್ಮ ವಿವಾಹವನ್ನು ರದ್ದು ಮಾಡಿಕೊ 
ಸ್ವತಂತ್ರರಾಗಿ ಬಾಳಲು ಅನೇಕ ವೇಳೆ ಬಯಸುತ್ತಾರೆ. ಅಂತಹ ವ್ಯಕ್ತಿಗಳು ಕಾನ 
ಬದ್ದವಾಗಿ ಮದುವೆಯನ್ನು ರದ್ದು ಮಾಡುವ ಪದ್ಧತಿಗೆ “ವಿವಾಹ ವಿಚ್ಛೇದ” ಎ 
ಕರೆಯುತ್ತಾರೆ, ಮದುವೆಯನ್ನು ಕಾನೂನು ಬದ್ಧವಾಗಿ ರದ್ದು ಮಾಡಿ ಕೊಂಡ 
ಮತ್ತೆ ವಿವಾಹ ಮಾಡಿಕೊಳ್ಳುವ ಹಕ್ಕು೦ಟು, “ ಏಕಪತ್ನಿ ” ಜಾರಿಯಲ್ಲಿ 
ಸಮಾಜಗಳಲ್ಲಿ ಪುರುಷನಿಗಾಗಲಿ, ಸೀಗಾಗಲಿ ವಿವಾಹ ವಿಚ್ಛೇದನವಾದ ಹೊ 
ಪುನಃ ಮದುವೆ ಮಾಡಿಕೊಳ್ಳುವ ಅವಕಾಶ ವಿರುವುದಿಲ್ಲ, 


ಸಮಾಜ ಶಾಸ್ತ್ರದ ದೃಷ್ಟಿಯಲ್ಲಿ ವಿವಾಹ ವಿಚ್ಛೇದವು ಒಂದು ಅವಶ್ಯಕವಾಗಿ 
ಆಧುನಿಕ ಸುಧಾರಣೆ, ಪತಿ ಪತ್ನಿ ಜೊತೆಯಲ್ಲಿ ನೆಮ್ಮದಿಯಿಂದ ಬಾಳಲಾರದ 
ಜೀವಮಾನವೆಲ್ಲಾ ದುಃಖತಪ್ತರಾಗಿ ಬಾಳನ್ನು ದೂಡುವ ಬದಲು ವಿವಾಹವ 
ರದ್ದು ಪಡಿಸಿಕೊಂಡು ಸ್ವತಂತ್ರರಾಗಿ ತಮ್ಮ ಭವಿಷ್ಯ ಜೀವನವನ್ನು ಸುಖವು 
ವಾಗುವಂತೆ ರೂಪಿಸಿಕೊಳ್ಳಲು ವಿವಾಹ ವಿಚ್ಛೇದನ ಸಹಕಾರಿಯಾಗುತ್ತದೆ. 


ಆದರೆ ಪರಿಶೀಲಿಸಿ ನೋಡಿದಾಗ ಸಣ್ಣ ಪುಟ್ಟ ಕಾರಣಗಳನ್ನು ಮುಂದಿ 
ಕೊಂಡು ಪತ್ನಿಯನ್ನೋ ಅಥವಾ ಪತಿಯನ್ನೂ ತೊರೆಯಲು ಈ ವ್ಯವಸ್ಥೆಯ 
ಉಪಯೋಗಿಸಿಕೊಳ್ಳಲು ಪ್ರಯತ್ನಗಳು ನಡೆದಿವೆ, ನಡೆಯುತ್ತಾ ಇವೆ, ಈ 
ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ನಡೆದಿದೆ. 

ವಿವಾಹಿತರು ತಮ್ಮ ವಿವಾಹವನ್ನು ರದ್ದು ಮಾಡಿಕೊಳ್ಳ ಬಯಸಲು ಅನ 
ಕಾರಣಗಳಿರಬಹುದು, ಆದರೆ ಕೆಲವನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸಲಾಗಿದೆ 


ಆರ್ಥಿಕವಾಗಿ ಮುಂದುವರಿದು ಜೀವನ ಮಟ್ಟ ಉನ್ನತವಾಗಿರುವ ಸಮಾ 
ಗಳಲ್ಲಿ ವಿವಾಹ ವಿಚ್ಛೇದನ ಹೆಚ್ಚಾಗಿರುತ್ತದೆ, ಹಳ್ಳಿಯ ಜನರಿಗಿಂತ ಪಟ್ಟು 
ವಾಸಿಗಳಲ್ಲಿ ವಿವಾಹ ವಿಚ್ಛೇದನ ಹೆಚ್ಚಾಗಿರುತ್ತದೆ, ಪಟ್ಟಣಗಳಲ್ಲಿ ಜನರಿಗೆ ಮನೆ 
ಹೊರಗಿನ ಆಕರ್ಷಣೆಗಳು ಅನೇಕವಾಗಿರುತ್ತವೆ, ಇವು ಕುಟುಂಬದ ಬಂಧನವನ 
ಸಡಲಿಸಬಲ್ಲವು, ಜೊತೆಗೆ ಹಳ್ಳಿಗಳಲ್ಲಿ ಜನರ ಮೇಲೆ ಹಿಂದಿನ ಸಂಪ್ರದಾಯ 
ಹಿಡಿತ ಹೆಚ್ಚು ಜನರು ಅವುಗಳನ್ನು ಸುಲಭವಾಗಿ ವಿರೋಧಿಸಿ ನಡೆದು ಕೊಳ್ಳುವ 
ಅಪರೂಪ. 


ಸಿದ್ದಗಂಗಾ 


ಆರ್ಥಿಕವಾಗಿ ಸ್ವಾತಂತ್ರವಿಲ್ಲದ ಕಾಲದಲ್ಲಿ ಮಹಿಳೆ ಪತಿಯನ್ನು ಅನುಸರಿಸಿ , 
ಅವನ ಇಚ್ಛೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಜೀವಮಾನವೆಲ್ಲ ದುಃಖಮಯವಾಗಿ 
ಕಳೆಯಬೇಕಾಗಿತ್ತು . ವಿವಾಹ ವಿಚ್ಛೇದನ ಪದ್ಧತಿ ಜಾರಿಗೆ ಬಂದ ನಂತರ ವಿದ್ಯಾವಂತ 
ಹೆಂಗಸರು ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಳ್ಳಬಲ್ಲವರಾಗಿ ಅಪ್ರಯೋಜಕರಾದ 
ಗಂಡಂದಿರ ದಬ್ಬಾಳಿಕೆಯನ್ನು ಪ್ರತಿಭಟಿಸಿ ದುಃಖಮಯವಾದ ವಿವಾಹ ಬಂಧನದಿಂದ 
ಬಿಡುಗಡೆ ಹೊಂದಲು ಹೆಚ್ಚು ಹೆಚ್ಚಾಗಿ ಪ್ರಯತ್ನ ಮಾಡುತ್ತಿದಾರೆ, ಮಕ್ಕಳಿಲ್ಲದ 

ಕುಟುಂಬಗಳಲ್ಲೇ ವಿವಾಹ ವಿಚ್ಛೇದಗಳು ಹೆಚ್ಚು , ಗಂಡ ಹೆಂಡಿರ ನಡುವೆ ಹುಟ್ಟುವ 
ವಿರಸಕ್ಕೆ ಮಕ್ಕಳೆ ಮದ್ದು , ಭಿನ್ನ ಮಾರ್ಗಗಳಲ್ಲಿ ಹೊರಡಲುದ್ಯುಕ್ತರಾದ ತಂದೆ 
ತಾಯಿಯರನ್ನು ಮಕ್ಕಳು ಒಟ್ಟುಗೂಡಿಸಬಲ್ಲರು , ಇತರ ವಿಧವಾದ ನಿರಾಶೆಹೊಂದಿದ 
ಗಂಡ ಹೆಂಡಿರು ತಮ್ಮ ಮಕ್ಕಳಲ್ಲಿ ಸುಖವನ್ನು ಕಾಣಬಲ್ಲರು. ವೇಗವಾಗಿ ಬದಲಾ 
ಗುತ್ತಿರುವ ಸಮಾಜಗಳಲ್ಲಿ ವಿವಾಹ ವಿಚ್ಛೇದನಗಳ ಸಂಖ್ಯೆ ಹೆಚ್ಚಾಗುತ್ತಿರುವಂತೆ 
ಕಾಣಬರುತ್ತಿದೆ. 


ಮಾರ್ಗಗಳಲ್ಲಿ ಈ 


ಗಂಡ ಹಾರನ್ನು ಮಕ್ಕಳು ಒಟ 


ವಿವಾಹ ಜೀವನದಲ್ಲಿ ಗಂಡ ಹೆಂಡಿರ ಮಧ್ಯದ ದೈಹಿಕ ಸಾಮರಸ್ಯಕ್ಕಿಂತ 
ಮಾನಸಿಕ ಸಾಮರಸ್ಯವು ಹೆಚ್ಚು ಪರಿಣಾಮ ಬೀರ ಬಲ್ಲದು, ಮಾನಸಿಕ ಸಾಮರಸ್ಯ 
ವಿಲ್ಲದ ದಂಪತಿಗಳು ಸಣ್ಣ ಪುಟ್ಟ ವ್ಯತಸಗಳನ್ನು ಉತ್ತೇಕ್ಷೆ ಮಾಡಿ ಸೌಖ್ಯವನ್ನು 
ಕಳೆದುಕೊಳ್ಳುತ್ತಾರೆ. ಮುಂದುವರಿದ ಅನೇಕ ಸಮಾಜಗಳಲ್ಲಿ ವಿವಾಹ ವಿಚ್ಛೇದನವು 
ಬಹುದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಿದೆ, ವಿವಾಹ ವಿಚ್ಛೇದಗಳಿಂದ 
ಅನೇಕ ಕುಟುಂಬಗಳು ಒಡೆದು ಹೋಗಿವೆ, ಮಕ್ಕಳಿರುವ ಕುಟುಂಬಗಳಲ್ಲಿ ಇದರ 
ದುಷ್ಪರಿಣಾಮವನ್ನು ಸ್ಪಷ್ಟವಾಗಿ ಕಾಣಬಹುದು. ಮಕ್ಕಳು ಆರೋಗ್ಯಕರವಾಗಿ 
ಬೆಳೆಯ ಬೇಕಾದರೆ ತಂದೆ ತಾಯಿಯರಿಬ್ಬರ ಪ್ರೀತಿ ವಿಶ್ವಾಸಗಳು ಮತ್ತು ಇತರ 
ಪ್ರಭಾವಗಳು ಅತ್ಯವಶ್ಯಕ, ಭಗ್ನವಾದ ಕುಟುಂಬಗಳಿಗೆ ಸೇರಿದ ಮಕ್ಕಳಿಗೆ ತಮ್ಮ 
ಮನೆಯ ಇತರ ಮಕ್ಕಳ ಕುಟುಂಬಗಳಂತೆ ಇಲ್ಲವೆಂಬ ಭಾವನೆಯು ಅವರನ್ನು ಕಾಡು 
ಇದೆ, ತಮ್ಮ ಮನೆಯಲ್ಲಿ ಏನೋಲೋಪವಿದೆಯೆಂಬ ಭಾವನೆ ಉಳ್ಳವರಾಗುತ್ತಾರೆ, 

ನಮ್ಮ ಸಮಾಜದಲ್ಲಿರುವ ತರುಣ ಅಪರಾಧಿಗಳಲ್ಲಿ ಸುಮಾರು ಅರ್ಧಮಂದಿ 
ಈ ಭಗ್ನವಾದ ಕುಟುಂಬಗಳಿಗೆ ಸೇರಿದ್ದಾರೆಂದು ಡಿಟ್ಕರ್, ಗಿಲ್ಲಿನ್ ಮೊದಲಾದವರು 
ಹೇಳಿದ್ದಾರೆ. 


ವಿವಾಹ ವಿಚ್ಛೇದನದ ನಂತರ ಅವರು ತಮ್ಮ ಜೀವನದಲ್ಲಿ ಅನೇಕ ಮಾರ್ಪಾ 
ಟುಗಳನ್ನು ಮಾಡಿಕೊಳ್ಳ ಬೇಕಾಗುತ್ತದೆ. ಅನೇಕ ಹೊಸ ಆರ್ಥಿಕ ಸಮಸ್ಯೆಗಳನ್ನು 
ಎದುರಿಸ ಬೇಕಾಗುತ್ತದೆ, ಗಂಡಸು ತಾನು ತ್ಯಜಿಸಿದ ಹೆಂಡತಿಗೆ ಜೀವನಾಂಶವನ್ನು 
ಕೊಡಬೇಕಾಗುತ್ತದೆ. 


ಜುಲೈ - 92 


33 


ಎರಡು ಸಂಸಾರಗಳ ಖರ್ಚನ್ನು ವಹಿಸಿಕೊಳ್ಳಬೇಕಾಗುತ್ತದೆ. ಹೆಂಗಸು 
ಉದ್ಯೋಗಸ್ಥ ಳಲ್ಲದಿದ್ದರೆ ಆವಯಸ್ಸಿನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಹಣವನ್ನು ಸಂಪಾದಿ 
ಜೀವನವನ್ನು ನಡೆಸಬೇಕಾಗುತ್ತದೆ. ಮಕ್ಕಳನ್ನು ಪೋಷಿಸಬೇಕಾಗುತ್ತದೆ. ವಿವಾದ 
ವಿಚ್ಛೇದ ಮಾಡಿಕೊಂಡವರಲ್ಲಿ ಅನೇಕರು ಜೀವನದಲ್ಲಿ ಸೋಲನ್ನು ಅನುಭವಿಸಿದೆ 
ವೆಂದು ಕೊರಗುವುದುಂಟು. ಬಹುಮಂದಿಯನ್ನು , ಏಕಾಂಗಿತನ ' ಬಹಳವಾಗಿ 
ಕಾಡುತ್ತದೆ, ಮರ್ಯಾದಸ್ಥರು ಅಂಥವರೊಡನೆ ಸೇರಬಯಸುವುದಿಲ್ಲ. ಇದರಿ 
ದಾಗಿ ಸಮಾಜದಲ್ಲಿ ಅವರ ಸ್ಥಾನಮಾನಗಳಿಗೆ ಧಕ್ಕೆ ಬರಬಹುದು. ಹೀಗಾಗಿ 
ವಿವಾಹ ವಿಚ್ಛೇದನ ಮಾಡುವ ಮುನ್ನ , ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡ 
ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಆತುರದ ತೀರ್ಮಾನವನ್ನು ಕೈಗೊಂಡರ 
ಜೀವಮಾನ ಪಲ್ಯಂತ ಪಶ್ಚಾತ್ತಾಪ ಪಡಬೇಕಾದೀತು, ಅನಿವಾರ ಎಂದಾಗ ಮಾತ್ರ 
ವಿಚ್ಛೇದನ ಸೂಕ್ತ . 


ಮಾನವನ ಬದುಕು ! 
ಸಿದ್ದ ರಾಜಣ್ ಐವಾರ್ , 15/ 89 , 2ನೇ ಕ್ರಾಸ್ , ಸಿದ್ದ ಗಂಗಾ ಬಡಾವಣೆ, ತುಮಕೂರು. 


ಹೆತ್ತವರ ಪಾದರಕ್ಷೆಯಾಗಿ 
ಗುರುಪಾದ ಸೇವೆಯಲಿ 
ನೆರೆ ಹೊರೆಗೆ ಬಂಧುವಾಗಿ, 
ಬಾಳು ನೀ ಮಾನವ . 


ಭಕ್ತಿಯ ಮರೆಯದೇ - 
ಹಿಂದು ಧರ್ಮವಾ ಬಿಡದೆ 
ದಾನಕೆ ಗಳಿಕೆಯಏಣಿಸದೇ 
ಬಾಳು ನೀ ಮಾನವ, 


ನಂಬಿಕೆಯಲ್ಲಿ ಕ್ಯಾನನಂತೆ 
ದುಡಿಮೆಯಲಿ ಗಾರ್ದಭವಾಗಿ 
ಶೌಗ್ಯದಲಿ ಕರಿಯಂತೆ 
ಬಾಳು ನೀ ಮಾನವ. 


ನೀಚರೊಡನಾಡದೇ 
ಸಜ್ಜನರೊಡನೆ ಬೆಸುಗೆಯಾಗಿ 
ನಾಲ್ವರೊಬ್ಬರಲ್ಲಿ ಒಬ್ಬನಾಗಿ 
ಸದ್ದು ಣಿಯಾಗಿ 
ಬಾಳು ನೀ ಮಾನವ 


ಶತ್ರುಗಳಿಗೆ ಕೇಸರಿಯಾಗಿ 
ಮಿತ್ರರಿಗೆ ಶಶಾಂಕನಾಗಿ 
ಆಶಯಿತರಿಗೆ ಕಾಮಧೇನುವಾಗಿ 
ಬಾಳು ನೀ ಮಾನವ, 


ಮಡಿಯಲಿ ವೀರಶೈವನಾಗು 
ಸತ್ಯದಲಿ ಹರಿಶ್ಚಂದ್ರನಾಗು 
ದಾನದಲಿ ಕರ್ಣನಾಗು 
ಅಮರನಾಗು ಮಾನವರಲಿ ನೀ 
ಶರಣನಾಗು. 


ಸಿದ್ದಗಂಗಾ 


ನರ್ಮದಾ ಕಣಿವೆಯಲ್ಲೊಂದು ನರಕದ ನಿರ್ಮಾಣ 
ಆರ್ . ಚಂದ್ರಶೇಖರ್ , ಉಪನ್ಯಾಸಕರು, ವಿಜಯನಗರ ಕಾಲೇಜ್ , ಹೊಸಪೇಟಿ- 583201 


1 ವಿಶ್ವದಲ್ಲೇ ಅತಿದೊಡ್ಡದು ಎನ್ನಲಾದ ನದಿಕಣಿವೆ ಯೋಜನೆಯಾದ ನರ್ಮದಾ 
ಶಿವೆ ನೀರಾವರಿ ಯೋಜನೆಗಳ ನಿರ್ಮಾಣ ಕಾರ್ಯ ಕೇಂದ್ರ ಸರ್ಕಾರ ಹಸಿರುಬಾವುಟ 
ಸೇರಿಸಿದ್ದರಿಂದ ಪ್ರಾರಂಭವಾಗಿದೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ 
ಈ ಶತಮಾನಗಳಿಂದ ಸ್ವತಂತ್ರವಾಗಿ ಮತ್ತು ಅನಿರ್ಭಂಧಿತವಾಗಿ ಹರಿಯುತ್ತಿರುವ 
ರ್ಮುದಾನದಿಯನ್ನು 30 ದೊಡ್ಡ, 53ಮಧ್ಯಮ ಗಾತ್ರದ ಮತ್ತು 3000 ಸಣ್ಣ 
ಣೆಕಟ್ಟೆಗಳ ಮೂಲಕ ನಿಯಂತ್ರಿಸುವ ಮತ್ತು ನಿರ್ಭಂಧಿಸುವ ಕಾರ್ಯವೆ ನರ್ಮದಾ 
ನೆನೆ ನೀರಾವರಿ ಯೋಜನೆಗಳಸಲಸ್ವರೂಪ, ಪರಿಸರವಾದಿಗಳು , ಜಲವಿಜ್ಞಾನಿ. 
ಕು , ಸಮಾಜ ವಿಜ್ಞಾನಿಗಳು , ಸಾಮಾಜಿಕ ಕಾರ್ಯಕರ್ತರು, ಭೂಕಂಪನ ಶಾಸ್ತ್ರಜ್ಞರು 
ಮುಂತಾದವರ ಭಿನ್ನಮತ ಮತ್ತು ಪ್ರತಿಭಟನೆಯನ್ನು ಲೆಕ್ಕಿಸದೆ ಕೇಂದ್ರ ಸರ್ಕಾರವು ಈ 
ಮಹಾಯೋಜನೆಗೆ ಅನುಮತಿ ನೀಡಿದೆ. ಈ ಮಹಾಯೋಜನೆ ಸೃಷ್ಟಿಸಿರುವ ಸಂಪತ್ತಿ 
೦ತ ಸೂರೆಗೊಳ್ಳುವ ಸಂಪತ್ತೇ ಅಧಿಕ ಎನ್ನಲಾಗಿದೆ. ನರ್ಮದಾಕಣಿವೆ ನೀರಾವರಿ 
ಯೋಜನೆಗಳ ಜಾಲದಲ್ಲಿ ಬಹುಮುಖ್ಯವಾಗಿರುವ ' ಸರ್ದಾರ್ ಸರೋವರ'( ಗುಜರಾತ್ ). 
ಮತ್ತು ನರ್ಮದಾ ಸಾಗರ್ ?( ಮಧ್ಯಪ್ರದೇಶ್ ) ಯೋಜನೆಗಳು ತೀವ್ರವಾದ ವಿವಾದಕ್ಕೆ 
ಲುಕಿವೆ. ಈ ಮಹಾಯೋಜನೆಗೆ ಅನುಮತಿ ನೀಡುವುದರ ಮೂಲಕ ಕೇಂದ್ರ ಸರ್ಕಾರ 
ನ್ನ ಪರಿಸರ ರಕ್ಷಣೆ ಬಗೆಗಿನ ದಿವ್ಯ ನಿರ್ಲಕ್ಷ್ಯವನ್ನು ಜಗಜ್ಜಾಹೀರು ಮಾಡಿಕೊಂಡಿದೆ. 
ಇದು ಸರ್ಕಾರದ ಪರಿಸರ ಪ್ರಜ್ಞೆಯ ಬಗ್ಗೆ ನಾಗರಿಕರಲ್ಲಿ ಅನುಮಾನಕ್ಕೆ ಎಡೆಮಾಡಿ 
ಕೊಟ್ಟಿದೆ. 


| ಅನಾದಿ ಕಾಲದಿಂದಲೂ ನರ್ಮದಾ ನದಿಕಣಿವೆಯಲ್ಲಿ ಜೀವಿಸುತ್ತಾ ಬಂದಿರುವ 
ಯಾವುತ್ತೂ ಜೀವರಾಶಿ ಮತ್ತು ಸಸ್ಯರಾಶಿಗೆ ಈ ಯೋಜನೆ ಮಾರಕವಾಗಲಿದೆ. 
ರಾಷ್ಟ್ರೀಯ ಮತ್ತು ಅಂತರ ರಾಷ್ಟ್ರೀಯ ವೇದಿಕೆಗಳಲ್ಲಿ ಪರಿಸರ ರಕ್ಷಣೆಯ ಬಗ್ಗೆ ಕುಯಿ 
ಲೆಬ್ಬಿಸುತ್ತಿರುವ ನಮ್ಮ ಕೇಂದ್ರ ಸರ್ಕಾರವು ತಾನೇ ಪರಿಸರ ನಾಶದ ಕಾರ್ಯದಲ್ಲಿ 
ಲಾಲುಗಾರನಾಗಿರುವುದು ಒಂದು ವಿದ್ಯಾಸವೇ ಸರಿ. ಸುಮಾರು 4 1 ಉಪನದಿಗಳಿಂದ 
1300ಕಿ . ಮೀ ಉದ್ದದ, ಹಲವಾರು ರುದ್ರ ರಮಣೀಯವಾದ ಜಲಪಾತಗಳಿಂದ ಕೂಡಿ 
ರುವ, ವೈವಿದ್ಯತೆಯ ತಳಿನಿಕ್ಷೇಪ ಹೊಂದಿರುವ ನರ್ಮದಾ ಕಣಿವೆಜಾಲ ಸುಮಾರು 
ಎರಡು ಕೋಟಿ ಜನರ ಜೀವನಾಡಿಯಾಗಿದೆ. ಬಿಲ್ಲ, ಗೊಂಡ, ಬೈಗಾ ಮುಂತಾದ 
ಬುಡಕಟ್ಟು ಜನಾಂಗದವರ ಪ್ರಾಣನದಿಯಾಗಿದೆ. ಅಂತರರಾಷ್ಟ್ರೀಯ ನದಿಸಂಸ್ಥೆ 
(International River Organisation) ಯವರು ಸಿದ್ಧಪಡಿಸಿರುವ ಅತ್ಯಂತ 
ಅಪಾಯದ ನೀರಾವರಿ ಯೋಜನೆ ಪಟ್ಟಿಯಲ್ಲಿ ನರ್ಮದಾ ಕಣಿವೆ ನೀರಾವರಿ ಯೋಜನೆ 
ಎರಡನೆಯ ಸ್ಥಾನ ಪಡೆದಿದೆ. 
ಜುಲೈ -1992 

35 


* ಸೃಷ್ಟಿಯಾಗಲಿರುವ ಸಂಪತ್ತು 
ಮಧ್ಯಪ್ರದೇಶದ ಕಾಂಡವ ಜಿಲ್ಲೆಯ ಪುನಾಸ ಎಂಬಲ್ಲಿ ನಿರ್ಮಾಣವಾಗಲಿರ: 
ನರ್ಮದಾ ಸಾಗರ ( ಇಂದಿರಾ ಸಾಗರ) 1 . 23 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾಮ 
ಸೌಲಭ್ಯವನ್ನು ಮತ್ತು 223 ಮೆಗಾವಾಟ್ ವಿದ್ಯುತ್ ಅನ್ನು ಒದಗಿಸಲಿದೆ. ಗು. 
ಗಾನ ಬರೂಚ್ ಜಿಲ್ಲೆಯು ಬಡ್ಗಮ್ ಎಂಬಲ್ಲಿ ನಿರ್ಮಾಣವಾಗಲಿರುವ ಸರ್ದಾರ 
ಸರೋವರವು 1 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಮತ್ತು 300 ಮೆಗಾವಾಟಿ 
ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ. ಇದಲ್ಲದೆ ಈ ಯೋಜನೆಗಳು ನೆರೆ ನಿಯಂತ್ರಿ 
ಸುವ ಮೀನುಗಾರಿಕೆ ಬೆಳೆಸುವ ನಗರಉದ್ಯಮಗಳಿಗೆ ನೀರುಪೂರೈಸುವ ಪ್ರವಾಸೋದ. 
ಬೆಳೆಸುವ, ಹಲವು ಇತರೆ ಗುರಿಗಳನ್ನು ಪಡೆದಿದೆ. ವಿದ್ಯುತ್ ಉತ್ಪನ್ನದಿಂದ ನಿರೀ 
ಸಲಾದ ಆದಾಯ 13 ,000 ಕೋಟಿ, ಕೈಗಾರಿಕಾ ಉತ್ಪನ್ನ ರೂ 1 4 100ಕೋ 
ಆಧಿಕಗೊಳ್ಳುವ ಕೃಷಿ ಉತ್ಪನ್ನದ ಮೌಲ್ಯ ರೂ 1200ಕೋಟಿ. . 


- ನರ್ಮದಾ ಕಣಿವೆಯಲ್ಲಿ ಹರಿಯುವ ನೀರಿನ ಪ್ರಮಾಣ 28 ಎಮ್ ಎ: ಎನು 
( ಮಿಲಿಯನ್ ಏಕರೆ ಮೀಟರ್ ) ಇದರಲ್ಲಿ ಈಗ ಬಳಸುತ್ತಿರುವುದು ಕೇವಲ 1 . 2 ಎವರ್‌ , 
ಎ ಎಮ್, ಉಳಿದ ನೀರೆಲ್ಲಾ ಅರಬಿಯನ್ ಸಮುದ್ರ ಸೇರುತ್ತಿದೆ. ನರ್ಮದಿಹು 
ಕಣಿವೆ ನೀರಾವರಿ ಯೋಜನೆಗಳ ಮೂಲಕ ಸಮುದ್ರ ಸೇರುವ ನೀರನ್ನು ಅಭಿವೃದ್ಧಿ 
ಗಾಗಿ ಬಳಸುವ ಉದ್ದೇಶ ಸರ್ಕಾಕ್ಕಿದೆ. ಆದರೆ ಈಗ ಸಿದ್ದವಾಗಿರುವ ನರ್ಮದಾ ಕಣಿವೆ 
ನೀರಾವರಿ ಯೋಜನೆ ನೀಲಿನಕ್ಷೆಯನ್ನು ಚಿಕಿತ್ಸಕ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ 
ತಿಳಿಯವುದೇನೆಂದರೆ ಸೃಷ್ಟಿಯಾಗಲಿರುವ ಸಂಪತ್ತು ಕೇವಲ ಕಪೋಲ ಕಲ್ಪಿತಮತ್ತು 
ಉತ್ತೇಕ್ಷೆಯಿಂದ ಕೂಡಿದೆ ಎಂಬುದಾಗಿದೆ . 


ತಬ್ಬಲಿಯಾಗುವ ಜನತೆ 
ಈ ಯೋಜನೆಗಳಿಂದ ನೆಲನೆಲೆ ಕಳೆದು ಕೊಂಡು ತಬ್ಬಲಿಯಾಗುವ ಜನರ 
ಒಟ್ಟಾರೆ ಸಂಖ್ಯೆ 10 ಲಕ್ಷ, ಸರ್ದಾರ್ ಸರೋವರವೊಂದೆ ಸುಮಾರು ಒಂದು ಲಕ್ಷ 
ಜನರನ್ನು ಸ್ಥಳಾಂತರಿಸಲಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಮುಳುಗಡೆಯಾಗಲಿರುವ 
ಪ್ರದೇಶದಿಂದ ಸ್ಥಳಾಂತರಗೊಳ್ಳುತ್ತಿರುವುದು ವಿಶ್ವದಲ್ಲೇ ಪ್ರಥಮ ಎನ್ನಲಾಗಿದೆ. ಈ 
ರೀತಿ ಸ್ಥಳಾಂತರಗೊಳ್ಳುತ್ತಿರುವ ಜನರಲ್ಲಿ ಬಹುಪಾಲು ಬುಡಕಟ್ಟು ಜನಾಂಗಕ್ಕೆ ಸೇರಿ. 
ದವರಾಗಿದ್ದಾರೆ ಎಂಬುದು ಗಮನಾರ್ಹ . ಭೂಮಿ ಕಳೆದುಕೊಳ್ಳುವವರಿಗೆ ಬದಲಿ 
ಭೂಮಿಯ ರೂಪದಲ್ಲಿ ಪರಿಹಾರ ಕೊಡಬೇಕು ಎಂದು ಸರ್ಕಾರ ತೀರ್ಮಾನಿಸಿದೆ. 
ಆದರೆ ಭೂಮಿಕಳೆದುಕೊಳ್ಳುವ ಬುಡಕಟ್ಟು ಜನರ ಹತ್ತಿರ ತಮ್ಮ ಭೂಮಿಯ ಬಗ್ಗೆ 
ದಾಖಲೆಗಳಿರುವುದಿಲ್ಲ. ಅರಣ್ಯಜೀವಿಗಳಾದ ಮತ್ತು ಮಣ್ಣು, ಮರ, ಪ್ರಾಣಿಗಳೊಂದಿಗೆ 
ಅನೋನ್ಯ ಸಂಬಂಧ ವಿಟ್ಟು ಕೊಂಡು ಬುಡಕಟ್ಟು ಜನತೆ ಪುನರ್ ವಸತಿಕೇಂದ್ರಗಳಲ್ಲಿ 


ಸಿದ್ದಗಂಗಾ 


36 


ನೀರಿನಿಂದುಸೆದ ಮೀನಿನಂತಾಗುತ್ತಾರೆ. ' ನೆಲನೆಲೆ ಕಳೆದುಕೊಂಡು ತಬ್ಬಲಿಯಾಗುವ 
ಜನ ಅನುಭವಿಸುವ ಮಾನಸಿಕ ಮತ್ತು ಸಾಂಸ್ಕೃತಿಕ ವೇದನೆ ( Culture Shock ) 
ಕಲ್ಪಿಸಿ ಕೊಳ್ಳಲೂ ಸಾಧ್ಯವಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಪುನರ್‌ವಸತಿ ಬಗ್ಗೆ ಸರ್ಕಾರದ 
ಈ ಹಿಂದಿನ ಸಾಧನೆ ಉತ್ತೇಜನಕಾರಿಯಾಗಿಲ್ಲ. ಪುನರ್ ವಸತಿ ಬಗ್ಗೆ ಸರ್ಕಾರ ನಡೆಸಿರುವ 
ಪೂರ್ವಸಿದ್ಧತೆ ಸಮಸ್ಯೆಯ ಗಂಭೀರತೆಗೆ ಹೋಲಿಸಿದರೆ ಏನೇನು ಸಾಲದು, “ ನರ್ಮದಾ 
ಕಣಿವೆ ನೀರಾವರಿ ಯೋಜನೆ ” ಸೃಷ್ಟಿಸುವ ನರಕದಿಂದ ಕೂರ ನೋವು- ಸಂಕಟ 
ಅನುಭವಿಸುವವರು ಈ ನೆಲ ನೆಲೆ ಕಳೆದುಕೊಳ್ಳುವ ಜನತೆಯಾಗಿದ್ದಾರೆ. 

ಅರಣ್ಯ ನಾಶ | 
ನರ್ಮದಾ ಸಾಗರ ಯೋಜನೆಯು 40 ,332 ಹೆಕ್ಟೇರ್‌ ಮತ್ತು ಸರ್ದಾರ್ 
- ಸರೋವರ ಯೋಜನೆಯು 13 ,744 ಹೆಕ್ಟೇರ್ ಅರಣ್ಯವನ್ನು ನಾಶಮಾಡಲಿವೆ . ಒಟ್ಟಾರೆ 
ನರ್ಮದಾ ಕಣಿವೆ ನೀರಾವರಿ ಯೋಜನೆ ಸೂರೆಗೊಳ್ಳಲಿರುವ ಅರಣ್ಯದ ವಿಸ್ತೀರ್ಣ 
3 :5 ಲಕ್ಷ ಹೆಕ್ಟೇರ್, ನೀರಾವರಿ ಯೋಜನೆಗಳಲ್ಲಿ ಮುಳುಗಡೆಯಾಗುವ ಪ್ರತಿ ಹೆಕ್ಟೇರ್ 
ಅರಣ್ಯಕ್ಕೆ ಬದಲಾಗಿ ಒಂದು ಹೆಕ್ಟೇರ್‌ನಷ್ಟು ಹೊಸ ಅರಣ್ಯವನ್ನು ಬೇರೆ ಸ್ಥಳದಲ್ಲಿ 
ಬೆಳೆಸಬೇಕು ಎಂಬ ನಿಯಮವಿದೆ. ಆದರೆ ಇದರ ಆಚರಣೆ ಮಾತ್ರ ಎಲ್ಲ ಗೋಚರ 
ವಾಗುತ್ತಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಅರಣ್ಯದ ವಿಸ್ತಾರ ಅವಶ್ಯಕತೆಗಿಂತ ಕಡಿಮೆ ಇದೆ, 
ಹೊಸ ಅರಣ್ಯ ಬೆಳೆಸುವ ಕಾರ್ಯ ಹೇಳಿದಷ್ಟು ಸುಲಭವೂ ಅಲ್ಲ ಮತ್ತು ಸಾಧ್ಯವೂ 
ಇಲ್ಲ ಇರವ ಅರಣ್ಯವನ್ನೇ ರಕ್ಷಿಸಲಾರದವರು ಹೊಸ ಅರಣ್ಯವನ್ನೇ ನು ಸ್ವಷ್ಟಿಸಿ 
ಯಾರು! ಅಪರೂಪದ ಮತ್ತು ಅಮೂಲ್ಯವಾದ ತಳಿ ನಿಕ್ಷೇಪವನ್ನು ಕಾಯ್ದಿಡುವ 
ವಾಯು ಮಾಲಿನ್ಯ ನಿಯಂತ್ರಿಸುವ, ಭೂಸವಕಳಿ ತಡೆಯುವ, ಎಲ್ಲಾ ಜೀವ 
ಸಂಕುಲಕ್ಕೆ ಆಶ್ರಯ ನೀಡಿರುವ ಈ ಪ್ರಾಕೃತಿಕ' ಅರಣ್ಯಗಳು ನಾಶವಾದರೆ ಮತ್ತೆ 
ಸೃಷ್ಟಿಸಲು ಸಾಧ್ಯವಿಲ್ಲ. ಈ ಅರಣ್ಯ ಸೃಷ್ಟಿಸಿರುವ ಜೀವ ಸಂಕುಲ ವ್ಯವಸ್ಥೆ ಇಂದಿನ 
ಹಂತ ತಲುಪಲು ಸಾವಿರಾರು ವರ್ಷಗಳ ಕಾಲ ಹಿಡಿದಿದೆ. ಸರಾಸರಿ 50ವರ್ಷ 
ವಯಸ್ಸಿನ ಮಲವೊಂದು ಸಮಾಜಕ್ಕೆ ನೀಡುವ ಕೊಡುಗೆಯ ಮೌಲ್ಯ ವಾರ್ಷಿಕ 
ರೂ 15ಲಕ್ಷ ಎಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. 50 ವರ್ಷ ವಯಸ್ಸಿನ 
ಮರವೊಂದನ್ನು ಕಡಿಯುವುದರಿಂದ ದೇಶಕ್ಕಾಗುವ ಹಾನಿ ರೂ . 15ಲಕ್ಷ8 .5 ಹೆಕ್ಟೇರ್ 
ಅರಣ್ಯ ನಾಶದಿಂದ ಸಂಭವಿಸುವ ಹಾನಿಯನ್ನು ಅಂದಾಜು ಮಾಡಲಾದೀತೆ? ನರ್ಮದಾ . 
- ಕಣಿವೆ ನೀರಾವರಿ ಯೋಜನೆ ಜಾಲದಲ್ಲಿ ಇರುವ ಸುಮಾರು 2 ಲಕ್ಷ ದನಗಳ 
ಹೊಟ್ಟೆಗೆ ಈ ಅರಣ್ಯ ನಾಶದಿಂದ ಮಣ್ಣು ಬೀಳುತ್ತದೆ. 


ನಾಶವಾಗಲಿರುವ ವನ್ಯಜೀವಿ ಮತ್ತು ಸಸ್ಯರಾಶಿ 
* ನೆಲ - ನೆಲೆ ” ಕಳೆದುಕೊಂಡು ತಬ್ಬಲಿಯಾಗುವ ಜನತೆಯ ಪುನರ್‌ವಸತಿ 
ಬಗ್ಗೆ ವ್ಯವಸ್ಥಿತ ಯೋಜನೆ ರೂಪಿಸಲಾರದ ಸರ್ಕಾರ ಮುಕ ವನ್ಯ ಪ್ರಾಣಿ ಮತ್ತು 


ಜುಲೈ 1992 


37 


ಸಸ್ಯರಾಶಿ ರಕ್ಷಣೆಗೆ ಏನು ಮಾಡೀತು ಎಂಬುದನ್ನು ಯಾರೂ ಊಹಿಸಿಕೊಳ್ಳ ಬಹು. 
ದಾಗಿದೆ. ಮುಳುಗಡೆಯಾಗುವ ಪ್ರದೇಶದಿಂದ ಅಪಾಯಕ್ಕೀಡಾಗುವ ವನ್ಯ ಪ್ರಾಣಿಗಳು 
ಹೊಸ ಆಶ್ರಯ ಹುಡುಕಿಕೊಂಡು ವಲಸೆ ಹೋಗುತ್ತವೆ ಎಂಬುದು ನರ್ಮದಾ 
ಕಣಿವೆ ನೀರಾವರಿ ಯೋಜನೆ ಪ್ರತಿಗಳ ವಾದವಿರುವಂತಿದೆ, ದುರಂತವೆಂದರೆ ಈ 
ಕಣಿವೆಯ ಮುಳುಗಡೆ ಪ್ರದೇಶದಿಂದ ಹೊಸ ಆಶ್ರಯಕ್ಕೆ ಪ್ರಾಣಿಗಳು ವಲಸೆ ಹೋಗು 
ವುದು ಸಾಧ್ಯವೇ ಇಲ್ಲ. ಸಹಸ್ರಾರು ವನ್ಯ ಜೀವಿಗಳು ಈ ಯೋಜನೆಗಳಿಂದ ಬಲಿ | 
ಯಾಗುವುದು ಖಂಡಿತ. ನರ್ಮದಾ ಕಣಿವೆಯಲ್ಲಿರುವ ವನ್ಯ ಜೀವಿಗಳು ಮತ್ತು 
ಸಸ್ಯರಾಶಿಯ ಬಗ್ಗೆ ಸಮರ್ಪಕ ಸಮೀಕ್ಷೆ ಕಾರ್ಯವನ್ನು ಸರ್ಕಾರ ತಜ್ಞರಿಂದ 
ನಡೆಸಿಲ್ಲ . ಆದ್ದರಿಂದ ನಾಶವಾಗಲಿರುವ ವನ್ಯಜೀವಿ ಸಸ್ಯರಾಶಿಯ ಪ್ರಮಾಣ ವೈವಿಧ್ಯತೆ 
ಬಗ್ಗೆ ಏನೇನೂ ತಿಳಿಯಲಾರದು. ಇಂತಹ ಯೋಜನೆಗಳಿಗೆ ಅನುಮತಿ ಕೊಡ 
ಬೇಕಾದರೆ ಕೇಂದ್ರ ಸರ್ಕಾರ ಇಂತಹ ಸಮೀಕ್ಷೆ ಅಧ್ಯಯನಗಳ ನಂತರ ಪರಿಗಣಿಸಬೇಕು 
ಎಂಬ ನಿಯಮವಿದೆ. ಇಂತಹ ಸಮೀಕ್ಷೆ ಅಧ್ಯಯನ ನಡೆಯದಿರುವ ನರ್ಮದಾ ಕಣಿವೆ 
ನೀರಾವರಿ ಯೋಜನೆಗಳಿಗೆ ಸರ್ಕಾರ ಅನುಮತಿ ನೀಡಿರುವುದು ಅತ್ಯಂತ ವಿಷಾದನೀಯ 
ವಿಚಾರವಾಗಿದೆ. 


ಫಲವತ್ತಾದ ಭೂಮಿನಾಶ 
ಮೇಲೆ ತಿಳಿಸಿರುವ ನರ್ಮದಾ ಕಣಿವೆಯ ಎರಡು ಯೋಜನೆಗಳು ಕೂಡಿ ಈ 
ಕಣಿವೆಯು 56, 000 ಹೆಕ್ಟೇರ್ ಕೃಷಿಯೋಗ್ಯ ಫಲವತ್ತಾದ ಭೂಮಿಯನ್ನು 
ಆಪೋಶನಗೊಳ್ಳಲಿವೆ. ಇದಲ್ಲದೆ ಕಾಲುವೆ, ವಸತಿ, ರಸ್ತೆ , ಮುಂತಾದವುಗಳಿಗೆ ಇನ್ನೂ 
ಹಲವಾರು ಸಾವಿರ ಹೆಕ್ಟೇರ್ ಭೂಮಿ ನಾಶವಾಗಲಿದೆ. ನೀರಾವರಿ ಅಚ್ಚುಕಟ್ಟಿನಲ್ಲಿನ 
ಭೂಮಿಯಿಂದ ಬೆಳೆಯುವ ಬೆಳೆಯ ಪ್ರಮಾಣ ( ಹೆಕ್ಟೇರ್ ವಾರು) ಕಾಯಂ ಆಪೋಶನ 
ಗೆಣಳ್ಳುವ ಫಲವತ್ತಾದ ಭೂಮಿಯಲ್ಲಿ ಬೆಳೆಯುವ ಬೆಳೆಯ ಪ್ರಮಾಣಕ್ಕೆ ಸಮವಾಗ 
ಲಾರದು, ಪರಿಸ್ಥಿತಿ ಹೀಗಿರುವಾಗ ಇಂತಹ ಯೋಜನೆಗಳ ಆವಶ್ಯಕತೆ ಏನಿದೆ ? ಅತಿಯಾದ 
ನೀರಾವರಿಯಿಂದ, ವರ್ಷಪೂರ್ತಿ ಸದಾಕಾಲ ನೀರುಹರಿಯುವುದರಿಂದ ಮತ್ತು ನೀರು 
ಸಂಗ್ರಹ ಹೆಚ್ಚುವುದರಿಂದ ಉಂಟಾಗುವ ಅಪಾಯಕರ ಪರಿಣಾಮಗಳನ್ನು ನಾವು 
ಗಣನೆಗೆ ತೆಗೆದುಕೊ ಬೇಕಾಗಿದೆ. ಇದರ ಒಂದು ಮುಖ್ಯ ಪರಿಣಾಮವೆಂದರೆ ಅಂತರ 
ಜಲದ ಮಟ್ಟ ಮೇಲೆರುತ್ತದೆ. ಇದರಿಂದಾಗಿ ಸವುಳು ಮತ್ತು ಚೌಗು ಭೂಮಿಯ 
ಸಮಸ್ಯೆ ಉದ್ಭವಿಸುತ್ತದೆ. ಈಗಾಗಲೇ ದೇಶದಿಂದ 30ರಿಂದ 35 ಮಿಲಿಯನ್ ಹೇಕ್ಟರ್ 
ಭೂಮಿ ಸವುಳು ಮತ್ತು ಚೌಗು ಸಮಸ್ಯೆಗೆ ತುತ್ತಾಗಿದೆ. ನರ್ಮದಾ ಕಣಿವೆಯ 
ಹೆಚ್ಚು ಭಾಗ ಕಪ್ಪು ಮಣ್ಣಿನಿಂದ ಕೂಡಿದೆ. ಕಪ್ಪು ಮಣ್ಣಿಗೆ ತೇವಾಂಶ ಹಿಡಿದಿಟ್ಟು 
ಕೊಳ್ಳುವ ಶಕ್ತಿ ಅಪಾರ ಇಂತಹ ಭೂಮಿ ಅತಿ ನೀರಾವರಿಯಿಂದ ಸವುಳು ಮತ್ತು 
ಚೌಗು ಸಮಸ್ಯೆಗೆ ಸಿಲುಕುವುದು ಹೆಚ್ಚು . 


ಸಿದ್ದಗಂಗಾ 


- 38 


ಶಂಕರಾಚಾರ್ಯರು 
ಡಾ || ಬಿ . ಎಸ್ . ಸ್ವಾಮಿ , ವಿಜಯನಗರ, ಬೆಂಗಳೂರು-40 . 


ಶಂಕರಾಚಾರ್ಯರು 7ನೇ ಶತಮಾನದ 780- 812) ಮಧ್ಯದಲ್ಲಿದ್ದವರು ಅದೈತ 
ಸ್ಥಾಪಕರು, ಅದೈತದ ಮೂಲ ಮಂತ್ರ “ ಬ್ರಹ್ಮ ಸತ್ಯಂ ಜಗನ್ನಿಥ್ಯಾ ಜೀವೋ 

ವ ನಾಪರಃ” ಬ್ರಹ್ಮವೊಂದೇ ಸತ್ಯ ಜಗತ್ತು ಮಿಥ್ಯರೂಪವಾದದ್ದು ಜೀವನು 
5ನೇ , ಜೀವ ಬ್ರಹ್ಮನಿಂದ ಬೇರೆ ಅಲ್ಲ. ಈ ನಾಲ್ಕು ಸಿದ್ಧಾಂತಗಳೇ ಅದೈತದ 
ಎರ. 


- ಆದೈತ ಅತಿ ಪ್ರಾಚೀನ ಸಿದ್ದಾಂತ. ಇದು ಉಪನಿಷತ್ತು ಸಂಹಿತೆಯ ಅನೇಕ 
ಕೈಗಳಲ್ಲಿ ಇದೆ. ಆದೈತವಾದ ವೈದಿಕ ಮಹರ್ಷಿಗಳು ಆಧ್ಯಾತ್ಮ ಜಗತ್ತಿಗೆ 

ರುವ ಒಂದು ಮಹತ್ವಪೂರ್ಣ ಸಂಪ್ರದಾಯ . ಇದನ್ನು ಜಗತ್ತಿನ ಕಲ್ಯಾಣಕ್ಕೆ 
ಪಾದಿಸಿದರು. ಇದು ವ್ಯವಹಾರಿಕ ಧರ್ಮ , ಪ್ರತಿಯೊಬ್ಬರೂ ಇದನ್ನು ತಿಳಿದು 

ಷವಾಗಿರಬಹುದು. ಪ್ರತಿಯೊಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು 
ರುದೂ ಇದರ ಉದ್ದೇಶ. 


ಶಂಕರ: ಚಾರ್ಯರು ಮಹಾನ್ ವ್ಯಕ್ತಿ , ಉದಾತ್ತ ಚರಿತ್ರೆಯುಳ್ಳವರು, ಅಪ್ರತಿಮ 

ಪ್ರತಿಭೆ ಹೊಂದಿದ್ದವರು. ಆದರ್ಶಗುಣಗಳಿಂದ ಪರಿಪೂರ್ಣರಾಗಿದ್ದವರು . 
ಜ್ಞತ್ವವನ್ನು ಪಡೆದಿದ್ದರು. ಮಾತೃ ಹಾಗೂ ಗುರುಗಳಲ್ಲಿ ಉತ್ಕಟವಾದ ಭಕ್ತಿ , 
ರಲ್ಲಿ ಆಪಾರ ಪ್ರೇಮ , ಭಕ್ತರಲ್ಲಿ ದಯೆ , ಶತ್ರುಗಳಲ್ಲಿ ಕ್ಷಮೆ , ಇವೇ ಮುಂತಾದ 
ಣಗಳನ್ನು ಹೊಂದಿದ್ದರು, ಸನ್ಯಾಸತ್ವ ಸ್ವೀಕರಿಸುವಾಗಲೂ " ತಾಯಿಯ ಅನುಮತಿ 
ದರು. ತಾಯಿಯ ಸಂಸ್ಕಾರದಲ್ಲಿ ಭಾಗವಹಿಸುತ್ತೇನೆಂದು, ತಾಯಿಯವರಿಗೆ ಕೊಟ್ಟ 
ತನ್ನು ಉಳಿಸಿಕೊಡರು, ಜಾತಿ ಬಾಂಧವರಿಂದ ತಿರಸ್ಕಾರ ಬಂದರೂ ಸನ್ಯಾಸಿಯಾ 
ಈ ತಾಯಿಯ ಚಿತಿಗೆ ಅಗ್ನಿ ಸ್ಪರ್ಶ ಮಾಡಿದರು. ಯಾರಿಗೂ ಸೊಪ್ಪು ಹಾಕಲಿಲ್ಲ 
ರ, ಗುರು- ಭಕ್ತಿ , ಉಳ್ಳವರಾಗಿದ್ದರು. ರಾಜಶೇಖರನೆಂಬ ರಾಜನು ಒಮ್ಮೆ ಓದಿ 
ಇದ ನಾಟಕ ಸುಟ್ಟು ಹೋಗಿದೆ ಎಂದಾಗ ರಾಜನಿಗೆ ಹೇಳಿ ಬರೆಸಿದರು ಎಂದ ಮೇಲೆ 
ನ ಜ್ಞಾಪಕ ಶಕ್ತಿ ಎಷ್ಟರ ಮಟ್ಟಿನದು ಎಂದು ಹೇಳಬೇಕಾಗಿಲ್ಲ. 


| ಅವೈದಿಕ ಮತ್ತು ವೈದಿಕ ಭಾಸ ಮತಗಳು ವೇದ ವಿರೋಧ ಸಿದ್ಧಾಂತವನ್ನು 

ರ ಮಾಡಿ ವೈದಿಕ ಧರ್ಮಕ್ಕೆ ಅಡ್ಡಿ ಮಾಡಿದ್ದರು. ಅದನ್ನು ಶಂಕರಾಚಾದ್ಯರು 
ಸಿ ಅದೈತ ಮತದ ಉದ್ಧಾರಕ್ಕೆ ಕಾರಣರಾದರು . 


- 1992 


ವೈದಿಕ ಗ್ರಂಥಗಳ ಆಶ್ರದ್ದೆ ಇದ್ದ ಕಾರಣ ಅವು ಕಠಿಣವಾಗಿದ್ದವು, ಉಪ 
ತುಗಳ ರಹಸ್ಯ ಏನೆಂಬುದರ ಬಗ್ಗೆ ವಿದ್ವಾಂಸರಲ್ಲಿಯೇ ಏಕಾಭಿಪ್ರಾಯವಿಲ್ಲದುದನ 
ಸಾಮಾನ್ಯ ಜನರಿಗೆ ಅರ್ಥವಾಗುತ್ತಿರಲಿಲ್ಲ, ಅದಕ್ಕೆ ಭಾಷ್ಯ ಬರೆದು, ವಾಖ್ಯಾನರಃ 
ಅವುಗಳ ಗೂಢವಾದ ಅರ್ಥವನ್ನು ಸರಳವಾಗಿ ಸ್ಪಷ್ಟಿಕರಿಸಿದರು . ಇದನ್ನು ಸನಾ 
ಗಳಿಗೆ ತಿಳಿಸಿ, ವೈದಿಕ ಧರ್ಮ ಪ್ರಸಾರಕ್ಕೆ ನೆರವಾದರು. ನಾಲ್ಕು ದಿಕ್ಕುಗೆ 
ದ್ವಾರಕಾ, ಜಗನ್ನಾಥ, ಪುರೀ , ಬದರಿ , ರಾಮೇಶ್ವರ ಮೊದಲಾದೆಡೆ ಮಠಗಳ 
ಮಾಡಿದರು . 


ಶಂಕರಾಚಾರ್ಯರು ಶ್ರೇಷ್ಠ ಮಟ್ಟದ ದಾರ್ಶನಿಕರು ಇವರದು ಗಂಭೀರ 
ಪಾಂಡಿತ್ಯದ ಜೊತೆಗೆ ಕವಿತ್ವದ ಶಕ್ತಿ ಇತ್ತು . ಅವರು ಬರೆದ ಕವಿತೆಗಳು ರಸ 
ದಿಂದಕೂಡಿದ್ದು ಆನಂದ ನೀಡುತ್ತವೆ ಓದುಗರಿಗೆ, ಬುದ್ಧಿಗೆ, ಆಹ್ಲಾದ ತುಂಬುತ 
ಕಾವ್ಯನನಂದ ದೊರೆಯುತ್ತದೆ. ನಾಲ್ಕನೇ ವಯಸ್ಸಿಗೆ ವೇದಾಧ್ಯಯನ ವ. 
ಹನ್ನೆರಡನೇ ವಯಸ್ಸಿನಲ್ಲಿ ಸಮಗ್ರ ಶಾಸ್ತ್ರಗಳ ಪಾಂಡಿತ್ಯ ಪಡೆದರು . ಹದಿನಾ | 
ವಯಸ್ಸಿನಲ್ಲಿ ಭಾಷ್ಯಗಳ ರಚನೆ ಮಾಡಿದರು. ಮೂವತ್ತೆರಡು ವರ್ಷ ಜೀವನ 
ಲೋಕ ಖ್ಯಾತರಾದರು. ಸೃಷ್ಟಿಯನ್ನು ವ್ಯಾಪಿಸಿರುವ ಏಕತ್ವವನ್ನು ಕಂಡು ಎ 
ಆತ್ಮಗಳ ಸಹಜ ಸ್ವರೂಪವೇ ಅದೆಂಬ ಅದೈತ ನಿಲುವನ್ನು ಸಾರಿ ಮಾನವನ - 
ಯನ್ನು ಎತ್ತಿಹಿಡಿದರು . 


ಋಗ್ವದ ಪರಿಣತರಾದ ಪದ್ಮಪಾದರನ್ನು ಪೂರ್ವಕ್ಕೂ ಯಜುರ್ವೇದ ನಿ . 
ತರಾದ ಸುರೇಶ್ವರಾಚಾರ್ಯರನ್ನು ದಕ್ಷಿಣ ಶೃಂಗೇರಿಗೂ ಸಾಮವೇದಿಗಳಾದ ಹ. 
ಮಲಕರನ್ನು ಪಶ್ಚಿಮಕ್ಕೂ ಅರ್ಥವೇದಿಗಳಾದ ತೋಂಟಾಚಾರ್ಯರನ್ನು ಉ ! 
ಮಠಕ್ಕೂ ನೇಮಿಸಿದರು . ( ಉತ್ತರಜ್ಯೋತಿಮಠ ದಕ್ಷಿಣ ಶೃಂಗೇರಿ ಮಠ ಪೂವ 
ಗೊರ್ವಧನ ಪಶ್ಚಿಮ ಶಾರದಾ ಮಠ ) 


ಬಸವಣ್ಣನವರು ಸಮಾಜ ಸುಧಾರಕ, ಧರ್ಮ ಪ್ರಚಾರಕ, ವಚನಕ 
ರಾಜಕೀಯ ವ್ಯಕ್ತಿ , ಅನುಭಾವಿ , ಕವಿ, ಜಗಜ್ಯೋತಿವಿಶ್ವಜ್ಯೋತಿಎಂದು ಕೊಂ 
ಡಿಸಿಕೊಂಡವರು. ಅವರು ನಮ್ಮನ್ನಗಲಿ 800 ವರ್ಷಗಳಾಗಿದ್ದರೂ ಸದಾ ಅನಿ 
ಸಂದೇಶಗಳು, ವಚನ ಸಾಹಿತ್ಯ ಅವರನ್ನು ಜ್ಞಾಪಿಸುವುದು, ಎಚ್ಚರಿಸುವುದು. ಕನ 
ಟಕದ ಧಾರ್ಮಿಕ ಪುರುಷರಲ್ಲಿ ಬಸವಣ್ಣನವರು ಅಗ್ರಗಣ್ಯರು. ಬ್ರಾಹ್ಮಣರು 
ಹುಟ್ಟಿ ವೀರಶೈವ ಮತಾವಲಂಬಿಯಾಗಿ ಜೀವನವನ್ನೇ ಸಮಾಜೋದ್ದಾರಕ್ಕೆ ಮುಖ 
ಪಾಗಿಟ್ಟವರು , ಅವತಾರ ಪುರುಷ ಎಂದು ಹೊಗಳಿದರು , ಕವಿಗಳು ಪುರಾಣಗಳ 
ರಚಿಸಿದರು. 


ಸಿದ್ದಗಂಗಾ 


ವರ್ಗ, ವರ್ಣ, ಜಾತಿರಹಿತ ಸಮಾಜ ಸೃಷ್ಟಿಸಲು ಬಸವಣ್ಣನವರು ಕಾರಣ 
ರಾದರು. ಎಲ್ಲಾ ಜನರಿಗೂ ಸಮಾನ ಅವಕಾಶ, ಸಂಪತ್ತನ್ನು ವೃದ್ಧಿಗೊಳಿಸುವ 
ಕಾಯಕ, ಇವೇ ಆಧ್ಯಾತ್ಮ ಸಿದ್ಧಿಗೆ ನೆರವಾಗುವುದು ಎಂದು ಸಾರಿದರು. ಉತ್ಪತ್ತಿಯ 
ಜೊತೆಗೆ ಹಂಚಿಕೆಯೇ ದಾಸೋಹಎಂದರು. ಆಸ್ತಿ ಸಂಗ್ರಹದ ವಿರುದ್ಧ ಮಾಡಿದರು. 
ವ್ಯಕ್ತಿ ಸ್ವಾತಂತ್ರ ಪ್ರಜಾ ಪ್ರಭುತ್ವಕ್ಕೆ ಅನುಭವ ಮಂಟಪವೇ ಸಾಕ್ಷಿ . ಸರಳ ಜೀವನ 
ಮಾಡಬೇಕು, ದುಂದುವೆಚ್ಚ , ಮಾಡಬಾರದು ಎಂದು ಸಾರಿದರು , 


ಬಸವಣ್ಣ ಧರ್ಮ ಬೋಧಕನಾಗಲಿಲ್ಲ, ವೈದಿಕ ಧರ್ಮದಲ್ಲಿ ನಡೆ, ನುಡಿಗಳಲ್ಲಿ 
ಅಂತರವಿತ್ತು , ಉಪನಿಷತ್ತುಗಳ ಮೇಲೆ ಭಾಷ್ಯಗಳು ಬಂದುವು. ಇವು ಬರೇ ಉಪ. 
ದೇಶಕ್ಕೆ ಸೀಮಿತವಾದುವು. ಬಸವಣ್ಣನವರು ಪಂಡಿತ ಪ್ರತಿಪಾದಕರಾಗಲು ಇಷ್ಟಪಡಲಿಲ್ಲ, 

“ಕೊಲ್ಲುವವ ಮಾದಿಗ ಹೊಲಸ ತಿಂಬವ ಹೊಲೆಯ 
ಕುಲವೇನೋ ಆವಂದಿರ ಕುಲವೇನೋ 
ಸಕಲ ಜೀವಾತ್ಮರಿಗೆ ಲೇಸ ಬಯಸುವ 
ಕೂಡಲ ಸಂಗನ ಶರಣರೇ ಕುಲಜರು " 


ಎಂದು ಹೇಳ ಅಸ್ಪಶ್ಯ ಹರಳಯ್ಯ , ಶಿವನಾಗಮಯ್ಯ , ಧೂಳಯ್ಯ ಮೊದ 
ಲಾದವರನ್ನು ಅನುಭವ ಮಂಟಪದಲ್ಲಿ ಕುಳ್ಳಿರಿಸಿದರು. ಬಸವಣ್ಣನವರು ಜಾತಿಯನ್ನು 
ಭಕ್ತ - ಭವಿ ಎಂದು ವಿಭಾಗ ಮಾಡಿದರು. “ಶ್ವಪಚಿಯಾದರೇನು? ಶಿವಭಕ್ತನೇ ಕುಲಜ ? 
ಕಕ್ಕಯ್ಯ ಪಡಿಹಾರಿ ಉತ್ತಣ್ಣ ಎಲ್ಲರೂ ಅನುಭವ ಮಂಟಪದಲ್ಲಿ ತಮ್ಮ ಅಭಿಪ್ರಾಯ 
ಗಳನು ವ್ಯಕ್ತಪಡಿಸುತ್ತಿದ್ದರು. ಸೌರೋಹಿತ ಶಾಹಿಯನ್ನು ಬದಲಿಸಬೇಕು ಯಜ್ಞ 
ಯಾಗಾದಿಗಳ ಹಿಂಸೆ ನಿಲ್ಲಿಸಬೇಕು ಎಂದು ಶೋಷಣೆಗಳನ್ನು ಪ್ರತಿಭಟಿಸಿದರು . ಡಾ || 
ತಿಪ್ಪೇರುದ್ರಸ್ವಾಮಿಯವರು ಹೇಳುವಂತೆ ( ಕಾಯಕ- ದಾಸೋಹ' ಬಸವಣ್ಣನ ಪೂರ್ಣ 
ಜೀವನದ ಸಾಧನೆಯ ಎರಡು ಕಣ್ಣುಗಳು ಎಂದು ದಾಸೋಹವನ್ನು ಗುರು, ಲಿಂಗ 
. ಜಂಗಮಕ್ಕೆ ಅರ್ಪಿಸಬೇಕು ಸಂಪಾದಿಸಿದನ್ನು ದಾನ ಮಾಡಬೇಕೆಂದರು , ತಮಿಳು 
ನಾಡಿನ ಶೈವರು 63 ಪುರಾತನರು ಬಸವಣ್ಣನವರಿಗೆ ಆದರ್ಶರಾದರು. ಪ್ರಚೋದನೆಗೆ 
ಕಾರಣವಾದರು ಎಂದರೆ ತಪ್ಪಾಗಲಾರದು . 


ಧರ್ಮ ಇಲ್ಲಿನ ಕರ್ತವ್ಯ ನಿರ್ವಹಿಸಲು ಪರಲೋಕದ ಸಾಧನೆಯಲ್ಲಿ ಧರದ 
ಹೆಸರಿನಲ್ಲಿ ಈ ಲೋಕ ಮರೆಯಬಾರದು. ಮರ್ತ್ಯಲೋಕವೆಂಬುದು ಕರ್ತಾರನ 
ಕಮ್ಮಟವಯ್ಯ “ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ ” ದಯೆಯೇ ಧರ್ಮದ 
ಮೂಲವಯ್ಯಾ 'ಎಂದರು. 


ಜುಲೈ - 1992 


- ಒಂದುರೀತಿಯಲ್ಲಿ ಹೇಳುವುದಾದರೆ ಬಸವಣ್ಣನವರದು ಶರಣಧರ್ಮ, ಶರಣಧರ್ಮ 
ವಿವೇಚನೆಯಲ್ಲಿ ಆಧುನಿಕ ಮನೋಧರ್ಮಕ್ಕೆ ಅತ್ಯಂತ ಮೆಚ್ಚುಗೆಯ ಅಂಶ ಎಂದರೆ 
ವಿಚಾರ ಶೀಲತೆ, ಆ೦ಧ ಶ್ರದ್ದೆಗೆ ಬೆಲೆಯಿಲ್ಲ, ತಮ್ಮ ಅನುಭವಕ್ಕೆ ಅರಿವಿಗೆ ಬಾರದುದನ್ನು 
ಅವರು ಒಪ್ಪಲಿಲ್ಲ. ಗುರುಲಿಂಗ ಜಂಗಮ ತ್ರಿವಿಧದಾಸೋಹಕ್ಕೆ ಬೆಲೆ ಕೊಟ್ಟರು 
ಯಾವುದೇ ಗ್ರಂಥದಲ್ಲಿ ಹೇಳಿದೆ ಎಂದರೆ ಒಪ್ಪಬೇಕಾಗಿಲ್ಲ, ಕಾಲಕ್ಕೆ ತಕ್ಕಂತೆ ತೂಗಿ 
ನೋಡಬೇಕು ಅನುಭವಿಸಿ ನೋಡಬೇಕೆಂದರು. 


ಬಸವಣ್ಣನವರು ವೇದ, ಶಾಸ್ತ್ರ , ಆಗಮಗಳ ನಿಂದಕರಲ್ಲ. ಅವುಗಳ ಹೆಸರಿಂದ 
ಬೆಳೆದು ಬಂದ ಅನೇಕ ಸಂಪ್ರದಾಯಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಿದರು. 
ಆಚಾರ-ವಿಚಾರಗಳೆರಡಕ್ಕೂ ಬೆಲೆಕೊಟ್ಟರು. ಈ ಇಂದ್ರಿಯನಿಗ್ರಹ ಮಾಡಿದರೆ 
ಹೊಂದುವುವು ದೋಷಗಳು ” ಎನ್ನುತ್ತಾರೆ. 

- ಜಗದಲ್ಲಿ ಹುಟ್ಟಿ ಬೆಳೆದು, ಜಗದಂತೆ ಇದೂ ಜಗವನ್ನು ಗೆದ್ದು ಹೋಗಬೇಕು. 
ಸಮಾಜ ಮತ್ತು ವ್ಯಕ್ತಿ ಎರಡೂ ಜೊತೆ ಜೊತೆಯಲ್ಲಿ ಬೆಳೆಯ ಬೇಕೆಂಬ ಪೂರ್ಣ 
ದೃಷ್ಟಿಯ ಮಾರ್ಗವನ್ನು ಸಾಧಿಸಿ ತೋರಲು ಸಮರ್ಥರಾದರು. ವ್ಯಕ್ತಿಯ ಉದ್ಧಾರವೇ 
ಸಮಾಜದ ಉದ್ಧಾರವೆಂದರು . ಈ ಶರಣ ಧಾರ್ಮಿಕ ಸಂದೇಶ ಆಧ್ಯಾತ್ಮಿಕ, ಲೌಕಿಕ 
ಜಗತ್ತುಗಳೆರಡನ್ನೂ ವ್ಯಾಪಿಸಿತು. ಮಾನವರೆಲ್ಲಾ ಸಮಾನರೆಂಬುದನ್ನು ಆಚರಣೆಗೆ 
ತಂದರು , 


ಗೃಹಸ್ಥ ಜೀವನ ಆಧ್ಯಾತ್ಮ ಸಾಧನೆಗೆ ಅಡ್ಡಿ ಬರುತ್ತದೆಂದು ಸ್ತ್ರೀ ಮಾಯೆಯೆಂದು 
ತಿಳಿಯಲಿಲ್ಲ . ಸಂಸಾರದಲ್ಲಿದ್ದ ಸದ್ದತಿಯನ್ನು ಪಡೆಯಬಹುದೆಂದು ಸಾಧಿಸಿದವರು 
ಬಸವಣ್ಣನವರು. ದೇವರನ್ನು ಒಲಿಸಿಕೊಳ್ಳಲು ಕಾಡಿಗೆ ಹೋಗಿ ಗುಹೆಸೇರಿ ತಪ 
ಮಾಡಿ ಶರೀರವನ್ನು ದಂಡಿಸಬೇಕಾಗಿಲ್ಲ. ತ್ಯಾಗಜೀವನ ಮಾಡಿ, ತನ್ನನ್ನು ತಾನು 
ಅರಿತು ಇಂದಿನ ವರ್ತಮಾನದ ಬದುಕನ್ನು ಅಚ್ಚುಕಟ್ಟಾಗಿರೂಪಿಸಿ ಕೊಳ್ಳಬಹುದು 
ಎಂದರು. ಶೋಷಣೆಯ ಕೇಂದ್ರವಾದ ದೇವಸ್ಥಾನವನ್ನು ಪ್ರತಿಭಟಿಸಿ ದೇಹವೇ 
ದೇಗುಲವೆಂದು ಇಷ್ಟಲಿಂಗ ಪೂಜೆ ಮಾಡುವುದನ್ನು ಬೋಧಿಸಿದರು ಕಳಬಾರದು, 
ನುಡಿದಂತೆ ನಡೆಯಬೇಕೆಂದು ಹಾಗೂ ತಾವು ನಿತ್ಯಜೀವನದಲ್ಲಿ ತೋರಿದರು ಇವೆ 
ನಾರವ ಇವನಾರವ ಎನಬೇಡ ಇವನಮ್ಮವ ಇವನಮ್ಮವ ” ಎಂಬ ಭ್ರಾತೃತ್ವ ಇರ 
ಬೇಕೆಂದು ಸಾರಿದರು. ಸಕಲ ಜೀವಿಗಳಿಗೆ ಲೇಸಬಯಸುವ ಶರಣತತ್ವವನ್ನು ಪ್ರಚಾರ 
ಮಾಡಿದರು. ಮಾನವನ ಜೀವನವನ್ನು ಹಸನುಗೊಳಿಸುವಲ್ಲಿ ಶ್ರಮಿಸಿದರು, ಅಂತರ್‌ 
ಜಾತಿ ವಿವಾಹಮಾಡಿ ಜನಜಾಗೃತಿ ಮಾಡಿದರು . ದಿನನಿತ್ಯ ಕಂಡುಂಡ ಜೀವನಾನು 
ಭವಗಳಿಂದ ವಚನಸಾಹಿತ್ಯ ಸೃಷ್ಟಿಯಾಯಿತು. ಮಾನವನಿಂದ ದೇವಮಾನವ 
ಸ್ಥಾನಕ್ಕೆ ಏರಿದವರು ಬಸವಣ್ಣನವರು. ಮುಂದುವರಿಯುತ್ತದೆ. 0 


ಸಿದ್ದಗಂಗಾ 


42 


* ಬನ್ನಿ ಓ ಗೆಳೆಯರೇ ! ಸಿದ್ದಗಂಗೆಗೆ ಬೇಗ 
ಆಸ್ಥಾನ ವಿದ್ವಾನ್ ಡಾ|| ಬಸವರಾಜ ಶಾಸ್ತ್ರಿಗಳು, ಬೃಹನ್ಮಠ, ಬಳ್ಳಾರಿ-3, 


ಬನ್ನಿ ಓ ಗೆಳೆಯರೇ | 
ಸಿದ್ದಗಂಗೆಗೆ ಬೇಗ 1 
ಸ್ವಾಗತವು ಸ್ವಾಗತವು | 
ಸರ್ವಜನ ಹಿತಕಾಗಿ 11 


ಜೀವನದ ಸಂಗೀತ| 
ನಾದದಲಿ ನೀವ್ ಹಾಡಿ | 
ಝಕರಿಸೆ ಹೃದಯತಂತಿ | 
ಮೀಟಿ ಹಾಡಲು ಬನ್ನಿ ! - ||೬|| 


lall 


ತಾತ್ವಿಕತೆ ತಾಂತ್ರಿಕತೆ | 
- ವೈದ್ಯಕೀಯ ಶಿಕ್ಷಣಕೆ | | 
- ಸಂಸ್ಕೃತದ ಸಾಹಿತ್ಯಕೆ | 
ಕರ್ಮಯೋಗಿಯ ತಪೋಭೂಮಿಗೆ||೨|| 


ಸಾಹಿತ್ಯವಾರಿಧಿ ಮಧಿಸಿ | 
ರಸದಮೃತ ಕುಡಿಯೆ || 
ಕಷ್ಟ ಕಾರ್ಪಣ್ಯಗಳ j 
ಕಾಲಕೂಟವ ಕಳೆಯೆ || 


|| ೭|| 


ಸಾಹಿತ್ಯ ನಂದನದಿ | 
ಕಾವ್ಯ ಕುಸುಮಗಳರಳಿ | 
ಪರಿಮಳಿಸುತಿವೆ ಬನ್ನಿ | | 
ಬನ್ನಿ ಓ ಗೆಳೆಯರೇ || 


ಜಗದ ಜಂಜಡ ನೀಗಿ || 
ಮಿಗಿಲಾದ ಸೊಗಪಡೆಯೆ | 
ಬಗೆ ಬಗೆಯ ಅನುಭವದಿ || 
ನಗಿಸಿ ನೀತಿಯ ಕಲಿಯೆ ! !! !! 


||೩|| 


ಒಂದು ಮಲ್ಲಿಗೆಯಂತೆ || 
ಮಗ ಮಗಿಸುತಿದೆ ನೋಡಿ| 
ಮತ್ತೊಂದು ಸಂಪಿಗೆಯ | 
ಸೋಂಪು ಬೀರುತಲಿಹುದು || ||೪|| 


ಅಜ್ಞಾನ ನಿಶೆ ಕಳೆದು ! 
ಸುಜ್ಞಾನ ಪ್ರಭೆ ಬೆಳೆದು | 
ಪ್ರಜ್ಞಾನ ಶಿವನರಿಯೆ | 
ಸುಜ್ಞಾನ ದೀಪಕ್ಕೆ || 


||೯|| 


ಮಗದೊಂದು ಕಮಲಾಗಿ | 
ಕಂಪು ಪಸರಿಸುತಲಿದೆ | 
ಮರಿದುಂಬಿ ನೀವಾಗಿ | 
ರಸವನೀಂಟಲು ಬನ್ನಿ || 


ಅಷ್ಟಮದಗಳು ಅಳಿಯೆ | 
ನಿಷ್ಠೆ ಶಿವನಲಿ ಬೆಳೆಯೆ ! 
ಕಷ್ಟವೆಲ್ಲವು ಕಳಿಯೆ || 
ಇಷ್ಟಾರ್ಥವನು ಪಡೆಯೆ || ||೧೦ | | 


||೫ || 


ಎಲೈ 1992 


43 


ಕಡಿಮೆ ಹಣ ಖರ್ಚು ಮಾಡಿ 


ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


* ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ ಸಾ ಬೂ ನು ಗ ಛ ನ್ನು , ಇ೦ ದೇ ಉ ಪ ಯೋಗಿಸಿರಿ 


( ಕಸ್ತೂರಿ? 
ಬಾಟ್ ಸೋಪ್ 


' ಕಸ್ತೂರಿ' 
ನೀಲಂ ಬಾಲ್ ಸೋಪ್ 


ತ ತಾ ತ ಕ ರು : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


44 . 


ಸಿದ್ದಗಂಗಾ 


ಓ ಕವಿ ಈ ನಿರಾಶೆಯ ಪೆಟ್ಟು 


- - ನಂದಕಿಶೋರ, 


ಓ ಕವಿ ! ಈ ನಿರಾಶೆಯ ಪೆಟ್ಟು ಬಹು ಆಳವಾಗಿ ನಿನ್ನ ಹೃದಯವನ್ನು 
ತಾಕಿತೆ! ನಿನ್ನ ನಿಟ್ಟುಸಿರು, ಅನುಕಂಪ, ಉದ್ವೇಗ, ಆತುರ ಕಾತರ ಕಳವಳಗಳಿಗಿಂತ 
ಆಳವಾಗಿ ನರನಾಡಿಗಳು ಕಂಪಿಸಿ ಕುಸಿದುವೇ ! ರಕ್ತ ಕಣಧನಿ ಈ ದುಃಖದ ಆವೇಗಕ್ಕೆ 
ಸೋತು ಸೃವಿಸಿತು. ಹನಿಹನಿಯಾಗಿ ರಕ್ತ ನೀಜಾತ ದುಃಖದಂತೆ ಮರಣಪ್ರಾಯ 
ನೋವಿನಂತೆ ಮೆಲ್ಲ.............. ಕವಿ ನಿನ್ನ ಸಂಕಟ ನೋವು ಯಾವದೆಂದು ಯಾರೂ 
ಮರುಗುವುದಿಲ್ಲ.............. ಗಿಡ ಮರಗಳು ನೀನು ಭಾವಿಸುವಂತೆ ಕಣ್ಣೀರಿಡುವುದಿಲ್ಲ. 
........ ಗಾಳಿ ಕಂಪಿಸುವುದಿಲ್ಲ. ಯಾವ ನರಲೋಕದ ಎದೆಯ ಸಂಪೆರೆದು ಬಿಸುಸುಯು , 
ನಿಲ್ಲಿಸಿ ತನ್ನ ಹಗುರಮಾಡಲು, ಲೋಕದ ಮನುಷ್ಯನ ಕಣ್ಣಿನ ಗುಳಿಯಲ್ಲಿ ಒಂದೆರಡು 
ಸಹಾನುಭಾವಿ ಪೂರ್ವಕ ಅಶ್ರುಗಳ ಸಂಚಿತವಾಗುವುದಿಲ್ಲ . ಜಗತ್ತಿನ ವಕ್ಷಸ್ಥಲದಲ್ಲಿ. 
ತಿಲಮಾತ್ರ ಕರುಣಾರಸದ ಸಣ್ಣ ಬಿಂದು ಸ್ರವಿಸಿ ಹನಿಗೂಡುವುದಿಲ್ಲ......... ಏಕೆ ಗೊತ್ತೆ 
. .... ಹನಿಯೆಂದರೆ ಅನಂತಯಾತನೆಯಲ್ಲಿ ಜಲಸೆತದ ಅಪೂರ್ವ ಅನುಭವವಡಗಿದೆ 
ಗಿಡವೊಂದರ ಗರ್ಭಧಾರಣೆಯನೋವಿನಲ್ಲಿ ಪುಷ್ಪ ಸೌರಭದ ಅಪೂರ್ವ ಪರಿಮಳವಿದೆ 
ನಿನ್ನ ನರನಾಡಿ ಕುಸಿದು ರಕ್ತದ ಹನಿ ಸುರಿವಾಗ ನಟ್ಟ ಅಪೂರ್ವ ಅನುಭವದ 
ಬೀಜವೊಂದು ಜೀವರ ಸವೀಂಟಿ ಮೆಲ್ಲನೆ ಪುಟಿದೆದ್ದು ಚಿಗಿತು ವಿಶ್ವವಿಶಾಲವಾದ ಮನ 
ಸ್ಸಿನ ಬಯಲಿನ ಮೇಲೆ ಹಣಕಣಕುತ್ತದೆ. ಆ ಪುಟ್ಟ ಗಿಡದಲ್ಲಿ ಒಂದು ನಂದನವನದ 
ಸುರಸುಂದರ ಸುಮ ಮಂದಾರವರಲ್ಲಿ ಜಗತ್ತಿಗೆ ತನ್ನ ಅಪೂರ್ವವಾದ ಸೌರಭವನ್ನು 
ಸೂಸುತ್ತದೆ. ಕವಿ ನಿನ್ನ ಹಿಂಸೆ ಯೋಚನೆಗಳ ಆ ಸ್ಮಶಾನದಲ್ಲಿ ನವ ಸೃಷ್ಟಿಯ ವಿಶ್ವ 
ತಾಂಡವನಲಿದು ಹೊಚ್ಚ ಹೊಸ ಚೇತನವೇಳುತ್ತದೆ........ ಅವುದೋ ಒಂದುಅಪೂರ್ವ 
ತತ್ವ ಸಂಗ್ರಹಕ್ಕಾಗಿ ಕಲೆಯ ಕಾಣಿಕೆಗಾಗಿ ನಿನ್ನ ಯೋಚನೆಯನ್ನು ನಿಷ್ಕರುಣ, ನಿರ್ದ 
ಯವಾಗಿ ನೀರವವಾಗಿ ಸೃಷ್ಟಿ ನಿರೀಕ್ಷಿಸದೆ ಗತ್ಯಂತರವಿಲ್ಲ.......ಲೋಕ ನಗಬೇಕಾದರೆ 
ಆರಾದರೂ ಅಳಬೇಕೆಂಬುದೊಂದು ಕವಿ- ನಿಜವಾಗಿಯೂ ಸತ್ಯದಒಂದು ಪ್ರಖರಕಿರಣ. 


ಏನಾನುಮಂ ಮಾಡು ಕೈಗೆ ದೊರೆತುಜ್ಜುಗವ | 
ನಾನೇನು ಹುಲುಕಡ್ಡಿಯೆಂಬ ನುಡಿಬೇಡ ! 
ಹೀನವಾವುದುಮಿಲ್ಲ ಜಗದ ಗುಡಿಯಳಿಗದಿ | 
ತಾಣ ನಿನಗಿಹುದಲ್ಲಿ - ಮಂಕುತಿಮ್ಮ || 

- - ಡಿ , ವಿ , ಜಿ, 


ಜುಲೈ -1992 


45 


COMFORTABLE 
LUXURIOUS & 
PEACEFUL 
STAY 


AT 


KENCHAMBA LODGE 


KENONAMBA 


oveo es en 


LIS 


SUBEDAR CHATRAD BOAD CROSS 
NEAR KAPALI THEATRE 
GANDHINAGAR 
BANGALORE- 9 
Pa 27082 GRAM : KENCHMLODG 


ಸಿದ್ದಗಂಗಾ 


46 


ನಳನಳವಣಣಣರ್ನ ವರ್ಣನ 
ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ 
ಪರಮಪೂಜ್ಯ ಡಾ || ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

* ವಜ್ರಮಹೋತ್ಸವ ನಿಧಿ ಸಮಿತಿ ”. 

«« ಶಿವಪಥವನರಿವಡೆ ಗುರುಪಥವೇ ಮೊದಲು ” 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೋಟಿ 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ . 


ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 

4 ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

ಮತ್ತು 

ಬೃಹತ್ ಪ್ರಸಾದ ನಿಲಯ . 
1 ಭಾರತದ ಉಪರಾಷ್ಟ್ರಪತಿ ಡಾ|| ಶ್ರೀ ಶಂಕರದಯಾಳ ಶರ್ಮ ಮತ್ತು 
ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜ್ ಪಾಟೀಲ್ ಇವುಗಳ ಶಿಲಾನ್ಯಾಸವನ್ನು 

( 16 - 2 - 92) ನೆರವೇರಿಸಿದ್ದಾರೆ. 


- 5 / - , 10/ - , 25 /-, 51/ -, 101 / -, 201 / -, 501 / - , 1001 / 
- 5001/-, 10, 001/ -, 35 , ೦೦೦ ರೂಗಳ ಕೂಪನಗಳು ನಿಧಿ | 

ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. 


ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು, ಹಿತೈಷಿಗಳು , 
ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 


. ಎಸ್ . ಮುದ್ದ ಸ್ಪ , ಐ . ಎ .ಎಸ್ , ಪದ್ಮಭೂಷಣ ಡಾ || ಎಂ . ಸಿ . ಮೋದಿ, 
ಕಾರ್ಯಾಧ್ಯಕ್ಷರು, 

ಅಧ್ಯಕ್ಷರು, 
ಎಸ್ . ಎಸ್ . ಹಸಬಿ, 

ವಜ್ರಮಹೋತ್ಸವ ಸಮಿತಿ, 
ಕಾರ್ಯದರ್ಶಿಗಳು . 

ಶ್ರೀ ಸಿದ್ದಗಂಗಾ ಮಠ, 
ತುಮಕೂರು ಜಿಲ್ಲೆ - 572 101 , 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈನದಮಯಊಟ,ವಸತಿ,ತಿಂಡಿತಿನಿಸುಗಳನಮ್ಮಆಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ. 


eeNanjundeswaro 


ಹೋಟೆಲ್ಶ್ರೀನಂಜುಂಡೇಶ್ವರ-ಊಟ,ವಸತಿಮತ್ತು 

ಉಪಹಾರಮಂದಿರ,ಜಿ.ಹೆಚ್,ರಸ್ತೆ,ತುಮಕೂರು| 

-ದೂರವಾಣಿ8597,2373,2577 


Hotel 
Shree 
No 


" SIDDAGANGA “ MONTHLY Reg . No . KRNQ - 9 


ಶ್ರೀನಂಜುಂಡೇಶ್ವರ 

ಬೇಕರಿ-ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿಚಿಕ್ಕಪೇಟೆತುಮಕೂರು.ದೂರವಾಣಿ:8077 


Bw 
. 


Asva 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ - 572 104 


SRL 


JUNDLEWAR 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ|ಉಪಹಾರಗಳ 
ಶ್ರೇಷ್ಠ 
ದರ್ಜೆಯ 
ರೆಸ್ಟೋರೆಂಟ್ಬಿ.ಹೆಚ್,ರಸ್ತೆ,ತುಮಕೂರು.|ದೂರವಾಣಿ:2677 


ದಾರ್ಟನರ್ 


ಶ್ರೀನಂಜುಂಡೇಶ್ವರಸ್ವೀಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಅಶೋಕರಸ್ತೆತುಮಕೂರು.!ದೂರವಾಣಿ 
: 
2017 


ಸಿದ್ದಗಂಗಾ 


ಪುಟ - 28, 


ಸಂಚಿಕೆ- 8 , 


ಆಗಸ್ಟ್ -1992 , 


- - : 46ನೇ ಸ್ವಾತಂತ್ರೋತ್ಸವದ ಸಂದೇಶ : 

ಮನು ಕುಲಕ್ಕೆ ಭಾರತ ನೀಡಿರುವ ಕೊಡುಗೆ ಆಪಾಠ. ಈ ಹಿನ್ನೆಲೆಯ 
ಕಾರದಿಂದ ಬ್ರಿಟಿಷರ ವಿರುದ್ದ ಮಹಾತ್ಮ ಗಾಂಧಿಯವರು ಬಳಸಿದ 
ಹಾಸ್ತ್ರಗಳೆಂದರೆ ಸತ್ಯ , ಅಹಿಂಸೆ, ನ್ಯಾಯ, ನೀತಿ, ಧರ್ಮ, ಕೇವಲ 
ತಿಕ ಸಂಪತ್ತಿನ ಬೆಳವಣಿಗೆಯೇ ರಾಷ್ಟ್ರದ ಅಳತೆಗೋಲಲ್ಲ. ಹೃದಯ 
ಮಂತಿಕೆ, ಅನುಕಂಪ, ನೀತಿಯುತವಾದ ಲಕ್ಷಣಗಳು, ಸ್ವಾತಂತ್ರ್ಯಪಡೆದು 
5 ವರ್ಷಗಳು ಕಳೆದರೂ ಇನ್ನೂ ಭಾರತದಲ್ಲಿ 23 ಕೋಟಿ ಜನ ಬಡತನ 
ಖೆಯ ಕೆಳಗೆ ಜೀವಿಸುತ್ತಿದ್ದಾರೆ. ಈ ಭೀಕರ ಬಡತನಕ್ಕೆ ಮುಖಂಡರ 
ರ್ಥವೇ ಮುಖ್ಯ ಕಾರಣ. 
ನಿಜವಾದ ಪ್ರಜಾಪ್ರಭುತ್ವವೆಂದರೆ ಸರ್ವರ ಪ್ರಗತಿ, ಸರ್ವರಿಂದಾಗಬೇಕು. 
ದ್ವಾ ನಿಷ್ಠೆಯಿಂದ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಪ್ರಾಮಾಣಿಕವಾಗಿ 
ಲಸಮಾಡಲು ಈ ಐತಿಹಾಸಿಕ ಸ್ವಾತಂತ್ರ್ಯೋತ್ಸವ ದಿನದಂದು ಸಂಕಲ್ಪ 
ರಾಡಬೇಕಾಗಿದೆ. 

- ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು 


ಪ್ರಕಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ, 

ಸಿದ್ದಗಂಗಾ ಷೇತ್ರ . 


“ ಭಾರತದ ಜೀವಾಳ ಹಳ್ಳಿಗಳು, ಪಟ್ಟಣಗಳಲ್ಲ . ಹಳ್ಳಿಗರ 
ಬಡತನ ನಿರ್ಮೂಲನೆಗೊಳಿಸಿದ ದಿನವೇ ಸ್ವರಾಜ್ಯ ದೊರೆತ ದಿನ.* 

- ಮಹಾತ್ಮಗಾಂಧೀಜಿ 
ಸಮೃದ್ಧ ಬದುಕಿಗೆ ಸಮಗ್ರ ಕಾರ್ಯಕ್ರಮಗಳು 
ಭಾರತ ಸ್ವಾತಂತ್ರ್ಯಗಳಿಸಿದ 45 ವರ್ಷಗಳ ನಂತರವೂ ಮಹಾತ್ಮಗಾಂಧೀಜಿಯವರ 
ಭವ್ಯ ಭಾವನೆಗಳು ನಮಗೆ ಸತತ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ನೀಡುತ್ತಿವೆ. 
ಮಹಾತ್ಮಗಾಂಧೀಜಿಯವರ ಕನಸಿನ ಭಾರತವೆಂದರೆ; ಅದು “ ಪರಸ್ಪರ ಸ್ವಾವಲಂಬಿಯಾದ 
ಸ್ವತಂತ್ರ ಪ್ರಜಾರಾಜ್ಯ ” ಎಂಬುದು ನಮಗೆಲ್ಲ ಮನದಟ್ಟಾಗಿದೆ. ಇದನ್ನರಿತೇ 1991ರ 
ಅಕ್ಟೋಬರ್ 2ರಂದು ಕರ್ನಾಟಕ ಸರ್ಕಾರ “ ವಿಶ್ವ ” ಎಂಬ ವಿನೂತನ ಯೋಜನೆಯನ್ನು 
ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಿದೆ . ಗ್ರಾಮೀಣ ಪ್ರದೇಶದ ಗುಡಿ ಕೈಗಾರಿಕೆಗಳಿಗೆ 
ಉತ್ತೇಜನ ನೀಡುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ನೆರವಾಗುವ “ ವಿಶ್ವ ” ಗ್ರಾಮೀಣ 
ಬಂಧುಗಳಿಗೆ ಸ್ಥಳೀಯವಾಗಿಯೇ ಉದ್ಯೋಗ ಕಲ್ಪಿಸಿ ಅವರು ಪಟ್ಟಣಗಳಿಗೆ ವಲಸೆ 
ಹೋಗುವುದನ್ನು ತಪ್ಪಿಸುವ ಗುರಿ ಹೊಂದಿದೆ. ಈ ದಿಶೆಯಲ್ಲಿ ಸರ್ಕಾರ ಗ್ರಾಮೀಣ 
ಯುವಕರಿಗೆ ತಮ್ಮ ಪರಂಪರಾಗತ ಕಸುಬು ಮತ್ತು ಕುಶಲಕಲೆಯಲ್ಲಿ ತರಬೇತಿ 
ನೀಡುವುದು, ಉತ್ಪಾದಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವುದು ಹಾಗೂ 
ಅಂತಹ ಕಸುಬುಗಳನ್ನು ಕೈಗೊಳ್ಳಲು ಅಗತ್ಯವಾದ ಹಣಕಾಸಿನ ನೆರವು ಮತ್ತು 
ಇತರ ಪೂರಕ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯವನ್ನು ವ್ಯಾಪಕವಾಗಿ ಕೈಗೊಂಡಿದೆ. 
ನಮ್ಮ ಗ್ರಾಮಗಳು ಸ್ವಾವಲಂಬಿಯಾಗಬೇಕು. ತನ್ಮೂಲಕ ಮಹಾತ್ಮಗಾಂಧೀಜಿಯವರ 
ಬಲಿಷ್ಠ ಭಾರತ ನಿರ್ಮಾಣದ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಎಂಬುದೇ “ ವಿಶ್ವ ” 
ಯೋಜನೆಯ ಪರಮ ಗುರಿ . 

ಕಲಿಯಲು ಮುಕ್ತ ಅವಕಾಶ 
ಗ್ರಾಮೀಣ ಪ್ರದೇಶದ ಬಡವರ್ಗದ ಮಕ್ಕಳು ಶಾಲೆಗಳಿಗೆ ಕ್ರಮವಾಗಿ ಹಾಜರಾಗಿ 
ಕಲಿಯಲು ಅನುಕೂಲವಾಗುವಂತೆ ನಗದು ಹಣ ನೀಡಿಕೆಯ ಮೂಲಕ ಪ್ರೋತ್ಸಾಹ 
ತುಂಬುವ “ ಅಕ್ಷಯ ” ಯೋಜನೆಯಿಂದ ರಾಜ್ಯದ 30ಲಕ್ಷ ಮಕ್ಕಳ ಶಿಕ್ಷಣಕ್ಕೆ ಮುಕ್ತ 
ಅವಕಾಶ ದೊರೆತಿದೆ. 

ಸ್ವಸ್ಥ ಜೀವನಕ್ಕೆ ನೆರವು 
ರಾಜ್ಯದ ಅದರಲ್ಲೂ ಗ್ರಾಮೀಣಪ್ರದೇಶದ ಜನರಿಗೆ ಆರೋಗ್ಯ ಜೀವನ ನೀಡುವ 
“ ಶಶೂಷೆ ಒಂದು ಮಾದರಿ ಯೋಜನೆ. ಒಂದು ಕೋಟಿರೂಪಾಯಿ ವೆಚ್ಚದ ಈ 
ಕಾರ್ಯಕ್ರಮದಂತೆ ಎಲ್ಲ ನಾಗರೀಕರಿಗೂ ವರ್ಷಕ್ಕೆ ಎರಡುಸಲ ಪುಕ್ಕಟೆ ವೈದ್ಯಕೀಯ 
ತಪಾಸಣೆಯ ಸೌಲಭ್ಯವಿದೆ. ಇದಲ್ಲದೆ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಾರ್ವತ್ರಿಕ 
ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. 

( 3ನೇ ರಕ್ಷಾಪುಟ ನೋಡಿ) 


G 


eed 


up 


ಸಿದ್ದಗಂಗಾ 


ಸಂಪುಟ - 28 . ಸಂಚಿಕೆ -8 , 


ಆಗಸ್ಟ್ - 1992, 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


? 
. 
രാതന 
കാലത്തിന് 
തന്നെ 
തിരുത 


ಕಂಡು ಅರಿಯರುನಿನ್ನ ಕೇಳಿ ಅರಿಯರುನಿನ್ನ 
ಭಂಡಮಾನವರು ಜಗದೊಳಗೆ | ನನ್ನ ತಂದೆ | 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

XX XX 
ಲೋಕಜಾಲಿಯ ಬನದಿ ಚಂದನದತರುವಾದೆ 
ನಾಕು ದಿಕ್ಕಿಗು ಕಂಪನ್ಮರಡಿದೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


8 
@ 
GGuಾನGಲಾಖOಲು 


ಕಾಯಕಶ್ರೀಲಿಂಗ ದಾಸೋಹಶ್ರೀಲಿಂಗ 
ಮಾನವ್ಯ ಮಹಾಮೇರು ಲಿಂಗವೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು.|| 


- ಹೆಚ್ . ವಿ. ವೀರಭದ್ರಯ್ಯ . 
ಕಾಂಗ್ @ @ @ @ @ @ @ @ @ @ 


ಡಿಡಿಂಡಿಡಿಂಡಿಂಡಿಂಡಿಂಡಿ 


ಲೇಖನ 


ಲೇಖಕರು 


ಪುಟ 


ಶ್ರೀವಾಣಿ 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ಬಸವತತ್ವ ರತ್ನಾಕಶ - 14 


– ಮೋಟಗಿ ಮಲ್ಲಿಕಾರ್ಜುನ 11 


ವಿಜ್ಞಾನ ಮತ್ತು ಆಧ್ಯಾತ್ಮ -ಎಚ್ . ಎಸ್ . ನರಸಿಂಹಜೀಯರ್ 17 


ವಚನ ಪರಂಪರೆಯ ಹಿನ್ನಲೆಯಲ್ಲಿ ಆಧುನಿಕ ವಚನಕಾರ 
ಮಹದೇವ ಬಣಕಾರರ ವಚನಗಳು . - ಬಿ. ಸಿ. ವೀರಪ್ಪ 


21 


24 


- ಬಿ ಮಲ್ಲಿಕಾರ್ಜುನ 


* ಯಾರು ದೊಡ್ಡವರು 


* ಮಾನಸಿಕಶಕ್ತಿಗಳು 


ದೇವೇಂದ್ರಪ್ಪ ಬಡಿಗೇರ 25 


* ಧರ್ಮ ಮತ್ತು ವಿಜ್ಞಾನ 


* 


ನರಸಿಂಹಮೂರ್ತಿ 28 


* ಶಂಕರಾಚಾರ್ಯರು. ಬಸವಣ್ಣನವರು - ಡಾ|| ಬಿ. ಎಸ್ ಸ್ವಾಮಿ 31 


- ಎಸ್ . ಎಸ್ ಗದಗಕರ 


36 


* ವಿಮರ್ಶೆಯ ವ್ಯಾಪ್ತಿ 


* ಕ್ಷೇತ್ರವಾರ್ತೆ 


ಹೆಚ್ . ಬಿ. ಗಂಗಾಧರಯ್ಯ 


41 


43 


# ಹೂವಾಗಿ ಅರಳಿದರು 
VEGARARSI.RS Roa 


• 


1 


ಶ್ರೀ ವಾಣಿ 
ಬ್ರಹ್ಮಲಿಪಿ ಕಾಣಬಾರದು . 


&lu4MAY 


4 


ತಿಳು 


ಮೈಸೂರಿನ ಪಂಚಗವಿ ಮಠಾಧ್ಯಕ್ಷರಾಗಿದ್ದ 
ಪೂಜ್ಯ ಶ್ರೀ ಗೌರೀಶಂಕರಸ್ವಾಮಿಗಳು ಪ್ರಾತಃ 
ಸ್ಮರಣಿಯರು, ಪರಿಶುದ್ದ ಶಿವಾನುಭವಿಗಳು , 
ಪ್ರಕಾಂಡ ಪಂಡಿತರು, ನಿರ್ಮಲಾಂತಃಕರಣರು, 

ಸಮಾಜಕ್ಕೆ ಮುತ್ತಿದ್ದಂತೆ ಶೋಭಿಸುತ್ತಿದ್ದರು 
ಬಹುಭಾಷಾವಿದರು , ಬಹುಮುಖಪ್ರತಿಭೆಯುಳ್ಳವರು. ವಚನಸಾಹಿತ್ಯದ ಆಳ 
ಅಂಗುಲಗಳನ್ನು ತಲಸ್ಪರ್ಶಿಯಾಗಿ ಕಂಡವರು. ಪ್ರವಚನಕ್ಕೆ ಪ್ರಾರಂಭಿಸಿದರೆ 
ಪಂಡಿತ ಪಾಮರರಿಬ್ಬರೂ ತಲೆದೂಗುವಂತೆ ಪ್ರಸಾದವಾಣಿಯನ್ನು ನೀಡುತ್ತಿದ್ದ 
ವಿಭೂತಿಪುರುಷರು, ಪ್ರವಚನ ಸರಳಸುಂದರವಾಗಿಯೂ ಮೂಡಿಬರುತ್ತಿದ್ದಂತೆ, 

ಪ್ರೌಢಪಾಂಡಿತ್ಯ ಶ್ರೀಯಿಂದ ಮೈದುಂಬಿಯ ಹೊರಹೊಮ್ಮುತ್ತಿದ್ದಿತು, ಒಂದು 
ಈ ಸಲ ಪೂಜ್ಯರು ಪ್ರವಚನನೀಡಿದ ಸಂದರ್ಭದಲ್ಲಿ ಮುಗ್ಗ ತರುಣನೊಬ್ಬನಿಂದ 

ಒಂದು ಪ್ರಶ್ನೆಯನ್ನು ಎದುರಿಸಬೇಕಾಯಿತು, ತರುಣನ ಪ್ರಶ್ನೆ ತುಂಬಾಸರಳ 
ವಾಗಿತ್ತು , ಆದರೆ ಸಹಜವಾಗಿತ್ತು . ಶ್ರೀ ಗೌರೀಶಂಕರಸ್ವಾಮಿಗಳು ಹಣೆಯ 
ಮೇಲೆ ವಿಭೂತಿಧಾರಣೆ ಮಾಡುವಾಗ ಹಣೆಯ ತುಂಬಾ ಧರಿಸುತ್ತಿದ್ದರು. 
ಮಧ್ಯೆ ಸ್ವಲ್ಪವೂ ಹಣೆಯ ಭಾಗ ಕಾಣುತ್ತಿರಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ 
ಧರಿಸುವುದು ಮರುಎಳೆಗಳು ಸ್ಪಷ್ಟವಾಗಿ ಕಾಣುವಂತೆ ಬಿಡಿ ಬಿಡಿಯಾಗಿ 
ಧರಿಸುವುದು ವಾಡಿಕೆ. ಅದನ್ನು ಕುರಿತೇ ಆ ತರುಣ ಕೇಳಿದ , “ಸ್ವಾಮೀಜಿ 
ಎಲ್ಲರೂ ವಿಭೂತಿಯನ್ನು ಮೂರುಬೆರಳಿಂದ ಮೂರುಎಳೆಗಳು ಕಾಣುವಂತೆ 
ಧರಿಸುತ್ತಾರಲ್ಲ ? ಮತ್ತೆ ತಾವೇಕೆ ಹಣೆಯತುಂಬಾ ಧರಿಸಿದ್ದೀರಿ ”- ಎಂಬುದಾಗಿ 
ತಕ್ಷಣವೇ ಸಿದ್ದವಾಗಿತ್ತು ಶ್ರೀ ಶ್ರೀಗಳವರ ಮಿಂಚಿನಂಥಉತ್ತರ “ನೋಡಮಾ 
ಬ್ರಹ್ಮಬರೆದಲಿಸಿ ಯಾರಿಗೂ ಕಾಣಬಾರದು ಎಂಬ ದೃಷ್ಟಿಯಿಂದ ಹಣೆ ತುಂಬಾ 
ಭಸ್ಮಧಾರಣೆ ಮಾಡಿದ್ದೇನೆ” ಎಂದರು. ಎಲ್ಲ ಅಪ್ರತಿಭರಾದರು. ಏನು 
ಉತ್ತರ ಬರಬಹುದೆಂದು ಕುತೂಹಲವಾಗಿ ನಿರೀಕ್ಷಿಸುತ್ತಿದ್ದರೆ ಅಲ್ಲಿದ್ದವರೆಲ್ಲ 
ಮೂಕವಿಸ್ಮಿತರಾದರು . ತರುಣನಂತೂ ಕಣ್ಣರಳಿಸಿಕೊಂಡು ನೋಡುತ್ತ 
ನಿಂತುಬಿಟ್ಟ , ಶ್ರೀ ಶ್ರೀಗಳವರದು ಮೇಲ್ಮಟ್ಟದ ಹಾಸ್ಯವಾಗಿತ್ತು . ಬೌದ್ಧಿಕ 
ವಾಣಿಯಾಗಿತ್ತು , ಶಿವಯೋಗಿಯನುಡಿ ಲಿಂಗನುಡಿಯಾಗಿ ಕಂಗೊಳಿಸಿತ್ತು . 


ನಾಗರ ಚೌತಿ 
ಆಸ್ಥಾನ ವಿದ್ವಾನ್ ಡಾ|| ಬಸವರಾಜ ಶಾಸ್ತ್ರಿಗಳು, ಬೃಹನ್ಮಠ, ಬಳ್ಳಾರಿ-3, 
ಶ್ರಾವಣ ಮಾಸದಲ್ಲಿ ಬರುವುದು? ಕಲೆಯಕಾಂತಿಯ ಕಾಣುತಿರುವುದು 
ಭಾವಿಹಬ್ಬವ ಸೂಚಿಸುವುದಿದು 

ನಳನಳಿಸಿ ಧರಣಿಯು | ೭|| 
ಭಾವಬೆಳಗುತ ಬಾಲರೆಲ್ಲರ | 
ನೋವು ಕಳೆದು ನಲಿವುದು ! ೧!! ನಾಗಪೂಜೆಯ ಫಲವ ಕೇಳಿರಿ | 

ಬೇಗ ಭೀತಿ ನಿವಾರಿಸುವುದು | 
ಶುದ್ಧ ಚೌತಿಯ ದಿನದಂದು 

ಅಗದೆಂದಿಗು ಮತ್ತು ಜವದಲಿ | 
ಎದ್ದು ನಿಂದೂ ಮಡಿಯನುಟ್ಟು ಭೋಗಿಯೊಲಿಮೆಯದಾಗಲು }೮li | 
ಶುದ್ದ ಮಾನಸದಿಂದ ಮಕ್ಕಳು ! 
ಮುದ್ದು ಮುಖದಿ ಮೆರೆವರು | ೨|| ತಕ್ಷಕನ ಪೀಡಿಸೆ ಪರೀಕ್ಷಕ | 

ಶಿಕ್ಷೆಯನು ತಾನನುಭವಿಸಲಿಕೆ | 
ತಿಂಡಿತಿನಿಸುಗಳೆಷ್ಟೋ ಬಗೆಯಲಿ! ತಕ್ಷಣ ದಿಶಮಿಾಕ ಋಷಿಗೆಯು ! 
ಉಂಡೆಯವು ಹನ್ನೆರಡು ತೆರದಲಿ | ತಕ್ಷಕ ಶವಕೊರಳಿಗೆ ||೮|| 
ಉಂಡು ತೇಗುತಲಿಹರು ಮಕ್ಕಳು ! 
ಕಂಡ ಕಂಡ ಕಡೆಯಲಿ kari 

ಶಮಿಾಕನಮಗ ಶೃಂಗಿಯವನು | 

ಸಮಯದೊಳು ಬಂದುಶಪಿಸನೋಡಿ| | 
ಶಿವನಿಗೇ ಆಭರಣ ನಾಗನು | 

ಸಮಯವೇಳು ದಿನಗಳಲಿಸಾವು! 
ಭುವನಕ್ಷಕ ವಿಷ್ಣುವಿಗೆ ! ಆ ಮುನಿಯು ಆಸ್ತಿಕನು !loo !! 
ಸವೆಯದಾ ಹಾಸಿಗೆಯಾಗಿಹ ! 

ಸುತನು ಜನಮೇಜಯನು ಸರ್ಪಗಳ 
ಶಿವಕುಮಾರನ ಹೊಟ್ಟೆಗೆ ೪|| 

ಸತತಯಾಗವ ಮಾಡೆ ತಕ್ಷ | 
ಹರನ ಸುತೆ ಮಾನಸಿಕೆಯವಳು ! ನುತಸಲಿಂದ ನರಕಕೆಯವನು | 
ಭರತಖಂಡದಿ ನಾಗಜನರು | 

ಜತನದಲಿ ಇಂದ್ರಸಹ ! ೧cit . 
ವರ ಉಲೂಪಿ ಚಿತ್ರರಂಗದೇ ! 
ಪರಿಸರಿ ನಾಗಿಣಿಯರು !! !! 

ಎನ್ನಲಾಗಲೆ ಆಸ್ತಿಕನಿಂದ | 

ಮುನ್ನ ಉಳಿದೆವಲಾ ಎನುತಲವು | 
ರೊಟ್ಟಿ ಹಬ್ಬವು ತದಿಗಿದಿನದಲಿ | ಬನ್ನರಕ್ಷಕ ನಾಸ್ತಿಕಗೆ ಋಣಿ| 
ಕಟ್ಟದುಂಡೆ ಹಬ್ಬ ಚೌತಿಯು | ಎನ್ನೆ ಆಸ್ತಿಕ ಅಭಯವು!!೧೨|| 
ನೆಟ್ಟನೆ ಕಾಯಕಡುಬು ಹಬ್ಬವು! 

ಅಂದಿನಿಂ ಮೊದಲಾಯ್ತು ಪೂಜೆಯು | 
ಪುಟ್ಟ ಮಕ್ಕಳೆ ಪಂಚಮಿ ||೬|| 

ಇಂದಿನಾವರೆಗೆ ನಡೆವುದಿದು | 
ಮಳೆಬೆಳೆಯಿಂ ಭೂಮಿನಲಿವುದು ! ನಂದದಿಂದಲಿ ಮಾಡಿ ನಲಿಯಿರಿ | 
ಇಳೆಯಜನರಲಿ ಇಹುದುಹರ್ಷವು ! ಅಂದ ಚಂದದ ಮಕ್ಕಳೆ ! Il೧೩ || 


ಸಂಪಾದಕೀಯ 


ಸ್ವಾತಂತ್ರ್ಯ ದಿನಾಚರಣೆ . 
| ಆಗಸ್ಟ್ ಹದಿನೈದು ಮಹತ್ವಪೂರ್ಣವಾದ ದಿನ. ಭಾರತೀಯರು ಜಾಗತಿಕ 
ಜೀವನದಲ್ಲಿ ಸ್ವತಂತ್ರರಾಗಿ ಬಾಳುವ ಅವಕಾಶವನ್ನು ಪಡೆದುಕೊಂಡದಿನ, ದೇಶ 
ಭಕ್ತರ ಅವಿರತ ಶ್ರಮದಹೋರಾಟದ ಫಲವಾಗಿ ಮೂಡಿ ಬಂದದಿನ 1947ರ 
ಆಗಸ್ಟ್ ಹದಿನೈದು ಮತ್ತೆ ಮತ್ತೆ ನೆನಪಾಗುತ್ತಿರುವದಿನ, ಸಹಸ್ರ ಸಹಸ್ರ 
ಬಣ್ಣಗಳ ಕನಸನ್ನು ಕಟ್ಟಿಕೊಂಡುಕ ಸ್ತೆರದದ್ದು ಅಂದು, ಭರತಖಂಡದ ಬದುಕು 
ಭಾಗ್ಯವಂತವಾಗುವಂಥ ಯೋಜನೆಗಳಿಗೆ ದುಡಿದದ್ದು , ಅನಂತರ ಬಂದ ಆಗಸ್ಟ್ 
ಹದಿನೈದರಂದು ಅವಲೋಕನ ಮಾಡಿಕೊಳ್ಳುತ್ತ ದಾರಿ ನಡೆದದ್ದೇ ನಡೆದದ್ದು , 
ನಮ್ಮ ಜನನಾಯಕರು ಜೀವನ ವಿಧಾನವನ್ನು ಕಂಡುಂಡಶ್ರೀಸಾಮಾನ್ಯನಿಂದು 
ಭ್ರಮನಿರಸನಗೊಂಡಿದ್ದಾನೆ. ಪ್ರಜಾಸೇವಕರೆಂದು ಹೇಳಿಕೊಳ್ಳುತ್ತಲೇ ಯಾವ 
ಚಕ್ರವರ್ತಿ ರಾಜ ಮಹಾರಾಜರುಗಳಿಗೆ ಕಡಿಮೆಯಿಲ್ಲದಂತೆ ಅತ್ಯಂತ ವೈಭವೋ 
ಪೇತ ಜೀವನ ನಡೆಸುತ್ತಿರುವ ನನ್ನು ನಾಯಕರು ದೇಶವನ್ನು ಸಾಲದಮಹಾ 
ದಾಸ್ಯಕ್ಕೆ ತಳ್ಳುತ್ತಿರುವುದೇನೂ ಸುಳ್ಳಲ್ಲ ` ಹಾಡು ಹಗಲೇ ರಾಜಕೀಯ ಭ್ರಷ್ಟಾ 
ಚಾರ ಜೀವನದ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ತೆರೆಯಮರೆಯಲ್ಲಿ ನಡೆದು 
ಕೊಳ್ಳುವ ಅವ್ಯವಹಾರಗಳಿಗೂ ತೆರೆಯಮುಂದೆ ಅನುಸರಿಸುತ್ತಿರುವ ನಾಜೂಕಿನ 

ವಿದ್ಯಮಾನಗಳಿಗೂ ವ್ಯಂಗ್ಯ ಪ್ರಹಸನವೇ ಅಭಿನಯವಾದಂತಿದೆ. ರಾಜಕೀಯ 
ಈ ಸ್ವಾತಂತ್ರ್ಯ ನಮ್ಮದಾಗಿದೆಯಾದರೂ ಮಾನಸಿಕ, ಸಾಂಸ್ಕೃತಿಕ ಸ್ವಾತಂತ್ರ | 
* ಭಾರತೀಯನಿಗೆ ಲಭ್ಯವಾಗಿದೆಯೇ ? ಪ್ರಶ್ನಿಸುವಂತಾಗಿದೆ. ಯುವಪೀಳಿಗೆ 

ದಿಕ್ಕು ಕಾಣದೆ ತತ್ತರಿಸುತ್ತಿದೆ. ನಿಟ್ಟುಸಿರು ಬಿಡುತ್ತಿದೆ. ರೂಪಿಸಿದ ಯೋಜನೆಗಳೆಲ್ಲ ಸಿ 
ಪೂರ್ಣವಾಗಿಲ್ಲ. ರಾಜಕೀಯ ಮುಖಂಡರ ಸ್ವಾರ್ಥಕ್ಕಾಗಿ ಹಲವು ಸಮಸ್ಯೆಗಳ 
ಸೃಷ್ಟಿಯಾಗಿವೆ. ಕಬಂಧ ಬಾಹುವಿನಂತೆ ಸಮಸ್ಯೆಗಳ ಸುಳಿಯಲ್ಲಿ ಭಾರತೀಯ 
ನಿಂದು ಸಿಕ್ಕಿ ನರಳುತ್ತಿದ್ದಾನೆ ಶ್ರಮಜೀವನ ಬೇಕಾಗಿಲ್ಲ, ಪ್ರಾಮಾಣಿಕತೆ 
ಯಾರಿಗೆ ಬೇಕು? ದೇಶಭಕ್ತಿ ಚರಿತ್ರೆಯವಸ್ತು , ರಾಷ್ಟ್ರ ಪ್ರಜ್ಞೆ ಭಾಷಣದ 
ಮಾತು , ಜಾತ್ಯತೀತತೆ ವೋಟುಗಳಿಸುವತಂತ್ರ , “ ಗಾಂಧೀಜಿ” ಮುಗ್ಗರನ್ನು 
ಮರುಳು ಮಾಡಲು ಬಳಸಿಕೊಳ್ಳುತ್ತಿರುವ ಹುನ್ನಾರ. ಸ್ವರಾಜ್ಯ , ಸುರಾಜ್ಯ 
ವೆಂಬ ಮಾತೆಲ್ಲ ಗಾಳಿಗುಳ್ಳೆ , ಸ್ವಾತಂತ್ರ್ಯ ದಿನಾಚರಣೆ ಶಾಲಾ ಕಾಲೇಜುಗಳ 
ವೇಳಾಪಟ್ಟಿಯಲ್ಲಿ ಬಂದು ಹೋಗುವ ಒಂದುದಿನ ಅಷ್ಟೆ . 

ಹೇಗಿದೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಗಂಗಾಸ್ನಾನಕೋಟ್ಯನುಕೋಟಿಗಿಂತ ವಿಭೂತಿಯ ಸ್ನಾನವಧಿಕನೋಡಾ 
ಮಂತ್ರಸ್ನಾನ ಕೋಟ್ಯನುಕೋಟಿಗಿಂತ ವಿಭೂತಿಯ ಸ್ನಾನವಧಿಕನೋಡಾ 
ವಿಭೂತಿರೇಣುಮಾತ್ರದಿಂದ ರುದ್ರನಪ್ಪುದ ತಪ್ಪದು ನೋಡಾ 

ಸರ್ವಾಂಗದಲ್ಲಿ ವಿಭೂತಿಯ ಉದ್ದೋಳನವ ಮಾಡಿದಾತನನೇನೆಂದುಸಮಿ . 
| ಸುವೆನಯ್ಯಾ ಆ ಮಹಾತ್ಮನ ? 
ನ ಆತನು ಜಗತ್ಪಾವನನು ನೋಡಾ! 

ಇಂತಪ್ಪ ಪವಿತ್ರ ಕಾಯಂಗೆ ನಮೋ ನಮೋ ಎಂಬೆನು ಕಾಣಾ ! 
ಆತನು ಪರಮಾತ್ಮ ಸ್ವರೂಪನಾದ ಕಾರಣ. 
ಆತನು ಪಂಚಬ್ರಹ್ಮ ಸ್ವರೂಪನಾದ ಕಾರಣ 
ಆ ಮಹೇಶ್ವರಂಗೆ ಶರಣೆಂದು ಬದುಕಿದೆನಯಾ 
ಮಹಾಲಿಂಗಗುರು ಶಿವ ಸಿದ್ದೇಶ್ವರ ಪ್ರಭುವೇ 
- ಅಂಗದ ಮೇಲೆ ಲಿಂಗಧರಿಸಿ ಲಿಂಗಪೂಜೆಯನ್ನು ಮಾಡುವ ಶಿವಭಕ್ತನಿಗೆ 
ವಿಭೂತಿಧಾರಣ ಮಾಡುವ ಆವಶ್ಯಕತೆಯು ವಿಶೇಷವಾಗಿರುವುದು. ವಿಭೂತಿಯು 
ನಿರುಪಾಧಿಕ ಸೋಪಾಧಿಕವೆಂದು ಎರಡು ವಿಧವಾಗಿರುವುದು ಜ್ಯೋತಿಸ್ವರೂಪ 
ನಾದ ಶಿವನ ತೇಜಸ್ಸೇ ನಿರುಪಾಧಿಕವೆನಿಸುವುದು, ಇದಕ್ಕೇನೇ ಚಿದ್ಭಸಿತವೆಂದು 
ಅನುಭವಿಗಳು ಹೇಳುವರು. ಇದು ಅಂತರಷ್ಟಾವರಣದಲ್ಲಿಬರುವುದು , 

ಶಿವನ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ , ಈಶಾನ 
ಎಂಬ ಐದುಮುಖಗಳಿಂದ ಜನಿಸಿದ ನಂದೆ, ಭದ್ರೆ , ಸುರಭಿ, ಸುಶೀಲೆ, ಸುಮನೆ, 
ಎಂಬ ಗೋವುಗಳಿಂದ ಸಿದ್ಧವಾದ ವಿಭೂತಿಯೇ ಸೋಪಾಧಿಕ ಎನಿಸುವುದು. 
ಇವನ್ನು ಸಿದ್ಧ ಮಾಡುವ ವಿಧಾನವುಂಟು. 

ಲಿಂಗಧಾರಿಯು ಶುದ್ಧವಾದ ಗೋಮಯದಿಂದ ಸಿದ್ದವಾದ ಭಸ್ಮವನ್ನು 
ಗುರು ಪಾದೋದಕದಿಂದ ಸಂಸ್ಕಾರಗೊಳಿಸಿ ಧರಿಸಬೇಕು. ಅದರಿಂದ ಯಾವ 

ಲಾಭವಾಗುವುದೆಂಬುದು ಮೇಲಿನ ವಚನದಲ್ಲಿ ಸ್ಪಷ್ಟವಾಗಿರುವುದು. 
RFARISSIEFRRTaROOS 


ಸಿದ್ದಗಂಗಾ ಮಾಸ ಪತ್ರಿಕೆ | 

ಲೇಖಕರಲ್ಲಿ ಮನವಿ 
ಶ್ರೀ ಸಿದ್ದಗಂಗಾ ಮಠ - 572104 

ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ತುಮಕೂರು ಜಿಲ್ಲೆ 

ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 

ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಪ್ರಧಾನ ಸಂಪಾದಕರು. 

ಸಂಘದ ಹೆಮ್ಮೆಯ ಸೇವಾ ಪುರವಣಿ . 
ಪ!! ಚನ್ನಪ್ಪ ಎರೇಸೀಮೆ 

ಮೇಲಾಗಿ ಶ್ರೀ ಮಠದ ಮುಖವಾಣಿ, 

ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾರ 
ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 

ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 

ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಸಹಸಂಪಾದಕರು 
ಎಂ . ರೇಣುಕಾರಾಧ್ಯ 

ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ಪಿ . ಎನ್ . ಚಂದ್ರಶೇಖರಯ್ಯ 

ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಬಿ. ವೀರಭದ್ರಯ್ಯ 

ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ. 

ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಜಾಹೀರಾತುವಿಭಾಗ 

ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃತ 
ಸಿ . ಬಿ . ಶಂಕರಪ್ಪ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಅನುವಾದ, ರೂಪಾಂತರ ಲೇಖನಗಳಿಗೆ 

ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಮುದ್ರಕರು 

ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಸಂಭಾವನೆ ಕೊಡಲಾಗುವುದು . 
ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 


ಶ್ರೀ ಸಿದ್ಧಗಂಗಾ ಕ್ಷೇತ್ರ 


4G ಸಂಪಾದಕರು 
( ಸಿದ್ಧಗಂಗಾ' ಮಾಸ ಪತ್ರಿಕೆ 
- ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ - 572104. 


* ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


S 


GIRe+ 


- : ಶ್ರೀ ಶ್ರೀ ಶ್ರೀ ಗುರುಭಕ್ತಿ ನಿವೇದನೆ : 
ಆಂಧ್ರಪ್ರದೇಶದ ಅನಂತಪುರಜಿಲ್ಲೆ, ಹಿಂದೂಪುರದಲ್ಲಿ ದಿವಂಗತ ಕೋಳಾಲು 
ಗುರುನಂಜಪ್ಪನವರ ವಾರ್ಷಿಕ ಪುಣ್ಯಾರಾಧನಾ ಸ್ಮರಣಾರ್ಥ ಅವರ | 
ಮಕ್ಕಳಾದ ಶ್ರೀ ಕೆ. ಜಿ. ನಂಜುಂಡಪ್ಪ , ವಕೀಲರು, ಶ್ರೀ ಕೆ. ಜಿ, ಸಿದ ಪ್ರ , 
ಶ್ರೀ ಕೆ. ಜಿ. ಬಸವರಾಜು ಇವರುಗಳು ಸಿದ್ದಗಂಗಾ ಶ್ರೀ ಶ್ರೀಗಳವರ 

ತುಲಾಭಾರವನ್ನು ಏರ್ಪಡಿಸಿದ್ದರು. 


* 


> 


' ' ಎ ' Y ' , '' 

ಎ 


೦ 


ಬಸವತತ್ತ್ವ ರತ್ನಾಕರ- 14 , 
ಶ್ರೀ ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡಕವಿಕಾಳಿದಾಸ ಅಥಣಿ, ( ಬೆಳಗಾವಿ ಜಿಲ್ಲೆ ) 


ನಾಚಿ ತಂದೆ ದರ್ಶನ 124 
ಇಂದು ಬೆಳಗಿನಾ ಅನ್ನು ತದ ಗಳಿಗೆಯೊಳು, ನಾನೊಂದು 

ಬಲು ಸೊಗಸಿನಾ ಕನಸು ಕಂಡೆ ಕೇಳಯ್ಯ ! 
ಶರಣ ಬಂಧು ಮಾಚಿ ತಂದೆ ( ಕಲ್ಲಿನಾಥದೇವಾಲಯದಲ್ಲಿ 

ಸಂಭ್ರಮದಿ ಮಾತ್ರ ಶಿವಲಿಂಗಪೂಜೆಯೊಳುತೊಡಗಿರ್ದರಯ್ಯ ! 
ಸಾಲು ಸಾಲಾಗಿರ್ಪ ವಜ್ರ ಸುಮ ಕಂಬಗಳ ಮೇಲಲ್ಲಿ 

ರತ್ನಖಚಿತ ಬೋದಿಗೆಗಳು ಹೊಳೆಯುತಿರಲು, 
ಸುವರ್ಣ ಕದವೆರಡು ತೆರೆದು ಪೂರ, ಗರ್ಭಗುಡಿದ್ವಾರ, 

ರವಿಕೋಟ ಬೆಳಗಿನಲ್ಲಿ ಶಿವಲಿಂಗ ರಾಜಿಪುದು . 
ಇಂತು ಶಿವಾಲಯದೊಳು ವೀರಘಂಟೆಯಾ ಮಾಚಿದೇವಯ್ಯ , 

ಪವಿತ್ರ ತ್ರಿದಳ ಭಸ್ಮತಿಳಿ ನೀಲುಧವಳಾಂಗನಾಗಿರ್ದನಯ್ಯ , 
ಪ್ರಮಥ ಪುಂಗವ ಜಟಾಧಾರಿ ವಜ್ರದೇಹಿ ಮಾಚಿತಂದೆ 

ಶೋಭಿಸುತಿರೆ ಸಾತ್ವಿಕ ತೇಜವಾಂತು “ ವೀರಭದ್ರಾವತಾರಿ ” 
ಇಂತಿರಲಲ್ಲಿ “ಕನ್ನಡ ಕವಿಕಾಳಿದಾಸ ” ಗರ್ಭಗುಡಿದ್ವಾರ ಬಳಿ 

ಹರ್ಷದಿಂದೀಕ್ಷಿಸುತೆ ಹಾಯಾಗಿ ಕುಳ್ಳಿರ್ದನಯ್ಯ , 
ಆಗೊಬ್ಬ ಭವಿ ಬಂದು ತತ್ ಕ್ಷಣ ಅಡಗಲೆಂದು ಗಡನೆ 

ಗರ್ಭಗುಡಿಯೊಳು ಹೊಕ್ಕು ಗುಡಿಯ ಮೈಲಿಗೆ ಮಾಡೆ 
ಇದ ಕಂಡುಕೋಪದಿಂ ನುಡಿದರಾಗಿ “ ಮಡಿವಾಳ ಮಾಚಿತಂದೆ : 

ಎಲೈ ಬಂಧು ಕೊಲೆಪಾತಕಿ ” ತೊಲಗು ಬೇಗ ನೀನಿಲ್ಲಿಂದ 
ದೇವಮಂದಿರ ಮೈಲಿಗೆಯಾಯ್ತು ! ಶಿವನ ವೈಭವ ಹಾಳಾಯ್ತು ! 

ಮತ್ತೆ ಗುಡಿ ತೊಳೆದು ಮಡಿ ಮಾಡಬೇಕು! ಶಿವಲಿಂಗಪೂಜೆಗೆಯ್ಯ ಬೇಕು! 
ಇಂತು ಗರ್ಜನೆಯ ನುಡಿ ಕೇಳೊಡನೆ ಪಾಪಿಯಲ್ಲಿಂದ ಕಾಲ್ಲೆ ಗೆದ. 

ಅನಿತರೊಳು ನಮಪ್ರಿಯಸತಿ “ ಮಹಾದೇವಿ” ಪುಣ್ಯವತಿ ಧರ್ಮದಾ 
ತುಂಬಿದಾ ಮುಡಿನೀರ್ ಕೊಡ ಹೊತ್ತು ಶಿವಾಲಯಕ್ಕೆ ತಂದಳಲ್ಲಿ ! 

ಎನಿತು ಮಡಿವಾಳ ಮಾಚಿ ತಂದೆಗಳಾ ಮಹಿಮೆಯೋ 
ನಾನರಿಯೆ ! ಶಿವಶರಣ ಶಿಖಾಮಣಿಯೆನೆ ತ್ರಿಕಾಲ ಜ್ಞಾನಿಗಳಲ್ಲಿ ? 

ತಂಗಾಳಿ ಚಳಿ ಹೆಚ್ಚಿ ಗಡಗಡನೆ ನಡುಗಿ ಮೈಕೊರೆಯುತಿರ್ದಡು 
ಆಗ ಶಿವಾಲಯ ಸಹಿತ ನಾವೆಲ್ಲ ಜಲ ಸ್ನಾನಗೆಯು ಮಡಿಯಾದೆವಯ್ಯ ! 


- ಆಗಸ್ಟ್ -1992 


ಎನಿಸು ಕಾಲ ತಪವಗೆಯ ಡು ಶಿವಶರಣ ಸಂದರ್ಶನವು 
ಮನುಜ ಲೋಕಕ್ಕೆ ದುರ್ಲಭವಾಗಿರಲಿ೦ದು ತಾನೆ ! 

ಆವ ಜನ್ಮದ ಪುಣ್ಯದ ಫಲವೊ ನಾಕಾಣೆ| ಇಂತು ಮಾಚಿತಂದೆ 
ದೇವ ಮಂದಿರದಿ ಕಾಣಿಸಿ ಕೊಂಡೆನ್ನನು ಧನ್ಯನಾಗಿಸಿಹರಯ್ಯಾ !| 

ಒಂದಿಲ್ಲ ಒಂದು ಬಗೆಯಾಗಿ ಶ್ರೀ ಬಸವಾದಿ ಪ್ರಮಥರು 
ದರ್ಶನ ನೀಡಿ “ ಧರ್ಮಜ್ಞ ಕವಿ ” ಕೈಪಿಡಿದು ಮೈದಡವಿ 
ಕಾರುಣ್ಯದ ಹೊಳೆಹರಿಸಿ ಪುನೀತಗೊಳಿಸಿಹರಯಾ ! 

ಕೇಳಾ ಶ್ರೀಶೈಲ ಮಲ್ಲಿಕಾರ್ಜುನ.” 


ನಿಗೂಢ ಬರಹ [ 125 ] 
“ ಪರಮಾತ್ಮ ಸ್ವರೂಪಿಯಾಗಿರ್ದ “ಶಿರಡಿ ಸಾಯಿ ಬಾಬಾ” ಅಂದು 

ಧರಣಿಯೊಳವತರಿಸಿ ತವ ಕಾರ ಪೂರೈಸಿ ದಿವ್ಯ ಬೆಳಕಾಗಿನಿಂದಿರ್ದ 
ಮುಕ್ತಾತ್ಮ ! ದೇಹಾವಸಾನವಾಗಿರ್ದೊಡ: ಚಿರಕಾಯರಾಗುಳಿದು 

ಭಕ್ತ ಹೃದಯ ಸಿಂಹಾಸನದಿ ಕುಳ್ಳಿರ್ದು ಆತ್ಮಗತವಾಗಿಹರು ನೋಡಾ! 
ಅಕ್ಷರ ತತ್ವವನು ಅಮರ ಗೊಳಿಸಲೆಂದಿಳೆಯೊಳಿಂದು 
ಅಕ್ಷರ ಬ್ರಹ್ಮವಾಗಿ ಮಮ ದೇಹಗತವಾಗಿ ನಿಂದು 
ಅಮಮ! ಚಿತ್ರದ ಸಹಾಯವಿಲ್ಲದೆನ್ನ ಹಸ್ತಗಳಿಂದೆ 
ಸುಮನೋಹರ ಅಕ್ಷರಂಗಳನು ಬರೆಯುತಿಪ್ಪರು ನೋಡಾ! 

ಸಾಯಿ ಶಕ್ತಿಯೋಲು ಭಕ್ತ ದೇಹದೊಳು ನಿಂದುಲೋಕದೊಳೆಂದು 
ಕಾಯವಳಿದೊಡು ಕಾರ ಗೆಯ್ಯುತಿಪ್ಪ ಬೇರೊಬ್ಬ ಮಹಿಮನಾ 

ಶಕ್ತಿ ಚೈತನ್ಯ ನಾನೆಲ್ಲಿ ಕಂಡಿಲ್ಲನೋಡಾ! 
ಮಾಯ ನತಿಗಳೆದು ಕಾಲ.ಕಾಮರ ಜಯಿಸಿ ನಿಂದ, ಇಂತಪ್ಪ 
ಸಾಯಿದೇವನಾ “ ಶಿವಶಕ್ಕಿಗಂಗೆ ” ಧಾತ್ರೀ ತಲದೊಳು. 

ಪೂರ್ವದೊಳಾರಿಂದಲೂ ಪ್ರವಹಿಸಲಿಲ್ಲ ನೋಡಾ! 
“ ಧರ್ಮಜ್ಞ ಕವಿ ” ಆತ್ಮಗತವಾಗಿರ್ಪ ಸಾಯಿನಾಥ ! 
ಧರ್ಮಜೋತಿಯಾಗಿ ದಿವ್ಯಶಕ್ತಿ ಚೈತನ್ಯವಾಗಿ 

ಶಿವವಾಗಿ ಛವಿಯಾಗಿ ಬೆಳಗುತಿಪ್ಪರು ನೋಡಾ! 
ಬಸವಾದಿ ಪ್ರಮಥರನುಭಾವ ತತ್ವಮೂರ್ತಿಯೆನೆ ಅವ್ಯಕ ಬಾಬಾ ! 
ಅಸಮಜ್ಞಾನಿ ಮಹಂತ ಮಹಿಮಾಗಾರ ಸಂತ! ಬ್ರಹ್ಮಾಂಡ ಭರಿತ! 

- ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನೋಡಾ! 
ಎಲ್ಲಿ ಇದ್ದಲ್ಲಿ ಭಕ್ತಿಯಿರುವಲ್ಲಿ ನಾನಿರುವೆ ಅಲ್ಲಿ ಎನ್ನುವರು ಬಾಬಾ ! 


ಸಿದ್ದಗಂಗಾ 


- 


12 


ಲ್ಲಲಿತ ಭಕ್ತಿದೇಹಿ ಪರಮಾತ್ಮ ನಿರ್ದೆಹಿ ಪರಮ ನಿರಂಜನಮೂರ್ತಿನೋಡಾ! 
ಥಿಯಾ ಪರುಷಮಣಿಯೆನಿಸಿರ್ದ ಸಾಯಿನಾಥ ! ಮಮ ಹೃದಯಾತ್ಮ ಪೂತ ! 
ರಾ ಪುರೋಗಮನ ಪ್ರಳಯಂಗಳೆನೆಲ್ಲಮಂ ತಿಳುಪಿ ಬರೆದು ತೋರುತಿರ್ಪರುನೋಡಾ! 
- “ ಕನ್ನಡಕವಿ ಕಾಳಿದಾಸ ' ನಾ ಕಾಯವಳಿದೊಡುಂ ಪರತತ್ಯಾತ 
ನ್ನು ತ ಕೀರ್ತಿ ಕವಿಯಾತ್ಮಗತವಾಗಿರ್ದು ಬಾಬಾ ಬೆಳಗುತಿಪ್ರರು ನೋಡಾ! 

ಶಿವನಾಣೆ ! ಶಿವಶರಣರ ಪಾದದಾಣೆ ! 
ಕವಿವಚನವಾಣಿ ! ಪರಮ ಸತ್ಯವಾಣಿ ! 
ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ: ” 


Y ) 


ಆ ಗುರು ಬಸವಣ್ಣ ಭುವನ ಭಾಗ್ಯ - [ 26 ] . 
ನಮ್ಮ ಶಿವಶರಣನುದಯದಿಂ ಧರೆಯು ಪಾವನವಾಗಿತ್ತು ನೋಡಾ! 
- ನಮ್ಮ ಶಿವಶರಣ ನೆಲಸಿದ ನೆಲವೇ ಕೈಲಾಸವಾಯಿತ್ತು ನೋಡಾ! 
ನಮ್ಮ ಶಿವಶರಣ ಕಾಲ್ಗೊಳೆಯೆ ಜಲಗಂಗೆ ಪವಿತ್ರಪ್ಪಳುನೋಡಾ! 
ಇಂತೀ ನಮ್ಮ ಶಿವಶರಣ ಪ್ರಮಥರಾ ಪಂಚಪ್ರಾಣವಾದ 
ಭಕ್ತಿಭಂಡಾರಿ ಬಸವಣ್ಣನುದಯದಿಂದೆ, ಭುವನ ಭಾಗ್ಯ 
ತುಂಬಿ ಬಂದಿತ್ತು ನೋಡಾ! ಶ್ರೀಶೈಲ ಮಲ್ಲಿಕಾರ್ಜುನ.” 


ಪ್ರಭುದೇವನ ಪರವಗುರು ಬಸವಣ್ಣ [127] . 
(ಆವಿಷಂಗೆ ಲಿಂಗವಕೊಟ್ಟು, ಗುರುವಾದ ಬಸವಣ್ಣ . 
ಈ ಅನಿಮಿಷನಿಂದ ಲಿಂಗವ ಪಡೆದಾತ ಪ್ರಭುದೇವ 

ಆ ಅನಿಮಿಷಂಗೆ ಗುರುವಾಗಿರ್ದ ಬಸವಣ್ಣ 
ಈ - ಪ್ರಭುದೇವಂಗೆ' ಗುರುವಿನಗುರು' ಪರಮಗುರುವಾಗಿಹನು ನೋಡಾ! 

ಶ್ರೀ ಶೈಲಮಲ್ಲಿಕಾರ್ಜುನ ! ” 


ಸಿದ್ದರಾಮನ ಪರಮಗುರು ಬಸವಣ್ಣ [128] 

ಚನ್ನಬಸವಣ್ಣಂಗೆ ಲಿಂಗವಕರುಣಿಸಿ ಗುರುವಾದಾತ ಬಸವಣ್ಣ ! 
ಚನ್ನಬಸವಣ್ಣನಿಂದ ಲಿಂಗವ ಪಡೆದು ಶಿವಯೋಗಿಯಾದ ಸಿದ್ದರಾಮ ! 

ಆ ಚನ್ನಬಸವಣ್ಣಂಗೆ ಗುರುವಾದ ಬಸವಣ್ಣ , 
ಈ ಸಿದ್ದರಾಮಂಗೆ ಗುರುವಿನಗುರು ಪರಮಗುರುವೆನಿಸಿರ್ದನು . 

ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ !?” 


13 


ಗಸ್ಟ್ -1992 


ವೀರಶೈವಧರ್ಮಸ್ಥಾಪನಾಚಾರ ಬಸವಣ್ಣ ( 129] 

“ಶಿವಭಕ್ತಿ ದಳೆದು ಪ್ರೀತಿಯಿಂ ಪಡೆಯಬಂದ 
ಲಕ್ಷಕ್ಕೂ ಮಿಕ್ಕಿ ಅಸಂಖ್ಯಾತ ಬಂಧು ಬಳಗಕ್ಕೆ 

ಇಷ್ಟಲಿಂಗವ ಕೊಟ್ಟಾತ ನಮ್ಮ ಬಸವಣ್ಣ ! 
ಶತಕೋಟಿ ಹೃದಯಭೂಮಿಯೊಳು ಭಕ್ತಿ - ಪ್ರಣವ 

ಬೀಜವ ಬಿತ್ತಿ ಶಿವಧರ್ಮಕೃಷಿಗೆಯಾತ ನಮ್ಮ ಬಸವಣ್ಣ 
ಮಹಾಲಿಂಗ ಮಹಿಮೆಯನು ಮೂಲೋಕಕ್ಕೆ ತೋರಿದಾತ ನಮ್ಮ ಬಸವ 

ತ್ರಿಲೋಕ ಸರಮಗುರುವಾದಾತ ನಮ್ಮ ಬಸವಣ್ಣ ! 
ಪೃಥ್ವಿತಲದಲ್ಲಿ ನಮ್ಮ ಬಸವಣ್ಣನಂತೆ ಭಕ್ತಿಗೆಯ ವರಾರನೂ 

ನಾಕಾಣೆ | ಶಿವನಾಣೆ ! ಸತ್ಯವಾಣಿ || 
“ದೇವಕವಿಧರ್ಮಜ್ಞ ವಾಣಿ !” 
“ವೀರಶೈವಧರ್ಮಸ್ಥಾಪನಾಚಾರ್ಯ - ಬಸವಣ್ಣ ! 

ಕವಿಯ ಶತಕೋಟಿಪ್ರಣಾಮ ! ತಂದೆ ಬಸವಣ್ಣನಿಗೆ 
ಹೇಳ ಬಾರಾ, ಶ್ರೀ ಶೈಲಮಲ್ಲಿಕಾರ್ಜುನ !” 

ಷಟ್ಸ್ಥ ಲತತ್ವರಹಸ್ಯ : { : 307 
“ ಷಟ್‌ಸ್ಥಲಗಳು ಪರಸ್ಪರ ಭಿನ್ನವಲ್ಲವಯ್ಯಾ , 
ಅವು ಒಂದರೊಳಗೊಂದು ಹೊಂದಿಕೊಂಡಿಪ್ಪುವಯಾ . 

ಭಜಿಸಿ “ ಭಕ್ತನಾದವನೆ ಆಚರಿಸಿ “ ಮಾಹೇಶ್ವರ” ನೆನಿಸುವನು 

ಆ ಮಾಹೇಶ್ವರನೆ ಮನೋನೈರ್ಮಲ್ಯದಿಂದ “ ಪ್ರಸಾದಿ” ಯೆನಿಸುವನು 
ಆ ಪ್ರಸಾದಿಯೇ ದಿವ್ಯ ಜೀವ ಕಳಾತ್ಮಲಿಂಗಜ್ಞಾನದಿಂದ ಪ್ರಾಣಲಿಂಗಿಯೆನಿಸುವ 
ಆ ಪ್ರಾಣಲಿಂಗಿಯೇ ಸತಿ- ಪತಿ ಭಾವದಿಂದ “ ಶರಣ ” ನೆನಿಸುವನಯ್ಯಾ 
ಆ ಶರಣನೆ ಸಮರಸ ಭಾವದಿಂದ ' ಐಕ್ಯನೆನಿಸುವನಯ್ಯಾ , 

ಇಂತೀ ಲಿಂಗಭಕ್ತನ ಷಟ್ಸ್ಥಲ ರಹಸ್ಯವಿದೆಂಬೆ! 
ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ! 

ಷಟಸ್ಥಲಾತ್ಮಕ ಷಡ್ಡಿಂಗಗಳ ವ್ಯಾಖ್ಯೆ: 131 
“ಮೂಗು, ನಾಲಿಗೆ, ಕಣ್ಣು , ತೊವಲು, ಕಿವಿ, ಹೃದಯಗಳಲ್ಲಿ 
ಪರಿವಿಡಿದು- ಆಚಾರಲಿಂಗ, ಗುರುಲಿಂಗ ಶಿವಲಿಂಗ, 

ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಧರಿಸಿ, 
ಆ ಲಿಂಗಗಳ ಪ್ರಭೆಯಿಂದ ಪ್ರಕಾಶಿಸುತಿಪ್ಪ , ಷಟಸ್ಥಲಾತ್ಮಕವಾದ 

ಶರೀರವನ್ನು ತಳೆದಾತನೇ ಶರಣ ನೋಡಾ! 

ಇಂತಪ್ಪ ಶರಣರಿಗೆ ಭೌತಿಕ ಮಹತ್ವ ನಿವೃತ್ತಿಯಾಗಿಪ್ಪುದು ನೋ 
ಸಿದ ಗಂಗಾ 


ಇದುವೆ ಷಟ್‌ಸ್ಥಲಾತ್ಮಕ ಷಡ್ಡಿಂಗಗಳ ವಿವರಣೆ 

ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ ! " 
ಪರತತ್ತ್ವ ತನ್ನಿಂದ ಅನ್ಯವಿಲ್ಲ : { 1321 ಹರಟೆ ವಿಚಣಕೆ 
ತನ್ನ ತಾನರಿದೊಡೆ ತಾನೆ ದೇವ ನೋಡಾ! 
ತನ್ನ ಬಿಟ್ಟು ಪರತತ್ವವಿಲ್ಲನೋಡಾ, 
ಆ ಪರತತ್ತ್ವವನ್ನು ಬಿಟ್ಟು ಬೇರೆ ದರ್ಶನವಿಲ್ಲ ನೋಡಾ, 
ತನ್ನ ಗುರು - ಲಿಂಗಗಳ ವ್ರತಧರ್ಮಗಳಿಗಿಂತ ಬೇರೆ ದರ್ಪಣವಿಲ್ಲ ನೋಡಾ, 
ಈ ಕೈಗನ್ನಡಿಯಲ್ಲಿ ತನ್ನ ಸ್ವರೂಪಮಂ ನೋಡಿದೊಡೆ, 
ಅದು ಅತ್ಯಧಿಕವಾಗಿ ವಿಸ್ತಾರವಾಗಿ ದಿವ್ಯಕಾಂತಿದಳೆದು 
ಮಾರ್ಪೊಳೆವುದು ನೋಡಾ, 
ಇಂತು ಮಾರ್ಪೊಳೆವ ತನ್ನ ಆ ಸೌಂದಯ್ಯವೇ 
ಶಿವಕತ್ ಕೇಳಾ ಶ್ರೀಶೈಲ ಮಲ್ಲಿಕಾರ್ಜುನ ! ” 


ಸ್ವರೂಪ ಸಾಕ್ಷಾತ್ಕಾರ : [ 133] 
ಕನ್ನಡಿಯನ್ನು ನೋಡುವ ಸುಂದರಾಂಗನೆಯ ಬಯಕೆಯು 
ಬೆಡಗ ಬಿನ್ನಾಣಗಳಿಂದ ಕೂಡಿದ ತನ್ನ ವನಸಿನ 
ಮೈ ಸೌಂದಯ್ಯವನ್ನು ನೋಡುವುದರಲ್ಲಿರುವುದಲ್ಲದೆ, 
ಆ ಕನ್ನಡಿಯನ್ನು ನೋಡುವುದರಲ್ಲಿಲ್ಲವಯ್ಯಾ ? 
ಹಾಗೆಯೇ ಶರಣನು ತನ್ನ “ ಅನುಭವ ಮುಕುರ ” ದಲ್ಲಿ ಅರ್ಥಾತ್ 
ಲಿಂಗಾರ್ಚನಾನುಭವವೆಂಬ ಕನ್ನಡಿಯಲ್ಲಿ ತನ್ನನೆ ಕಾಂಬನು ನೋಡಾ! 
ಸ್ವರೂಪ ಸಾಕ್ಷಾತ್ಕಾರವೆ ಅರ್ಚನಾನುಭವದ 
ಉದ್ದೇಶವಾಗಿಹುದು, ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ. ” 

ಮಾಯಾನಿಕಸನ : [ 134 ] 
* “ ಕನ್ನಡಿಯನ್ನು ನೋಡುವ ಮುನ್ನ 

ಕನ್ನಡಿಯ ಭಾವವಿರುವುದು ನೋಡಾ. 
ನೋಡಿದ ಬಳಿಕ ತನ್ನ ಸ್ವರೂಪದ ಭಾವವಿರುವುದಲ್ಲದೆ 

ಕನ್ನಡಿಯ ಭಾವವಿರದು ನೋಡಾ. 
ಅದರಂತೆ ತತ್ತ್ವವನು ತಿಳಿಯುವ ಮುನ್ನ 

ಮಾಯೆಯುಂಟಲ್ಲದೆ, 
ತಿಳಿದು ತಮ್ಮ ಸ್ವರೂಪವೆ ತಾನಾದಾಗ 
ಮಾಯೆಗಿಂಬಿಲ್ಲ . 

ಕೇಳಾ,ಶ್ರೀಶೈಲಮಲ್ಲಿಕಾರ್ಜುನ ! 
ಆಗಸ್ಟ್ - 1992 


ಷಟಸ್ಥಲಾಚಾರೈ ಪರಮಗುರು ಬಸವಣ್ಣ [135 ] 


“ಷಟ್ ಸ್ಥಲವನುಳಿದು ಗುರುಬೇರೊಬ್ಬನಿಲ್ಲವಯ್ಯಾ . 
ಷಟ್ ಸ್ಥಲವನುಳಿದು ಜಂಗಮ ಬೇರೊಬ್ಬನಿಲ್ಲವಯ್ಯಾ .. 

ಷಟ್ಸ್ಥಲವನುಳಿದು ಸ್ವಾಮಿ ವಿರಕ್ತ ) ಬೇರೊಬ್ಬನಿಲ್ಲವಯ್ಯಾ 
ಷಟ್ ಸ್ಥಲದ ಹೊರಗುಳಿದು ತಾವು ಪೂಜ್ಯರೆಂದು 

ಹೊಗಳಿಸಿಕೊಂಬುವರ ಮಾತುಗಳೆಲ್ಲ ಹುಸಿಕಾಣಿರಯಾ 
ಅನಾದಿ ಶರಣ ಬಸವಣ್ಣನೆಂಬುವಾ ನಮ್ಮ ಪುರಾತನರ 

ಮಹಾಮಂತ್ರವಾಣಿ ಕೇಳಿ ಅರಿಯಿರಯ್ಯಾ , 
ಗುರುಲಿಂಗ ಜಂಗಮದುತ್ಪತ್ತಿ ನಮ್ಮ ಬಸವಣ್ಣನಿಂದಾಯಿತ್ತು . 

ಕೇಳಾ, ಶ್ರೀಶೈಲಮಲ್ಲಿಕಾರ್ಜುನ !” 


- : ಶ್ರೀವಾಣಿ: 
ತವಿರೋದ, ಧನ್ಮವಿರೋಧ, ದೈವವಿರೋಧ, ಆತ್ಮವಿರೋಧಗಳ 
ಮಧ್ಯೆ ಬಾಳುತ್ತಿದ್ದೇವೆ. ಹಿರಿಯರು ಕೊಟ್ಟು ಹೋಗಿರುವ ತತ್ವಾನು 
ಸರಣೆಯಿಂದ, ಮಾನವೀಯತೆಯೇ ಧರದ ನೈಜಸ್ವರೂಪವೆಂದು ನಿಶ್ಚಿತ 
ಜ್ಞಾನದಿಂದ, ದೈವೀಶಕ್ತಿಯ ಒಂದು ಕಿರು ಉಪಕರಣ ನಾನು ಎಂಬ 
ನನ್ನ ಭಾವನೆಯಿಂದ, ಮಾತು ಮನ ಮೈಗಳ ಮಧ್ಯೆ ಅಂತರ ಬರದಂತೆ 
ಬಾಳುವುದನ್ನು ಕಲಿತಾಗ ಮಾತ್ರ ಜೀವನವನ್ನು ಪವಿತ್ರ ಪ್ರಸಾದವೆಂದು 
ಕಂಡು ಕೊಂಡಂತಾಗುತ್ತದೆ. 


- ಡಾ||“ಬಸವಾವತಾರಿ' ಶ್ರೀ ಸಿದ್ದಗಂಗಾಧಿಪತಿ, ಶ್ರೀ ಶಿವಕುಮಾರಮಹಾಸ್ವಾಮಿಗಳು 


16 


ಸಿದ್ದಗಂಗಾ 


ವಿಜ್ಞಾನ ಮತ್ತು ಆಧ್ಯಾತ್ಮ ( ಆಯುರ್ವೇದದಲ್ಲಿ) 
. ಎಸ್ . ನರಸಿಂಹಜೀಯರ್ , ಲಕ್ಷ್ಮಯ್ಯನತೋಟ, 14ನೇ ಕ್ರಾಸ್ , ಸೋಮೇಶ್ವರಪುರಂ 

ತುಮಕೂರು- 2 
( ವ್ಯಾಸರು ವೇದಗಳನ್ನು ನಾಲ್ಕು ಮುಖ್ಯ ಭಾಗಗಳನ್ನಾಗಿ ವಿಂಗಡಿಸಿ ವೇದ 
( ಸರೆಂದೇ ಹೆಸರಾದರು. ಈ ನಾಲ್ಕು ವೇದಗಳಿಗೂ ಉಪವೇದಗಳಿವೆ. ಈ ಉಪ 
ದಗಳೆಲ್ಲವೂ ವೈಜ್ಞಾನಿಕ ವಿಷಯಗಳೇ ( Scientific Knowledge ) ಆಗಿವೆ. 
ಗ್ರೇದದ ಉಪವೇದವೇ ಆಯುರ್ವೇದ, ಆಯುರ್ವೇದವು ಮನುಷ್ಯನ ಆರೋಗ್ಯಕ್ಕೆ 
ಬಂಧಿಸಿದವಿಜ್ಞಾನಶಾಸ್ತ್ರ . (( Auf Veda is the science of life dea 
gwith anatomy, Physiology , Sanitary Science, dise 
es and their diagnosis , medicines from herbs and roots 
d even surgery ) ಮಾನವನಿಗೆ ಬರುವ ರೋಗರುಜಿನಗಳಿಗೆ ಸುಲಭವಾಗಿ 
ಕೃತಿಯಲ್ಲಿದೊರೆಯುವ ಸಸ್ಯಗಳ ಎಲೆ, ಕಾಂಡ ಮತ್ತು ಬೇರುಗಳಿಂದಲೇ ಔಷಧಿ 
ಯಾರಿಸಿ ಆರೋಗ್ಯ ಕಾಪಾಡಿ ಕೊಳ್ಳುತ್ತಿದ್ದರು. ಇದಕ್ಕಾಗಿ ಗಿಡ ಮೂಲಿಕೆಗಳನ್ನು 
$ ತಲಾಂತರಗಳಿಂದ ಒಬ್ಬರಿಂದೊಬ್ಬರಿಗೆ ಪರಿಚಯಿಸುತ್ತಾ ಉಪಯೋಗಿಸುವ 
ಧಾನಗಳನ್ನು ತಿಳಿಸುತ್ತಿದ್ದರು. - 
1 ಆಯುರ್ವೇದ ವಿಜ್ಞಾನವನ್ನು ನಮ್ಮ ಪೂರ್ವಜರು ಆಧ್ಯಾತ್ಮ ರೀತಿಯಲ್ಲಿಯೂ 
ರಿಚಯಿಸುತ್ತಿದ್ದ ಒಂದು ವಿಧಾನವನ್ನು ಪರಿಶೀಲಿಸಿದಾಗ ಅವರ ಇಂತಹ ಬುದ್ದಿ ಶಕ್ತಿ 
ಕುನ್ನು ಮೆಚ್ಚಬೇಕಾದದ್ದೆ , ಔಷಧಿ ತಯಾರಿಕೆಗೆ ಬೇಕಾದ ಗಿಡಮೂಲಿಕೆಗಳ 
ತ್ರೆಗಳನ್ನು ಸಂಗ್ರಹಿಸಿ ಅವುಗಳನ್ನು ದೇವರ ಆರಾಧನೆಗೆ ಉಪಯೋಗಿಸುತಿದ್ದುದರಿಂದ 
ರಿಯರಿಗೂ ಈ ವನಸ್ಪತಿಗಳ ಪರಿಚಯವಾಗಿ ಅವುಗಳನ್ನು ಸಂಗ್ರಹಿಸುವ ಬಗ್ಗೆ , 
ಕ್ಷಣೆ ಮಾಡುವ ಬಗ್ಗೆ , ಉಪಯೋಗಿಸುವ ಬಗ್ಗೆ ತರಬೇತಿ ಕೊಟ್ಟಂತಾಗುತ್ತಿತ್ತು. 

ಭಾದ್ರಪದ ಶುಕ್ಲ ಚೌತಿಯಂದು ವರಸಿದ್ಧಿ ವಿನಾಯಕ ವ್ರತವನ್ನು 
ತಾರತೀಯರಲ್ಲಿ ಬಹುಮಂದಿ ಆಚರಿಸುತ್ತಾರೆ. ಲೋಕಮಾನ್ಯ ತಿಲಕರು ಈ 
ಉತ್ಸವವನ್ನು ಸಾಮೂಹಿಕವಾಗಿ ಆಚರಿಸುವ ಪ್ರಯತ್ನ ಮಾಡಿ ಇದನ್ನು ರಾಷ್ಟ್ರೀಯ 
ಹಬ್ಬವಾಗಿ ಮಾಡಿದ್ದಾರೆ. ಈ ಹಬ್ಬವನ್ನು ಆಚರಿಸುವ ಮೂಲಕ ರಾಷ್ಟ್ರಪ್ರೇಮ, 
ರಾಷ್ಟ್ರಭಕ್ತಿಯನ್ನು ಸಾಮಾನ್ಯರಲ್ಲಿ ಮೂಡಿಸಲು ಸಫಲರಾದರು. ಈ ವಿಘ್ನ ( ಶ್ವರನನ್ನು 
ಪೂಜಿಸುವಾಗ ಭಾದ್ರಪದಮಾಸದಲ್ಲಿ ಸುಲಭವಾಗಿ ದೊರೆಯಬಹುದಾದ ಔಷಧಿಯುಕ್ತ 
ಮೂಲಿಕೆಗಳ ಪತ್ರೆಗಳನ್ನು ಅರ್ಪಿಸಿ ಗಣಪತಿಪೂಜೆ ಮಾಡುತ್ತಿರುವುದು ಒಂದು ವಿಶೇಷ 
ಸರ್ವಗಣಗಳಿಗೆ ಒಡೆಯನಾದ ಗಜಾನನನನ್ನು ; ಆತನ ಇಪ್ಪತ್ತೊಂದು ನಾಮಗಳನ್ನು 


ಆಗಸ್ಟ್ -92 


17 


ಉಚ್ಚರಿಸಿ ನಮಸ್ಕರಿಸುತ್ತಾ ಇಪ್ಪತ್ತೊಂದು ಬಗೆಯಪತ್ರೆಗಳಿಂದ ಆರಾಧಿಸುವ ಪೂ । 
“ ಏಕಾವಿಂಶತಿ ಪತ್ರ ಪೂಜಾ?” ಅದರ ವಿವರಗಳನ್ನು ಆದರಲ್ಲಿ ಅಡಗಿರುವ ವೈಜ್ಞಾ 
ಅಂಶಗಳನ್ನು ನೋಡೋಣ. 


ವಿಕಾ ವಿಂಶತಿ ಪತ್ರ ಪೂಜಾ : 
( 1) ಓಂ ಸುಮುಖಾಯ ನಮಃ- ಮಾಚೀ ಪತ್ರಂ ಪೂಜಾಯಾಮಿ , ಮಾಚೀನ 
( Botanical name-Imperata Cylindrica) ( ದರ್ಭೆ) ದರ್ಭೆಯು| 
ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. 


( 2) ಓಂ ಗಣಾಧಿಪಾಯ ನಮಃ~ ~ ಬೃಹತೀ ಪತ್ರಂ ಪೂಜಯಾಮಿ 
ಬೃಹತೀ Carissa Carandas ಇದು ಹೆರಿಗೆ ಔಷಧ ನಂತರ ಹೆಣ್ಣು ಮಕ್ಕಳಿಗೆ 
ವರಪ್ರಸಾದ ದಂತಹ 
( 3 ) ಓಂ ಉಮಾಸುತಾಯ ನಮಃ - ಬಿಲ್ವಪತ್ರಂ ಪೂಜಯಾಮಿ , ಬಿಲ್ವ 
Aegle Marmelos ಇದು ಗಾಳಿ ಮತ್ತು ನೀರಿನಲ್ಲಿರುವ ಮಾಲಿನ್ಯತೆ ಹೊ 
ಲಾಡಿಸುತ್ತದೆ. ದೇವಾಲಯದ ಗರ್ಭ ಗುಡಿಯಂತಹ ಸ್ಥಳಗಳಲ್ಲಿ ವಾಯುವನ 
ಶುದ್ಧಗೊಳಿಸುತ್ತದೆ. ಇದರ ಕಾಯಿ ಕೆಟ್ಟ ವಾಸನೆ ಹೋಗಲಾಡಿಸುತ್ತದೆ. 


OD 


(4) ಓಂ ಗಜಾನನಾಯ ನಮಃ - ದೂರ್ವಾಯುಗಂ ಪೂಜಯಾಮಿ . 
ದೂರ್ವಾ ಯುನ್ಮ - Cynodom Dactylon ಇದು ಚರ್ಮರೋಗಗಳನ್ನು ನಿವ 
ಮಾಡುತ್ತದೆ. ದನಗಳಿಗೆ ಒಳ್ಳೆಯ ಆಹಾರ Grass) 


(5) ಓಂ ಹರಸೂನವೇ ನಮಃ - ದತ್ತೂರ ಪತ್ರಂ ಪೂಜಯಾಮಿ , ದತ್ತೂ 
Duttura Stramonium, ದತ್ತೂರಿಗಿಡದ ರಸವು ವಿಷಾಪಹಾರಿ , ಇಲಿ 
ಝರಿ, ಚೇಳು ಕಡಿತಕ್ಕೆ ಹಚ್ಚಿದರೆ ವಿಷಪರಿಹಾರ 
( 6) ಓಂ ಲಂಬೋದರಾಯ ನಮಃ | ಬದರಿ ಪತ್ರಂ ಪೂಜಯಾಮಿ , ಬದ 
Zizyphus jujuba ಇದು ಮುಳ್ಳಿರುವ ಮರ, ಸಣ್ಣ ಎಲೆ ಸಣ್ಣ ಹಣ್ಣು ಬಿಡುತ್ತ 
ಇದರ ಎಲೆಗಳನ್ನು ಸುಮಧುರ ಧ್ವನಿ ಪಡೆಯಲು ಉಪಯೋಗಿಸುತ್ತಾರೆ. 


( 7) ಓಂ ಗುಹಾಗ್ರಜಾಯ ನಮಃ- ಅಪಾಮಾರ್ಗ ಪತ್ರಂ ಪೂಜಯಾಮಿ 
ಅಪಾಮಾರ್ಗ Achyrantus Aspera: ಇದರ ಎಲೆಯ ರಸವು ವಿಷಜಂತುಗ" 
ಕಡಿತದ ವಿಷನಿವಾರಣೆ ಮಾಡುತ್ತೆ . ಜಂಬುಕ್ ಮುಲಾಮಿನಲ್ಲಿ ಉಪಯೋಗಿಸುತ್ತಾ 


ಸಿದ್ದಗಂಗಾ 


(8 ) ಓಂ ಗಜಕರ್ಣಾಯ ನಮಃ--- ತುಲಸೀ , ಪತ್ರಂ ಪೂಜಯಾಮಿ , ತುಲಸಿ 
cimum sanctim ನೀರು ಗಾಳಿಯನ್ನು ಪರಿಶುದ್ಧಗೊಳಿಸುತ್ತದೆ. ಆರೋಗ್ಯ 
ರ್ಧನೆಗೆ ಉಪಯೋಗ, ಪ್ರತಿನಿತ್ಯ ಉಪಯೋಗಿಸಿದಲ್ಲಿ ಇಂದ್ರಿಯ ನಿಗ್ರಹ ಸಾಧ್ಯ . 


( 9) ಓಂ ಏಕದಂತಾಯ ನಮಃ ಚತ ಪತ್ರಂ ಪೂಜಯಾಮಿ , 
Kತ Azadaracta indica ( ಮಾವು) , ತೋರಣಕ್ಕೆ ಹಾಗೂ ಗಂಟಲಿನ 
ಕೋಗ ನಿವಾರಣೆಗೆ ಉಪಯೋಗ, ಚಿಗುರು ಎಲೆಗಳು ಮಧುರ ಧ್ವನಿಬರಲ ಸಹಾಯ . 
ಕೋಗಿಲೆ ತಿನ್ನುತ್ತದೆ. 
10 ) ಓಂ ವಿಕಟಾಯ ನಮಃ.. ಕರವೀರ ಪತ್ರಂ ಪೂಜಯಾಮಿ , ಕರವೀರ 
Thevetia Nerifolium ಕರವೀರಡಿ ತೈಲ ಈ ಎಲೆಯಿಂದ ತಯಾರಿ , ತಲೆ 

ದಲಿನಲ್ಲಿ ಹೇನುಗಳು ನಾಶ. ಇದರ ಎಲೆ ಮತ್ತು ಈಯಿ ವಿಷ . 


( 1 ) ಓಂ ಭಿನ್ನ ದಂತಾಯ ನಮಃ - ವಿಷ್ಣು ಕಾಂತಪತ್ರಂ ಪೂಜಾಯಾಮಿ ವಿಷ 
ಪ್ರಾಂತ, Evalvulus A Sinaides ಇದರ ರಸವು ಜ್ಞಾಪಕ ಶಕ್ತಿಯನ್ನು 
ಹೆಚ್ಚಿಸುತ್ತೆ , ಜ್ವರಹರ. 
( 12) ಓಂ ವಟವೇ ನಮಃ ಡಾಡಿಮಿ ಪತ್ರಂ ಪೂಜಯಾಮಿ , ಡಾಡಿಮಿ 
Pomegranate ( ದಾಳಿಂಬೆ) ಇದರ ಎಲೆ ಮತ್ತು ಕಾಯಿಯ ರಸದಿಂದ ಭೇದಿ 
ನಿಲ್ಲುತ್ತೆ . ಗರ್ಭಸ್ರಾವ ತಡೆಯುತ್ತೆ . 


( 18) ಓಂ ಸರ್ವೆಶ್ವರಾಯ ನಮಃ - ದೇವದಾರು ಪತ್ರಂ ಪೂಜಯಾಮಿ , 
ದೇವದಾರು... Cedrus Deodara - ಸಣ್ಣ ಗುಂಡಾದ ಸುವಾಸನೆ ಎಲೆ, ಸೊಳ್ಳೆ 
ಕ್ರಿಮಿಕೀಟ ತಡೆಯುತ್ತೆ ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಉಪಯೋಗ, 


14 ) ಓಂ ಫಾಲ ಚಂದ್ರಾಯ ನಮಃ- ಮರುವಕ ಪತ್ರಂ ಪೂಜಯಾಮಿ , ಮರುವ .. 
Origanum Vulgara( ಮರುಗ) ಸುವಾಸನೆ ಎಲೆ, ಒಣಗಿದರೂ ವಾಸನೆ ಇರುತ್ತೆ . 
ಹೃದಯ ರೋಗಕ್ಕೆ ಉಪಯೋಗ, ಸುಗಂಧ ತೈಲ ತಯಾರಿ. 


( 15) ಓಂ ಹೇರಂಬಾಯನಮಃ- ಸಿಂಧುವಾರ ಪತ್ರಂ ಪೂಜಯಾಮಿ , ಸಿಂಧುವಾರ. 
Vitex Negunda ವಿಷಾಪಹಾರಿ. ಇದರ ರಸ ಕಣ್ಣನ್ನು ಸ್ವಚ್ಛಗೊಳಿಸುತ್ತೆ . 
( 16) ಓಂ ಶೂರ್ಪಕರ್ಣಾಯ ನಮಃ- ಜಾಜಿ ಪತ್ರಂ ಪೂಜಯಾಮಿ , 
ಜಾಜಿ , Myristica Frgrams ಸಾಂಬಾರ ಪದಾರ್ಥ - ಅಜೀರ್ಣವನ್ನು 
ಹೋಗಲಾಡಿಸುತ್ತದೆ. 


ಆಗಸ್ಟ್ 1992 


17) ಓಂ ಸುರಾಗ್ರಜಾಯ ನಮಃ- ಗಂಡಾಲೀ ಪತ್ರಂ ಪೂಜಯಾಮಿ , ಗಂಡಾಲಿ 
grass with White flowers ಚರ್ಮ ರೋಗಗಳಿಗೆ ಲೇಪನ ಮಾಡುತ್ತಾರೆ. 


18) ಓಂ ಇಭವಾಯ ನಮಃ- ಶಮೀ ಪತ್ರಂ ಪೂಜಯಾಮಿ , ಶಮೀ - Prospis 
spicigera ಈ ಎಲೆಯ ರಸವು ಕೂದಲನ್ನು ತೆಗೆದು ಹಾಕುತ್ತೆ ( Removes 
hair ) Used by Alchemists in olden days . 


19 ಓಂ ವಿನಾಯಕಾಯ ನಮಃ. ಅಶ್ವತ್ಸಂಪತ್ರಂ ಪೂಜಯಾಮಿ . ಅಶ್ವತ್ಥ Ficus 
Religiosa ಈ ಮರದ ಚಕ್ಕೆ ಔಷಧಕ್ಕೆ ಉಪಯೋಗ ಎಲೆಗಳು ಆನೆಗಳಿಗೆ ಮೇಕೆ 
ಗಳಿಗೆ ಒಳ್ಳೆಯ ಆಹಾರ, 
20) ಓಂ ಸುರಸೇವಿತಾಯ ನಮಃ- ಅರ್ಚನ ಪತ್ರಂ ಪೂಜಯಾಮಿ , ಅರ್ಚನ. 
Morinda Tinctoria ಹೃದಯರೋಗ, ಕುಣ್ಣುಗಳಿಗೆ, ಕೀವು ಗಾಯಗಳಿಗೆ 
ಉಪಯೋಗಅರ್ಚನಾರಿಷ್ಠ - Famous Tonic ಇದರಿಂದ ತಯಾರಿ, 
21 ) ಓಂ ಕಪಿಲಾಯ ನಮಃ- ಆರ್ಕಪತ್ರಂ ಪೂಜಯಾಮಿ ಅರ್ಕಪತ್ರ , Calotropf 
Procera ಎಲೆಯಿಂದ ಬಿಳಿಯ ಹಾಲಿನಂತಹ ದ್ರವ ಬರುತ್ತೆ . ಇದು ವಿಷಾಪಹಾರಿ. 
ಇಲಿ, ಜರಿ, ಚೇಳು ಕಡಿತಕ್ಕೆ ಉಪಯೋಗ, ಗಾಯಗಳನ್ನು ವಾಸಿಮಾಡುತ್ತೆ . 

ಗಣಪತಿಯ ಏಕವಿಂಶತಿ ಪತ್ರ ಪೂಜೆಯು ಕೇವಲ ಒಂದು ಧಾರ್ಮಿಕ 
ಕ್ರಿಯೆಯಾಗಿರದೆ, ಕಿರಿಯರಿಗೆ ಔಷಧಯುಕ್ತ ವನಸ್ಪತಿಗಳ ಪರಿಚಯ ಮಾಡಿಕೊಡುವ 
ವೈಜ್ಞಾನಿಕ ಪದ್ಧತಿಯೂ ಹೌದು ಎಂಬುದು ಮೇಲಿನ ವಿವರಣೆಯಿಂದ ಸರ್ವರಿಗೂ 
ವೇದ್ಯವಾಗುತ್ತದೆ. 

(ಕೃಪೆ. ಭವಾನ್ಸ್ ಜರ್ನಲ್ 1969 ) 


ಶ್ರೀ ಗಣೇಶಸ್ತವ 


ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ| ನಿರಾನಂದಮಾನಂದಮದ್ವತ ಪೂರ್ಣ೦ || 
ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ| ಪರಬ್ರಹ್ಮರೂಪಂ ಗಣೇಶಂ ಭಜೇಮ || 
ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ 
ಮುನಿಧೇಯವಾಕಾಶರೂಪಂ ಪರೇಶಂ| ಪರಬ್ರಹ್ಮರೂಪಂ ಗಣೇಶಂ ಭಜೇನು || 
ಜಗತ್ಕಾರಣಂ ಕಾರಣಜ್ಞಾನರೂಪಂ| ಸುರಾದಿಂ ಸುಖಾದಿಂ ಗಣೇಶಂ ಗಣೇಶಂ || 
ಜಗದ್ವಾಸಿನಂ ವಿಶ್ವವಂದ್ಯಂ ಸುರೇಶಂ | ಪರಬ್ರಹ್ಮರೂಪಂ ಗಣೇಶಂ ಭಜೇಮ | | 
ಸಿದ್ದಗಂಗಾ 


20 


ವಚನ ಪರಂಪರೆಯ ಹಿನ್ನೆಲೆಯಲ್ಲಿ ಆಧುನಿಕ ವಚನಕಾರ 

ಮಹದೇವ ಬಣಕಾರರ ವಚನಗಳು . 
ಬಿ . ಸಿ . ನೀರಪ್ಪ ಬೈಯ್ಯಂಡಹಳ್ಳಿ , ಬೆಂಗಳೂರು ದಕ್ಷಿಣ ತಾ||. 


ಕರ್ಮಾಚರಣೆಗಳು ಮನಮಟ್ಟಿ ಮಾಡಿದಂತಿರಬೇಕೇ ಹೊರತು ಕೇವಲ 
ಪ್ರಾಣಿ- ಪಕ್ಷಿಗಳ ಶುಷ್ಕ ಆಚರಣೆಯಂತಿರಬಾರದು ಎನ್ನುವ ಬಣಕಾರರು ಕಪಟ 
ಬುದ್ದಿ ಯ ಸನ್ಯಾಸಿಗಳನ್ನು , ಧರ್ಮಾ೦ಧರನ್ನು ಆಷಾಢಭೂತಿಗಳನ್ನು ಹಾಗೂ ವಿಚಾರ 
ಶೂನ್ಯರಾದ ಅವಿವೇಕಿಗಳನ್ನು ಎಚ್ಚರಿಸಿರುವ ರೀತಿ ಚಾಟಿಯಿಂದ ಹೊಡೆದಂತಿದೆ. 


ಯಾತ್ರೆಗೆ ಹೋದ ನಾಯಿ ಎಂಜಲನ್ನರಸಿತಲ್ಲದೆ 
ತೀರ್ಥ ಪ್ರಸಾದವನು ಕೊಂಡುದಿಲ್ಲ, 
ಮಾನಹೀನನಾದವನು ಮಂಡೆಯ ಬೋಳಿಸಿದರೇನು ? 
ಅಂತರಂಗದಿ ಅರಿವು ಮೂಡುವುದಿಲ್ಲ......... 
ಪರತತ್ವವನರುಹಿ, ಪರಧನ ಪರಸತಿಯ ರತಿಗೆಳೆಸುವ, 
ಪರಮಪಾಪಿ ಆಶಾಢಭೂತಿ ಗುರುವಿನ ಮುಖ ತೋರದಿರಯಾ 
ಉಂಡಮನೆಗೆರಡ ಬಗೆದು, ಲಿಂಗದೊಳು ಜಾತಿಯನ್ನು ಕಲ್ಪಿಸಿ 
ಅಖಿಲಾಂಡ ಬ್ರಹ್ಮಾಂಡವ ವಂಚಿಪ ಜಾತಿಸೂತಕ ಜಂಗಮನ, 
ಮುಖ ತೋರದಿರಯ್ಯಾ ............... 

ಆಡುವುದು ಶಿಷ್ಟಾಚಾರ, ಮಾಡುವುದು ಅನಾಚಾರ ” ಎಂಬಂತೆ ಗುರು. 
ನಾದವನು ಭಕ್ತರಿಗೆ ಮಾರ್ಗದರ್ಶಕನಾಗಿರಬೇಕೆ ಹೊರತು ಮನೆಯ ಜಂತಿಯನ್ನು 
ಎಣಿಸುವಂತಿರಬಾರದು . ಇಂತಹ ಕುವಿಚಾರಿಗಳ ಒಳಮನಸ್ಸಿನ ತೆವಲುಗಳನ್ನು 
ಬಯಲಿಗೆಳೆಯುವ ಬಣಕಾರರು ; ೩೦ತಹವರಿಗೆ ಸನ್ಮಾರ್ಗದಿಚ್ಛೆಯ ಅರಿವುಮೂಡಿಸುವ 
ಸಕ್ಕೆ ಸೂಚನೆಯನ್ನು ನೀಡುತ್ತಾರೆ. 


* ಲೋಕದ ಅನೇಕ ಬದುಕುಗಳ ನಡುವೆ ಎದ್ದು ಕಾಣುವಂತದ್ದು ಸಾಂಸಾರಿಕ 
ಬದುಕು, ಅದರಲ್ಲು ಯವ್ವನಾವಸ್ಥೆಗೆ ಬಂದ ಗಂಡು, ಹೆಣ್ಣು , ಕೌಟುಂಬಿಕ ಜೀವನದಲ್ಲಿ 
ಹೊಂದಾಣಿಕೆ ಇಲ್ಲದೆ ಹೇಗೆ ಕಾಮವಿಕಾರಗಳಿಗೆ ಒಳಗಾಗಿ ತೊಳಲುವರೆಂಬುದನ್ನು 
ಕೆಂಡ ಕಾರುವಷ್ಟು ತೀಕ್ಷವಾಗಿ ವಿಡಂಬಿಸುತ್ತಾರೆ. 

ಗರತಿಯೊಬ್ಬಳಿಗೆ ಗಂಡರೆಷ್ಟು ಹೇಳಾ ? 
ಕಾವನೊಬ್ಬ ಗಂಡ , ಕಾಮಕೊಬ್ಬ ಗಂಡ , 
ಕರ್ಮಾನುಸಾರೇಣ ಬಂದವನೊಬ್ಬ ಗಂಡನಾದರೆ, 

ಗರತಿಯಂತಾದಳು ಹೇಳಾ ? ....... ಇದು ಗರತಿ ಯೊಬ್ಬಳ ನಡತೆಯಾದರೆ ; 
ಆಗಸ್ಟ್ -1992 

21 


ಇನ್ನೊಂದು ಕಡೆ 

“ ಹೊತ್ತು ಗೊತ್ತೆನ್ನದೆಯೆ ಹೊತ್ತಾರೆಯೆದ್ದು , 
ತನ್ನ ಪತಿ ಎದ್ದು ಮಾತನಾಡದ ಮೊದಲು, 
ಕದ್ದು ಮನೆಯಿಂದ ಹೊರಬಿದ್ದು , 
ಎಲ್ಲೋ ಅಲೆಯುತ್ತಲೋ ತಾನುಂಡು, 
ಅಂಡಲೆನ ಭಂಡ ಗಂಡನ ; ........... 


೦೦೦too ..ರೀತಿ ಇಂಥ 


ಇಲ್ಲಿ ಬರುವ ಗಂಡ ಹೆಣ್ಣಿನ ವಿಡಂಬನ ನೀತಿಯನ್ನು ಅರ್ಥೈಸುವ ಬದ 
ವಚನಗಳಲ್ಲಿ ಇರುವ ಹಾಗೆ ಗ್ರಹಿಸುವುದು ಹೆಚ್ಚು ಅರ್ಥ ಪೂರ್ಣವೆನಿಸುತ 
ಶೀಲವಂತಳಾದ, ಪತಿವ್ರತೆ ಎನಿಸಿಕೊಂಡು ಹೆಣ್ಣಿನ ಡೋಲಾಯಮಾನ 
ಒಂದೆಡೆಯಾದರೆ: ಏಕಪತ್ನಿ ವ್ರತಸ್ಥನೆನಿಸಿದ ಆದರ್ಶ ಗಂಡಿನ ಬದುಕು ಮತ್ತೊ 
ತೂಗುಯ್ಯಾಲೆಯಂತೆ ಇರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಪ್ರಾಂ 
ಸುಳಿಗೆ ಸಿಕ್ಕಿದ ಗಂಡುಹೆಣ್ಣು ಕೇವಲ ಕ್ಷಣಿಕವಾದ ಕಾವು ಪೀಪಾಸೆಗಳಿಗೆ ಬಲಿಯ 
ತಮ್ಮ ಜೀವನದಲ್ಲಿ ಹೇಗೆ ಬೆಂಡಾಗುವರು ಎಂಬುದಕ್ಕೆ ಇನ್ನೊಂದು ಉದಾಹ 
ಯನ್ನು ನೋಡಬಹುದು. 


೬d vess & @ @ @ @ @ @ 


ಪತಿಯ ನೆನೆವ ಸತಿ ಮನದಲ್ಲಿ ವಿಟನೆ ನೆನೆದೊಡೆ, 
ವ್ರತವೆಲ್ಲಿಯದು ಹೇಳಾ ? 
ಮಂಗಳ ಗೌರಿಯ ವ್ರತವನ್ನು ಮಾಡಿ' 
ಪತಿಯನರಿಯದೆ, 
ಪತಿಯ ಸಂಗವತೊರೆದ ಸತಿಯು... 
....ಆಗಲಿ ಬೆರೆತಂತೆ 

ಇಂತಹ ಹೆಣ್ಣಿನ ಬದುಕಿಗೆ ಪರ್ಯಾಯವಾದ ಗಂಡಿನ ನಡವಳಿಕೆ ಅದಕ್ಕೆ 
ಸಾಟಿಯಂತಿದೆ. 

ಕಣ್ಳೊಬ್ಬಳ ಕರೆದು , ಮನದೊಳೊಬ್ಬಳ ನೆನೆದು 
ಮನೆಯಲೊಬ್ಬಳಿಗೊಡೆಯನಾದ, 
ಭಂಡಗಂಡನ ತೆರದಿ , ೦೦೦೦೦೦ . . 


ಹೀಗ ಬಣಕಾರರು ಪ್ರಾಪಂಚಿಕ ಜೀವನದ ಎಲ್ಲ ಕೊಳಕು ಅನುಭವಗಳ 
ತಮ್ಮ ಪ್ರತಿಭಾಮೂಸೆಯ ಕುಲುಮೆಯಲ್ಲಿ ಪುಟವಿಕ್ಕಿ , ಅವುಗಳನ್ನು ಹೊಳಪ 
ಒಡವೆಗಳನ್ನಾಗಿ ಮಾಡಿ ವಚನಗಳ ರೂಪದಲ್ಲಿ ಓದುಗರ ಮುಂದಿರಿಸಿದ್ದಾರೆ. | 


ಸಿದ್ದಗಂಗಾ 


ನಮ್ಮ ಸಮಾಜದಲ್ಲಿ ಅನಾದಿಕಾಲದಿಂದಲೂ ಅಳವಾದ ಬೇರುಗಳನ್ನು ನಾಟಿ 
ನಿಂತಿರುವ ಜಾತಿಯ ಭೂತವನ್ನು ಅವರು ದಂಡಿಸಿದ್ದಾರೆ, ಭಾರತೀಯ ಪರಿಸರದಲ್ಲಿ 
ಈ ಜಾತಿ ಸಂಕರವು ತನ್ನ ಯಾಜಮಾನಿಕೆಯನ್ನು ನಡೆಸುತ್ತಲೇ ಬಂದಿದೆ . ಅನೇಕ 
ಜನ ದಾರ್ಶನಿಕರು ತಮ್ಮದೇ ಆದ ರೀತಿಯಲ್ಲಿ ಇದರ ತೀವ್ರತೆಯನ್ನು ಇಳಿಸಲಿಕ್ಕಾಗಿ 
ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ. ಈ ದೃಷ್ಟಿಯಿಂದ ಬಣಕಾರರ ಈ ವಚನ 
ವನ್ನು ನೋಡಬಹುದು. 

ಕುಲವಾವುದೆಂಬುದ ಹೇಳಿರೇ , 
ಕುಲಮದಕ್ಕೆ ಹೊರುವ ಕುನ್ನಿಗಳಿರಾ, 
ಹೊಲೆಯ ಹೆಜ್ಜೆಯನಿಟ್ರೋಡೆ 
ಸೆಲಕುಸಿದು ಬಿದ್ದಿ ತೇ ? 

ಹಾರುವ ನಡೆವೆಡೆ, ದಾರಿಯುದ್ದಕೂ ಚಿನ್ನವೆಂ ತೆ ? ” ...... .... ಈರೀತಿ 
ಜನತೆಯ ಮನಸ್ಸಿಗೆ ಮುಸುಕಿದ ಮೌಡ್ಯದ ಪರೆಯನ್ನು ಸರಿಸುವ ಪ್ರಯತ್ನ ಮಾಡಿದ್ದಾರೆ, 
ಜಾತಿ ಸೂತಕಗಳನ್ನು ಪ್ರೋತ್ಸಾಹಿಸುವ ಮನುಸ್ಮೃತಿಯಲ್ಲಿ ಇರಬಹುದಾದ ಕುರುಡು 
ಧಾರ್ಮಿಕ ನೀತಿಗಳನ್ನು ಬಲವಾಗಿ ಅಲ್ಲಗಳೆಯುವುದು ಬಣಕಾರರ ಪ್ರಯತ್ನ . 

“ಶೂದ್ರನಾದ ರಾಜನ ರಾಜ್ಯದಲ್ಲಿ ವಾಸಿಸಲಾಗದು, 

ಅಧರ್ಮಿಗಳಿದ್ದಲ್ಲಿ ಅಟ್ಟಣ್ಣಬಾರದು ...... 
ಈ ಮನುಸ್ಮೃತಿಯ ಅರ್ಥವೇನು ? ಅಧರ್ಮಿಗಳಾರು ? ಶೂದ್ರ ಅಂತ್ಯಜ 
ರೆಂಬುದಕ್ಕೆ ಮಾನದಂಡವೇನು? ಬ್ರಹ್ಮವನ್ನರಿಯದ ಬ್ರಾಹ್ಮಣನೊಬ್ಬ ಶೂದ್ರನಾದರೆ 
ವೇದವನೋದದ ಹಾರುವನೊಬ್ಬ ಬ್ರಹ್ಮವನರಿತ ಅಂತ್ಯಜನೆ ಬ್ರಾಹ್ಮಣನಾಗುತ್ತಾನೆ, 
ಬಣಕಾರರ ಈ ಬಿಚ್ಚು ನುಡಿಗಳು ನಮ್ಮ ಸಮಾಜದ ಜಾತಿಯ ನೀತಿಗೆ ಹಿಡಿದ 
ಕನ್ನಡಿಯಾಗಿದೆ . 


Gc 


ಆಧುನಿಕತೆಯು ಮನುಕುಲದ ಔನ್ನತ್ಯವನ್ನು ಒಂದೆಡೆ ಸಾರಿದರೆ ಮತ್ತೊಂದೆಡೆ 
ಮಾನವಿಕ ಸಂಬಂಧಗಳ ನಡುವಿನ ಬಾಂಧವ್ಯಗಳಲ್ಲಿನ ಬಿರುಕನ್ನು ಪೋಷಿಸಿದಂತಾಗಿದೆ. 

“ ಎನ್ನ ಸತಿ ರತಿಸುಖವನರಸುವಳು , 
ಸುತನೆನ್ನ ಧನದಾಸೆಗೆ ಟೊಪ್ಪಿ ಹನು, 
ಬಂಧುಗಳು ಎನ್ನ ಸುಖದಲ್ಲಿ ಸಂದಿಷರಯ್ಯ - -- - -. 
ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ನಡುವಿನ ಸಂಬಂಧಗಳು 
ತಮ್ಮ ವ್ಯಾಪಾರ ಗುಣಗಳಾಗಿಬಿಟ್ಟಿವೆ. ತಮ್ಮ ಆಶೆ. 9ಮಿಷಗಳ ಪೂರೈಕೆಗಾಗಿ ರೂಪು 
ಗೊಂಡ ನಾಟಕೀಯ ನಡವಳಿಕೆಯಾಗಿದೆ ಎಂದರೆ ತಪ್ಪಾಗಲಾರದು ಎಂಬ ಅಭಿಪ್ರಾಯ 
ಬಣಕಾರರದು. 
ಆಗಸ್ಟ್ - 92 


23. 


ಆಯಾ . 


ಯಾರದೊಡ್ಡವರು 
- ಬಿ. ಮಲ್ಲಿಕಾರ್ಜುನ, ಸೋಮವಾರಪೇಟೆ, ರಾಯಚೂರು - 584101 

ಅವರು ದೊಡ್ಡವರು ಇವರು ದೊಡ್ಡವರೆಂಬುವಿರಿ 
ದೊಡ್ಡವರಾರೆಂಬುದ ತಿಳಿಯಿರಯಾ 
ಅಧಿಕಾರದಲ್ಲಿದ್ದು ಕೆಳಗಿನವರಿಗೆ 
ಕಿರುಕುಳವ ಕೊಡುವವರು ದೊಡ್ಡವರಲ್ಲ ಅವರು, 
ಸಿರಿವಂತರಾಗ ಬಯಸಿ ಕೀಳುತನದಿ 
ಹಣಸಂಪಾದಿಸುವವರು ದೊಡ್ಡವರಲ್ಲ ಅವರು, 
ದೊಡ್ಡ ಜಾತಿಯವರು ನಾವೆಂದು ಕೀಳುಜಾತಿಯರೆಂದು - 
ಕೀಳುತನದಿ ನಡೆವವರು ದೊಡ್ಡವರಲ್ಲ ಅವರು, 
ದೊಡ್ಡದೊಡ್ಡ ಮಾತನಾಡಿ ಜನರನ್ನು ಮರುಳು ಮಾಡಿ 
ಮೋಸಮಾಡುವವರು ದೊಡ್ಡವರಲ್ಲ ಅವರು , 
ಪವಿತ್ರವಾದ ಖದಿ, ಕಾಕಿ , ಕಾವಿ ಉಡುಪನು ಧರಿಸಿ, 
ಜನಗಳಿಗೆ ವಂಚಿಸುವವರು ದೊಡ್ಡವರಲ್ಲ ಅವರು, 
ದೊಡ್ಡ ದೊಡ್ಡ ಗ್ರಂಥವನೆ ಬರೆದು ವೇದಾಂತವನು 
ಹೇಳಿ ಹೀನತನದಿ ನಡೆವವರು ದೊಡ್ಡವರಲ್ಲ ಅವರು, 
ನಡೆನುಡಿ ಒಂದಾಗಿ ಸತ್ಯಶುದ್ದರಾಗಿ, 
ದಯೆ ದಾನ ಧರ್ಮದಿ ನಡೆವವರೇ ದೊಡ್ಡ ವರು. 
ಗೌರವಿಸಬೇಕು ಅ೦ತಹ ಮಹನೀಯರಿಗೆ, 
- ಶರಣೆನ್ನಬೇಕು ಅಂತಹ ಶರಣರಿಗೆ, 
ಪೂಜಿಸಬೇಕು ಅಂತಹ ಪೂಜ್ಯರಿಗೆ, 
ನೋಡಾ ಶ್ರೀಗುರುವೆ ಚನ್ನವೀರ, 


ಅಯ್ಯಾ ಧರ್ನುದಿ ನಡೆಯಬೇಳS 

ಜನರನು ಮೋಸದಿ ವಂಚಿಸಿ 
ಆಸ್ತಿ ಪಾಸ್ತಿ ಗಳಿಸಿದರೇನು 
ಅವು ನಮ್ಮಿಂದ ಬರುವವೇನಯ್ಯಾ 
ನಾವು ಮಾಡಿದ ಒಳ್ಳೆಯ ಕೃತ್ಯವೊಂದೇ 
ಅಮರವಾಗುಳಿಯುವುದು 
ಅದಕೆ ಧರ್ಮದಿ ನಡೆಯಬೇಕು, 

ನೋಡಾಶ್ರೀಗುರುವೆ ಚನ್ನವೀರ. 
೩ -೪ ನಿನ್ನ 24 5 

2s 


2 


2 


2 


ಮಾನಸಿಕ ಶಕ್ತಿಗಳು ( ಮುಂದುವರೆದ ಭಾಗ ) 
ದೇವೇಂದ್ರಪ್ಪ ಮ . ಬಡಿಗೇರ( ನಿವೃತ್ತ ಶಿಕ್ಷಕರು,) ಗೋಕುಲ, ಹುಬ್ಬಳ್ಳಿ 

ಕಾಂತ ಶಕ್ತಿಯಿಂದ ರೋಗಗಳನ್ನು ಗುಣಪಡಿಸುವುದು ವೇದನಾ ಪೂರ್ಣವಾದ 
ಕ್ಯಾನ್ಸರ್ ರೋಗಗಳನ್ನೊಳಗೊಂಡು ಇನ್ನೂ ಅನೇಕರೋಗಗಳನ್ನು ಕಾಂತಶಕ್ತಿಯು 
ಎಣಪಡಿಸುವುದು. ಕಾಂತಶಕ್ತಿಯ ಹಿನ್ನೆಲೆಯಲ್ಲಿರುವ ಸ್ವಸನಕ್ರಿಯೆ ವಿಚಾರಶಕ್ತಿ 
ಎತ್ತು ಕಾರ್ಯಶೀಲತೆಗಳು ಮಹತ್ವದ ಪರಿಣಾಮಗಳು ಉಂಟು. ಉಸಿರು ಮತ್ತು 
ಪಾಲಾರಸಗಳಲ್ಲಿ ಬಹಳಪ್ರಮಾಣದಲ್ಲಿ ಕಾ೦ತದ್ರವವು ಇರುವುದರಿಂದ ಅದು ವೇದನಾ 
ವಾರಣೆ ಮತ್ತು ರೋಗ ನಿವಾರಣೆ ಗುಣಪಡಿಸುವುದರಲ್ಲಿ ಬಹಳ ಪರಿಣಾಮಕಾರಿ 
ನಿಸಿದೆ. ಶ್ರೀ ಸ್ಟಿ೦ಗ್ ಎಂಬವರು ರೋಗ ಗುಣಪಡಿಸಲು, ರೋಗಿಯ ಹಾಸಿಗೆಯ 
Dಲೆ ಉಸಿರು ಹೊರಹಾಕುವುದು ಒಂದು ಉಪಾಯವೆಂದು ಹೇಳಿದ್ದಾರೆ. ಬಾವು, 

ತ, ಇವುಗಳಿಗೆ ಲಾಲಾರಸದ ಕಾಂತಶಕ್ತಿಯು ವಿಶೇಷ ಪರಿಣಾಮಕಾರಿಯಾದ 
ವಲ ಹಸ್ತ ಸ್ಪರ್ಶವು ಗುಣಕಾರಿಯಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಕಾಂತತ್ವವನ್ನು 
ಳೆಯಿಸಿಕೊಂಡು ರೋಗಿಯೊಬ್ಬನ ಪೀಡಿತ ದೇಹದ ಮೇಲೆ ಕೈ ಸವರಿಸಿರಿ ಕ್ರಮೇಣ 
ವನು ರೋಗದಿಂದ ಮುಕ್ತನಾಗುವನು . 


ಆಸ್ಟ್ರೇಲಿಯಾದ ಮಿ ಜಾರ್ಜ್ ಮಿಲ್ಲರ್ ಸ್ಟೀಫನ್ ಎಂಬ ಸುಪ್ರಸಿದ್ದ ವಿಜ್ಞಾನಿ 
ಅಂತಶಕ್ತಿಯಿಂದ ಚಿಕಿತ್ಸೆ ಮಾಡುವರು . ತಾವುರೋಗವನ್ನು ಗುಣಪಡಿಸಿದ ಎಷ್ಟೋ 
ದ್ಭುತ ಉದಾಹರಣೆಗಳನ್ನು ದಾಖಲೆ ಮಾಡಿದ್ದಾರೆ. ಅವರ ವೈದ್ಯಕೀಯ ವ್ಯವಸಾಯ 
ಲ್ಲಿ ಕೇವಲ' ಹಸ್ತ ಸ್ಪರ್ಶದಿಂದಲೇ ತಕ್ಷಣ ರೋಗ ನಿವಾರಣೆಯಾದ ಎಷ್ಟೋ ಉದಾ 
ರಣೆಗಳು ಇರುವವು. ಅವರು ಬ್ಯಾರಿಸ್ಟರರೂ , ಕೆಲಕಾಲ ಹಂಗಾಮಿ ಗೌರ್‌ನರ್ ಆಗಿ 
ಡವರ ಬಗೆಗೆ ಅವರಿಗೆ ಅಪಾರ ಕರುಣೆಯಿತ್ತು . ಶ್ರೀಮತಿ ಹ್ಯಾಮಕರ್‌ ಎಂಬುವಳು 
5ಾಗಿ ಒಬ್ಬನನ್ನು ಮೂರುಸಲ ಭೇಟಿಯಾಗಿ ಎಲ್ಲ ಬಗೆಯ ಕ್ಯಾನ್ಸರ್ ಗಡ್ಡೆಗಳನ್ನು 
ಇಹದ ಅಂತರ್ಗತ ಕ್ಯಾನ್ಸರ್, ಗಡ್ಡೆಗಳನ್ನೂ ದೇಹದ ಅಂತರ್ಗತ ಕ್ಯಾನ್ಸರ್‌ ರೋಗ 
ನ್ನು ಗುಣಪಡಿಸಿದ್ದಾರೆ. 


ಈ ದೃಷ್ಟಿ ಕಳೆದುಕೊಂಡ ರೋಗಿಯೊಬ್ಬರ ಕಣ್ಣಿನವೆ. ಲೆ ಕೈಯಾಡಿಸಿದಕೂಡಲೆ 
= Tಲ್ಲಿ ಕಾಂತಿ ತುಂಬಿ ಹೊರಚೆಲ್ಲಿ ದೃಷ್ಟಿ ಉಂಟಾಯಿತು. ಹೃದಯ ಮತ್ತು 
ಅಪ್ಪ ಸರೋಗಿಗಳೂ ಕೂಡಾ ಗುಣಪಟ್ಟಿದ್ದಾರೆ. ಇದು ಅಲ್ಲದೆ ಪಾರ್ಶ್ವವಾಯು, 
ವುಡತನ, ಮೂಕತನ ಇವುಕೂಡಾ ಕಾಂತಶಕ್ತಿಯಿಂದ ಗುಣಪಟ್ಟಿವೆ. ಈ ಶಕ್ತಿ 
ಸುನ್ನ ತಮ್ಮ ಸ್ವಂತಕುಟುಂಬದಲ್ಲಿ ರೋಗವನ್ನು ತಡೆಯಲು ಮತ್ತು ಗುಣ 
ಡಿಸಲು ಉಪಯೋಗಿಸಬಹುದು. ಮನುಷ್ಯನ ದೇಹದಲ್ಲಿ ಯಾವುದೇಬಗೆಯ 


ಗಸ್ಟ್ - 992 


25 


ತೊಂದರೆಯಾದ ಚಿನ್ನೆಗಳು ಕಂಡುಬಂದಾಗ ಕೆಲಕಾಲದವರೆಗೆ ಸುಮ್ಮನೆ ದೇ 
ಮೇಲೆಕೈಯಾಡಿಸಿರಿ ಕೆಲವುನಿಮಿಷಗಳಲ್ಲಿ ರೋಗವನ್ನು ಗುಣಪಡಿಸಬಹುದು. ಸಾಟಿ 
ಘನವಾದ ರೋಗಗಳನ್ನು ಈ ಪದ್ದತಿಯಂದ ತಡೆಗಟ್ಟಬಹುದು, 


ಇದೊಂದು ಪ್ರಥಮೋಪಚಾರದ ಪೆಟ್ಟಿಗೆಇದ್ದಂತೆ. ಕಾಂತಶಕ್ತಿಯನ್ನು ದೇ 
ಅಂತರ್ ಭಾಗಕೂಮುಟ್ಟಿಸಬಹುದು ಅದುಹೇಗೆ ? ಒಂದು ಪಾತ್ರೆ ಅಥವಾ ಬಾ 
ಲಿಯನ್ನು ನೀರುತುಂಬಿ ಕೈಯಲ್ಲಿ ಹಿಡಿದುಕೊಳ್ಳಿ, ನಿಮ್ಮ ಚಿತ್ರದಲ್ಲಿರುವ ಕಾಂ 
ಶಕ್ತಿಯು ಅದರಲ್ಲಿ ಹರಿಯುತ್ತದೆ ಎಂಬ ಕಲ್ಪನೆ ನಿಮ್ಮ ಕಾಂತಶಕ್ತಿಯನ್ನು 
ಮುಖಾಂತರ ಕೆಲಕಾಲದವರೆಗೆ ಹರಿಯಗೊಡಿ ಪಾತ್ರೆಯಲ್ಲಿಯನೀರು ನಿಮ್ಮಕಾ 
ಶಕ್ತಿಯ ಪ್ರಭಾವದಿಂದ ರೋಗಿಗೆ ಔಷಧಿಯಾಗುವುದು. ಒಟ್ಟಾರೆ ದೇಹದ 
ಕಾಂತಶಕ್ತಿಯ ಕೊರತೆಯಾಗಿ ರೋಗಬಾಧೆಗಳು ಉಂಟಾಗುವುವು ಚಿಕ್ಕ ಪು! 
ರೋಗಗಳು ಬಂದರೆ ಎರಡು ಮೂರು ಸಲ ಪ್ರಯೋಗದಿಂದ ಗುಣ ಪಡುತ್ತರ 
ಒಂದು ಸಲ ಐದುನಿಮಿಷದ ಅವಧಿಯವರೆಗೆ ಉಪಚಾರ ಮಾಡಬಹುದು , ರೋಗ 
ಗಂಭೀರ ಸ್ವರೂಪದ್ದಾಗಿದ ಗೆ ರ್ಪಪ್ರಯೋಗವನ್ನು ಹೆಚ್ಚು ಸಲ ಮತ್ತು ಮೇಲಿಂ 
ಮೇಲೆ ನಿಮಗೆ ಬೇಕಾಗುವುದು. 


ಈ ಪ್ರಯೋಗದ ವಿಷಯಕ್ಕೆ ಹೆಚ್ಚಿನ ಸೂಚನೆಗಳು ಯಾವುದೇ ಮಾನಸಿ 
ಶಕ್ತಿಯನ್ನು ಬೆಳೆಸಲು ಪ್ರಯತ್ನ ನಡೆಸಿದಾಗ ಇಪ್ಪತ್ತು ಅಥವಾ ಮೂವತ. 
ಅಥವಾ ನಲವತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಪ್ರಯೋಗ ನಡೆಯಿಸಬ 
ರದೆಂದು ನಿ !! ಕಾನರ್‌ ಗ್ಲಾನ್ ಹೇಳುತ್ತಾನೆ. ಮೊದಲು 5 ರಿಂದ 10 ನಿಮಿಷ 
ಗಳವರೆಗೆ ಪ್ರಾರಂಭಿಸಿದನಂತರ ಕ್ರಮೇಣ ಕಾಲಾವಧಿಯನ್ನು ಬೆಳೆಯಿಸುತ್ತ ಹೋ 
ಬೇಕೆಂದು ಅವರ ಅಭಿಪ್ರಾಯ . 

ವಿಶ್ವ ಶಕ್ತಿಯು ದೊಡ್ಡ ಆಗರವೇ ಆಗಿ ಲಭ್ಯವಿದೆ ಎಂದು ನನಗೆ ಬೇಕಾದಷ 
ಬೃಹತ್ ಪ್ರಮಾಣದಲ್ಲಿ ನಾವು ಇದರಿಂದ ವೈಯಕ್ತಿಕವಾಗಿ ಕಾಂತಶಕ್ತಿಯನ್ನು ಪ 
ಯಬಹುದೆಂದು ನಾವು ಸದಾ ನೆನಪಿಡಬೇಕು, ಗಾಢವಾದ ಉಸಿರಾಟದ ಪ್ರಯೋಗಗ 
ಮೂಲಕ ನಾವು ಈ ಶಕ್ತಿಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು, 


ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ 
1 ) ಮನಸ್ಸಿನ ಏಕಾಗ್ರತೆಯೇಜ್ಞಾನದ ಮೂಲವೆಂದು ಹೇಳುತ್ತಾರೆ, 
2) ಈ ಜ್ಞಾನದ ಸಂಪಾದನೆ ಬಗೆಗೆ ಉತ್ಸುಕತೆ ಮತ್ತು ಆಸಕ್ತಿ ಇರಬೇಕು, 
3 ) ಕಲ್ಪನಾ ಶಕ್ತಿಯು ಸ್ಫೂರ್ತಿಗೆ ದಾರಿಯಾಗಿದ್ದು ಎಲ್ಲಬಗೆಯ ವಿಚಾರಗಳ 

ಕಲ್ಪನಾಶಕ್ತಿಯನ್ನೇ ಅವಲಂಬಿಸಿವೆ. 
ಸಿದ್ದಗಂಗಾ 


1) ಪರಿಶುದ್ದತೆ ಸಹನೆ ಮತ್ತು ಸತತೋದ್ಯೋಗದ ಮಹತ್ವವನ್ನು ಅವರು ಒತ್ತಿ 
ಹೇಳಿದ್ದಾರೆ. ಅಭ್ಯಾಸದಲ್ಲಿ ಒಂದು ದಿನವೂ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕು. 
ಹಗಲು ರಾತ್ರಿಗಳ ಸಂಧಿ ಕಾಲವು ಯೋಗ ಸಾಧನೆಗೆ ಉತ್ತಮ ಸಮಯವಾಗಿದ್ದು 
ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ಮತ್ತು ನಿದ್ರೆಗೆ ಶರಣು ಹೋಗುವ ಮುನ್ನ ಅದನ್ನು 
ಪ್ರಯೋಗಿಸಬೇಕು. ಇಂದ್ರಿಯಗಳ ಪಾಶದಿಂದ ವಿಮುಕ್ತರಾದವರಿಗೆ ಆಧ್ಯಾತ್ಮದ 
ರಾಗಿಲು ತೆರೆದಿರುತ್ತದೆ. ಕಲ್ಪನಾ ಶಕ್ತಿಯು ತೀವ್ರವಾಗಿರುವಷ್ಟು ಪ್ರಮಾಣದಲ್ಲಿ 
ರೋಗಾಭ್ಯಾಸದ ಪರಿಣಾಮಗಳು ಕಂಡುಬರುತ್ತವೆ. “ ಯೋಗವೆಂದರೆ ಮನುಷ್ಯನ 
ಆತ್ಮ ಮತ್ತು ಪ್ರಕೃತಿಗಳ ಒಂದು ಬಗೆಯ ಮಿಲನ.” | 


O 


ಡೊಂಬಲೆ ಆಟ 
ನ. ತಿ, ರಾಮಕೃಷ್ಣಯ್ಯ ( ರಾಕಿ ಗುಲಬರ್ಗಾ ವಿಶ್ವವಿದ್ಯಾಲಯ 


ಈ ಜೀವನ ಒಂದು ಡೊಂಬರ ಆಟ 
ಇದು ದೇಹಕ್ಕೆ ನೀಡುವ ಸಾಧಕ ಪಾಠ 
ನೋಡುವ ನಿಮಗಿದು ಮಾಜಿನ ಮಾಟ 


ಹರ್ಷದಿ ಕುಣಿಯುವ ಪ್ರೇಮದಕೂಟ 
ಉಲ್ಲಾಸದಿ ಮೆರೆಯುವ ಮರುಳಾರ ಮಾಟ 
ಬದುಕುವ ಆಸೆಗೆ ಈ ಪರದಾಟ 


ಅದರೆ , ಅವ ಕರೆನೀಡಿದಾಕ್ಷಣ ಓಡುವ ಕಾಟ 
ಆಗ ಉಳಿಯುವುದೊಂದೇ ಶೂನ್ಯದ ನೋಟ 
ದಟ್ಟ ಶೂನ್ಯದ ನೋಟ, ಬರೀ ಶೂನ್ಯದನೋಟ 

ಹೀಗಿದೆ ನೋಡಿ ಡೊಂಬರ ಆಟ 
ಈ ಜೀವನ ಒಂದು ಡೊಂಬರ ಆಟ 
ಮುಗಿಯದೇ ಸಾಗುವ ಡೊಂಬರ ಆಟ 
ಅನುದಿನ ಆಡುವ ಡೊಂಬರ ಆಟ 


ಸೂಕ್ತಿ : ನನಗೆ ನಪೂ ಇಲ್ಲ. ಮರಣವೂ ಇಲ್ಲ ಎಂಬಂತೆ 
ಬುದ್ದಿಶಾಲಿಯಾದವನು ವಿದ್ಯೆಯನ್ನೂ ಧನವನ ಸಂಪಾದಿಸಬೇಕು. 

ಸಮಯೋಚಿತ ಪದ್ಯ ಮಾಲಿಕಾ 


ಆಗಸ್ಟ್ -1992 


27 


ಧರ್ಮ ಮತ್ತು ವಿಜ್ಞಾನ ( ಹಿಂದಿನ ಸಂಚಿಕೆಯಿ : 
ಅರೆಯೂರು ನರಸಿಂಹಮೂರ್ತಿ, ಪ್ರಶಿಕ್ಷಕರು, ಶ್ರೀ ಸಿದ್ದಗಂಗಾ ಶಿಕ್ಷಕರ ತರಬೇತಿ ಸಂಸ್ಥೆ , 

ತುಮಕೂರು, 
( 1991 - 92ನೇ ಸಾಲಿನಲ್ಲಿ N , C , E , B , 7. ಯವರಿಂದ ರಾಷ್ಟ್ರ ಪ್ರಶಸ್ತಿ ಪಡೆದ 
ವಿಜ್ಞಾನಕ್ಕೆ ಸಂಬಂಧಪಟ್ಟ ಲೇಕನದಿಂದ ಆಯ್ದು ಕ್ರೋಢೀಕರಿಸಿದ ಅಂಶಗಳು) 
ವೈಜ್ಞಾನಿಕ ಮನೋಭಾವ : 

ಒಂದು ನಿರ್ದಿಷ್ಟ ದೃಷ್ಟಿಕೋನ ಮತ್ತು ಆಚರಣೆಯನ್ನು ಪ್ರಚೋದಿಸುವ 
ಅಂಶವೇ ಮನೋಭಾವ, ಜ್ಞಾನವನ್ನು ಸಂಪಾದಿಸಲು ಇರುವ ವೈಜ್ಞಾನಿಕಮಾರ್ಗ 
ಒಂದು ಜೀವಂತ ಮಾರ್ಗ, ಮಾನವನ ಉಳಿವಿಗೆ ಮತ್ತು ಪ್ರಗತಿಗೆ ಅಗತ್ಯವಾದ 
ನಿತ್ಯಜೀವನದಲ್ಲಿನ ರಾಜಕೀಯ, ಆರ್ಥಿಕ, ಮತ್ತು ನೈತಿಕ ಪ್ರಯತ್ನಗಳಲ್ಲಿ ವೈಜ್ಞಾನಿಕ 
ವಿಧಾನವನ್ನು ಪೂರ್ಣವಾಗಿ ಬಳಸುವುದು ಅವಶ್ಯಕ. ವೀಕ್ಷಣೆ, ಅಂತಃ ಕೃಷಿ , 
ವೈಚಾರಿಕತೆ , ವ್ಯವಸ್ಥಿತ ಸಂಶೋಧನೆ, ಸೃಜನಶೀಲ ಪ್ರೇರಣೆ ಇವೆಲ್ಲಾ ವೈಜ್ಞಾನಿಕ 
ಮನೋಭಾವಕ್ಕೆ ಸುಸಂಗತ. 


ಪ್ರಪಂಚದಲ್ಲಿ ನಮ್ಮ ಹಿರಿಮೆಯನ್ನು ಮತ್ತೆ ಪಡೆಯಬೇಕಾದರೆ ಚರಿತ್ರೆಯ 
ಕಸದ ಬುಟ್ಟಿಗೆ ನಾವು ಬೀಳದಿರಬೇಕಾದರೆ ನಮ್ಮ ಕೋಟ್ಯಂತರ ಜನರಿಗೆ ತೃಪ್ತಿಯ 
ಜೀವನವನ್ನು ನೀಡಬೇಕಾದರೆ, ನಮ್ಮ ನಾಗರೀಕತೆಯ ದೀಪ ನಂದದಿರ ಬೇಕಾದರೆ 
ನಾವು ಮೊಟ್ಟ ಮೊದಲು ವೈಜ್ಞಾನಿಕ ಮನೋಭಾವಕ್ಕೆ ತೊಡಗಬೇಕು. 


ಧರ್ಮ ಮತ್ತು ವಿಜ್ಞಾನಗಳ ಸ್ಥಾನ: 

ತೀವ್ರ ಧಾರ್ಮಿಕತೆಯುಳ್ಳ ಹಾಗೂ ಧಾರ್ಮಿಕ ಅಲಧ ಶ್ರದ್ಧೆಯುಳ್ಳ ಜನ 
ತಮ್ಮಮತಕ್ಕೆ ಅತ್ಯುತ್ತಮ ಮತ್ತು ಧೈಯವಾದಿ ಗುಣಗಳನ್ನು ಆರೋಪಿಸಿ ಕೊಳ್ಳು 
ತ್ತಾರೆ ಇತರರ ಮತಧರ್ಮಗಳನ್ನು ಚಾರಿತ್ರಿಕ ದಾಖಲೆಗಳಿಂದ ಮಾತ್ರ ಗುರುತಿಸು 
ತಾರೆ. ಅವರ ಮತವನ್ನು ಒಪ್ಪಿದರೆ ಪ್ರಪಂಚದಲ್ಲಿರುವ ಅನೇಕ ಧರ್ಮಗಳಲ್ಲಿ ಒಂದೇ 
ಒಂದು ಉತ್ತಮೋತ್ತಮವಾದುದೆಂದು ನಂಬಬೇಕಾಗುತ್ತದೆ. ಚರಿತ್ರೆಗಳನ್ನು ತಿರುವಿ 
ಹಾಕಿದಾಗ ಒಂದು ಮತದ ಅನುಯಾಯಿಗಳ ರಕ್ತವನ್ನು ಮತ್ತೊಂದು ಮತದ 
ಅನುಯಾಯಿಗಳು ಹರಿಸಿರುವುದನ್ನು ನಾವು ಚರಿತ್ರೆಯಲ್ಲಿ ಕಾಣುತ್ತೇವೆ. 


ಮತಧರ್ಮ ಅಂತಃದೃಷ್ಟಿಯಿಂದಲೇ ಜ್ಞಾನದ ದಾರಿಯನ್ನು ಹಿಡಿದಿರುವುದು 
ಚರಿತ್ರೆಯಿಂದ ಗೊತ್ತಾಗುತ್ತದೆ. ಅಷ್ಟರಮಟ್ಟಿಗೆ ಅದು ಗೀತೆಯಲ್ಲಿ ಹೇಳಿರುವ ಸವಿ. 
ಜ್ಞಾನ ಜ್ಞಾನದ ದಾರಿಯನ್ನು ಬಿಟ್ಟಿದೆ. ಮತ್ತು ಅಷ್ಟರಮಟ್ಟಿಗೆ ಮನುಷ್ಯನಿಗೆ ಅಡ್ಡಿ - 
ಸಿದ್ದಗಂಗಾ 


28 


ಗಳನ್ನು ತಂದೊಡ್ಡಿದೆ. ಆದರೆ ಅರಿವನ್ನು ಮಾತ್ರ ಆರಿಸಿಕೊಂಡು ಅದು ಅಂತಃದೃಷ್ಟಿ 
ಬೆಳಕಿನಿಂದ ಸಮರಸವಾಗದಿದ್ದರೆ ಅಂತಹ ವಿಜ್ಞಾನವು ಅಪಾಯಕಾರಿಯಾಗಿ ಮುಂದೆ 
ಮಾನವನ ಉಳಿವು- ಬೆಳವಣಿಗೆಗೆ ತಡೆಯೊಡ್ಡ ಬಹುದೆಂಬುದೂ ನಮಗೆ ಕಾಣುತ್ತದೆ, 


ಮತಧಮ್ಮಗಳ ದೃಷ್ಟಿಕೋನ 
ಈ ಜಗತ್ತು ಬಂದುದೆಲ್ಲಿಂದ ? ಹೋಗುವುದೆಲ್ಲಿಗೆ ? ಎಂಬುದನ್ನು ಮೊದಲು 
ತಿಳಿಯಬೇಕಾಗುತ್ತದೆ. ಈ ಪ್ರಶ್ನೆಗಳಿಗೆ ಅನೇಕ ಉತ್ತರಗಳನ್ನು ಕೊಡಲಾಗಿದೆ. 
ಪ್ರಾಚೀನ ಗ್ರೀಸಿನ ಎಲಿಯಾಟಿನ್ ತತ್ವಜ್ಞಾನಿಗಳು ಈ ಜಗತ್ತು ಬಂದುದೆಲ್ಲಿಂದಲೂ 
ಅಲ್ಲ. ಇದು ಎಲ್ಲಿಗೂ ಹೋಗುವುದಿಲ್ಲ. ಇದೆಲ್ಲ ಮಾಯೆ ಎಂದು ನಂಬಿದ್ದರು. ಈ 
ತತ್ವಜ್ಞಾನಿಗಳಲ್ಲೊಬ್ಬ ಸೇನೋ ಮೇಧಾವಿ ಗಣಿತಶಾಸ್ತ್ರಜ್ಞನಾಗಿದ್ದ . ಈ ಜಗತ್ತಿನ 
ಎಲ್ಲಾ ಬದಲಾವಣೆ, ಅಭಿವೃದ್ಧಿ ಮತ್ತು ವಿಕಾಸಗಳ ಮೂಲದಲ್ಲಿನ ಸಾಮಾನ್ಯ ಭಾವನೆ 
ಕೇವಲ ಒಂದು ಭ್ರಮೆ ಎಂದು ಅವನ್ನು ಸಾಧಿಸಿ ತೋರಿಸಿದ. ಆದರೆ ಈಗ ನಮ್ಮ 
ಕಾಲದಲ್ಲಿ ನಮ್ಮ ಅರಿವಿನ ವ್ಯಾಪ್ತಿಯಲ್ಲಿ ಕ್ಯಾಂಟಂ ಸಿದ್ಧಾಂತದಿಂದಾಗಿ ಸೇನೋವಿನ 
ಆಸಂಗತೋಕ್ತಿಗಳ ಮೂಲದಲ್ಲಿರುವ ಸಾಂಪ್ರದಾಯಿಕ ಭೌತಶಾಸ್ತ್ರದ ಸ್ವಯಂ 
ಸದ್ದಾಂತಗಳೇ ನುಚ್ಚು ನೂರಾಗಿವೆ. 


ಇದೇ ರೀತಿಯ ಅ೦ದರೆ ಬೇರೊಂದು ತತ್ವದ ಪ್ರಕಾರ ಈ ಜಗತ್ತು ( ಮಾಯೆ ? 
ಅಲ್ಲದಿದ್ದರೂ ಅದು ಸರ್ವತಂತ್ರ ಸ್ವರೂಪನಾದ ಪರಮೇಶ್ವರನ ಶೈಥಿಲ್ಯದಿಂದಾದುದು. 
ಮನುಷ್ಯನು ಈ ಜಗತ್ತನ್ನು ತಿರಸ್ಕರಿಸಬೇಕು. ಸಾವಿನಿಂದ ದೊರೆಯುವ ಬಿಡುಗಡೆ 
ಬೇಗನೇ ಸಿಗಲಿ ಎಂಬ ಆಸೆ ಭವಸೆಗಳನ್ನಿಟ್ಟು ಕೊಳ್ಳಬೇಕು. ಇಂಥವೇ ನಿಲುವುಗಳು 
ಭಾರತೀಯ ಸಾಂಪ್ರದಾಯದ ಲಕ್ಷಣಗಳೂ ಹೌದು 


ಶತಮಾನಗಳ ಕಾಲದಿಂದ ಹೆಪ್ಪುಗಟ್ಟಿರುವ ಜಗತ್ ತಿರಸ್ಕಾರ ದೃಷ್ಟಿಕೋನಗಳ 
ಸಾರಾಂಶವನ್ನುಶೈರನು ಕೊಟ್ಟಿದ್ದಾನೆ. ಮನುಷ್ಯನು ತನ್ನ ಜೀವನದ ಅನುಭವ 
ಗಳಿಂದ ಈ ಬದುಕು ಆರ್ಥವತ್ತಾದುದು ಎಂದು ತಿಳಿದು ತನ್ನಲ್ಲಿ ಈ ಬದುಕು 
ಪೂರ್ಣತೆಯನ್ನು ಪಡೆಯಲು ಯತ್ನಿಸುತ್ತಾ ತನ್ನ ಪ್ರಭಾವ ಇರುವ ಕ್ಷೇತ್ರದಲ್ಲಿ 
ಬದುಕನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಜಗತ್ ಸ್ವೀಕಾರ ದೃಷ್ಟಿಕೋನದ ಕ್ಷಣ . 
ಇದಕ್ಕೆ ವಿರುದ್ದವಾಗಿ ತನ್ನ ಬದುಕಿನ ಅನುಭವ, ಜಗತ್ತಿನಲ್ಲಿ ಅದರ ಬೆಳವಣಿಗೆ , 
ಇವು ದುಃಖದಾಯಕವಾದದ್ದು , ಆ ರ್ಥವಿಲ್ಲದ್ದು , ಎಂದು ನಂಬಿ ಬದುಕನ್ನು ಬೆಳೆಸಲು 
ಯಾವ ಪ್ರಯತ್ನವನ್ನೂ ಮಾಡದೆ ಜೀವನ ಸ್ಥಿತಿಗತಿಗಳನ್ನೂ ಉತ್ತಮಗೊಳಿಸುವ 
ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸುವುದು ಜೀವನ ತಿರಸ್ಕಾರ ಇಲ್ಲವೇ ಜೀವನ 
ವಿಮುಖತೆಯ ಲಕ್ಷಣ. 
ಆಗಸ್ಟ್ 1992 

29 


ಎಲ್ಲಾ ಮತಧರ್ಮಗಳೂ , ಇಲ್ಲವೇ ಯಾವುದೇಒಂದು ಮತಧರ್ಮ ಈ ಎ 
ದೃಷ್ಟಿಕೋನಗಳಲ್ಲಿ ಒಂದನ್ನು ಅದರಲ್ಲಿಯೂ ಜೀವನ ವಿಮುಖತೆಯನ್ನು ದೃಢ 
ಹಿಡಿದಿದೆ ಎಂದು ನಂಬುವುದು ದೊಡ್ಡ ತಪ್ಪಾಗುತ್ತದೆ. ಸದಾನೆನಪಿಗೆ ಬರುವ ವ! 
ಮೃದು ವ ಧುರಸಾಲುಗಳು ನೆನಪಿಗೆ ಬಂದಾಗಲೆಲ್ಲ ಕವಿ ಹೃದಯದ ಆರೋಮಾ 
ಪಾಪ ಪ್ರಜ್ಞೆ ಕಾಡ ತಿದ್ದುದನ್ನು ನೆನೆಸಿಕೊಂಡರೆ , ಸ್ವಿಸ್ ಸರೋವರಗಳ ಸೌಂCI 
ದಿಂದ ಮರುಳಾಗಬಾರದೆಂದು ಬರಾರ್ಡನು ಕಂಡು ಕೊಂಡಿದ್ದನ್ನು ನೆನಪಿಸಿಕೊ 
ಚರ್ಚ್ ಸಂಗೀತದ ಮೋಹದ ಮಂತ್ರ ಶಕ್ತಿಯಬಗ್ಗೆ ಗ್ರೆಗರಿ ಮತ್ತು ಅಗಸ್ತಿ 
ಭಯಗೊಂಡಿದ್ದನ್ನು ನೆನಪಿಸಿಕೊಂಡರೆ, ಅರಣ್ಯ ಪಿತೃಗಳು ಜೂಡಿಯಾದ ನಿಣ 
ಪ್ರದೇಶದಲ್ಲಿ ತಮ್ಮ ದೇಹದಂಡನೆ ಮಾಡಿ ಕೊಂಡಿದ್ದನ್ನು ನೆನೆಸಿಕೊಂಡರೆ- ಹಾಗೆ 
ಜೀಸಸನು ಚಿಕ್ಕ ಮಕ್ಕಳನ್ನು ಕಣಿವೆಗಳ ಲಿಲ್ಲಿಹೂವುಗಳನ್ನು ಪ್ರೀತಿಸಿದುದನ್ನೂ ನ 
ಕೊಳ್ಳಬೇಕು. ತಂದೆ ಸೂರ್ಯ ಅಣ್ಣ ಗಾಳಿಗಳಬಗ್ಗೆ ಅಸ್ಸಿಸ್ಸಿನಗರದ ಪ್ರಾಸ್ತಿ ! 
ಪವಿತ್ರ ಗೀತೆಗಳಿಗೂ , ' ಮಾತಾ ಮೋದಿನಿ' ( ತಾತಮಾರುತ' ಗಳಿಗೆ ಬರದೆ ಭರ್ತೃ 
ಪದ್ಯಗಳಿಗೂ ಇರುವ ಸಾಮ್ಮ ಆಶ್ಚರ್ಯಕರವಾದದ್ದು , ಹೀನಯಾನ ಪ್ರಾರ್ಥ 
ಮಾಲೆಯಲ್ಲಿ ದುಃಖದ ವ್ಯಾಪಕತೆಯನ್ನು ಒತ್ತಿ ಹೇಳಿದರೆ, ಬೌದ್ಧ ಉಪಾಖ್ಯಾನ 
ಬುದ್ದ ಯಾವ ಉಪದೇಶವನ್ನು ನೀಡಿದೆ ಕರ್ಮಬಂಧವನ್ನು ಎತ್ತಿಹಿಡಿದುದನ್ನು ಉ . 
ಸಿದೆ. ನಿಮ್ಮ ಈ ಜಗತ್ತು ಸೌಂದರ್ಯದಿಂದ ತುಂಬಿದೆ ಎಂಬ ಸಂದೇಶ ಅದೆಂದು ವ 
ಕಶ್ಯಪನು ಸರಿಯಾಗಿಯೇ ಅರ್ಥಮಾಡಿಕೊಂಡಿದ್ದಾನೆ. ಹಿಂದೂಗಳಲ್ಲಿ ಸನ್ಯಾಸ, 
ದಂಡನೆಗಳ ಸಂಪ್ರದಾಯಗಳಿರುವಹಾಗೆಯೇ ತನ್ನ ದೇಹದಲ್ಲಿರುವ ಭಗವಂತನ 
ಹಿಂಸೆ ಮಾಡುವ ಮೂಢಜನರನ್ನು ಶ್ರೀಕೃಷ್ಣನು ಖಂಡಿಸಿರುವುದೂ ನಿಜ ಇ - 


. 


BAR 
SOAD 


ಬಗೆ 
. 


ಕೆಫ 
ಬುಕ್ 
ಸೋಜ್ 


ನೀತಿ 
ಬಾರ್ 
| 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಹ್ಮಲಿ, 
ಇಂಡಸ್ಮಿಯಲ್ ಎಸ್ಟೇಟ್, ತುಮಕೂರು, 


(ಕಳೆದ ಸಂಚಿಕೆಯಿಂದ) 
ಶಂಕರಾಚಾರ್ಯರು - ಬಸವಣ್ಣನವರು 

ಡಾ|| ಬಿ. ಎಸ್ , ಸ್ವಾಮಿ , ವಿಜಯನಗರ, ಬೆಂಗಳೂರು, 
- ಬಸವಣ್ಣ ಹಾಗೂ ಶಂಕರಾಚಾರ್ಯ ಇಬ್ಬರೂಐತಿಹಾಸಿಕ ವ್ಯಕ್ತಿಯಾಗಿದ್ದರು. 
ಅವರ ಸರಿಯಾದ ಜೀವನಚರಿತ್ರೆಗಳು ಸಿಗದೆಪವಾಡಗಳ ಮಳೆಗರೆದು ಕವಿಗಳು ಚಿತ್ರಿಸಿ 
ಕಾವ್ಯಗಳನ್ನು ರಚಿಸಿದ್ದಾರೆ. ಇವುಗಳ ಆಧಾರದ ಮೇಲೆ ಅವರ ಜೀವನವನ್ನು ಸ್ವಲ್ಪ 
ತಿಳಿದುಕೊಳ್ಳಬಹುದು, ಬಸವಣ್ಣನನ್ನು ಅವತಾರ ಪುರುಷ ಎಂದು ಕವಿಗಳು ಹೊಗಳಿ 
ಪುರಾಣಗಳನ್ನು ರಚಿಸಿದರು . ಆದರೆ ಅವರ ಸರಿಯಾದ ಜೀವನ ತಿಳಿದುಕೊಳ್ಳಲು 
ಅವರ ಹಾಗೂ ಇನ್ನಿತರ ವಚನಕಾರರ ವಚನ ಸಾಹಿತ್ಯ ಸಾಕಷ್ಟು ನಿಜಾಂಶ ತಿಳಿದು 
ಕೊಳ್ಳಲು ಸಾಧನವಾಗಿದೆ ಹರಿಹರನ ಬಸವರಾಜರಗಳೆ, ಪಾಲ್ಕುರಿಕೆಸೊಮನಾಥನ 
ಬಸವಪುರಾಣ, ಬಸವದೇವರ ಬಸವೇಶ್ವರ ಪುರಾಣ, ಭೀಮಕವಿಯ ಬಸವಪುರಾಣ, 
ಮುಂತಾದುವುಗಳು ಬಸವಣ್ಣನವರ ಬಗೆಗೆ ರಚಿಸಿದ ಕಾವ್ಯಗಳು. 


ಹಾಗೆಯೇ ಶಂಕರಾಚಾರ್ಯರ ಚರಿತ್ರೆಯೂ ಕೂಡ ಕವಿಗಳು ರಚಿಸಿದ ಕಾವ್ಯ 
ಗಳಿಂದಲೇ ತಿಳಿಯಬೇಕಾದೆ. ಇವರ ಜೀವನವೂ ಹಲವಾರು ಪವಾಡಗಳ ಮಯವಾಗಿದೆ. 
ಬಸವಣ್ಣನವರು ಸರಳವಾಗಿ , ಸುಲಭವಾಗಿ ತಮಗಾದ ಜೀವನಾನುಭವಗಳನ್ನು 
ವಚನವೆಂಬ ಹೊಸ ಸಾಹಿತ್ಯ ಪ್ರಕಾರದಲ್ಲಿ ಸೃಷ್ಟಿಸಿದರು , ತಾವೂ ಸಹ ನುಡಿದಂತೆ 
ನಡೆದರು . 


ಶಂಕರಾಚಾರ್ಯರು 200ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದಾರೆ. ಭಾಷ್ಯಗಳು 
ಸ್ತೋತ್ರಗಳು ಪ್ರಕರಣ ಗ್ರಂಥಗಳು, ಪ್ರಸ್ಥಾನತ್ರಯ ಭಾಷ್ಯ , ಇತರ ಗ್ರಂಥಗಳ ಭಾಷ್ಯ 
ಹತ್ತು ಪ್ರಧಾನ ಉಪನಿಷತ್ತುಗಳ ಮೇಲೆ ಭಾಷ್ಯ ಬರೆದಿದ್ದಾರೆ. ವಿವೇಕಚೂಡಾಮಣಿ 
ಪ್ರಪಂಚನಾರ , ಸೌಂದರ್ಯಲಹರಿ , ಶಿವ, ವಿಷ್ಣು ,ಸ್ತೋತ್ರಗಳನ್ನು ಸಹ ಬರೆದಿದ್ದಾರೆ, 


ಶಂಕರಾಚಾರ್ಯರು ನಂಬೂದರಿ ಬ್ರಾಹ್ಮಣರಾಗಿ ಹುಟ್ಟಿ ಹಾಗೆಯೇ ಮುಂದು 
ವರಿದರೆ ಬಸವಣ್ಣನವರು ಬ್ರಾಹ್ಮಣರಾಗಿ ಹುಟ್ಟಿ ವೀರಶೈವ ಮತಾವಲಂಬಿಯಾದರು. 
ಬಸವಣ್ಣ , ಗಂಗಾಂಬಿಕೆ, ನೀಲಾಂಬಿಕೆ ಎಂಬ ಇಬ್ಬರು ಪತ್ನಿಯರನ್ನು ಹೊಂದಿ , ಶರಣ 
ಧರ್ಮವನ್ನು ಅನುಸರಿಸಿದರೆ , ಶಂಕರಾಚಾರ್ಯರು ವಿವಾಹವಾಗದೆ ಸನ್ಯಾಸದಿಂದ 
ಮೋಕ್ಷ ಪಡೆದವರು. ಬಸವಣ್ಣ ಕಲ್ಯಾಣದ ಬಿಜ್ಜಳನ ಆಸ್ಥಾನದಲ್ಲಿ ಅನೇಕ ಪದವಿ 
ಗಳನ್ನು ಪಡೆದು ಮಂತ್ರಿಯಾಗಿ ಸಮಾಜಸೇವೆಯನ್ನು ಮಾಡಲು ಟೊಂಕಕಟ್ಟಿದವರು 
ಆದರೆ ಶಂಕರಾಚಾರ್ಯರು ಯಾರ ಆಶ್ರಯವನ್ನು ಬಯಸದೆ ಆಶ್ರಮವಾಸಿಗಳಾಗಿ 
ಧಾರ್ಮಿಕ ಪ್ರಚಾರ ಕೈಕೊಂಡವರು. 
ಆಗಸ್ಟ್ -1992 


31 


ಶಂಕರಾಚಾರ್ಯರು ಕೇರಳದ ಕಾಲಟ ( ಕಾಲಡಿ) ಯಲ್ಲಿ ನಂಬೂದರಿ ಬ್ರಾಹ 
ದಂಪತಿಗಳಾದ ಶಿವಗುರು - ಸತಿದೇವಿಯರ ಮಗನಾಗಿ ಜನಿಸಿದರು . 
ಬಸವಣ್ಣ ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣರಾ| 
ಮಾದಿರಾಜ - ಮಾದಾಂಬೆಯರ ಮಗನಾಗಿ ಜನಿಸಿದರು. ಚಿಕ್ಕಂದಿನಲ್ಲಿಯೇ ಸವ 
ಮೆರೆದವರು ಇಬ್ಬರೂ ಸಹ. ಬಸವಣ್ಣ ಒಮ್ಮೆ ಜೊತೆಗಾರರೊಡನೆ ಆಟವಾಡುವ 
ಒಬ್ಬ ಸ್ನೇಹಿತ ಕಾಲು ಜಾರಿ ಬಾವಿಗೆ ಬಿದ್ದ , ಬಸವಣ್ಣ ಆತನನ್ನು ಮೇಲೆತ್ತಿ ತಂದದ 
ಅಷ್ಟರಲ್ಲಿ ಹುಡುಗರು ಅವರ ತಂದೆ - ತಾಯಿಯರಿಗೆ ಹೇಳಿ ಕರೆತಂದಿದ್ದರು, ತಂದೆ- ತ. 
ಮಗು “ ಯಾರು ನಿನ್ನನ್ನು ನೀರಿಗೆ ನೂಕಿದವರು ? ” ಎಂದಾಗ ( ನಾನೇ ಜಾರಿ ಬಿ. 
ಬಸವಣ್ಣ ನನ್ನನ್ನು ಮೇಲೆತ್ತಿ ತಂದ' ಎಂದಾಗ ಮಿಕ್ಕ ಮಿತ್ರರೆಲ್ಲಾ ಆತನನ ಹೊಗಳಿದ 

ಒಮ್ಮೆ ಶಂಕರಾಚಾರ್ಯರು ದಟ್ಟ ದರಿದ್ರ ಹೆಂಗಸೊಬ್ಬಳ ಮನೆಗೆ ಭಿಕ್ಷೆ 
ಹೋದಾಗ ಆಕೆ ತನ್ನ ಬಡತನವನ್ನು ತೋಡಿಕೊಂಡಳು. ಆಗ ಶಂಕರ ಲಕ್ಷ್ಮೀ ಸ್ತೋ 
ಮಾಡಲು ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿ ತುಂಬಿತು. 


ಬಸವಣ್ಣನ ಗುರು ಕೂಡಲ ಸಂಗಮದಲ್ಲಿದ್ದ ಜಾತವೇದ ಮುನಿಗಳು, ಅವರಿಂ 
ವಿದ್ಯಾಭ್ಯಾಸ ಮಾಡಿದ. 


ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು ಇವರು ಶಂಕರನಿ : 
ಅದೈತ ವೇದಾಂತ ಸಿದ್ದಾಂತವನ್ನು ಉಪದೇಶಿಸಿದರು . ಇವರು ನರ್ಮದಾ ನದಿತೀರಶ 
ಓಂಕಾರನಾಥ ದೇವಾಲಯದ ಪಕ್ಕದ ಗುಹೆಯಲ್ಲಿ ಸಾಧನೆ ಮಾಡುತ್ತಿದ್ದರು. 


* ಬಸವಣ್ಣನ ಬುದ್ದಿವಂತಿಕೆಯನ್ನು ನೋಡಿ ಬಿಜ್ಜಳನ ಸಿದ್ದ ರಸ ಮಂತ್ರಿಗಳ 
ಕಲ್ಯಾಣದ ಅರಮನೆಯಲ್ಲಿ ಕರಣಿಕನಾಗಿ ನೇಮಿಸಿಕೊಂಡರು, ಶಂಕರಾಚಾರ್ಯರು 
ಯಾರ ಹಂಗಿಗೂ ಹೋಗದೆ ಸನ್ಯಾಸತ್ವ ಸ್ವೀಕರಿಸಿ ಜ್ಞಾನ ಸಂಪಾದನೆ ಮಾಡುತ್ತಾ 
ಕಾಲವನ್ನು ದೇಶಪರ್ಯಟನೆಯಲ್ಲೇ ಕಳೆಯಲು ಅನುವಾದರು, ಅನೇಕ ಪಂಡಿತರನ್ನು 
ವಾದದಲ್ಲಿ ಸೋಲಿಸಿ ಸಾಕ್ಷಾತ್ ಸರಸ್ವತಿಯ ಕೃಪಾಕಟಾಕ್ಷವನ್ನು ಪಡೆದರು. 


ಬಸವಣ್ಣ ಇದ್ದ ಜಾಗಕ್ಕೇ ಅನೇಕ ಶರಣರು ಅವರ ಕಾರ್ಯ; ಕಾಯಕ 
ದಾಸೋಹ ಮುಂತಾದ ವಿಷಯಗಳನ್ನು ಕೇಳಿ ತಿಳಿದು ಕನ್ಯಾಕುಮಾರಿಯಿಂದ 
ಕಾಶ್ಮೀರದವರೆಗೆ ತಮಿಳುನಾಡು, ಆಂಧ್ರ , ಕೇರಳ, ಕಾಶ್ಮೀರ, ಅಫಘಾನಿಸ್ಥಾನ, 
ಒರಿಸ್ಸಾ , ಮಹಾರಾಷ್ಟ್ರಗಳಿಂದ ಬಂದು ಶರಣರಾದರು. ಆದರೆ ಶಂಕರಾಚಾರ್ಯರು 
ಕಂಚಿ, ಕಾಶಿ, ಪೂರಿ, ಜಗನ್ನಾಥ, ಕಾಶ್ಮೀರ, ಶೃಂಗೇರಿ, ಮುಂತಾದೆಡೆ ಹೋಗಿ ತಮ್ಮ 
ಪೀಠವನ್ನು , ಮಠವನ್ನು ಸ್ಥಾಪಿಸಿ ಜನರ ಮನವನ್ನು ಸೂರೆಗೈದರು . ಅನೇಕ ಶಿಷ್ಯರನ 
ಸಿದ್ದಗಂಗಾ 

- 32 


ಡೆದರು. ಸುರೇಶ್ವರಾಚಾರ್ಯ, ಪದ್ಮಾಚಾರ್ಯ , ಹಸ್ತ ಮಲಕಾಚಾರ್ಯ,ತೋಟಕಾ 
ಕಾರ್ಯರೇ ಮುಂತಾದವರು. ಆದರೆ ಬಸವಣ್ಣನವರು ಮಠ ದೇಗುಲಗಳನ್ನು 
ರ್ಮಿಸದೆ, ಶಿಷ್ಯರೆಂದೂ ಸ್ವೀಕರಿಸಲಿಲ್ಲ, ಎಲ್ಲರನ್ನು ಶರಣರನ್ನಾಗಿ ಮಾಡಿದರು . 
ಲ್ಲರೂ ಬಸವಣ್ಣನ ಅನುಯಾಯಿಗಳಾದರು . ಅಷ್ಟೇ ವಚನ ಸಾಹಿತ್ಯ ಸೃಷ್ಟಿಸಿ 
ನರನ್ನು ಸನ್ಮಾರ್ಗಕ್ಕೆಳೆಯಲು ಅನುವಾದರು. 
- ಶಂಕರಾಚಾರ್ಯರರು ಭಾಷ್ಯ ಬರೆಯಲು ಕಾವ್ಯ ರಚಿಸಲು ಏಕಾಂತವಾದ, 
ಪ್ರಶಾಂತವಾದ ಸ್ಥಳಗಳನ್ನು ಕಾಡು, ಗವಿಗಳನ್ನು ಹುಡುಕಿಕೊಂಡು ಬದರಿ, ಋಷಿಕೇಷ 
ಹೋಗಿರಚಿಸಿದರೆ ಬಸವಣ್ಣನವರು ಜನರ ಮಧ್ಯೆಯೇ ಇದ್ದು ಅವರ ಸಮಸ್ಯೆಗಳನ್ನು 
ಅರಿತು ಓರೆಕೋರೆಗಳನ್ನು ತಿದ್ದಲು ವಚನ ಸಾಹಿತ್ಯವನ್ನು ಸೃಷ್ಟಿಸಿದರು. 
- ಬಸವಣ್ಣ ಬಡತನ ಹೋಗಲಾಡಿಸಲು ಕಾಯಕ ಮಾಡಬೇಕು, ಅದೇ 
ಉದ್ಯೋಗ, ಅದು ಯಾವುದೇ ಇರಬಹುದು, ಕಾಯಕದಿಂದ ನಾಯಕರಾಗಬಹುದು 
ಎಂದು ಸಾರಿದರು. 


- ಬಸವಣ್ಣ ಪರಂಪರೆಯನ್ನು ಪ್ರತಿಭಟಿಸಿ ವೈಚಾರಿಕ ಪ್ರಜ್ಞೆಯಿಂದ ಜಾಗೃತ 
ಗೊಳಿಸಿದರೆ, ಶಂಕರರು ಪರಂಪರೆಯನ್ನು ಬೆಳೆಸಿಕೊಂಡು, ಉಳಿಸಿಕೊಂಡು ಬಂದು 
ಜನರ ಜಾಗೃತಿ ಮಾಡಿದರು. ಜಾತೀಯತೆಯ ನಿರ್ಮೂಲನಕ್ಕೆ ಕಲ್ಪನೆ ಮಾಡಿದರು. 
- ಬಸವಣ್ಣ ಮೊದಲ ಸಮಾಜವಾದಿ ಎಂದರೆ ತಪ್ಪಾಗಲಾರದು. ಕಾಯಕವಾಡ 
ಬೇಕು. ಅದರಿಂದ ದಾಸೋಹ ಮಾಡಬೇಕು ಎಂದರೆ ಹಂಚಿಕೊಂಡು ತಿನ್ನಬೇಕು, 
ಸಂಗ್ರಹ ಮನೋಭಾವವನ್ನು ತೊರೆಯಬೇಕು. ಎಂದುಜನರಲ್ಲಿ ಅರಿವುಮೂಡಿಸಿದರು. 
ಶಿವಶರಣರು ಜ೦ಗಮರೆಂದರೆ ಇವರಿಗೆ ಸಣ, ಎನಗಿಂತ ಕಿರಿಯರಿಲ್ಲ. ಶಿವಶರಣರಿಗಿಂತ 
ಹಿರಿಯರಿಲ್ಲ. ಎಂಬುದು ಈ ತನ ವಿಶಾಲ ಮನೋಭಾ೯ವನ್ನು ಸೂಚಿಸುತ್ತದೆ. ದೀನ 
ದಲಿತರ ಮೇಲೆ ಅನುಕಂಪ ಪಾಣಿಹಿಂಸೆ ಮಾಡಬಾರದು. ಎಡನಿ೦೭ಕೆಗಳನ್ನು 
ಒಪ್ಪಬಾರದು. ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು. ಜಾತೀಯತೆಯನ್ನು ಬೇರು 
ಸಹಿತ ಕಿತ್ತು ಹಾಕಬೇಕು ಎಂಬುದು ಬಸವಣ್ಣನವರ ತತ್ವಗಳಲ್ಲಿ ಕಂಡುಬರುತ್ತದೆ, 

ಅಸ್ಪೃಶ್ಯನಾದ ಕಂಬಳಿ ನಾಗದೇವನ ಮನೆಯಲ್ಲಿ ಬಿನ್ನಹ ತೀರಿಸಿಕೊಂಡು 
ಬರುವಾಗ ಕುಹಕಿಗಳು ಈ ವಿಷಯವನ್ನು ಬಿಜ್ಜಳನಲ್ಲಿ ತಿಳಿಸುತ್ತಾರೆ. ಆಗ ರಾಜ 
ವಿಚಾರಣೆ ಮಾಡುವಾಗ ಎಲ್ಲರ ಮೈನಲ್ಲಿ ಹರಿಯುವುದು ರಕ್ತವೇ ಎಂದ ಬಸವಣ್ಣ , 
ಬಿಜ್ಜಳ, ಆತನ ಮೈ ನಲ್ಲಿ ಅಮೃತವಿದೆಯೇ ? ಎಂದಾಗ ಬಸವಣ್ಣ ಆತ ಶರಣ ಆತನ 
ಮೈಯಲ್ಲಿ ಅದ್ಭುತವಿದೆ ಎಂದು ಆತನ ಬೆರಳನ್ನು ಹಿಚುಕಿದಾಗ ಅಮೃತ ಸುರಿಯುವುದು, 


ಆಗಸ್ಟ್ - 1992 


33 


ವೃತ್ತಿವಾಚಕಗಳಲ್ಲದೆ ಜಾತಿವಾಚಕಂಗಳಲ್ಲ ನೋಡಾ, 
ಶಿವಭಕ್ತಿರಹಿತ ವೃತ್ತಿಯದು ಬರಿಯವೃತ್ತಿ ( ಕಾವ್ಯ ) -~ 
ಯೆನಿಸಿತ್ತಲ್ಲದೆ, ಶರಣಗೆ ಪವಿತ್ರ ಕಾಯಕವೆನಿಸದು ನೋಡಾ.. 

ಆವ ವೃತ್ತಿಯಾದಡೇನು . ಈವೃತ್ತಿ ಆವಸ್ಥಲದಲ್ಲಿ 
ನೆಲಸಿ ಮಾಡಿದಡೇನು ? ತಾನಿರ್ನಲ್ಲಿ ಶಿವಭಕ್ತಿ ವಹಿಸಿ 
ಮಾಳ್ಕಾರವೆಪರಮ ಪವಿತ್ರಕಾಯಕವೆನಿಸಿತ್ತು ನೋಡಾ 

ಇಂತಪ್ಪ ಶುದ್ಧ ಕಾಯಕ ನಡೆಸುತಿಪ್ಪ ಶಿವಜ್ಞಾನಿ 
ಲಿಂಗಭಕ್ತಂಗೆ ನಿಂತಲ್ಲಿಯೆ ಶಿವಸದಪ್ರಾಪ್ತವಾಯಿತ್ತು ನೋಡಾ.. 
ಇದುವೆ ನಮ್ಮ ವಿಶ್ವಕಲ್ಯಾಣಿ ತ್ರಿಕಾಲಜ್ಞಾನಿ 
ಬಸವಣ್ಣ ತೋರಿದಕಾಯಕಧರ್ಮ ರಹಸ್ಯ ! 
ಕಾಣ, ಶ್ರೀ ಶೈಲ ಮಲ್ಲಿಕಾರ್ಜುನ. 


ಹೊಲೆಯನಾರು ? : [ 90 ] 


“ಹೊಲೆಯ ಊರ ಹೊರಗಿಲ್ಲ ನೋಡಾ, 
ಹೊಲೆಯ ಹೊಲೆಯನೆಂದು ನುಡಿಯದಿರಿಂಭೋ ! 
* ಒಂದು ಎಲುವು ಕಂಡರೆ ಹೊಲೆ ಎಂಬಿರಯ್ಯ . 
ಹಲವು ಎಲುವು ಬಾಯೊಳಗಿರಲು ಏಕೆ ನುಡಿವಿರಯ್ಯ ? 
ಕೊಟ್ಟ ಭಾಷೆಗೆ ತುಪ್ಪುವನೊಬ್ಬ ಹೊಲೆಯ . 
ಇಟ್ಟು ಆಣೆಯ ಬೊಟ್ಟಿ ಹೇಳುವನೊಬ್ಬ ಹೊಲೆಯ . 
ಪರವಧುವಿಂಗೆ ಅಶೆ ಮಾವನೊಬ್ಬ ಹೊಲೆಯ . 
ಹೆರರ ಮನವ ನೋಯಿಸುವಾತನೊಬ್ಬ ಹೊಲೆಯ 
ಸತಿಯನುಳಿದು ಪರಸತಿಯೊಳು ಬೆರೆವನೊಬ್ಬ ಹೊಲೆಯ 
ಮತಿಯನುಳಿದು ಪರನಿಂದೆಗೆಯ್ತಾತನೊಬ್ಬ ಹೊಲೆಯ . 
ಸತ್ಯನುಡಿ ಅಸತ್ಯವೆಂದು ನುಡಿವನೊಬ್ಬ ಹೊಲೆಯ . 
ನಿತ್ಯನಿಜತ ಸುಳ್ಳೆಂದು ಸಾಧಿಸುವನೊಬ್ಬ ಹೊಲೆಯ . 
ಭಕ್ತ . ಕಡಿಮೆ ಎಂಬಾತನೊಬ್ಬ ಹೊಲೆಯ , . 
ಮುಕ್ತ - ಪ್ರಪಂಚ ಎಂಬವನೊಬ್ಬ ಹೊಲೆಯ , 
ಶರಣ ಮಹಿಮೆಕಂಡು ಆಗದವನೊಬ್ಬ ಹೊಲೆಯ . 
ಪರಶಿವತತ್ರ ಹಿರಿದೆಂದು ಭಾವಿಸದವನೊಬ್ಬ ಹೊಲೆಯ , 


ಸಿದ್ದಗಂಗಾ 


34 


ಇಂತು ಒಂದನಾಡ ಹೋಗಿ ಒಂಬತ್ತಾನಾಡುವ ಮಾನವ. 
ಜಂತುಗಳೆನಿಪ ಧರ್ಮಲಂಡರೆಲ್ಲ ಹೊಲೆಯರು ಕಂಡಯ್ಯ ! 
ಶಿವಭಕ್ತಿ - ಶಿವಧ್ಯಾನ - ಶಿವಜ್ಞಾನರತನಾದ . ಕಾಯಕನಿರತನಾದ 

ಹೊಲೆಯನಾದಡವನ ಶರಣನೆಂಬೆನಯ್ಯ ! 
ಶಿವಭಕ್ತಿ ಮಾಳ್ಳ ಹೊಲೆಯನೆ ಕುಲಜನೆಂಬೆನಯ್ಯ ! 
ಕುಡಿವ ನೀರು, ಸುಡವ ಅಗ್ನಿ , ನಡೆವ ಭೂಮಿಯೊಂದೆಯಿರಲು 
ನಡುವೆ ಕುಲವೆಂಬ ಘಸಣೆಯೆತ್ತಣದು ? 

ಹೇಳಾ, ಶ್ರೀಶೈಲಮಲ್ಲಿಕಾರ್ಜುನ.” 


ಧಾರ್ಮಿಕ ಸ್ವಾತಂತ್ರ : [91] 
ಸಹಸ್ರಾರು ವರುಷಗಳಿಂದಲೂ ನಮ್ಮ ಭರತಭೂಮಿ, 
ವರ್ಣಾಶ್ರಮ ಧರ್ಮಿಗಳ ಹಾವಳಿಯಿಂದ, 

- ಸರ್ವರಿಗೂ ಸಮನಾದ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಿದೆ, 

ಆತ್ಮಜ್ಞಾನದೈಶ್ವರ ಕಳೆದು ಹೋಗಿ ಬಡವಾಗಿ ಬಳಲುತ್ತಿತ್ತು ನೋಡಾ. 
ಅದು ಕಾರಣ ಪರಶಿವನ ಸ್ವರೂಪರಪ್ಪ ಶ್ರೀಬಸವಾದಿ ಪ್ರಮಥರಾಗಮನವಾಯಿತ್ತು ! 
ಭುವನಭಾಗ್ಯ ತುಂಬಿ ಬಂದಿತ್ತು ನೋಡಾ! ಬಸವಧರ್ಮಭಾನುವಿನ ಉದಯದಲ್ಲಿ, 

ಈ ಜಾತಿ ವರ್ಣಾಶ್ರಮ' ಗಳೆಂಬ ಕಾರ್ಮೋಡಗಳಾಕತ್ತಲೆ ಕಳೆದು 
ಧಾರ್ಮಿಕಸ್ವಾತಂತ್ರ ವೆಂಬಾ ಬೆಳಕು ಎಲ್ಲೆಡೆಗೂ ಪಸರಿಸಿತ್ತು ನೋಡಾ! 
ಈಗ ಪೃಥ್ವಿಯೊಳು ಬಸತತ್ತ್ವಗಂಗೆ ತುಂಬಿ ಪ್ರವಹಿಸುತಿರ್ದಳು ! 

ಕೇಳಾ, ಶ್ರೀಶೈಲಮಲ್ಲಿಕಾರ್ಜುನ ” 


ಸ್ತ್ರೀಕುಲೋದ್ದಾರ : [92.] 
“ ನ ಸ್ವಾತಂತ್ರ್ಯ ಮಹರ್ತಿ, ಎಂದೊರೆದಾ 
“ ಮನು' ವಿನಿಂದೆ ಮಹಿಳಾ ಸ್ವಾತಂತ್ರ್ಯ ಹರಣವಾಯಿತ್ತು ನೋಡಾ, 
ಮಹಿಳೆ ಮುಂದುವರಿಯಲವಕಾಶವಿಲ್ಲವಾಯಿತ್ತು 
ನೋಡಾ. 
ಸ್ತ್ರೀ ಜ್ಞಾನ ಪಡೆದಾತ್ಮ ವಿಕಸನಕ್ಕನುವಿಲ್ಲವಾಯಿತ್ತು ನೋಡಾ. 

ಭಾರತದೊಳಗಣಿತ ಮಹಿಳೆಯರಾಗ, 
ಅಜ್ಞಾನ ಪಂಜರದೊಳು ಶಿಲುಕಿ ಬಳಲುತಿರ್ದರು ನೋಡಾ. 
ಇಂತಿರ್ಪ ಸಮಯದೊಳ್ ಲೋಕ ಧರ್ಮಪಾವನ ಮೂರ್ತಿ ಬಸವಣ್ಣ 


ಜನವರಿ - 92 


35 


ವಿಮರ್ಶೆಯು ನಾ , 

( ಕಿರು ವಿವೇಚನೆ ) 
-.- ಎಸ್ . ಎಸ್ . ಗದಗಕರ, ಶುಕ್ರವಾರ ಪೇಟೆ, ನವಲೂರ ಅಗನೆ, ಧಾರವಾಡ, 


( 


Crtics are like horse flies which prevent the hors : 
from ploughiug 

– Teheko 


ಎಂಬಂತಹ ಉದ್ದಾ ರಗಳನ್ನವಲೋಕಿಸುವಾಗ, ಕಲಾವಿದನ ಕಾರ್ಯರಾಗಕ್ಕೆ 
ವಿಮರ್ಶಕನಿಂದ ಕಾಲೊಡಕೆ ಎಂದು ಸರ್ವಸಾಮಾನ್ಯವಾಗಿ ಅನಗತವಾಗುವದುಂಟ. 
ಆದರೆ ಸ್ವಲ್ಪ ಕೂಲಂಕಷವಾಗಿ ನಿರೀಕ್ಷಿಸಿದರೆ, ನೈಜವಿಮರ್ಶಕ ಕಲಾಕೃತಿಯ 
ರಸಾಸ್ವಾದನಗೆ ಅಡೆ ತಡೆಯುಂಟುಮಾಡುವಲ್ಲಿಯೇ ಸಂತೃಪ್ತಿ ಎಂಬ ಕಲ್ಪನೆ ವಿದೂ 
ನಾಗುವದುಂಟು. ಶ್ರೀ , ಅ ನ ಕೃಷ್ಣರಾಯ " ಹೇಳಿದಂತೆ, ಆ ವದ್ದೆ ವಾಗಾರರ 
ಪೂಜಾರಿ, ಒಳಗಿನ ಮೂರ್ತಿಯನ್ನು ಕಡೆದವ ಕಲಾವಿದ. ಮೂರ್ತಿಯ ಸೌಂದಯ 
ವನ್ನು ತಾತ್ವಿಕ ಹಿನ್ನೆಲೆಯಲ್ಲಿ ಕಲಾತ್ಮಕವಾಗಿ ವಿವರಿಸುವವ ವಿಮರ್ಶಕ, ಆ ವಿಮರ್ಶೆ 
ಯಲ್ಲಿ ವ್ಯಕ್ತಿಗತ ನಿರೂಪಣೆ ( revelation of personality ) ಇದ್ದರೂ 
ವಿವೇಕಿ ವಿಮರ್ಶಕ ಮೂಲಭೂತ ತತ್ವಗಳನ್ನು ಕರತಲಾಮಲಕವಾಗಿಸಿ ಕೊಂಡಿರುವ 
ವಿಮರ್ಶಕನ ಸ್ಥಾನಮಾನದ ಬಗೆಗೆ ನಡೆದ ಊಹಾಪೋಹರೋಮಾಂಚನ್ 
ವಾಗಿದೆ. ಒಬ್ಬ ವಿಮರ್ಶಕನ ತತ್ವ ಇನ್ನೊಬ್ಬನಿಂದ ವಿಭಿನ್ನವಾಗಿವೆ ಎನಿಸುವವ 
- ಹೂವುಗಳ ವರ್ಣ, ಆಕಾರ ಸುವಾಸನೆಯಂತೆ, ಏನೇ ಆಗಲಿ ವಿಮರ್ಶನ ಕಲೆಯ 
ತತ್ವಗಳನ್ನರಗಿಸಿಕೊಳ್ಳಲು ಅನೇಕ ವಿಮರ್ಶಕ ಅಭಿಪ್ರಾಯಗಳನ್ನು ಉದಾಹರಿಸಲು 
ಒರಗೆ ಹಚ್ಚುವುದು ಅತ್ಯಾವಶ್ಯಕವಾಗಿದೆ . ಇಂದಿನ ವಿಮರ್ಶ ರೀತಿಯ ಆಗು. 
ಹೋಗುಗಳ ಬಗೆಗೆ ಪರ್ಯಾಲೋಚಿಸಲು ನಾವು ವಿದ್ಯುಕ್ತರಾದಲ್ಲಿ ಆರಂಗದ ಇತಿಹಾಸ 
- ಅವಲೋಕನವೂ ಯಾವ ಮಾನದಲ್ಲಿಯೂ ನಿಯೋಜಕನಲ್ಲ 


ತೀರ ಇತ್ತೀಚಿನ ಗಣ್ಯ ವಿದ್ವಾಂಸಕವಿಗಳಾದ ಜಿ. ಎಸ್ . ಎಲಿಯಬ್ಬರು 
" A critic should discipline personal prejudices and cran ! 
ಎಂದು ತಮ್ಮ Function of criticism ” ಎಂಬ ಹೊತ್ತಿಗೆಯಲ್ಲಿ ವಿವೇಚಿ 
ಸಿರುವುದು ಮನನೀಯ ಅಂಶ. ಆ ದೃಷ್ಟಿಯಿಂದ ಯೋಚಿಸಿದರೆ, ವಿಮರ್ಶಕನ 
ಹೊಣೆಗಾರಿಕೆ ತೀರ ಹಿರಿದು ಎಂದು ಥಟ್ಟನೆ ಮನವರಿಕೆ ಆಗುವದು ಒಚ್ಚು ಕಟ್ಟು 
ತನ, ಸಂಯಮ ಅವನ ಕಾರ್ಯಗಾರದ ಜೀವಾಳ ಎನ್ನು ವುದು ಸಮಂಜಸ ಮಾತು. 
ಪೂರ್ವಗ್ರಹ ದೂಷಣೆಗೂ ( Prejudice) ಅವನಿಗೂ ಎಣ್ಣೆ ಸೀಗೆ ಸಂಬಂಧ 
ಎನ್ನುವುದು ಯುಕ್ತ ಅಂಶವೇ ಸೈ . 
ಸಿದ್ದಗಂಗಾ 

36 


ಬಹದುಪದೆ ಹೆಚ್ಚಿಗಿರFಯೇ , ಅಷ್ಟಮೊದ ವಿನ 


ವಿಮರ್ಶೆ ಎಂದರೇನೆಂಬುದರ ಬಗೆಗೆ ನ್ಯೂಲ್ಯೂ ಆರ್ನಾಲ್ಡ್ ವಿವರಿಸಿದುದು 
ಜಕ್ಕೂ ಬೋಧಪ್ರದವಾಗಿದೆ, ಮೊಟ್ಟ ಮೊದಲು ವಿಮರ್ಶಕನೂ ಕಲಾವಿಡನಂತೆ 
ನ್ಯಾನೆ ಒಬ್ಬ ವಿದ್ಯಾರ್ಥಿಯೇ , ಅವನಿಗೂ ಹೆಜ್ಜೆ ಹೆಜ್ಜೆಗೆ ಕಲಿಸುವದಕ್ಕಿಂತ 
ಲಿಯುವದೆ ಹೆಚ್ಚಿಗಿರುವದು. (ಶ್ರದ್ದಾ ವಾನ್ ಲಭತೆಜ್ಞಾನಂ' ಎಂಬ ಗೀತೆಯ 
ಬಹದುಕ್ತಿಯನ್ನು ವಿಮರ್ಶಕ ಕಾಲು ಸವಾಗಿಸಲಾರ. ಸ್ವಾರ್ಥ ಸಾಧಿಸುವದು 

ಜ ವಿಮರ್ಶಕನಿಗೆ ಎಂದೂ ಸಲ್ಲದೆಂಬ ಆರ್ನಾಲನ ಉದ್ಧಾರ ಬೆಲೆಬಾಳು 
ಸಂತಹದು, ವಿಮರ್ಶಕನು ಕಲಾಕೃತಿಯ ಬೆಲೆಯರಿಯಲು ಮನಮುಟ್ಟ ಯತ್ನಿ 

ವಾಗ ಅವ ಅಜ್ಞರನ್ನು ಎಂದೂ ಕಡೆಗಣಿಸಲಾರ, ಕಲೆಯ ಬೆಲೆಯ ಸಾಮಾನ್ಯ 
ಪ್ರಚಾರವೇ ಅವನ ಜೀವಿತದ ಪವಿತ್ರ ಧೈವಲ್ಲವೆ ? , ಈ ಸಿದ್ದಿಗಾಗಿ ಅವನ 
ರಾಧನಗಳೂ ಅಪರಿಮಿತ, ತಪ ಸ್ಕೂ ಹೆಚ್ಚಿನದು. ಯಾಕೆಂದರೆ ಕಲೋಪಾಸಕನ 
ಅಂತರಂಗ ಅರಿಯಲು ವಿಮರ್ಶಕ ಮೊದಲು ಅವನ ಬೌದ್ದಿಕ ಆರ್ಥಿಕ ಮಟ್ಟ 
ಮುಟ್ಟಬೇಕು. ಅನಂತರ ತಾನು ಅನುಭವಿಸಿದ ಕಲೆ ಯ ನೆಲೆಯನ್ನು ಮೋಹಕವಾಗಿ 
ರೂಪಿಸುವುದು ಅವನ ಹೊಣೆಗಾರಿಕೆ, ನಿರೂಪಣೆಯಲ್ಲಿಯೂ ಅವನು ಡೊಂಬರವನಂತೆ 
ತೂಕ ತಪ್ಪಬಾರದು, ತಪ್ಪಿದರೆ ಉಪರಾತ್ಮರಕೊಳ್ಳದ ಅಡಿಗೆ ಊಟ ಖಂಡಿತ! 
ಸತ್ಯಂ ಶಿವಂ ಸುಂದರಂ ಎಂಬವು ವಿಮರ್ಶಕನ ತಾರಳವಾದ ಸೂತ್ರ ತ್ರಯ , 
ಬೀಭತ್ವವನ್ನೇ ಕಂಡೆನೆಂದು ಕೇಳುವದಾದರೆ ವಿಮರ್ಶಕ ಏಕೆ ಬೇಕು? ಸತ್ಯಾನ್ವೇಷಣೆ 
ಯೊಡನೆ ಶಿವ ಇಲ್ಲವೆ ಸೌಂದರ್ಯ ಲೋಕಕಲ್ಯಾಣ ಅವ ಬಿಟ್ಟು ಕೊಡುವಂತಿಲ್ಲ. 
ಕಲಾವಿದನದು ಇಂತು ಒಂದು ಸರಸ ಸುಂದರ ವಿಶ್ವನಾದರೆ ವಿಮರ್ಶಕನದೂ ಒಂದು 
ಪ್ರತಿಸೃಷ್ಟಿ [ ವಿಶ್ವಾಮಿತ್ರ ನಂತಹದೆ ?], ಆದರೆ ಇಲ್ಲಿ ಶಾಸ್ತ್ರದ ಪ್ರಮಾಣಗಳಿಗೆ ವಿಶೇಷ 
ಮನ್ನಣೆಯುಂಟು. ವಿಮರ್ಶಕನ ತೂಕದ ಕಲ್ಲುಗಳೂ ಋಚ್ಚಿ ಆದರೆ ನಡೆದೀತೆ ? 
ತೂಕದೊಡನೆ ವಿಮರ್ಶಕ ದೇಶ-ಕಾಲ- ಪರಿಸ್ಥಿತಿಯನ್ನು ಅಲ್ಲಗಳೆಯಲಾರ . ತಂದೆ 
ಮುತ್ತಜ್ಜರ ಕಾಲದ ತಾತ್ವಿಕ ಪ್ರಣ: ಲಿಗಳಿಗೂ ಇಂದೂ ಅಷ್ಟೇ ಮನ್ನಣೆ ಒದಗಲಿ 
ಎಂದು ಹಟ ಹಿಡಿದರೆ ತಾತಸ್ಯ ಕೂಸಮಿತಿ ಬನಾನಾ ಕಾರಂ ಜಲಂ ವುರುಷಃ 
ಎಂಬಂತೆ' ಎಂಬಂತಹ ಅನಿಷ್ಟ ಕಾರಕ ತ್ರಿ ವಿವ ಶಃ ನ ICTಕ್ಕೆ ಉ : ೬: ದಿತು ! 
ಆ ದೃಷ್ಟಿಯಿಂದ 


" Criticism is a disinterested endeavour to learn 
and propagate the best that is known and thought in 
the world , and thus establish a current of fresh and 
true ideas ” ಎಂಬ ಆರ್ನಾರ್ಲ್ಡ್ ಅಭಿಪ್ರಾಯ ಮಾನ್ಯ ಎನಿಸುವಲ್ಲಿ 
ಸಂದೇಹದ ಸ್ಟೋಕಾಂಶವಿಲ್ಲ . 


- ಆಗಸ್ಟ್ -1992 


ಬೇರೊಂದು ದೃಷ್ಟಿಯಿಂದ ಲಕ್ಷಿಸುವಾಗ ವಿರ್ಮಶ್ರಕನ ಸ್ಥಾನಮಾನವು = 
ನರ ಕಣ್ಣಲ್ಲಿ ವಿಶಿಷ್ಟವಾಗಿ ಪರಿಣಮಿಸಿತು, ಈ ಮೊದಲೆ ನಿವೇದಿಸಿದಂತೆ, ಈ 
`ರ್ಶಕನ ಮೇಲೆ ಕಲಾವಿದನ ಪ್ರಭಾವ ಬಿದ್ದಿದ್ದರೂ ಅವ ರಸಿಕ ಜನತೆಯನ್ನು 
ಗಿರಿಸಲಾದ. ಅವರ ಅಭಿಪ್ರಾಯಗಳನ್ನು ತಕ್ಕಡಿಗೇರಿಸಲಾರ. ಜನತೆಯ ಆಹ . 
ವನ್ನು ಎದುರಿಸಿ ಸಮಂಜಸ ಉತ್ತರ ಸಲ್ಲಿಸುವುದು ಅವನ ಹಿರಿಹೊಣೆ. ಒಮ್ಮೆ 
ಅಜ್ಜ ಜನಕ್ಕೆ ಅವ ಜ್ಞಾನದ ದೃಷ್ಟಿಯನ್ನು ಒದಗಿಸುವ. ಆಗೂ ವಿಮರ್ಶಕ ಸ 
ರುವಿನಂತೆ ! ಜನಸಾಮಾನ್ಯರಲ್ಲಿ ಪ್ರರೂಢವಾದ ತಪ್ಪು ಕಲ್ಪನೆಗಳನ್ನು ತನ್ನ ಪ್ರ 
ಯಿಂದ ಪ್ರಗಲ್ಲ ವಿಚಾರಗಳಿಂದ ಹೊಡೆದೋಡಿಸುವುದು ತನ್ನ ಆದ್ಯ ಕರ್ತವ್ಯವೆಂ 
ಆತ ಅರಿಯುವ ಹಾಗೆ ಬಿಂಬಿಸುವ, ಇಷ್ಟರಿಂದಲೆ ವಿಮರ್ಶಕ ನಂದಿ ಮಾನ 
ಅನ್ನಲಾಗದು. ಆರೋಗ್ಯದ ಬಗೆಗೆ ವ್ಯಾಖ್ಯಾನ ಸಲ್ಲಿಸುವುದಷ್ಟೇ ಅವನ ಕಾಯ 
ನಾಗದೆ, ಒಂದೊಂದು ಪ್ರಸಂಗದಲ್ಲಿ ಜಾಗ್ರತೀ ( Provocation ) ಉಂಟುವ 
ಡುವುದೂ ಅವನ ಸ್ಪುಟ ವಿಚಾರ. ಏನಿದ್ದರೂ ವಿಮರ್ಶೆಗೆ ಗೊತ್ತು ಗುರಿಯ ಜೊತೆ 
ಕಲಾದರ್ಶನದ ಹೊಣೆಗಾರಿಕೆ ಇರುವುದು ಗಾಳಿಯಲ್ಲಿ ಶಾಸ್ತ್ರೀಯ ತತ್ವ ತರಿದಷ 
ಅವನ ಕಾರ್ಯ ಸುಗುಮವೆನ್ನಲಾಗದು. ಅವ್ಯವಹಾರ್ಯ ಪ್ರಮಾಣಗಳಿರ 
ಕಲೆಯ ಸಮ್ಯಗ್ ದರ್ಶನವಾಗುವದೆಂತು ? ಕಾಲಕಾಲಕ್ಕೆ ಬದಲಾಗುವ ಜನತೆಗೆ 
ಅಭಿರುಚಿಗಳ ಮೇಲೆ ' ಕ' ಕಿರಣ ಹರಡಿ ಮನಃಸ್ವಾಸ್ಥ್ಯ ನೆಲೆಗೊಳಿಸುವುದು ವಿ. 
ರ್ಶಕನ ಗುರಿಗಳಲ್ಲೊಂದು. " Literature is the comprehensit 
essence of the intellectual life of a nation " Wows evaa 
ತೆಗೆದ ಫ್ರೆಡ್ರಿಕ್ ಸೀಗಲ್ನ ಅಭಿಪ್ರಾಯ ಸಾಹಿತ್ಯ ವಿಮರ್ಶೆಗೂ ನೇರವಾಗಿ ಅ 
ಯಿಸುವುದೆಂದು ಬೇರೆ ಹೇಳಬೇಕಾಗಿಲ್ಲ. ವಿಮರ್ಶೆಯಾದರೂ ಮಾನವಕೋಟಿಯ 
ಸಾಹಿತ್ಯಕ ಜೀವನದ ಸತ್ಯ , ಕಾವ್ಯಕಲೆಗಳ ಸ್ಥಾನಗಳ ಹಿನ್ನೆಲೆಯಲ್ಲಿ ಮಾನವ ಜೀವ 
ಅತ್ಯುನ್ನತ ಎನಿಸಿದೆ. ಸತ್ಯವನ್ನರಸುವುದೇ ಇವುಗಳ ಗುರಿ, ಪ್ಲೇಟೊ ಹೇಳುವಂ 
ಕಾವೋಪಾಸನೆ ಸ್ವರ್ಗಿಯ ಹುಚ್ಚ , ಲಾಂಜಿನರ್ಸ್‌ನ ಕಣ್ಣಲ್ಲಿ ಕಾವ್ಯ ಜಾಜ್ವಲ್ಯಮ 
ಬೆಳಕಾಗಿ (Illumination ) ಪರಿಣಮಿಸಿತು. 


ವಿಮರ್ಶಕನಾರು ? ಅವನ ರಂಗದ ವ್ಯಾಪ್ತಿ ಏನು ? ಎಂಬುದರ ಬಗೆಗೆ ಎಂt 
ನಿಂದಲೂ ಊಹಾಪೋಹ ನಡೆದಿದೆ. ಶಿಲ್ಪಶಾಸ್ಪದ ವಿಮರ್ಶಕ ಶಿಲ್ಪಿ ! ತೋಟಗ 
ರಿಕೆಯ ವಿಮರ್ಶಕತೋಟಗ ಕಾವ್ಯದ ವಿಮರ್ಶಕ ಕವಿಯೆ ? ಎಂದು ಹೇಳುವುದು ಸಹ 


ಸಾಹಿತ್ಯದ ವಿಷಯವನ್ನೇ ಎತ್ತಿಕೊಂಡಾಗ ಅಲ್ಲಿ ಅನೇಕ ರಂಗಗಳಿದ್ದು ದು ಕಂದ 
ಬರುವುದು. ಲೇಖಕ, ಓದುಗ, ವಿಮರ್ಶಕ ಈ ಮೂವರ ಕಾರ್ಯಕ್ಷೇತ್ರ ವಿಭಿನ್ನ 
ವಾಗಿದ್ದರೂ ಮೂವರಿಗೂ ತಳುಕು ಇದೆ. ಒಂದೇ ವಿಷಯದ ಬಗೆಗೆ ಮೂವರೂ 


ಸಿದ್ದಗಂಗಾ 


ನುಭವ ಅಭಿವ್ಯಕ್ತಗೊಳಿಸುವರು . ತಮ್ಮ ಅನುಭವಗಳನ್ನು ಕ್ರೋಢೀಕರಿಸಿ 
ಹ್ಮನಾದ ಪಡೆಯುವುದು ಮೂವರ ಸೊತ್ತೆ , ಆದರೆ ಅವರ ರೀತಿನೀತಿಗಳನ್ನು 
ರಸಿ ಸ. ವುದು ನಿಜಕ್ಕೂ ರಂಜನೀಯ , ರೋಮಾಂಚಕ, ಬೋಧಪ್ರದ ಲೇಖಕನು 
ಇದು ಮೋಹಕ ಸನ್ನಿವೇಶವನ್ನು ಬಣ್ಣಿಸುವನು. ಅವನ ರೀತಿ ಅವನದೇ . ಆದರೆ 
ದನ್ನೇ ಪ್ರತಿಯಾಗಿ ಸೃಷ್ಟಿಸಿ ಕಲೆಯ ದೃಷ್ಟಿಯಿಂದ ತಾತ್ವಿಕವಾಗಿ ಮೂಲನಿರ್ಣಯ 
ಸುರುವುದು ವಿಮರ್ಶಕನ ಹೊಣೆ, ವಿಮರ್ಶಕನಲ್ಲಿ ಸೂಕ್ಷ್ಮತೆ, ಸೌಕುವಾರ್ಯ 
ಸ್ತ್ರೀಯತೆಯ ಬಲ ಹೆಚ್ಚಿದಷ್ಟೂ ಅವನ ಮಾತಿಗೆ ಪ್ರಾಮಾಣ್ಯ ಹೆಚ್ಚುವುದು , 
ನಿದ್ದರೂ ವಿಮರ್ಶಕನೂ ಒಬ್ಬ ಓದುಗನು. ಅದಕ್ಕೂ ಹೆಚ್ಚಾಗಿ ಅವನು ರಸಿಕ, 
ಕರ್ಣಾಯಕ ಬುದ್ದಿ ಅವನ ಜಿವಾಳ, ಚಿತ್ರಪಟಗಳ " Censor Board ” ದ. 
ರ್ತವ್ಯದಂತೆ ಇವನೂ ತನ್ನ ಪಾಲಿನ ನಿರ್ಣಯದ ಹೊಣೆಯನ್ನು ತೀರಿಸುವನು. 
=fಖಕನಾದವನನ್ನು ಒಬ್ಬ ಸಾಮಾನ್ಯ ಎಂಜಿನಿಯರ್ನಿಗೆ ಹೋಲಿಸಬಹುದು. 
= ವನು ಮಾಡಿದ ಕೆಲಸದ ನೆಲೆಬೆಲೆ ನಿರ್ಣಯಿಸುವವ ಬೇರೊಬ್ಬ ತಜ್ಞ ಅಧಿಕಾರಿ , 
ಮರ್ಶಕನ ಕಾರ್ಯ ವೂ ಈ ಅಧಿಕಾರಿಯಂತಹದೆ! ವಿಮರ್ಶಕನಲ್ಲಿ ಹೀಗೆ ಸಮಗ್ರತೆಯ 
ಕಲ್ಪನೆಯಲ್ಲದೆ ಸ್ವಾನುಭವ ಕಲಾಪ್ರಜ್ಞೆ ಧಾರಾಳವಾಗಿ ನೆಲಸಿರುವುದು ಅತ್ಯಗತ್ಯ . 
ವಾಮಾಜಿಕ ಪ್ರಜ್ಞೆ ಯ ಅವನ ಬೆಂಬಲಕ್ಕಿರಬೇಕು, ಕಲೋಪಾಸಕನೊಬ್ಬ 
ನಿರ್ಮಿಸಿದ ಕಲಾಕೃತಿ ಯಾದ ಮಟ್ಟದಲ್ಲಿ ಹರುಷ ಹುಟ್ಟಿಸುವುದೆಂದು ಹೇಳುವುದು 
ವಿಮರ್ಶಕನ ಕರ್ತವ್ಯ . ಕಾವ್ಯದ ದೃಷ್ಟಿಯಿಂದ ನಾವು ವಿಮರ್ಶಕನ ಸ್ಥಾನವನ್ನು 
ವಿವರಿಸಬೇಕಾದರೆ To judge of poets is only the faculty 
of poets ” ಎಂದು ಹೇಳಬೇಕಾದೀತು. 


ಈ ಕಲೆಯ ಒಂದು ರೂಪವಾದ ಕಾವ್ಯದ ವಿಮರ್ಶೆಗೆ ತೊಡಗಿದಾಗ ನೀತಿಯ 
( Morality ) ಪ್ರಶ್ನೆ ಏಳುವದು: ಇದರಲ್ಲಿ ಭಿನ್ನಾಭಿಪ್ರಾಯಕ್ಕೆ ಎಡೆ ಇದೆ. ಕಾವ್ಯದ 
ಸ್ವರೂಪವನ್ನೇ ನಾವು ಮೊಟ್ಟ ಮೊದಲು ನಿರೀಕ್ಷಿಸಿದರೆ ಇಂಗ್ಲೆಂಡದ ಪ್ಯೂರಿಟನ್ರು 
ಅವರ ಬಗೆಗೆ ಸದಭಿಪ್ರಾಯ ತಿಳಿದಿರಲಿಲ್ಲ. ರನನು ಕಾವ್ಯದ ಬಗೆಗೆ ಆದರ ಉಳ್ಳವ 
Jana . All art that was art was of divine origin ; it was 
the witness of the glory of gods ಎಂಬ ಕಲ್ಪನೆ ವಿಕ್ಟೋರಿಯನ್ 
ಕವಿಗಳಿಗೆ ಇದ್ದಿತು. ರಸ್ಕಿನ್ನಿಗಾಗಲಿ ಪ್ಲೇಟೋವಿಗಾಗಲಿ ನೀತಿಯ ಕಾವ್ಯದಿಂದ 
ವರ್ಜಿತವಾಗಬೇಕೆ, ಬೇಡವೇ ಎಂಬ ಪ್ರಶ್ನೆ ಇತ್ತು . 


ವಿಮರ್ಶಕನಿಗೆ ಸಾಹಿತ್ಯದ ಸ್ವರೂಪದ ಪ್ರಜ್ಞೆ ಇರಬೇಕಾದುದು ಅವಶ್ಯ . 
ಡ್ರೈಡನ್ನು ಸಾಹಿತ್ಯಕ್ಕೆ ಅಪರಿಮಿತ ಅಂತಃ ಶಕ್ತಿಯುಂಟೆಂದು ನಿರೂಪಿಸಿದ, ಜನಾಂಗದ 
ಪ್ರಗತಿಗೆ ಅನುಗುಣವಾಗಿ ಅದರ ಬೆಳವಣಿಗೆ ಎಂದು ಸಾಧಿಸಿದ. Art is daynamic 
and not a Static force ಎಂಬುದು ಅವನ ವಾದ, 


ಆಗಸ್ಟ್ - 1992 


39 


ಇದೇ ಸನ್ನಿವೇಶದಲ್ಲಿ ಜನತೆಗೂ ಕಾವ್ಯಕ್ಕೂ ಏನು ಸಂಬಂಧ ಎಂಬ ಪ್ರ . 
ತಲೆದೋರುವುದು. ( ಡ್ರೈಡನ್‌ನ ಕಾಲಕ್ಕೆ ಕಲೆಗಾಗಿ ಕಲೆ ಎಂಬವಾದ ಉದ್ಭವಿಸಿರಲಿ 
ಆ ಸಮಸ್ಯೆಯೇ ಮುಂದೆ ಕಾಲಾಂತರದಲ್ಲಿ ಕಾವ್ಯದ ಉದ್ದೇಶ ಜ್ಞಾನರಂಜನೆ ಎಂ 
ವಾದಕ್ಕೆ ಎಡೆ ಕಲ್ಪಿಸಿತು. ಅದಕ್ಕೆ ಲಾಂಜಿನಸ್ ಭಾವನಿರ್ಭರತೆಯನ್ನೊಂದು ಹೊಂದಿ 
ಅಂತೂ ' My chief endeavours are to delight the age il 
which i live ' ಎನ್ನುವ ಮಟ್ಟಿಗೆ ಕಾವ್ಯದ ಸ್ವರೂಪ ಮುಟ್ಟಿತು. 

ಇಷ್ಟಕ್ಕೆ ಈ ಚರ್ಚೆ ಕೊನೆಗೊಳ್ಳದೆ ಕಲೆಯ ಸ್ವರೂಪದ ವಿವೇಚನೆ ಮುಂದು 
JOQOJE ). 'Art does not aim at mere copying ' but a 
making , a beautiful resemblance of the whole ಎಂಬ ಅಭಿಪ್ಪಾ 
ಉದೂತವಾದಾಗ ಕಲೆ ಕೇವಲ ಅನುಸರಣೆ ( Photographic represent 
tation ) ಆಗಲಿಲ್ಲ . ಅಲ್ಲಿ ಸೃಜನಾತ್ಮಕಶಕ್ತಿ ( Creativity ) ಸೌಂದಯ್ಯ ಮಿಮಾಂಸೆ 
ಕೂಡ ತಲೆಎತ್ತಿದವು. 

- ಸಾಮಾನ್ಯವಾಗಿ ಕವಿಯನ್ನು ಗಡಿಯಾರ ನಿರ್ಮಾಪಕ ಇಲ್ಲವೆ ಕಮ್ಮಾರನಿಗೆ 
ಹೋಲಿಸುವುದುಂಟು. ಅವನ ನಿರ್ಮಾಪಕ ಕೌಶಲಕ್ಕೆ ಪೋಷಕವಾದುವು ಕಬ್ಬಿಣ, ಬಿ. 
ತನ್ನ ಪ್ರತಿಭೆಯಿಂದಲೆ ಕವಿ ವಿಡಂಬಿಸುವ, ಆಳಿಸುವ, ನಗಿಸುವ ಜೀವನದ ಸರ್ವ 
ಸಾಮಾನ್ಯ ಘಟನೆಗಳೇ ಕವಿಯ ಸ್ಫೂರ್ತಿಗೆ, ರಸಭಾವಗಳಿಗೆ ಕಚ್ಚಾ ಸರಕು ( raw 
products ). 

ಕಾವ್ಯದ ವಿಷಯವನ್ನೇ ಮುಂದುವರೆಸಿದರೆ ಶೆಲ್ಲಿಯ ವ್ಯಾಖ್ಯೆ ನಮ್ಮ ಕಣ್ಯಟ್ಟು .. 
ವದು. Poetry is the record of the happiest and the best 
moments of the happiest and the best minds ಎಂಬ ಅವನ 
ಉದ್ದಾರ ಆರ್ಧ ಸತ್ಯ ಎನಿಸುವದು. ಅದೇ ಕವಿಯ ಅಲೌಕಿಕ ವಿಲಾಸಗೀತೆಗಳಾದ 
Adonais , Alaster' ಇವುಗಳನ್ನು ಕಾವ್ಯರಂಗದಿಂದ ತಳ್ಳಬೇಕೆ? Our Swee. 
test songs are those tels of saddest thoughts wow e33 
ಉಕ್ತಿ ಅರ್ಥಹೀನವೊ ಹೇಗೆ? ಸತ್ಯ ತಿಯನ್ನೆ ( Execllent action ) ಕಾವ್ಯದ 
ಗುರಿಯನ್ನಾಗಿ ಇಟ್ಟು ಕೊಂಡರೆ ಸಾಹಿತ್ಯದಲ್ಲಿ ಅಮೃತತ್ವ ಪಡೆದ ಇಬ್ನ್ , ವಾಲ್ಸ್ 
ವಿಟ್ಮನ್ , ಹಾರ್ಡಿ ಚೆಕೊವ್ಘೋಬಾಇವರ ಗತಿಏನು ? ಇಂತು ಕಾವ್ಯದ 
ಪರಿಮಿತಿ ವಿಶ್ವದಂತೆ ವಿಸ್ಕತ, ಅಪಾರ . ಹಾಗೆಯೇ ವಿಮರ್ಶಕನಗತಿ ಕೂಡ. ಕೊನೆಗೆ 
ನೀತಿಗೂ ಕಲೆಗೂ ವಿಮರ್ಶೆಗೂ ನಿಕಟ ಸಂಬಂಧವಿದೆಯೆಂದು ಉದಾಹರಿಸಲು ಚೆಸ್ವದ 
Szigro But it is a bad principle if it means that the tree 
could grow just as well with its roots in the air “ ಎಂಬ 
ನುಡಿಯನ್ನು ನೆನಪಿಸಿಕೊಳ್ಳಬೇಕು. ಇದೀಗ ಕಲೆ, ವಿನುರ್ಶೆ , ನೀತಿಯ ವ್ಯಾಪ್ತಿ ! 

40 | 
ಸಿದ್ದಗಂಗಾ 


-- - 
Y , 


- ch ಕೇ ತೆ ವಾ ರ್ತೆ 17 | 
16 ( 6 : * 

* ( A' A . ಹೆಚ್ , ಬಿ. ಗಂಗಾಧರಯ್ಯ 


47 ಶ್ರೀಮಠದ ಸಂಯುಕ್ತ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯು ಪರಮ ಪೂಜ್ಯ 
ಶ್ರೀ ಶ್ರೀಗಳವರ ಸಾನ್ನಿಧ್ಯದಲ್ಲಿ [ 28 .7. 921 ನಡೆಯಿತು. ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ತುಮಕೂರು ಜಿಲ್ಲೆ ಉಪನಿರ್ದೇಶಕರಾದ ಶ್ರೀ ಪಿ. ಸುಬ್ಬರಾವ್ ಉದ್ಘಾಟನೆ 
ನೆರವೇರಿಸಿ ಮಾತನಾಡಿ ಶಿಕ್ಷಣ ಉದ್ದೇಶ ಸಮಾಜದ ಆಶೋತ್ತರಗಳನ್ನು ಪೂರೈಸಬೇಕು. 
ಈಗಿನ ಪರಿಸ್ಥಿತಿ ಹೀನಾಯವಾಗಿದೆ. ಇಂದು ಸನಾತನ ಧರ್ಮವನ್ನು ಎತ್ತಿಹಿಡಿಯ 
ಬೇಕಾಗಿದೆ. ಶ್ರೀಮಠದ ಪವಿತ್ರ ಸನ್ನಿವೇಶದಲ್ಲಿ ವಿದರ್ಥಿಗಳು ಧರ್ಮಪ್ರವರ್ತಕರಾಗಿ 
ಸಮಾಜದಲ್ಲಿ ಬಾಳಿಬದುಕಬೇಕಾಗಿದೆ. ಯುವಜನತೆ ಈಗ ಪ್ರಾಪಂಚಿಕ ವಿಷಯಗಳಿಗೆ 
ವಿಶೇಷ ಆಸಕ್ತಿ ಹೊಂದಿದೆ. ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಯೋಗ್ಯ ಮಾರ್ಗದಲ್ಲಿ 
ನಡೆಯಲು ಶ್ರೀ ಶ್ರೀಗಳವರ ಜೀವನದರ್ಶನ ಇಲ್ಲಿ ಪ್ರಭಾವಬೀರಿದೆ ಎಂದು ಹೇಳಿದರು . 


| ಮುಖ್ಯ ಅತಿಥಿಗಳಾಗಿ ಸ್ವಾತಿ , ಹಿರಿಯ ಸಹಾಯಕ ನಿರ್ದೇಶಕರಾದ 
ಶ್ರೀ ಎಸ್ ಎನ್ . ರಂಗೇಗೌಡರು ಮಾತನಾಡಿ ಶ್ರೀಮಠದಲ್ಲಿ ನಡೆಯುತ್ತಿರುವ ಎಲ್ಲಾ 
ಘಟನೆ ಮತ್ತು ಚಟುವಟಿಕೆಗಳು ಒಳ್ಳೆಯದನ್ನೇ ಮಾಡಿವೆ. [ Every Thing 
happans for good ] . ಇವೆಲ್ಲವೂ ಸತ್ಯ - ಶುದ್ದ ಹೋರಾಟಕ್ಕಾಗಿ ನಡೆದವು 
- ಎಂದು ಸ್ಮರಿಸಿದರು . ಪರಮಾತ್ಮನ ಇಚ್ಛೆಗೆ ಎಲ್ಲರೂ ಶರಣಾರಾಗಬೇಕೆಂಬುದನ್ನು 
ಶ್ರೀ ಸಿದ್ದಗಂಗೆ ಯಿಂದ ಮನಗಾಣಬೇಕು. ಇದನ್ನು ಒಂದು ಕಥೆ ನಿರೂಪಿಸುತ್ತದೆ ರಾಜ 
ಮಂತ್ರಿ , ಸೈನಿಕರೊಂದಿಗೆ ಬೇಟೆಗೆಹೋದ, ಕಾಡಿನಲ್ಲಿ ದಾರಿತಪ್ಪಿ ರಾಜ, ಮಂತ್ರಿ 
ಮತ್ತು ಸೈನಿಕರು ಬೇರೆ ಬೇರೆಯಾದರು. ರಾಜ ಗಾಬರಿಯಿಂದ ಮಂತ್ರಿಯನ್ನು 
ಕೇಳಿದ ಮುಂದೇನು ಮಾಡುವುದು ? ಮಂತ್ರಿ ಹೇಳಿದ ಎಲ್ಲವೂ ಆಗುವುದು ಒಳ್ಳೆ 
ಯದಕ್ಕೆ , ಮರುಮಾತಾಡದೆ ಮುಂದೆಹೊರಟರು . ಹಸಿವಾಯಿತು, ಹಣ್ಣು ಕಿತ್ತು 
1 ಕತ್ತರಿಸುವಾಗ ರಾಜನ ಕೈ ಬೆರಳಿಗೆ ಗಾಯವಾಯಿತು, ಮತ್ತೆ ರಾಜ ಮಂತಿ ಯನ್ನು 
| ಪ್ರಶ್ನೆ ಮಾಡಿದ ನೋಡಿ ಏಕೆ ಈರೀತಿಯಾಯಿತು. ಪುನಃ ಮಂತ್ರಿ ಹೇಳಿದ ಅದೇ 

ಮಾತು ಎಲ್ಲಾ ಆಗುವುದು ಒಳ್ಳೆಯದಕ್ಕೆ ಮುಂದೆಹೊರಟರು . ಒಂದು ಊರಿನಲ್ಲಿ 
- ಕಾಮತಲೆದೋರಿ ದೇವಿಗೆ ' ಒಬ್ಬ ರಾಜನನ್ನು ಬಲಿಕೊಡಬೇಕೆಂದು ಪ್ರಯತ್ನ ನಡೆ 
| ಯುತ್ತಿತ್ತು . ಈ ಸಂದರ್ಭಕ್ಕೆ ಇವರು ಸಿಕ್ಕಿದರು, ಸಂತೋಷದಿಂದ ಹಿಡಿದು ತಂದರು . 

ಆಗ ರಾಜ ಮಂತ್ರಿಯನ್ನು ಪ್ರಶ್ನಿಸಿದ ಏನಿದೆ ? ಅದೇಮಾತು ಎಲ್ಲಾನಡೆಯುವುದು 
- ಒಳ್ಳೆಯದೆಂದೇ , ರಾಜನಿಗೆ ತುಂಬಾ ಕೋಪಬಂತು , ಇನ್ನೇನು ಬಲಿ ಕೊಡಬೇಕು 

ಅಷ್ಟರಲ್ಲಿ ಪೂಜಾರಿ ಬಂದ ಈ ರಾಜನಿಗೆ ಕೈ ಬೆರಳು ಗಾಯವಾಗಿದೆ, ಇವನು ಬಲಿಗೆ 
ಯೋಗ್ಯನಲ್ಲ ಎಂದು ರಾಜನನ್ನು ಬಿಡುಗಡೆ ಮಾಡಿದರು. ಆಗ ಮಂತ್ರಿ ಹೇಳಿದ 
ಆಗಸ್ಟ್ -1992 


41 


ಅದೇ ಮಾತು ನಿಮ್ಮ ಕೈ ಬೆರಳು ಗಾಯವಾಗದಿದ್ದರೆ ನಿಮ್ಮನ್ನು ಬಲಿ ಕೊಡುತ್ತಿದ್ದರು 
ಅನುಭವಿಸಿದ ಎಲ್ಲಾ ಘಟನೆಗಳಿಂದ ಒಳ್ಳೆಯದೇ ಆಗಿದೆ. ಅಂತೆಯೇ ಶ್ರೀ ಶ್ರೀಗಳವರು 
“ ಕಾಯಕವೇ ಕೈಲಾಸ ” ಎಂಬ ಬಸವೇಶ್ವರರ ವಾಣಿಯನ್ನು ಕೃತಿಯಲ್ಲಿ ತೋರಿಸಿ 
ನಾಡಿನ 5 ,000 ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದ್ದಾರೆ. ಸರ್ವರನ್ನೂ ಸಮಾನ 
ತೆಯಿಂದ ಕಾಣುವ ಪುಣ್ಯ ಮೂರ್ತಿಯಾಗಿದ್ದಾರೆ. ಸತ್ಯ , ಪ್ರಾಮಾಣಿಕತೆ, 
ವ್ಯಾಸಂಗದಲ್ಲಿ ಶ್ರದ್ಧೆ, ಕಷ್ಟ ಸಹಿಷ್ಣುತೆ, ದೇಶಪ್ರೇಮ ಮತ್ತು ಎಲ್ಲ ಮಾನವೀಯ 
ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಒತ್ತಿ ಹೇಳಿದರು , 


* ಅಧ್ಯಕ್ಷತೆ ವಹಿಸಿದ್ದ ಸಾ . ಶಿ. ಇ. ಸಹನಿರ್ದೆಶಕರಾದ ಶ್ರೀ ಆರ್ . ಹೆಚ್ . ಕಾನಡೆ 
ಯವರು ವಿದ್ಯಾರ್ಥಿ ಸಂಘ ಪ್ರತಿಭೆಯ ಬೆಳವಣಿಗೆಗೆ ಮಾಧ್ಯಮವಾಗಿದೆ ಎಂದು 
ಹೇಳಿ ಶಿಕ್ಷಕರು ಇದಕ್ಕಾಗಿ ರಚನಾತ್ಮಕ ಚಟುವಟಿಕೆಗಳನ್ನು ರೂಪಿಸಬೇಕು. ಇಂದಿನ 
ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯೆಗಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ 
ಕಲ್ಪಿಸಿರುವುದು ಶ್ರೀಮಠದ ವೈಶಿಷ್ಟವಾಗಿದೆ ಎಂದು ಶ್ಲಾಘಿಸಿದರು. 


ಶ್ರೀ ಶ್ರೀಗಳವರ ಆಶೀರ್ವಚನ:- ಶಿಕ್ಷಣ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆ. 
ದೇಹ, ಬುದ್ದಿ , ಆತ್ಮ , ಪ್ರತಿಭೆ, ವ್ಯಕ್ತಿತ್ವದ ವಿಕಾಸಕ್ಕೆ ಅವಕಾಶವಾಗಬೇಕು. ಮನು 
ಕುಲಕ್ಕೆ ಭರತಖಂಡ ಅಮೋಘ ಕಾಣಿಕೆ ಕೊಟ್ಟಿದೆ. ಜಗತ್ತಿನ ಮೇಲೆಗೆ ಕೊಡುಗೆ 
ನೀಡಬೇಕಾಗಿದೆ. ಇಂದಿನ ಸಾಮಾಜಿಕ ಚಿತ್ರ , ದೇಶದ ಪರಿಸ್ಥಿತಿ ಉತ್ತಮವಾಗಿಲ್ಲ! 
ಇವನ್ನು ಪರಿಹರಿಸಲು ವಿದ್ಯಾರ್ಥಿಗಳು ಚಿಂತನೆ ಮಾಡಬೇಕು. 


ಎಲ್ಲರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ದೇವನ ಅಂಶ ಅಂತರ್ಗತ 
ವಾಗಿದೆ. ಹಣೆಬರಹ , ಅದೃಷ್ಟ ಎಂಬ ಪದಗಳಲ್ಲಿ ಹುರುಳಿಲ್ಲ. ಮನಸ್ಸಿನ ಏಕಾಗ್ರತೆ 
ಜ್ಞಾನಾರ್ಜನೆಗೆ ಮುಖ್ಯ . ಅಭ್ಯಾಸಕ್ಕೆ ಸಾಧನೆಬೇಕು. ಆತ್ಮ ವಿಶ್ವಾಸದ ಕೊರತೆ . 
ಯುಂಟಾದರೆ ಪ್ರಗತಿ ಕುಂಟಿತವಾಗುತ್ತದೆ. 


ನಾನೆಂಬುದೊಂದಂಶವಿತರ ಜಗವೊಂದಂಶ. 
ನಾನು ನೀನುಗಳಳಿದ ಸಕ್ಯವೊಂದು 
ಧ್ಯಾನಿಸುತ್ತೈಕ್ಯನನು ಪಾಲಿಸುವುದುಭಯವನು 
ಜಾಣನಾ ನಾಟಕವು – ಮಂಕುತಿಮ್ಮ || 

- ಡಿ. ವಿ . ಜಿ 


ಸಿದ್ದಗಂಗಾ 


ಹೂವಾಗಿ ಅರಳಿದರು . 


ಎಂಟು ವರ್ಷಗಳ ಹಿಂದೆ ಎಂದುಕಾಣುತ್ತದೆ. 
ಮಿತ್ರರಾದ ಶ್ರೀ ಎಂ . ವಲ್ಲವೀರಯ್ಯನವರ 
ಜೊತೆ ಬೆಂಗಳೂರಿಗೆ ಹೋಗಿದ್ದೆ . ಶ್ರೀಮಠದ 
ಸಮಾರಂಭದ ಆಹ್ವಾನಪತ್ರಿಕೆಗಳನ್ನು ವಿತರಿಸುವ 
ಸಂದರ್ಭ, ಬೆಂಗಳೂರಿನಲ್ಲಿ ಅನೇಕ ಗಣ್ಯರಿಗೆ, 
ಭತ್ಯಾದಿಗಳಿಗೆ ಆಹ್ವಾನಪತ್ರಿಕೆ ಮುಟ್ಟಿಸುತ್ತಾ 
ಮಿತ್ರರಾದ ಮಲ್ಲವೀರಯ್ಯನವರು ಹಿಂತಿರುಗುವ 

ವೇಳೆಯಲ್ಲಿ ಮರೆತಿದ್ದ ಮನೆಯೊಂದನ್ನು 
ಸ್ಥಾಪಿಸಿ ಕೊಂಡರು . ಮತ್ತೆ ಹಿಂದಕ್ಕೆ ಹೊರಟೆವು. ಕೆಂಗಲ್ ಹನುಮಂತಯ್ಯ ರಸ್ತೆ 
ರಲ್ಲಿ ನಾವಿದ್ದ ವಾಹನಓಡಿತು. ಮಲ್ಲವೀರಯ್ಯನವರು ಮನೆಯೊಂದರ ಮುಂದೆ ವಾಹನ 
ನಿಲ್ಲಿಸಲು ಸೂಚಿಸಿದರು. ವಾಹನ ನಿಂತಿತು. ದೊಡ್ಡ ಮನೆ, ಮಹಡಿಯುಳ್ಳದ್ದು . ಒಳಗೆ 
ಹೋದೆವು. “ ಬನ್ನಿ ಬನ್ನಿ ಸ್ವಾಮಿಗಳು ಆರೋಗ್ಯವಾಗಿದ್ದಾರಾ, ಯಾವಾಗ ಬಂದದ್ದು ? 
ಏನು ಅಪ್ಪಣೆ ತಂದಿದ್ದೀರಿ” ಎನ್ನುತ್ತಾ ಎಪ್ಪತ್ತು ಎಪ್ಪತೈದುವರ್ಷದ ಹಿರಿಯರೊಬ್ಬರು 
ಸ್ವಾಗತಿಸಿದರು, “ ನಿಮ್ಮ ಆರೋಗ್ಯ ಹೇಗಿದೆ ? ಮಠದ ಕಡೆ ಬರಲೇ ಇಲ್ಲವಲ್ಲಾ ? 
ಶ್ರೀ ಶ್ರೀಗಳು ನೋಡಿಕೊಂಡು ಬಾ ಎಂದಿದ್ದಾರೆ. ಆಹ್ವಾನಪತ್ರಿಕೆ ಬೇರೆ ನಿಮಗೆ 
ಕೊಡಬೇಕಾಗಿತ್ತು ” ಎಂದರು ಎಂ . ಎಂ , ಕೂತ್ಕಳ್ಳಿ ಕಾಫಿ ಕುಡಿಯೋಣ ಎಂದರು. 
ನಾನು ಸೂಕ್ಷ್ಮವಾಗಿ ನೋಡುತ್ತಲೇ , ಹಿಂದೆಎಷ್ಟೊಂದು ವಿನಯ ! ಎಂಥ ಹಿರಿತನ ! 
ನಡೆ- ನುಡಿಯಲ್ಲಿ ಎನ್ನಿಸಿತು. ಅವರ ಆರೋಗ್ಯ ಸುಧಾರಿಸುತ್ತಿರುವಂತೆ ಕಾಣಿಸಿತು. 
ಸ್ವಾಮಿಗಳ ಬಗ್ಗೆ ತುಂಬಾ ಮಾತಾಡಿದರು. ದೇವರಪ್ಪಾ ಅವರು ದೇವರು ಎಷ್ಟು 
ಜನ್ಮದ ಪುಣ್ಯವೋ ಅಂಥವರ ದರ್ಶನಾಶೀರ್ವಾದ ಲಭ್ಯವಾಗುವುದು ” ಎನ್ನುತ್ತ 
ಮಾತು ಮುಂದುವರೆಸಿದರು. ಅವರ ಮಾತಿನಲ್ಲಿ ಎದ್ದು ಕಾಣುತ್ತಿದ್ದುದು ಅಪಾರಭಕ್ತಿ 
ದಾನಧರ್ಮದ ಮಹತ್ವ , ದುಡಿಮೆಯ ಗುಟ್ಟು , ಶ್ರೀಮಂತಿಕೆ ಚಿರಂತನವಾದುದಲ್ಲ 
ಎಂಬುದಾಗಿತ್ತು . ಎಂ . ಎಂ , ರವರು “ ನಿಮ್ಮಂಥವರು ಶ್ರೀಮಠಕ್ಕೊಂದು ಆಸ್ತಿ ಇದ್ದಂತೆ ” 
ಎಂದರು . “ ಏನು ಮಾತು ನಿಮ್ಮದು! ಸ್ವಾಮಿಗಳ ಮುಂದೆ ನಾವೆಲ್ಲ ಎಷ್ಟು ? 
` ನಮ್ಮದುಯಾವ ಘನಸೇವೆ ” ಎಂದೇ ವಿನಯವಾಡಿದರು . ಮೃದುವಾದ ಮಾತುಗಳು . 
ಹಿತವಾದಆತಿಥ್ಯ ಬರೋಣವೇ ಎಂದರು ಎಂ . ಎಂ . ಆಹ್ವಾನಪತ್ರಿಕೆ ಕೊಟ್ಟೆವು. “ ತಪ್ಪದೆ 
ಬನ್ನಿ " ಎಂದೆವು. ಆಗಲಿ, ಬರುವೆ ಎಂದರು. 


ಆಗಸ್ಟ್ -92 


43 


ಇನ್ನೊಮ್ಮೆ ಶ್ರೀಮಠದಲ್ಲಿ ಅವರನ್ನು ಕಂಡೆ . ಯಾವುದೋ ಸಮಾರಂಭ. ಪೂ 
ಶ್ರೀಗಳ ಮುಂದೆ ಬಹಳ ಭಕ್ತಾಧಿಗಳು , ನಾಕಂಡ ಹಿರಿಯರು ಹಿಂದೆ ಸರಿದು ನಿಂತಿದ 
ಮುಂದೆ ಬನ್ನಿ ಎಂದರು ಸ್ವಾಮಿಗಳು. ಅವರೆಲ್ಲರ ಸರದಿ ಮುಗಿಯಲಿ ಎಂದರವರು 
ಕೊನೆಗೆ ಪೂಜ್ಯಪಾದರ ಶ್ರೀ ಚರಣಗಳಲ್ಲಿ ಕಾಣಿಕೆಯಿಟ್ಟು ನಮಸ್ಕರಿಸಿ ನಿಂತರು 
ಕೂತಳ್ಳಿ ಎಂದರು ಸ್ವಾಮಿಗಳು , ಹಿರಿಯರು ನಿಂತೇ ಇದ್ದರು, ಪರಸ್ಪರ ಮಾತ. 
ಕಥೆಗಳು ನಡೆದವು. ಅವರು ಕೂರಲೇ ಇಲ್ಲ. ಶ್ರೀಗಳವರಿಗೆ ಪುನಃ ನಮಿಸಿ ಹೊ ! 
ಬಂದರು . ಅದಾದ ನಂತರ ಆ ಹಿರಿಯರನ್ನು ಅನೇಕ ಬಾರಿ ಶ್ರೀಮಠದಲ್ಲಿ ಕಂಡಿದ್ದೇನೆ 
ಅವರ ನಡೆ- ನುಡಿಗಳನ್ನು ಗಮನಿಸಿದ್ದೇನೆ. ಹೂವಿನಂತೆ ಅವರು ಬರುತ್ತಿದ್ದರು! 
ಹಿಂತಿರುಗುತ್ತಿದ್ದರು. ದಿನಾಂಕ 5. 6. 92ರ ಶುಕ್ರವಾರ ಮುಂಜಾನೆ ಅಂಥ ಹಿರಿಯ 
ನಡೆನುಡಿಯ ಸಂಭಾವಿತರು ಶಿವನಡಿಗೆ ಹೂವಾದರು ಎಂಬುದನ್ನು ಕೇಳಿ ಕಣ್ಣು 
ತೇವವಾದವು. ಪೂಜ್ಯ ಶ್ರೀಗಳನ್ನು ಕಾಣಲೆಂದು ಹೋದೆ, “ ಗೊತ್ತಾಯಿತು 
ಮರಿಸ್ವಾಮಪ್ಪನವರು ಶಿವನಪಾದ ಸೇರಿದರಂತೆ ” ಎಂದರು, ಪೂಜ್ಯಪಾದರು . ಸುಮ್ಮ 
ನಿಂತುಬಿಟ್ಟೆ . ಶ್ರೀಗಳವರು ಮರಿಸ್ವಾಮಪ್ಪನವರಿಗೂ ಶ್ರೀಮಠಕ್ಕೂ ಬೆಳೆದು ಬಂದು 
ಅನನ್ಯ ಬಾಂಧವ್ಯವನ್ನು ನೆನೆಸಿಕೊಂಡರು. ಅವರ ಸದ್ಗುಣಗಳನ್ನು ತಿಳಿಸಿದರು .. 
ಮುಕ್ತ ಮನಸ್ಸು ಮರಿಸ್ವಾಮಪ್ಪನವರದು ಎಂದರು. ಅಂತೆಯೇ ಪ್ರಸಂಗವೊಂದನ್ನು 
ಹೇಳಿದರು. ಅವರ ಬಂಧುವರ್ಗದವರೊಬ್ಬರು ಮರಿಸ್ವಾಮಪ್ಪನವರಿಗೆ ಹೇಳಿದರಂತೆ. 
ನೀವೇಕೆ ಸಿದ್ದಗಂಗಾಮಠಕ್ಕೆ ಮೇಲಿಂದಮೇಲೆ ದಾನಮಾಡುತ್ತೀರಿ, ನಮ್ಮ ಸಮಾಜದೆ 
ಮಠವಿರುವಾಗ ಎಂದರಂತೆ. ಅದಕ್ಕೆ ಮರಿಸ್ವಾಮಪ್ಪನವರು “ ಇಂಥ ಮಾತಾಡಬೇಡಿ, 
ನನಗೆ ಸಿದ್ದಗಂಗಾಮಠವೂ ಒಂದೆ ನಮ್ಮ ಸಮಾಜದ ಮಠವೂ ಒಂದೇ ಯಾವವ್ಯತ್ಯಾ. 
ಸವೂ ನನಗೆ ಕಾಣುತ್ತಿಲ್ಲ. ಅಲ್ಲಿಯೂ ಬಡಬಗ್ಗರ ಸೇವೆ ನಡೆದಿದೆ. ಇಲ್ಲಿಯೂ ನಡೆದಿದೆ 
ಅಲ್ಲದೆ ಸಿದ್ದಗಂಗಾಮಠದ ಸ್ವಾಮಿಗಳಂಥವರು ಎಷ್ಟು ಜನ ಸ್ವಾಮಿಗಳು ಸಿಕ್ಕುತ್ತಾರೆ. 
ಹೇಳಿ ಎಂದು ತರಾಟೆಗೆ ತೆಗೆದುಕೊಂಡರಂತೆ. ಮರಿಸ್ವಾಮಪ್ಪನವರು ಇದನ್ನು ತಿಳಿಸಲಿಲ್ಲ 
ಅವರ ಮಿತ್ರರೊಬ್ಬರು ಇದನ್ನು ತಿಳಿಸಿದರು. ಎಂದರು ಶ್ರೀಗಳು ಮನಸ್ಸಿನಲ್ಲಿಯೇ 
ದೊಡ್ಡವರ ಗುಣ ಎಂದುಕೊಂಡೆ . 


ಪರಮಪೂಜ್ಯ ಶ್ರೀ ಶ್ರೀಗಳವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಸಮಾಜಕ್ಕೆ 
ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸುವ ವಿಚಾರ ಬಂದಾಗ ಮಿತ್ರರಾದ ಶ್ರೀ ಪುಟ್ಟ 
ಶಂಕರಯ್ಯನವರು ಮರಿಸ್ವಾಮಪ್ಪನವರ ಹೆಸರನ್ನು ಸೂಚಿಸಿದರು . ಎಲ್ಲರಿಗೂ ಒಪ್ಪಿಗೆ. 
ಯಾಯಿತು. ಪೂಜ್ಯ ಶ್ರೀ ಶ್ರೀಗಳವರಿಗೂ ಸಮ್ಮತಿಯಾಯಿತು. ಆದರೆ ಸನ್ಮಾನದ 
ವಿಷಯಕ್ಕೆ ಮರಿಸ್ವಾಮಪ್ಪನವರನ್ನು ಒಪ್ಪಿಸುವುದೇ ಕಷ್ಟವಾಯಿತು. “ ಪೂಜ್ಯ ಶ್ರೀಗಳ 
ಆಶೀರ್ವಾದ ಸಾಕು ಇದೆಲ್ಲಾ ನನಗೆಬೇಡ ” ಎಂದರು ಸ್ವಾಮಿಗಳೇ ಸಂತೋಷದಿಂದ 
ಕಳುಹಿಸಿದ್ದಾರೆ ' ಎಂದಾಗ ನನ್ನ ಜನ್ಮ ಸಾರ್ಥಕವಾಯಿತು. ಎಂದು ಸಮ್ಮತಿಸಿದರು , 


ಸಿದ್ದಗಂಗಾ 


ಮರಿಸ್ವಾಮಪ್ಪನವರಿಗೆ ಆಡಂಬರ , ಔಪಚಾರಿಕತೆ, ಪ್ರದರ್ಶನಗಳು, ಹಿಡಿಸುತ್ತಿರಲಿಲ್ಲ, 
ಅವರು ಬೆಳೆದು ಬಂದದ್ದೇ ಹಾಗೆ. 

ಗ್ರಾಮೀಣ ಕುಟುಂಬದಲ್ಲಿ ಕುಡಿಯೊಡೆದ ಕರುಣಾಳು ಮರಿಸ್ವಾಮಪ್ಪನವರು . 
ಬಡತನದ ನೇರ ಪರಿಚಯವಿದ್ದ ಹೃದಯವಂತರ ಸಂಸಾರದಲ್ಲಿ ಬೆಳೆದು ಬಂದರು . 
ಯಲಹಂಕದ ಶ್ರೀಮುನಿಯಪ್ಪನವರ ಮಕ್ಕಳು, ತಾಯಿ ಶ್ರೀಮತಿ ಮನಿಯಮ್ಮನವರು. 
ಸನ್ಮಾರ್ಗ ಪ್ರವರ್ತಿಗಳು, ಕಲಿತವಿದ್ಯೆಯನ್ನು ಬಡಮಕ್ಕಳಿಗೆ ಆಶ್ರಯನೀಡಿ ಕಲಿಸಿದ 
ಪುಣ್ಯಾತ್ಮರು. ಮರಿಸ್ವಾಮಪ್ಪನವರು ಕಲಿತದ್ದು ಅಧ್ಯಾಪಕರೊಬ್ಬರ ಮನೆಯಲ್ಲಿ 
ಆ ಮನೆಯ ಕೆಲಸ ಬೊಗಸೆಗಳಲ್ಲಿ ದುಡಿಯುತ್ತ , ಶ್ರಮದ ಬದುಕಿಗೆ ಬಾಲ್ಯದಲ್ಲಿಯೇ 
ತಮ್ಮನ್ನು ಒಗ್ಗಿಸಿಕೊಂಡರು. ತಂದೆತಾಯಿಗಳು ಶಿವಾಧೀನವಾದಮೇಲೆ ಬೆಂಗಳೂರಿಗೆ 
ಕೈಯ ಲ್ಲಿಕರ್ನೆ ಹಿಡಿದು ಗಾರೆಕೆಲಸದ ಕೂಲಿಯಾಗಿ ಬಂದರು, ದುಡಿದರು , ಸಿಹಿ 
ಕಹಿಗಳನ್ನುಂಡರು, ಬಡತನದ ಮೂಲೆ ಮೊಡಕುಗಳನ್ನು ಪರಿಚಯಿಸಿಕೊಂಡರು . 
ಸಹಕೂಲಿಗಳೊಂದಿಗೆ ಹಿತವಾಗಿ ಮಾದರಿಯಾಗಿ ಮರಿಸ್ವಾಮಿ ' ಗಳೆಂಬಂತೆ ನಡೆದು 
ಕೊಂಡರು, ಯಾರೊಬ್ಬರೊಂದಿಗೂ ವೈರ ಕಟ್ಟಿಕೊಳ್ಳಲಿಲ್ಲ, ಸ್ನೇಹಬೆಳೆಸಿದರು ಕಷ್ಟದ 
ಲ್ಲಿರುವವರನ್ನು ಕಂಡಾಗ ಕೈಲಿದ್ದುದನ್ನು ಕೊಟ್ಟು ಕಣ್ಣೀರೊರೆಸಿದರು. ಸಮಾಧಾನದ 
ಮಾತಾಡಿದರು ಹಿರಿಯರು ಬಾಳಿದ ರೀತಿಯನ್ನು ತಿಳಿಸಿ ಹೇಳಿದರು. ಉಪ್ಪುಸೊಪ್ಪು 
ಗಳನ್ನು ಗಳಿಸುವ ಕಲೆಯನ್ನು ಮೈಗೂಡಿಸಿಕೊಂಡರು . ಐಷಾರಾಮದ ಬದುಕಿಗೆ 
ಬೆನ್ನು ಮಾಡಿದರು. ಗಳಿಸಿದುದನ್ನು ದಾನ ಧರ್ಮಗಳಿಗೆ ವಿನಿಯೋಗಿಸುತ್ತಾ ನಡೆದರು. 
ಮೆಲ್ಲ ಮೆಲ್ಲನೆ ಮೇಲೇರಿದರು , ಕಂಟ್ರಾಕ್ಟರರಾದರು, ಕೊನೆಗೆ ಪ್ರಥಮದರ್ಜೆಯ 
ಕಂಟ್ರಾಕ್ಟರರಾದರು ಸಮಾಜದಲ್ಲಿ ಗಣ್ಯರೆನ್ನಿಸಿಕೊಂಡರು, ಆದರೆಂದೂ ಗರ್ವಿಗಳಾಗ 
ದಂತೆ ನಡೆದುಕೊಂಡು ಮಾದರಿಯೆನಿಸಿದರು . 


ಮರಿಸ್ವಾಮಪ್ಪನವರಿಂದಉಪಕೃತವಾದ ಮಠಗಳು, ಸೇವಾಸಂಸ್ಥೆಗಳು, ದೇವಾ 
ಲಯಗಳು ಅನೇಕ. ವಿದ್ಯಾರ್ಥಿನಿಲಯಗಳು ಹಲವು. ಅವರ ಉಪಕಾರ ಬುದ್ದಿ 
ಒಂದು ಜಾತಿಗೆ, ಕೋಮಿಗೆ, ಸ್ಥಳಕ್ಕೆ ಸೀಮಿತವಾಗಲಿಲ್ಲ ಅರ್ಹ, ಯೋಗ್ಯವೆಂದು 
ಕಂಡುಬಂದ ಎಲ್ಲವಕ್ಕೂ ಉದಾರವಾಗಿ ನೀಡಿದರು.ನೀಡುವಲ್ಲಿ ಸಂತೋಷಕಂಡರು . 
ಶ್ರೀ ರಣಮಕೃಷ್ಣ ಮಠ, ಸುತ್ತೂರುಮಠ, ಸಿದ್ದಗಂಗಾಮಠ , ಆದಿಚುಂಚನಗಿರಿಮಠ 
ಗಳಿಗೆ ಅವರ ಸೇವೆ ಸಂದಿದೆ. ಅಂತೆಯೇ ಕುಡೂರು, ಕೊಣನೂರು ದೇವಾಲಯಗಳಿಗೆ 
ಬೂದಿಗೆರೆ , ವಿಲ್ಸನ್ ಗಾರ್ಡನ್‌ಗಳ ಆಸ್ಪತ್ರೆಗಳಿಗೆ, ಕನಕಪುರ , ತುಮಕೂರುಗಳ 
ವಿದ್ಯಾರ್ಥಿ ನಿಲಯಗಳಿಗೆ, ರಾಜಾಜಿನಗರ ರಾಜರಾಜೇಶ್ವರಿ ಕಲ್ಯಾಣ ಮಂಟಪಕ್ಕೆ , 
ಅಲಸೂರಿನ ಸೋಮೇಶ್ವರ ಮತ್ತು ಆಂಜನೇಯಸ್ವಾಮಿ ದೇಗುಲಗಳಿಗೆ ಮುಕ್ತ ಹಸ್ಯ 
ದಿಂದ ದಾನಮಾಡಿ ಧನ್ಯರಾಗಿದ್ದಾರೆ ಮರಿಸ್ವಾಮಪ್ಪನವರು, ಬಲಗೈಲಿ ಕೊಟ್ಟಿದ್ದು 


ಆಗಸ್ಟ್ -1992 


45 


ಎಡಗೈಗೆ ಗೊತ್ತಾಗಬಾರದು ಎಂಬ ಮನೋಧರ್ಮದ ಮರಿಸ್ವಾಮಪ್ಪನವರು ಬಡ 
ಬಗ್ಗರಿಗೆ ನೀಡಿ ನಿಜದಹಾದಿಯಲ್ಲಿ ಸಾಗಿದರು . 


ಪ್ರಶಸ್ತಿ , ಪ್ರಶಂಸೆಗಳಿಂದ ಸದಾದೂರವಿದ್ದರು ಮರಿಸ್ವಾಮಪ್ಪನವರು, ಆದರೆ 
ಸಮಾಜ , ಸರ್ಕಾರ, ಸೇವಾಸಂಸ್ಥೆಗಳು, ಮಠಮಾನ್ಯಗಳು ಅವರನ್ನು ಪುರಸ್ಕರಿಸಿ 
ದುವು. ರಾಜ್ಯ ಪ್ರಶಸ್ತಿ 1966ರಲ್ಲಿ ಪಡೆದರು “ ಧರ್ಮಸೇವಾಸಕ್ಕ ” ರೆಂದು ಆದಿಚುಂ 
ಚನಗಿರಿ ಪೂಜ್ಯ ಜಗದ್ಗುರು ಶ್ರೀ ಶ್ರೀಗಳವರಿಂದ ಗೌರವಕ್ಕೆ ಪಾತ್ರರಾದರು. ಸುತ್ತೂರು 
ಮಠದಜಗದ್ಗುರುಗಳು “ ಧರ್ಮಕಾರ್ಯಪ್ರವೀಣ” ನೆಂದು ಗೌರವಿಸಿದರು . “ ಧರ್ಮಸೇವಾ 
ಧುರಂಧರ" ರೆಂದು ದ್ವಾರಕಾಪೀಠದ ಜಗದ್ಗುರುಗಳಿಂದ ಸನ್ಮಾನಿತರಾದರು . ಪ್ರತಿಷ್ಠಿ 
ತರಿಂದ ಪ್ರಶಂಶಿತರಾದರು ' ಸನ್ಮಾನಿತರಾದರು , ಶ್ರೀ ಸಿದ್ದಗಂಗಾಮಠದ ಪೂಜ್ಯ ಶ್ರೀ 
ಗಳವರಿಂದ “ ನಿಷ್ಕಪಟ ಹೃದಯರತ್ನ ” ರೆನ್ನಿಸಿಕೊಂಡರು. 
ಶ್ರೀಮರಿಸ್ವಾಮಪ್ಪನವರು ಎಂಬತ್ತೊಂದುವರ್ಷದ ತುಂಬುಜೀವನ ನಡೆಸಿದರು . ಜನನ 
20 .12 .1910 , ಶಿವಾಧೀನ 5 . 6 .1993) ಧರ್ಮಪತ್ನಿ ಶ್ರೀಮತಿ ನಂಜಮ್ಮನವರು 
ಪತಿಯನ್ನು ಅರ್ಥಮಾಡಿಕೊಂಡು ನಡೆದಸಹಿಣಿ , ಒಬ್ಬ ಮಗ ಇಬ್ಬರುಹೆಣ್ಣು 
ಮಕ್ಕಳು ಮರಿಸ್ವಾಮಪ್ಪನವರಿಗೆ, ಆದರೆ ಕಟ್ಟಿಕೊಂಡ ಬಂಧು- ಬಳಗ ಅಪಾರ , “ ಮಂದಿ 
ಮಕ್ಕಳೊಳಗೆ ಚೆಂದಾಗಿರಬೇಕು” ಎಂಬ ಹಳ್ಳಿಗರ ಮಾತಿಗೆ ಪ್ರತ್ಯಕ್ಷ ಉದಾಹರಣೆ 
ಯಾಗಿದ್ದು ಶಿವನ ಶ್ರೀಚರಣದಲ್ಲಿ ಹೂವಾಗಿ ಅರಳಿದರು ಹಿರಿಯರು 


ಶ್ರೀ ಮರಿಸ್ವಾಮಪ್ಪನವರ ನಿಧನವಾರ್ತೆಯನ್ನು ಕೇಳಿದ ಶ್ರೀ ಸಿದ್ದಗಂಗಾ ಪೂಜ್ಯ 
ಪಾದರು ಸುಸಂಸ್ಕೃತ ವ್ಯಕ್ತಿಯೊಬ್ಬರು ಕಣ್ಮರೆಯಾದರು ಎನ್ನುತ್ತ ಅವರ ಅಗಲಿಕೆ 
ಲೋಕಕ್ಕೆ ನಷ್ಟ ಎಂದು ಶ್ರೀಯುತರ ಆತ್ಮಕ್ಕೆ ಶಾಂತಿ ಬಯಸಿ ಕುಟುಂಬ ವರ್ಗದವರಿಗೆ 
ಸಂತಾಪ ವ್ಯಕ್ತಪಡಿಸಿದ್ದಾರೆ. 


ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು 
ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ 
ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ 
ಎಲ್ಲರೊಳಗೊಂದಾಗು - ಮಂಕುತಿಮ್ಮ 


ಸಿದ್ದಗಂಗಾ 


ತಲೆಯ ಮೇಲೊಂದು ಸೂರು 
“ ಆಶ್ರಯ ” ಹೆಸರೇ ಹೇಳುವಂತೆ ಜನತೆಗೆ ನೆಲೆ ನೀಡುವ ಯೋಜನೆ, ಆಶ್ರಯ 
ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದಾದ್ಯಂತ ಭೂರಹಿತ ಮತ್ತು ನಿವೇಶನ 
ರಹಿತರಿಗೆ ಐದು ಲಕ್ಷಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿದೆ. ಇದಲ್ಲದೆ ಬೆಂಗಳೂರು 
ನಗರದ ಕೊಳಚೆ ನಿವಾಸಿಗಳಿಗೆ 30, 000 ಮನೆಗಳನ್ನು ಹಾಗೂ ರಾಜ್ಯದ ಇತರ ಪಟ್ಟಣ 
ಪ್ರದೇಶಗಳ ಜನರಿಗೆ 30, 000 ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಡಾ || ಅಂಬೇಡ್ಕರ್ 
ಶತಮಾನೋತ್ಸವದ ಅಂಗವಾಗಿ ರಾಜ್ಯದ ಪ್ರತಿಯೊಂದು ಬ್ಲಾಕ್ ನಲ್ಲಿ 1000 
ಮನೆಗಳು ಬರಲಿವೆ. 

ಆರಾಧನ 
- ದುರ್ಬಲ ವರ್ಗದ ಜನರು ಅಧಿಕವಾಗಿರುವ ಪ್ರದೇಶಗಳಲ್ಲಿರುವ ಆರಾಧನ ಸ್ಥಳಗಳ 
ಪುನರುಜ್ಜಿವನ ಕಾರ್ಯವನ್ನು ಆರಾಧನ ” ಯೋಜನೆ ಕೈಗೊಂಡಿದೆ. ಇದುವರೆಗೆ 
ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ 5ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. 


ಅಭಿವೃದ್ದಿ ಕಾರಗಳಿಗೆ ಅಧಿಕ ವಿದ್ಯುತ್ 
ಅಭಿವೃದ್ದಿ ಕಾರಗಳಿಗೆ ಅಧಿಕ ವಿದ್ಯುತ್ ಪೂರೈಸುವ ಸಲುವಾಗಿ ಶಾಖೋತ್ಪನ್ನ 
ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸುವ ಒಂದು ಬೃಹತ್ ಯೋಜನೆ 
ಯನ್ನು ರಾಜ್ಯ ಸರ್ಕಾರ ಸಿದ್ಧ ಪಡಿಸಿದೆ. ವಿದ್ಯುತ್ ಉತ್ಪಾದನೆ ಹಾಗೂ ಪೂರೈಕೆಗೆ 
ವಿದೇಶಿ ಸಂಸ್ಥೆಗಳೂ ಸೇರಿದಂತೆ ಖಾಸಗಿ ಕಂಪನಿಗಳು ಹಾಗೂ ಅನಿವಾಸಿ ಭಾರತೀ 
ಯರನ್ನು ರಾಜ್ಯ ಸರ್ಕಾರ ಆಹ್ವಾನಿಸಿದೆ. ವಿದ್ಯುತ್ ಕ್ಷೇತ್ರದ ಅಭಿವೃದ್ಧಿಗೆದೊಡ್ಡ 
ಪ್ರಮಾಣದ ವಿದೇಶೀ ಬಂಡವಾಳವನ್ನು ನಿರೀಕ್ಷಿಸಲಾಗಿದೆ. 


ಕೃಷಿ ಕ್ಷೇತ್ರಕ್ಕೆ ಒತ್ತಾಸೆ 
- ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಪ್ರಗತಿಗೆ ಪ್ರಥಮ ಪ್ರಾಶ ನೀಡಲಾಗಿದೆ. ಕೃಷಿ ಕಾರ್ಯ 
ಗಳನ್ನು ಸುಧಾರಿಸಿ ಉತ್ಪಾದನೆಯನ್ನು ಅಧಿಕಗೊಳಿಸುವ ವಿವಿದೋದ್ದೇಶ ಹಾಗೂ 
ತೀವ್ರ ಕಾರ್ಯಕ್ರಮಗಳು ವ್ಯಾಪಕವಾಗಿ ಅನುಷ್ಠಾನಗೊಳ್ಳುತ್ತಿವೆ. ಇದಕ್ಕಾಗಿಕೊಡ 
ಮಾಡಿರುವ ಹಣ 153.32ಕೋಟಿರೂಪಾಯಿ . ರಾಜ್ಯದ ನೀರಾವರಿ ಸಾಮರ್ಥ್ಯವನ 
ಗುರುತಿಸಿ ಬಳಸುವ ಕಾರ್ಯ ಮುನ್ನಡೆದಿದೆ. “ ಕೆರೆ ಕಲ್ಯಾಣ” ಯೋಜನೆಯಲ್ಲಿ ಕೈ 
ಗೊಂಡಿರುವ ಕೆರೆಗಳ ದುರಸ್ತಿ ಮತ್ತು ಅಭಿವೃದ್ಧಿ ಸಣ್ಣ ನೀರಾವರಿ ಕೃಷಿಗೆ ನೆರವಾಗಿದೆ. 
ಬರ ಪರಿಹಾರ ಕಾಮಗಾರಿಗಳಿಗೆ 1991 - 92ರಲ್ಲ ರೂ 78 ಕೋಟಿ ವೆಚ್ಚ ಮಾಡಿದೆ . 
1992 - 93ರಲ್ಲಿ ಈವರೆಗೆ ರೂ . 14 .56 ಕೋಟಿ ಬಿಡುಗಡೆ ಮಾಡಲಾಗಿದೆ . 


ಹಳ್ಳಿ ಹಳ್ಳಿಗೂ ಕುಡಿಯುವ ನೀರು 
ರಾಜ್ಯದ ಪ್ರತಿಗ್ರಾಮಕ್ಕೂ ಈಗ ಕುಡಿಯುವ ನೀರು ಪೂರೈಸಲಾಗಿದೆ. ಕರ್ನಾಟಕ 
ಸರ್ಕಾರದ ಒಟ್ಟಾರೆ ಸಾಧನೆಗೆ ಯೋಜನಾ ಆಯೋಗವು ಮೆಚ್ಚುಗೆ ವ್ಯಕ್ತಪಡಿಸಿದೆ. 

( 4ನೇ ರಕ್ಷಾಪುಟ ನೋಡಿ| 


SIDDAGANGA " MONTHLY Reg . No . KRNQ - 9 


- ಅಸಂಘಟಿತ ಕಾರ್ಮಿಕರಿಗೆ ಆಸರೆ 
ಕರ್ನಾಟಕ ಸರ್ಕಾರವು ಕೈಗೆತ್ತಿಕೊಂಡಿರುವ ಗುಂಪು ವಿಮಾಯೋಜನೆ ” ಹಾಗೂ 
ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ನೆರವಾಗುವ “ ಕಲ್ಯಾಣ ನಿಧಿ ” ಆಟೋರಿಕ್ಷಾ ಚಾಲ 
ಕರು , ಕ್ಷೌರಿಕರು, ಹಣ್ಣು ಹಂಪಲು, ಮಾರುವವರು , ಕೂಲಿಕಾರರು ಮುಂತಾದ 
- ಅಸಂಘಟಿತ ದುಡಿಮೆಯ ಮಾರ್ಗಕ್ಕೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿದೆ. 

ಹನಿ ನೀರು ಅನು 
ಕ್ರಿ .ಶ. 200೧ದ ಹೊತ್ತಿಗೆ ರಾಜ್ಯದ ಒಟ್ಟು ನೀರಾವರಿ ಸಾಮರ್ಥ್ಯದ 55ಲಕ್ಷ 
ಹೆಕ್ಟೇರ್ ಭೂಮಿಯನ್ನು ನೀರಾವರಿಗೊಳಪಡಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದ. 
ಈ ವರ್ಷ ನೀರಾವರಿ ಅಭಿವೃದ್ದಿಗಾಗಿ 588 ರೂಪಾಯಿ ತೆಗೆದಿರಿಸಲಾಗಿದೆ. 
- ಅತಿ ವೇಗದಿಂದ ಕ್ಷೀಣಿಸುತ್ತಿರುವ ಪ್ರಾಕೃತಿಕ ಸಂಪನ್ಮೂಲವನ್ನು ಸಂರಕ್ಷಿಸುವ 
ಸಲುವಾಗಿ ಸರ್ಕಾರ ಕೈಗೊಂಡಿರುವ ಮತ್ತೊಂದು ವಿಶಿಷ್ಟ ಯೋಜನೆ ( ಹನಿತೆನೆ? 
ನೀರಿನ ಸಮರ್ಥ ಬಳಕೆಗಾಗಿ ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸುವ 
ರೈತರಿಗೆ ಉತ್ತೇಜನ ನೀಡುವುದು “ ಹನಿತೆನೆ ” ಯೋಜನೆಯ ಗುರಿ . 

ಅಗತ್ಯ ವಸ್ತುಗಳ ಪೂರೈಕೆ 
ರಾಜ್ಯದಾದ್ಯಂತ 17 ,795 ನ್ಯಾಯಬೆಲೆ ಅಂಗಡಿಗಳ ಮೂಲಕ ನಾಗರೀಕರಿಗೆ 
ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಇವುಗಳಲ್ಲಿ 13111 ನ್ಯಾಯಬೆಲೆ 
ಅಂಗಡಿಗಳು ಗ್ರಾಮೀಣಪ್ರದೇಶಗಳಲ್ಲೂ 4684 ಅಂಗಡಿಗಳು ಪಟ್ಟಣ ಪ್ರದೇಶಗಳಲ್ಲೂ 
ಕಾರವೆಸಗುತ್ತಿದೆ. ರಾಜ್ಯದಲ್ಲಿ ಒಟ್ಟು 81 ,18 ,223 ಕುಟುಂಬ ಪಡಿತರ ಕಾರ್ಡುಗಳಿವೆ 
ಇವುಗಳಲ್ಲಿ 58, 18 , 223 ಕಾರ್ಡುಗಳು ಗ್ರಾಮೀಣ ಪ್ರದೇಶಗಳಲ್ಲೂ 22, 92,821 
ಕಾರ್ಡುಗಳು ಪಟ್ಟಣ ಪ್ರದೇಶಗಳಲ್ಲೂ ಇವೆ. 

ಗುಡ್ಡಗಾಡು ಜನರಿಗೆ ಪಡಿತರ ಪೂರೈಕೆ 
ಗುಡ್ಡಗಾಡು ಜನರ ಮನೆಬಾಗಿಲಿಗೇ ಅಗತ್ಯ ವಸ್ತುಗಳನ್ನು ಪೂರೈಸುವ ಸಂಚಾರಿ 
ನ್ಯಾಯಬೆಲೆ ವಾಹನಗಳ ಏರ್ಪಾಡು ರಾಜ್ಯ ಸರ್ಕಾರ ಕೈಗೊಂಡಿರುವ ಮತ್ತೊಂದು 
ಮಾದರಿ ಕಾರ್ಯಕ್ರಮವಾಗಿದೆ. 

ಶಾಂತಿ ಸೌಹಾರ್ದ 
ಮತೀಯ ಸೌಹಾರ್ದಕ್ಕೆ ಕರ್ನಾಟಕ ಹೆಸರಾದ ರಾಜ್ಯ . ಈ ಪರಂಪರೆಗೆ ಕುಂದು 
ಬರದಂತೆ ರಾಜ್ಯದಲ್ಲಿ ಶಾಂತಿ – ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ 
ಕರ್ನಾಟಕ ಸರ್ಕಾರ ಹೊಣೆಯರಿತು ಶ್ರಮಿಸುತ್ತಿದೆ. 
ಭಾರತದ 46ನೆಯ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಪಿತ ಮಹಾತ್ಮಗಾಂಧೀಜಿ 
ಯವರು ಕನಸು ಕಂಡ ಸದೃಢ ಮತ್ತು ಜಾತ್ಯಾತೀತ ಸ್ವತಂತ್ರ ಭಾರತದ 
ಕಲ್ಪನೆಯನ್ನು ಕರ್ನಾಟಕ ಸರ್ಕಾರ ಸಕಾರಗೊಳಿಸುತ್ತಿದೆ. ಅದಕ್ಕೆ ರಾಷ್ಟ್ರ 

ನಿರ್ಮಾಣ ಕಾರ್ಯದಲ್ಲಿ ಸಮರ್ಪಣಾ ಭಾವದಿಂದ ಮುಂದುವರಿಯುತ್ತಿದೆ. 
ಬಡವರ ಮತ್ತು ದುರ್ಬಲ ವರ್ಗದವರ ಏಳಿಗೆಗೆ ಬದ್ದ , ಕರ್ನಾಟಕ ವಾತೆ: 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ - 572 104 . 


ಸಿದ್ದಗಂಗಾ 


ಸಂಪುಟ- 28 , 


ಸಂಚಿಕೆ- 9, 


ಸೆಪ್ಟೆಂಬರ್ - 1992, 


- : ಶಿಕ್ಷಕರ ದಿನಾಚರಣೆ ಸಂದೇಶ : 
ಇಂದಿನ ಶಿಕ್ಷಣದ ಗುಣಮಟ್ಟ ಸಂಪೂರ್ಣವಾಗಿ ಶಿಕ್ಷಕರ ಗುಣಧರ್ಮವನ್ನು 
ಅವಲಂಬಿಸಿದೆ. ಅವರು ವೃತ್ತಿ ಬೆಳವಣಿಗೆಯ ಬಗ್ಗೆ ಸದಾ ಜಾಗೃತರಾಗಿರಬೇಕು. 
ಉನ್ನತವಾದ ಮೌಲ್ಯಗಳ ಕಡೆ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ನೆರವಾಗಬೇಕಾದರೆ 
ವ್ಯಕ್ತಿತ್ವ ದ ಪ್ರಭಾವ ಮತ್ತು ಒಳ್ಳೆಯ ಸಂಸ್ಕೃತಿಯನ್ನು ಸಾಧನವನ್ನಾಗಿ 
ಪ್ರಯೋಗಿಸಬೇಕು. 

ಮಾನವೀಯ ಮೌಲ್ಯಗಳು ಭ್ರಷ್ಟತೆಯಿಂದ ಇಂದು ನಾಶವಾಗುತ್ತಿವೆ. 
ಇವನ್ನು ಉಳಿಸಿ ಬೆಳೆಸಿ ಸಮಾಜವನ್ನು ರಕ್ಷಣೆ ಮಾಡುವ ಶಕ್ತಿ - ಸಾಮರ್ಥ್ಯ 
ಶಿಕ್ಷಕರಿಗೆ ಇದೆ. ಉತ್ತಮ ಅಧ್ಯಾಪಕರು ಇಂದಿನ ಸಮಾಜಕ್ಕೆ ಅಗತ್ಯ ಮತ್ತು 
ಸರ್ವಶ್ರೇಷ್ಠ . ತಮ್ಮ ಜವಾಬ್ದಾರಿಯನ್ನು ಇನ್ನೊಬ್ಬರ ಮೇಲೆವರ್ಗಾಯಿಸುವುದನ್ನು 
ಕಡಿಮೆ ಮಾಡಬೇಕು. 


* ಆಡಂಬರ ಪ್ರವೃತ್ತಿ ತೊರೆದು ಮಕ್ಕಳ ಭವಿಷ್ಯ “ ಜೀವನ ಜ್ಯೋತಿ 
” 
ಪ್ರಜ್ವಲಿಸುವಂತೆ ಮಾಡಲು ಶಿಕ್ಷಕ ವರ್ಗ ಚಿಂತನ ಮಾಡುತ್ತಿರಬೇಕು. 


- ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು. 


ಪ್ರಕಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ, 

ಸಿದ್ಧಗಂಗಾ ಷೇತ್ರ. 


* ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ 
ಪರಮಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

* ವಜ್ರಮಹೋತ್ಸವ ನಿಧಿ ಸಮಿತಿ ”. 

«« ಶಿವಪಥವನರಿವಡೆ ಗುರುಪಥವೇ ಮೊದಲು " 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೋಟಿ 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ. 
ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 

4 ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

- ಮತ್ತು 
ಬೃಹತ್ ಪ್ರಸಾದ ನಿಲಯ . 

(16 - 2 - 92) ರಂದು 
ಭಾರತದ ಈಗಿನರಾಷ್ಟ್ರಪತಿ ಡಾ || ಶ್ರೀ ಶಂಕರದಯಾಳ ಶರ್ಮ ಮತ್ತು 
ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜ ಪಾಟೀಲ್ ಇವುಗಳ ಶಿಲಾನ್ಯಾಸವನ್ನು 

* ನೆರವೇರಿಸಿದ್ದಾರೆ. 
5 / - , 10/ - , 25 /-, 51 / - , 101 / -, 201 / -, 501 / -, 1001/ 
5001 /-, 10,001/ -, 35,000 ರೂಗಳ ಕೂಪನ್‌ಗಳು ನಿಧಿ 

ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. 
ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು, ಹಿತೈಷಿಗಳು, 
ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 
- 2 ಬಿ . ಎಸ್ . ಮುದ್ದ ಹೈ , ಐ . ಎ.ಎಸ್ , ಪದ್ಮಭೂಷಣ ಡಾ|| ಎಂ . ಸಿ. ಮೋದಿ, ಈ 
12 ಕಾರ್ಯಾಧ್ಯಕ್ಷರು, 

ಅಧ್ಯಕ್ಷರು, 
ಎಸ್ . ಎಸ್ . ಹಸಬಿ, 

ವಜ್ರಮಹೋತ್ಸವ ಸಮಿತಿ, 
ಕಾರ್ಯದರ್ಶಿಗಳು . 

ಶ್ರೀ ಸಿದ್ದಗಂಗಾ ಮಠ, 

ತುಮಕೂರು ಜಿಲ್ಲೆ -572 104, 
( ೩೩೩೩೩೩೩೩೩೩೩೩೩೩೩೩೩೩೩೩೩P 


ರಾt Gತಾಂಡಾಯ 


- ಸಿದ್ದಗಂಗಾ 


ಸಂಪುಟ - 28. ಸಂಚಿಕೆ - 9 , 


* - 1992. 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಪ್ರವೃತ್ತಿ ನಿವೃತ್ತಿ ಎರಡೋಣಿಗಳ ನಡುವೆ 
ಜೀವರಥೋತ್ಸವ ನಡೆದಿರಲು | ಹರಸಿದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ടുത്തഋംസ്ത്രങ്ങള 


8@pspಾಖಲಾeGGe@GOಲಾ 


ಮೀನು ನೀರಿಗೆ ನಂಟು ಪಕ್ಷಿ ವೃಕ್ಷಕೆನಂಟು 
ಗುರು ನಂಟು ಶಿಷ್ಯಕುಲದೊಳಗೆ ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಸಾಗರ ಲಿಂಗವೆ ಸಾಸಿರ ತರಂಗವೆ 
ಚೆಂಗಾವಿ ಧರಿಸಿಬಹ ಚರಲಿಂಗವೆ | ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು .|| 


@ 


- ಹೆಚ್ . ವಿ. ವೀರಭದ್ರಯ್ಯ . 
@ @ @ @@ @ @ @ 


@ @ 


ಲೇಖನ 


ಲೇಖಕರು 


* ಶ್ರೀವಾಣಿ 


6 * ಶ್ರೀ ಸಿದ್ಧಲಿಂಗೇಶ್ವರ ವಚನ 

* ಸಂಪಾದಕೀಯ 
* ಶ್ರೀ ಮದುದ್ದಾನೇಶ್ವರ ಶತಕಂ | 
* ಶ್ರೀ ಕ್ಷೇತ್ರ ಸಿದ್ಧಗಂಗಾ 
* ಧರ್ಮ ಮತ್ತು ವಿಜ್ಞಾನ 


ಜಿ. ವಿ. ರಾಜಶೇಖರಯ್ಯ 


ಕವಿತಾ ಕೃಷ್ಣ 11 
- - ನರಸಿಂಹಮೂರ್ತಿ 


* ಶ್ರೀ ಲಂಬೋಧರ ಸ್ತುತಿ 


ಸಿದ್ದರಾಜ್ ಐವಾರ್ 


* ಭಾರತದ ಮಾದರಿಹಳ್ಳಿ 


- ಎನ್ . ಎಸ್. ಗದಗಕರ 19 


* ಮಹಾಮನೆ 


ಸಿದ್ದರಾಜ್ ಐವಾರ್ 20 | 


* ನಿಜವನರಿದ ನಿಜಗುಣ ಶಿವಯೋಗಿ 


ಡಾ || ಸಿದ್ದಯ್ಯ ಪುರಾಣಿಕ 23 


* ನರ್ಮದಾ ಕಣಿವೆಯಲ್ಲೊಂದು ನರಕದನಿರ್ಮಾಣ - T.Rಚಂದ್ರಶೇಖರ್ 28 
* ಬಸವತತ್ತ್ವ ರತ್ನಾಕರ - 15 --ಮೋಟಗಿ ಮಲ್ಲಿಕಾರ್ಜುನ 31 


* ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ - 21 , ದಿ!! ಬಿ.ಎಸ್ . ಕೃಷ್ಣಮೂರ್ತಿ 39 


* ಯಾರು ದೊಡ್ಡವರು - 


ಬಿ. ಮಲ್ಲಿಕಾರ್ಜುನ 


41 


DEJTETTY SARTIKT , 


ಶ್ರೀವಾಣಿ 


ನುಡಿ 

ಮಡಿ ಮೈಲಿಗೆಯನ್ನು ಆಚರಿಸದ ಜನಾಂಗವೇ ಇಲ್ಲವೆನ್ನಬಹುದು. ಬಾಹ್ಯ 
ಮಡಿ, ಅಂತರ್‌ ಮಡಿ ಎಂದುಸ್ಕೂಲವಾಗಿ ಮಡಿಯನ್ನು ವಿಭಾಗಿಸಬಹುದು. ನಾವಿಂದು 
ಬಹಿರಂಗದ ಮಡಿಗೇ ಹೆಚ್ಚು ಪ್ರಾಶಸ್ತ್ರ ಕೊಡುತ್ತಾ ಬಂದಿದ್ದೇವೆ. ಅಂತರಂಗದ 
ಮಡಿಯಬಗ್ಗೆ ಚಿಂತಿಸುವವರು ತುಂಬಾ ವಿರಳ. ಬಹಿರಂಗದ ಮಡಿ ಬೇಡವೆಂದಲ್ಲ , 
ಅದೂಬೇಕು ಅದಕ್ಕಿಂತಲೂ ಮುಖ್ಯವಾಗಿ ಅಂತರಂಗದ ಮಡಿಯಕಡೆ ಹೆಚ್ಚು ಗಮನ 
ಕೊಡಬೇಕು. ಪಾತ್ರೆಯನ್ನು ಹೊರಗೆ ಥಳಥಳಿಸುವಂತೆ ತೊಳೆದರೆ ಸಾಲದು , ಒಳಗೂ 
ಕಿಲುಬಿಲ್ಲದಂತೆ ಉಜ್ಜ ಬೇಕು, ಅದಕ್ಕೇ ಬಸವಣ್ಣನವರು ಮಡಿಮಾಡುವ ವಿಧಾನವನ್ನು 
ಸಪ್ತ ಸೂತ್ರಗಳಮೂಲಕ ಸರಳಸುಂದರವಾಗಿ ವಿವರಿಸಿದ್ದಾರೆ. ಕಳಬೇಡ, ಕೊಲಬೇಡ, 
ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು 
ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಎಂಬುದಾಗಿ ಮಡಿಯ ಒಳಹೊರಗೆಲ್ಲವನ್ನೂ ಮಡಿ 
ಮಾಡಿದ್ದಾರೆ. ಚೆನ್ನಬಸವಣ್ಣನವರು ಮಂಡೆಮಾಸಿದೊಡೆ ಮಜ್ಜನವ ಮಾಡೆಂಬರು, 
ವಸ್ತ್ರ ಮಾಸಿದೊಡೆ ಮಡಿವಾಳನಿಗಿಂಬುವರು , ಮನದಮೈಲಿಗೆಯ ಕಳೆವೊಡೆಕೂಡಲ 
ಚೆನ್ನಸಂಗನ ಶರಣರೊಡನೆ ಅನುಭಾವವ ಪಾಡೆಂಬರು ಎಂದಿದ್ದಾರೆ. ಮಡಿ 
ಮಾಡಬೇಕಾದುದು ಮನವನ್ನು , ಮೈಯನ್ನು , ಮಾತನ್ನು , ಒಟ್ಟಿನಲ್ಲಿ ಬಾಳೆಲ್ಲ ನುಡಿ 
ಯಾಗಿರಬೇಕು. 


ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ಮಡಿಯನ್ನು ಕುರಿತು ಅವರು ಹೇಳುತ್ತಿ 
ದ್ದರು. ಮಡಿಗಳಲ್ಲಿ ಮೂರು ವಿಧಗಳಿವೆ ಎನ್ನುತ್ತಿದ್ದರು, ಸ್ವಚ್ಛ ಮಡಿ, ಜಾಲಮಡಿ 
ಒದರು ಮಡಿಎಂದು, ಸ್ವಚ್ಛ ಮಡಿ ಎಂದರೆ ಉಟ್ಟು ತೊಟ್ಟ ಬಟ್ಟೆಗಳನ್ನು ಅತ್ಯಂತ ಶುಭ 


- ವಾಗಿ ಕೊಳೆಯಿಲ್ಲದಂತೆ ಒಗೆಯುವುದು ಎಂದೂ , ಸುಮ್ಮನೆ ನೀರಿನಲ್ಲಿ ಅದ್ದಿ ತೆಗೆದು 
ಒಣಗಿಸುವುದು ಜಾಲಮಡಿ ಎಂದೂ , ನೀರಿಗೆಸೋಕಿಸದೆ ಸುಮ್ಮನೆ ಉಟ್ಟ ತೊಟ್ಟ 
ಬಟ್ಟೆಗಳನ್ನು ಕೈಯಲ್ಲಿ ಹಿಡಿದು ಕೊಡವಿ ಧರಿಸುವುದು ಒದರುಮುಡಿ ಎಂದೂ , ವಿವರಿ 
ಸುತ್ತಿದ್ದರು. ಒಳಗಿನಮಡಿಯಿರಲಿ ಹೊರಗಿನ ಉಡುವ ತೊಡುವ ಬಟ್ಟೆಬರೆಗಳನ್ನು 
ಮಡಿ ಮಾಡುವ ವಿಷಯದಲ್ಲೂ ನಾವೆಷ್ಟು ಸೋಮಾರಿಗಳಾಗಿದ್ದೇವೆಂಬುದನ್ನು ಇದು 
ತಿಳಿಸುತ್ತದೆ. ಇಂದು ಎಲ್ಲೆಲ್ಲ ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ವಿಚಾರಸಂಕಿರಣ 
ಗಳು, ಯೋಜನೆಗಳೂ ನಡೆದಿವೆ. ಇವೆಲ್ಲದರ ಮೂಲ ಉದ್ದೇಶ ಮಡಿಯಾಗಿರುವುದೇ 
ಆಗಿದೆ. ಪರಿಸರ ಪರಿಶುದ್ಧವಾಗಿರುವುದೆಂದರೆ ಇರುವ ಕಾಡನ್ನೆಲ್ಲ ಕಡಿದು ಬೋಳು 
ನೆಲವನ್ನು ಸೃಷ್ಟಿಸುವುದಲ್ಲ, ಬದುಕಿಗೆ ಅಗತ್ಯವಾಗಿ ಬೇಕಾದ ಪ್ರಾಕೃತಿಕ ಸಂಪತ್ತನ್ನು 
ಸಂರಕ್ಷಿಸಿಕೊಂಡು ಬರುವುದೆಂದೇ ತಿಳಿಯಬೇಕು. ಮಡಿಗೆ ಅದೆಷ್ಟು ಅರ್ಥದ ಮಗು 
ಲುಗಳಿವೆಯೋ ಚಿ೦ತನ ಮಾಡಬೇಕು, ವ್ಯಕ್ತಿಗೆ ಸಂಬಂಧಿಸಿದಂತೆ ಮೈಮನಗಳ ನುಡಿ 
ಯಿರುವಂತೆಯೇ , ಸಮಾಜವೂ ನೈತಿಕತೆಯ ಮಡಿಯನ್ನು ಸಂವರ್ಧಿಸಿಕೊಳ್ಳುವ 
ಪ್ರಯತ್ನ ಮಾಡಬೇಕು. ಇಂದು ಸಾರ್ವಜನಿಕ ಜೀವನವೆಂಬುದು ಅದೆಷ್ಟು ಮಲಿನ 
ವಾಗಿದೆ ಎಂಬುದನ್ನು ಚಿಂತಿಸಿದ್ದೇ ಆದರೆ ಮಡಿಎಂಬುದೊಂದು ಇದೆಯೇ ? ಹಾಗಿರಲು 
ಸಾಧ್ಯವೇ ? ಯಾರಾದರೂ ಹಾಗೆ ಬಾಳಿದವರುಂಟೆ ? ಎಂಬೆಲ್ಲ ಮಾತುಗಳು ತೂರಿ 
ಬಂದಾವು ! ನಿರಾಶರಾಗಬೇಕಿಲ್ಲ. ನಮ್ಮ ಹಿರಿಯರು ಅದರಲ್ಲೂ ಅನಕ್ಷರಸ್ಥ ಮುಗ್ಗರು 
ಅಂತಹ ಮಡಿವಂತ ಬಾಳನ್ನು ಬಾಳಿದ ಉದಾಹರಣೆಗಳೆಷ್ಟೋ ಇವೆ. ಜೀವನದಲ್ಲಿ 
ಒಂದೇ ಒಂದು ಸುಳ್ಳನ್ನೂ ಆಡಿರದ ಪವಿತ್ರ ಜೀವಿಯೊಬ್ಬ ಶ್ರೀಮಠದಲ್ಲಿದ್ದ , ಕಾಯಕ 
ಶುದ್ಧನಾಗಿದ್ದ , ಸರಳಜೀವನಕ್ಕೆ ನೇರ ಉದಾಹರಣೆಯಾಗಿದ್ದ, ನಾಲ್ಕಾಣೆಯ ಒಂದು 
ನಾಣ್ಯ ಸಿಕ್ಕರೆ ನೇರವಾಗಿ ತಂದು ಸಿಕ್ಕಿತುಇದು' ಎಂದುಕೊಡುತ್ತಿದ್ದ . ಸುಳ್ಳು ಹೇ 
ಳುವವ ನ್ನು ಕಂಡರೆ ಸಿಟ್ಟಾಗುತ್ತಿದ್ದ . ಶ್ರೀಮಠದ ಸುತ್ತ ಇರುವ ಮರಗಳನ್ನು ಬೆಳೆಸಿದ. 
ಅದುಬೇಕು, ಇದು ಬೇಕು, ಎಂದು ಎಂದೂ ಕೇಳಿದವನಲ್ಲ . ನಗುನಗುತ್ತಲೇ ಒಂದುದಿನ 
ಶಿವಾಧಿ ನನಾದ. ಅವನ ಮನ ಮಡಿಯಾಗಿತ್ತು , ಮಾತು ಮಡಿಯಾಗಿರುತ್ತಿತ್ತು , 
ಬಾಳೆಲ್ಲ ಮಡಿಯಾಗಿತ್ತು , ಮಡಿಯಾಗಿರುವುದು ಎಂದರೆ ಸತ್ಯವಂತರಾಗಿರುವುದು, 
ನೀತಿವಂತರಾಗಿರುವುದು , ಮಾತು -ಕೃತಿಗಳಲ್ಲಿ ಒಂದೇ ರೀತಿಯಾಗಿರುವುದು . ಮಾನವೀ 
ಯತೆಯಿಂದ ಜೀವಿಸುವುದು ಎನ್ನಬಹುದು. 


“ ಯಾಗಿರುವೆ 
' ಮಾತು 


ವುದು, 


£ កកដ្តី 


កសិក ស្លឹកកកសំរាកស្មុកស្ម័គ១១កស៊ីតកកឡុកស្លឹកស្លឹកស្លឹកវាពស្និតស្លឹកកកស្លឹកល្ហិកតកិតស្និកកស្មុក ជ្រូកកក១ 


ಶ್ರೀ ಸಿದ್ದಲಿಂಗೇಶ್ವರ ವಚನ 


$$$$$70$$$$$$$$$$$$$ 


មមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមមម 


ಪರಶಿವನ ಜ್ಞಾನ ಚಕ್ಷುವಿನಲ್ಲಿ ಉದಯವಾದ ರುದ್ರಾಕ್ಷಿಯ 
ಹಸ್ತ ತೋಳುಉರಕಂಠ ಕರ್ಣಮಸ್ತಕದಲ್ಲಿ 
ಧರಿಸಿದ ಶಿವಶರಣನೇ ರುದ್ರನು. 
ಆ ರುದ್ರಾಕ್ಷಿಯ ಜಪಿಸಿದಾತನೇ ಸದ್ಯೋನ್ನುಕನು, ಇದು ಕಾರಣ 
ಅಜ ಹರಿ ಸುರನನು ಮುನೀಶ್ವರರು ಶ್ರೀ ವಿಭೂತಿ 
ರುದ್ರಾಕ್ಷಿಯನೆ ಧರಿಸಿ, ಶಿವಲಿಂಗಾರ್ಚನೆಯ ಮಾಡುತಿಪ್ಪರು. 
ಪ್ರಮಥಗಣ ರುದ್ರಗಣ ಮುಖ್ಯವಾದ ಗಣಾಧೀಶ್ವರರು 
ಶ್ರೀ ವಿಭೂತಿ ರುದ್ರಾಕ್ಷಿಯನೆ ಧರಿಸಿ ಪ್ರಣವ ಸ್ವರೂಪಿಗಳಾಗಿಪ್ಪರು. 
ನೋಡಿದವರು ಮುಟ್ಟಿದವರು ಧರಿಸಿದವರು ಜನಿಸಿದವರೆಲ್ಲ 
ಸಕಲ ಪ್ರಪಂಚವನಳಿದು ಪರಶಿವ ಸ್ವರೂ ಪರಪ್ಪುದು ತಪ್ಪದುನೋಡಾ. 
ಇದು ಕಾರಣ , 
ನಾನು ವಿಭೂತಿ ರುದ್ರಾಕ್ಷಿಯನೆ ಧರಿಸಿ ಶಿಗಲಿಂಗಾರ್ಚನೆಯಮಾಡಿ 
ಪ್ರಣವ ಪಂಚಾಕ್ಷರಿಯನೆ ಜಪಿಸುತ್ತಿದ್ದೆನಯ್ಯಾ 
ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ! 

ಶಿವಭಕ್ತನು ಪರಶಿವನ ಜ್ಞಾನನೇತ್ರದಿಂದ ಉದಯಿಸಿದ ರುದ್ರಾಕ್ಷಿಗಳನ್ನು 
* ಉಕ್ತ ಸ್ಥಾನದಲ್ಲಿ ಧರಿಸಿ ತಾನೇ ಶಿವನಾಗಿ ಶಿವನಪೂಜೆಯನ್ನು ಮಾಡಬೇಕೆಂದು ಈ 
# ಹೇಳಲಾಗಿದೆ. 

ಶಿವನ ಸೂರ್ಯನೇತ್ರದಿಂದ ಕಪಿಲವರ್ಣದ ಹನ್ನೆರಡು ಬಗೆಯ ರುದ್ರಾಕ್ಷಿಗಳು , 
| ಚಂದ್ರನೇತ್ರದಿಂದಶ್ವೇತವರ್ಣದ ಹದಿನಾರು ಬಗೆಯ ರುದ್ರಾಕ್ಷಿಗಳು, ಅಗ್ರಿನೇತ್ರದಿಂದ 
| ಕೃಷ್ಣ ವರ್ಣದ ಹತ್ತು ಬಗೆಯ ರುದ್ರಾಕ್ಷಿಗಳು ಹುಟ್ಟಿದವೆಂದು ಧರ್ಮಗ್ರಂಥಗಳಲ್ಲಿ 
ಹೇಳಲಾಗಿದೆ. ರುದ್ರಾಕ್ಷಿಗಳಲ್ಲಿ ೧ ರಿಂದ ೧೪ ರವರೆಗೂ ಮುಖಗಳಿರುವುವು. 
- ಶಿವಜ್ಞಾನದ ದೃಷ್ಟಿಯು ಅಂತರಂಗದಲ್ಲಿ ಅಂತರಂಗದ ರುದ್ರಾಕ್ಷಿಯೆನಿಸುವುದು. 
ರುದ್ರಾಧಾರಣದಿಂದ ಎಷ್ಟೋ ರೋಗಗಳು ಬರುವುದಿಲ್ಲವೆಂದು ಆ ಧು ನಿಕ 
ಸಂಶೋಧಕರು ಕಂಡು ಹಿಡಿದಿದ್ದಾರೆ. 


$$$$$$$AYoggajaggooggage44AAYSYAJAಇAYYAYog 


ಸತತ ಆತ್ಮಹತ್ಯತತತತರತತತರತತತ್ತ್‌ಂwwತಂತ್ರನನ್ಗಳ 


- ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ ! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಕ್* , ನಿ , ನೀರಭದ್ರಯ್ಯ 


ಸಹಸಂಪಾದಕರು 

ಬಿ. ವೀರಭದ್ರಯ್ಯ 
ಪಿ. ಎನ್ . ಚಂದ್ರಶೇಖರಯ್ಯ 

ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
C ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ , 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ, 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ, 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


` ಜಾಹೀರಾತು ವಿಭಾಗ 
ಸಿ . ಬಿ . ಶಂಕರಪ್ಪ 


ಪ್ರಕಾಶಕರು 
ಹೇಣ್ ಜಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 


<< ಸಂಪಾದಕರು ” 
ಸಿದ್ದಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ - 572104 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಸಂಪಾದಕೀಯ 
ಆತ್ಮೀಯಮನವಿ: 

- ಶ್ರೀ ಸಿದ್ದಗಂಗಾಮಠದ ಕಾರಣ ಪುರುಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕು 
ಮಾರ ಸ್ವಾಮಿಗಳವರ ವಜ್ರಮಹೋತ್ಸವ ಮಹಾಯೋಜನೆಯನ್ನು ಭಕ್ತಾದಿಗಳು , 
- ಹಳೆಯವಿದ್ಯಾರ್ಥಿಗಳು ಹಮ್ಮಿಕೊಂಡು ಮುನ್ನಡೆದಿದ್ದಾರೆ. ಪದಾಧಿಕಾರಿಗಳು ಹಗಲಿರುಳು 
ನಿಸ್ವಾರ್ಥ ಮನೋಭಾವದಿಂದ ದುಡಿಯುತ್ತಿದ್ದಾರೆ. ಯೋಜನೆ ಅತ್ಯಂತ ರಚನಾತ್ಮಕ 

ವಾಗಿ ಅರಳುತ್ತದೆ, ಸಭೆ ಸಮಾರಂಭಗಳ ಉತ್ಸವಕ್ಕೆ ಸೀಮಿತವಾಗದೆ, ಜನಕಲ್ಯಾಣ 
ಸೇವಾಸಂಕಲ್ಪ ದೀಕ್ಷಿತವಾಗಿ ಸಾಗಿದೆ. ಸುಮಾರು ನಾಲ್ಕುಕೋಟಿಗಳ ಬೃಹತ್ ಯೋಜನೆ 
ಯಾಗಿದೆ. ಶ್ರೀಮಠದ ಆಶ್ರಯದಲ್ಲಿ ಬೆಳೆಯುತ್ತಿರುವ ನಾಲ್ಕೂವರೆ ಸಾವಿರಕ್ಕೂ .. 
ಹೆಚ್ಚು ವಿದ್ಯಾರ್ಥಿಗಳ ವಸತಿಗಾಗಿ ವಿದ್ಯಾರ್ಥಿನಿಲಯ , ಪ್ರಸಾದನಿಲಯ , ನೈರ್ಮಲ್ಯ 
ಸೌಕಯ್ಯಗಳ ವ್ಯವಸ್ಥೆಯನ್ನು ತನ್ನ ಗುರಿಯನ್ನಾಗಿಟ್ಟುಕೊಂಡಿರುವ ಸೇವಾ ಸಮಿತಿ 
ಭರದಿಂದ ಕಾರ್ಯಪ್ರವೃತ್ತವಾಗಿದೆ. ಕಟ್ಟಡಗಳು ನಿರ್ಮಾಣವಾಗುತ್ತಿವೆ, ಪೂಜ್ಯ 
ಸ್ವಾಮಿಗಳನ್ನು ಗೌರವಿಸುವುದೆಂದರೆ ಅವರ ಸೇವಾಕಾಂಕ್ಷೆಗೆ ಸಕ್ರಿಯವಾಗಿ ಸಹಕರಿಸು 
ವುದೆಂದೇ ಹೃದಯವಂತರೆಲ್ಲ ತಿಳಿದು ಮುಂದೆಬರುತ್ತಿದ್ದಾರೆ. ಲಕ್ಷಗಳಿಂದ ಮೊದಲು 
ಗೊಂಡು ಐದುರೂಗಳವರೆಗೂ ಮುಕ್ತ ಮನಸ್ಸಿನಿಂದ ನೀಡುತ್ತಲಿದ್ದಾರೆ. ಉಳ್ಳವರು 
ಗಣನೀಯವಾಗಿ ಕೊಟ್ಟಂತೆ, ಬಡವರು ಶಕ್ತಿ ಮೀರಿಕೊಡುತ್ತಿದ್ದಾರೆ. ಎಲ್ಲರಭಾವನೆಯೂ 
ಪವಿತ್ರವಾಗಿ ಪ್ರೋತ್ಸಾಹನೀಡುತ್ತಿದೆ. ಶ್ರೀಮಠದ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸಮಾಡು 
ತಿರುವ ಎಲ್ಲ ಸಿಬ್ಬಂದಿವರ್ಗದವರೂ ಈಗ ಮುಂದೆಬರಬೇಕು. ಕೆಲವರು ಈಗಾಗಲೇ 
ತಮ್ಮ ಭಕ್ತಿಕಾಣಿಕೆ ನೀಡಿಸಹಕರಿಸಿದ್ದಾರೆ. ಇದೊಂದು ಪುಣಾವಕಾಶ, ಹಿಂಜರಿಯ 
ಬಾರದು ಕಷ್ಟ ಕಾರ್ಪಣ್ಯಗಳು ಇದ್ದಿದೆ. ಆದರೆ ನೆರಳುನೀಡಿ ಬದುಕಿಗೊಂದು ದಾರಿ 
ತೋರಿಸಿದ ಮಹಾಸಂಸ್ಥೆಯ ಪವಿತ್ರ ಮಣಿಹದಲ್ಲಿ ಎಲ್ಲರ ಭಕ್ತಿಸೇವೆಯೂ ಸೇರಬೇಕು 
ಯಾರೊಬ್ಬರೂ ಹಿಂದುಳಿಯಬಾರದು ಪಂಪಕವಿಂದಂತೆ ೧೦ ಸೆಟ್ಟಯಮಾತು ಲೇಸಣ್ಣ 
ಬಳಕಿರಿದು ' ಎಂಬಂತೆ ಜಿಪುಣತನಮಾಡಬಾರದು . ಶ್ರೀಮಠದ ಅಭಿಮಾನಿಗಳು 
ಭಕ್ತಾದಿಗಳು ತಂಬು ಹೃದಯದಿಂದ ಕಾಣಿಕೆ ನೀಡುತ್ತಿರುವಂತೆ, ಉದ್ಯೋಗಿಗಳೂ ಸಹ 
ತಮ್ಮ ಶಕ್ತಿ ಮೀರಿನೀಡುವುದು ಕರ್ತವ್ಯ . 1992ರ ಏಪ್ರಿಲ್ ಒಂದರಂದು ಸರವು 
ಪೂಜ್ಯ ಶ್ರೀ ಶ್ರೀಗಳವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನಿತರಾದ ಡಾ | ಬಸ 
ವರಾಜೇಂದ್ರ ಅವರು ಒಂದು ಅರ್ಥಪೂರ್ಣವಾದ ಬೆಲೆಬಾಳುವ ಮಾತನ್ನಾಡಿ ಶ್ರೀ 
ಮಠಕ್ಕೆ ಸಂಬಂಧಿಸಿದವರೆಲ್ಲರನ್ನೂ ಎಚ್ಚರಿಸಿದವರು (ಪೂಜ್ಯ ಸ್ವಾಮೀಜಿಯವರುನಮಗೆ 
ಇಷ್ಟೊಂದು ಬೃಹತ್ತಾದ ಸೇವಾಸಂಸ್ಥೆಯನ್ನು ಕೊಟ್ಟಿದ್ದಾರೆ, ಸಹಸ್ರಾರು ವಿದ್ಯಾರ್ಥಿ 
ಗಳು ಈ ಸಂಸ್ಥೆಯಿಂದ ಮುಂದೆಬಂದಿದ್ದಾರೆ. ಬೆಳಕು ಕಂಡಿದ್ದಾರೆ. ಅನೇಕರು ಈ ಸಂಸ್ಥೆ 
ಯಆಶ್ರಯದಲ್ಲಿ ಜೀವನೋಪಾಯ ಮಾರ್ಗ ಕಂಡುಕೊಡಿದ್ದಾರೆ. ನಿಜಕ್ಕೂ ಅವರೆಲ್ಲ 
ಪುಣ್ಯವಂತರು . ಆದರೆ ಅವರೆಲ್ಲ ಯೋಚಿಸಬೇಕಾಗಿದೆ. ನಾವು ಸ್ವಾಮಿಗಳಿಗೆ ಶ್ರೀ 
ಮಠಕ್ಕೆ ಪ್ರತಿಯಾಗಿ ಏನನ್ನು ಕೊಟ್ಟೆವುಎಂದು ”. ಡಾ | ಬಸವರಾಜೇಂದ್ರರಂತೆ ಅನೇಕ 
ಹಿರಿಯರು, ವಿಚಾರವಂತರಿಂದು ಕೇಳುತ್ತಿದ್ದಾರೆ, ಅದಕ್ಕೆಲ್ಲ ಉತ್ತರಿಸುವ ಸುವರ್ಣ 
ವಕಾಶಶ್ರೀಮಠದಾಶ್ರಯದಲ್ಲಿ ಸೇವೆಸಲ್ಲಿಸುತ್ತಿರುವ ಎಲ್ಲರಿಗೆ ಒದಗಿ ಬಂದಿದೆ ಈ ಅವ 
ಕಾಶವನ್ನು ಕಳೆದುಕೊಳ್ಳಬಾರದಲ್ಲವೆ ಮುಂದೆ ಬನ್ನಿ , ಇದು ಸಿದ್ದಗಂಗಾ ” ತಮ್ಮಲ್ಲಿ 
ವಿನಮ್ರವಾಗಿ ಮಾಡುತ್ತಿರುವ ಆತ್ಮೀಯ ಮನವಿ . 


ಶ್ರೀ ಮದುದ್ದಾನೇಶ್ವರ ಶತಕಂ 

- ಜಿ . ವಿ. ರಾಜಶೇಖರಯ್ಯ , ನೆಲಮಂಗಲ [ ಮುಂದುವರಿದುದು 
ಹಿಂದೆ ಬಹುಪಶುಯೋನಿ ನರಕದಿ 
ನೋಂದು ಗುರುಪದವನ್ನು ಹಿಡಿದಿ 
ನೈಂದಿಗೂ ಯಮನಾಳ ೪ಾಜ್ಞೆಗೆ ಸಿಗದೆ ಜನಿನ್ನತಿಯಾ | 
ಬಂಧ ವುತ್ತರಿಸುಳಿವೆ ಕೊಡು ಮನ 
ಗೆಂದು ನರತನು ಬೇಡಿ ಪಡೆದಿಹೆ 
ಬಂದು ಬೋಧಿಸಿ ಜೀಯ ಉದ್ದಾನೇಶ ದಯನಾಗೋ || 

ಉದಕನರಕದಿ ಬಳಲಿ ಮೂತ್ರದ 
ನದಿಯೊಳೀ ಧರೆಗಿಳಿದು ಮೂರ್ಛಯ 
ದೊದಗಿ ಕಣ್ಣನು ಬಿಡಲುಬಹುವಿಷಯಾಶೆ ಕಣ್ಣಿಯೊಳ್ | 
ವಿದಿತ ಮನಸಶು ತೊಡರಿ ಮುಂದಿನ 
ಪದವಿಯರಿಯದೆ ಮರೆದು ಬೆರೆದಿದೆ 

ವಿಧಿನಿವಾರಣ ಜೀಯಉದ್ದಾನೇಶ ದಯನಾಗೋ 11, 
ಹಿಂದಿನಾರ್ಯರು ಲೋಕದಡವಿಯೊ 
ಇಂದಿನರಿಷಡ್ವರ್ಗ ಮುಳ್ಳನು 
ಹೊಂದಿದಾನದತರುಗಳೆ೦ಟರೆ ಮೊಹನ್ನು ಗಬಗೆಯಾ । 
ಸಂದಿನೊಳಗಿಹ ಜ್ಞಾನಮೂಲಿಕೆ 
ಯಿಂದ ಭವರುಜೆ ಕಳೆವುದೆಂಬರು 
ಬಂದು ತೋರಿಸಿ ಜೀಯ ಉದ್ದಾನೇಶ ದಯವಾಗೇ | | 

ಮರಣರೂಪಿನ ದೇಹಯಂತ್ರವು 
ಕರಚರಣ ನಖ ಕರುಳುಮಾಂಸವು 
ನರದೆಲುವು ಮಲಮೂತ್ರ ರಕ್ತವು ಕೂದಲಿನ ಬೊಂಬೆ || 
ವರದೊಲಿಗೆ ಜಡದಿಂಬವಿದನಾ 
ಪರಮ ಸತ್ರವ ಪಿಡಿದು ಕುಣಿಸುವ 

ಚರಮ ಮಾಂತ್ರಿಕ ಜೀಯಉದ್ದಾ ನೇಶ ದಯವಾಗೋ | 
ಯಾವಕಾಲದೊಳೇ ನ ತನುವಿಗೆ 
ಜೀವಹಿಡಿದಿಹ ಕೀಲದಾವುದೊ 
ಯಾವದಾರಿಯೊಳಾದ ಘಳಿಗೆಯೊಳಾವಕಾರಣದೇ | 
ಸಾವುದೆಂಬುದ ನರಿಯದಳೂರಿರೆ 
ಭಾವದರುವಿನ ಕೀಲಿ ತೋರಿಸಿ 
ಸಾವಧಾನಿಯೆ ಜೀಯಉದ್ದಾನೇಶ ದರವಾಗೋ || 


ಶ್ರೀ ಕ್ಷೇತ್ರ ಸಿದ್ದಗಂಗಾ 

ಕವಿತಾಕೃಷ್ಣ , ಕ್ಯಾತ್ಸಂದ್ರ , ತುಮಕೂರು-4 . 
ಶರಣ ಗಿರಿಶೈಲದಿ ಹರ ಕರುಣೋದಯವಾಗುತ್ತಿದೆ 
ಹಣ್ಣಿಮೆಯ ಚಂದ್ರೋದಯವಾದಂತೆ || 
ಕಾಯಕವಿಲ್ಲಿ ಸಾಗುತ್ತಲಿದೆ ಪರಿಪೂರ್ಣದೆಡೆಗೆ 
ಬಸವನೆ ಮರಳಿ ಅವತರಿಸಿ ಬಂದಂತೆ || 

ವಿದ್ಯಾದಾನವು ಮೇಣ ಅನ್ನದಾನವು ಮೇಳೆಸಿದೆ 
ಶಿವ- ಪಾರ್ವತಿಯರು ಜೊತೆಗೂಡಿದಂತೆ | 
ಸಂಸ್ಪತದ ವೇದಘೋಷವು ಕೇಳಿ ಬರುತಲಿದೆ 

ಇದೇ ಮಹರ್ಷಿಗಳಾಶ್ರಮವು ಎಂಬಂತೆ || 
ಸಿದ್ದಗಂಗೆಯು ಉಕ್ಕೇರಿ ಬರುತಿಹಳಿಲ್ಲಿ ತಾನು 
ಸಾಗರ ಮಥಿಸೆ ಬಂದ ಆಮೃತದಂತೆ। 
ಸಿರಿ ಸಿದ್ದಲಿಂಗನು ತಾನ್ ಶೋಭಿಸುತಲಿಹ ನಿಲ್ಲಿ 
ಕರುನಾಡ ಹೃದಯವೇ ತಾನಾದಂತೆ || 

ಮಂದಹಾಸವ ಚಲ್ಲಿ ಶಾದೆ ನಲಿದಾಡುತಿ ಹಳು 
ಪಾಲ್ಗುಣಮಾಸದ ಪ್ರಭಾತ ರವಿಯಂತೆ || 
ಮುಕ್ತಿಕಾಂತೆ ಮೈಮರೆದು ಮೆರೆಯುತಿಹಳು 

ಈ ಕ್ಷೇತ್ರಕೆ ಸಾಟಿ ಇನ್ನಿಲ್ಲವೆಂಬಂತೆ|| 
ಸಂಸ್ಕೃತಿ ಇಲ್ಲಿ ಔನತ್ಯವೇರಿ ಮೆರೆದಾಡುತಲಿದೆ 
ಶಿವನ ಮುಡಿಗೇರಿದ ಸಿರಿಗಂಗೆಯಂತೆ | | 
ಋಷಿ ರೂಪಿಲ್ಲಿ ಕಾವಿವಾಸನವನ್ನುಟ್ಟು ಬೆಳಗುತಿದೆ 
ಅಲ್ಲಮನೆ ತಾನವತರಿಸಿ ಬಂದಂತೆ || 

ಮಂಗಳದ ಮನೆಯಾಗಿ ಹೊಂಬೆಳಕು ಚಲ್ಲುತಿದೆ 
ಇಲ್ಲಿ ನಿತ್ಯ ಶಿವರಾತ್ರಿ ಎಂಬಂತೆ | 
ಸ್ವಾಮಿ ಶಿವಕುಮಾರರು ದೇವಮಾನವರಾಗಿಹರು 
ಭಾರತಾಂಬೆಯ ಪ್ರಾಣವೆಂಬಂತೆ|| 


ಸೆಪ್ಟಂಬರ್ - 1992 


11 


ಕ 


ದ 


ಧನರ್ಟಿ ಮತ್ತು ವಿಜ್ಞಾನ ( ಕಳೆದಸಂಚಿಕೆಯಿಂದ 
ನರಸಿಂಹಮೂರ್ತಿ, ಪ್ರಶಿಕ್ಷಕರು, ಸಿದ್ದಗಂಗಾ ಶಿಕ್ಷಕರ ತರಬೇತಿ ಸಂಸ್ಥೆ , ತುಮಕೂರು-2 


ಪ್ರಗತಿಗೆ ಮತಧರ್ಮ ಸಹಕಾರಿಯೇ ಇಲ್ಲವೇ ಅಡ್ಡಿಯೇ ಎಂಬ ಪ್ರಶ್ನೆಯಲ್ಲಿ 
ಧರ್ಮದೃಷ್ಟಿ ಮತ್ತು ವೈಚಾರಿಕ ದೃಷ್ಟಿಗಳು ಮೂಲತಃ ಪರಸ್ಪರ ವಿರುದ್ಧವಾದವುಗಳು 
ಎಂಬರ್ಥ ಬರುತ್ತವೆ. ವಿಜ್ಞಾನ ಮತ್ತು ತಾಂತ್ರಿಕವಿಜ್ಞಾನ ನಮಗೆ ಪಶ್ಚಿಮದೇಶಗಳಿಂದ 
ಬಂದಿರುವುದರಿಂದ ಈ ಎರಡು ದೃಷ್ಟಿ ಕೋನಗಳಲ್ಲಿನ ವಿರುದ್ದ ಕಲ್ಪನೆಯ ಮೂಲ 
ಗಳನ್ನು ಅಲ್ಲಿಯೇ ಹುಡುಕಬೇಕು, ಸರ್ವಶಕ್ತಿ ದೇವರಲ್ಲಿ ಅಪನಂಬಿಕೆ ಪಡಬಹುದೆಂದು 
ಹೆದರಿ ಅಲ್ಲಿನ ಶಾಸ್ತ್ರವೇತ್ತರು ಈ ಜಗತ್ತಿನ ಕಾರ್ಯವೆಲ್ಲ ದೇವರ ಆಜ್ಞೆಯಂತೆಯೇ 
ನೆಡೆಯುತ್ತಿದೆ ಎಂದು ಒತ್ತಿ ಹೇಳಿ ತೊಡಗಿದರೆ ಇಷ್ಟು ಸಾಕೆಂದು ತಿಳಿದು ಅವರು 
ಪ್ರಕೃತಿಯ ವ್ಯವಸ್ಥಿತ ಗುಣಗಳಿಂದ ಜಗತ್ತಿನ ಕಾರ್ಯಭಾರವನ್ನು ಅರ್ಥಮಾಡಿ 
ಕೊಳ್ಳವ ಎಲ್ಲಾ ಕಾರ್ಯಗಳನ್ನು ನಿರ್ಬಂಧಿಸಿದರು. ಉದಾಹರಣೆಗೆ ದೇವರು ಯಾವ 
ಆಧಾರವೂ ಇಲ್ಲದೆ ಭೂಮಿಯನ್ನು ತೂಗಿಹಾಕಿದನು ಎಂಬ ಶಾಸ್ತ್ರದ ಹೇಳಿಕೆಯನ್ನು 
ಎಲ್ಲರೂ ಒಪ್ಪಿಕೊಳ್ಳಬೇಕು. ಇದು ಹೇಗಾಗುವುದೆಂದು ಪ್ರಶ್ನಿಸಬಾರದು ಎಂದು 
ಮಿಲಾನಿಯ ಆಂಬೋಸನು ವಿಧಿಸಿದನು. ಒಬ್ಬ ಕುಶಲಕರ್ಮಿ ಉಪಕರಣಗಳ ಸಹ 
ಕಾರದಿಂದ ನೇಮಿಸುವಂತೆ ದೇವರು ಇದನ್ನು ನಿರ್ಮಿಸಲಿಲ್ಲ . ಅವನ ಶಾಸನ ಬಲದಿಂದ 
ನಿರ್ಮಿಸಿದನು ಎಂಬುದು ಅವನ ನಂಬಿಕೆ. ಇಂತಹ ನಿಲುವು ವಿಜ್ಞಾನದ ಬೆಳವಣಿಗೆ. 
ಯನ್ನು ಕುಂಠಿತ ಗೊಳಿಸೀತು; ಪಾಷಂಡವಾದವನ್ನು ಅಡಗಿಸಲು ನಿಯಮಿಸಿದ್ದ 
ಮತೀಯ ನ್ಯಾಯಸ್ಥಾಗಳು ನೋವನ್ನು ಸುಡುವಂತಹ ಪ್ರಮಾದಗಳಿಗೆ ಎಡೆ 
ಕೊಟ್ಟಿತ್ತು . ಆದರೆ ಬನೋ ಪಾಷಂಡವಾದಿಯಾಗಲಿಲ್ಲ. ಅವನಿಗೆ ಪ್ರಕೃತಿಯ 
ನಿಯಮಗಳು ದೇವರ ಇರುವಿಕೆ ಹಾಗೂ ಅವನ ಸಂಕಲ್ಪಿಕ ವ್ಯವಸ್ಥೆಗೆ ಒಂದು 
ಪ್ರಮಾಣವೆನಿಸಿತ್ತು . ಗ್ರಹವ್ಯವಸ್ಥೆ ಯ ಸಾಮರಸ್ಯದಲ್ಲಿ ನೂಟನ್ನನೂ , ಕೆಪ್ಲರನೂ , 
ದೈವಸೃಷ್ಟಿಯ ನಿಖರತೆ ಸೌಂದರ್ಯಗಳನ್ನು ಕಂಡರು. ಒಂದು ಸಣ್ಣ ಹುಳುವಿನ 
ದೇಹದಲ್ಲಿರುವ ನಂಬಲಾಗದಷ್ಟು ಜಟಿಲ ವ್ಯವಸ್ಥೆಯನ್ನು ಕಂಡು ಆಶ್ಚರ್ಯಗ್ರಸ್ತನಾದ 
ಸ್ವಾಮ‌ಮನು ಹೀಗೆಉದ್ದರಿಸಿದನು. “ ಈ ಕ್ರಿಮಿಯ ದೇಹವ್ಯವಸ್ಥೆಯಲ್ಲಿ ದೇವರು 
ಕರುಣೆಗೆ ಸಾಕ್ಷವನ್ನು ತೋರಿಸುತ್ತಾನೆ” ವೈಚಾರಿಕತೆಯ ಕುತೂಹಲಕ್ಕೆ ಅಡ್ಡಿ ಮಾಡಿ 
ಮತಧರ್ಮವು ಖಂಡಿತವಾಗಿಯೂ ಪ್ರಗತಿಗೆ ಅಡ್ಡಿ ಮಾಡಿದೆ. ಆದರೆ ಮಾನವನ 
ಚಿಂತನೆ ಮತ್ತು ನಡವಳಿಕೆಯಲ್ಲಿ ಕಾಣುವ ಏರು ಬೀಳುಗೆಗಳಲ್ಲಿ ಇಂದು ಸ್ಥಿತಿ 
ಪೂರ್ತಿ ತಲೆಕೆಳಕಾಗಿಲ್ಲವೆ ?. 


ಸೃಷ್ಟಿಯ ಭಾಹ್ಯ ವಸ್ತುಗಳು ಸೃಷ್ಟಿ ಕರ್ತನ ತೇಜಸ್ಸಿನ ಸಂಕೇತಗಳು ಎಂದು 
ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಹೇಳಿದುದನ್ನು ಬ್ಯೂನೋ ಮತ್ತು ನ್ಯೂಟನ್ನರು 
ಸಿದ್ದಗಂಗಾ 


12 


- ಬೀUUUUTSU " " ' " + ಅ 
ಯುಕ್ತನಾದ ಮನುಷ್ಯನೆಂಬ ಸತ್ಯವನ್ನ ವಿಜ್ಞಾನವು ಹಿಂದಿನಿಂದ ಅಲ್ಲಗಳೆಯಲಾಗದು 
ಎಂದು ಹೇಳಿ ಓರೈನನು ಜ್ಞಾನವು ಸದಾ ಅತಃದೃಷ್ಟಿಯಿಂದ ಕೂಡಿರಬೇಕು ಎಂಬ 


ಎಚ್ಚರಿಕೆಯನ್ನು 
ಪ್ರತಿ 


ಮಾಡಿದುದಾಗಿದೆ 
. ವಿಜ್ಞಾನಿಗಳು 
ತಲೆ 


ಆದರೆ ವಿಜ್ಞಾನ ಇದನ್ನೇ ಮಾಡಿದುದು ಆಶ್ಚರ್ಯಕರವಾಗಿದೆ. ಇದರ ಫಲ 
ನಾಗಿಯೇ ಇಂದು ವಿಜ್ಞಾನ ತತ್ವ ಮೃತ್ಯು ಗೀತೆಯಾಗಿದೆ. ವಿಜ್ಞಾನಕ್ಕೆ ಜೀವವಿಲ್ಲದ 
ವಸ್ತುಗಳು ಮಾತ್ರ ಪ್ರಕೃತಿ ಸಹಜವಾಗಿದ್ದು , ಜೀವ ಮತ್ತು ಚೈತನ್ಯಗಳು ತಲೆ 
ಚಿಟ್ಟು ಹಿಡಿಸುವ ಸಮಸ್ಯೆಗಳಾಗಿವೆ. ಅನ್ವಯ ವಿಜ್ಞಾನವು ತಾಂತ್ರಿಕತೆಯಾಗಿ, ಅತಿ 
ವೇಗವಾಗಿ ವರ್ಧಿಸಿ ಮಾನವರನ್ನು ನಿರ್ನಾಮದೆಡೆಗೆ ಒಯ್ಯುತ್ತಿದೆ. .. 

ಹಿಂದಿನ ಕಾಲದ ಧರ್ಮ ದೃಷ್ಟಿ ಕಡೆಯ ಪಕ್ಷ ತಾತ್ವಿಕವಾದರೂ , ದೇವಿಯ 
ಪೂರ್ಣತೆ ಸೃಷ್ಟಿ ವಿಕಾಸದ ತುದಿಯಲ್ಲಿರುವ ಮನುಷ್ಯನ ಸಹಾನುಭೂತಿ, ಸದ್ವಿವೇಚನೆ, 
ಸಂವೇದನೆಗಳನ್ನು ಒಳ್ಳಯದರೊಂದಿಗೆ ಸೇರಿಸಿತ್ತು . ಆದರೆ ಇಂದಿನ ವಿಜ್ಞಾನದ 
ಶಿಸ್ತು , ಆಧುನಿಕ ಅರ್ಥಶಾಸ್ತ್ರ ವಿಷಯ ವೃತ್ತಿಯನ್ನು ಹೆಚ್ಚು ವಸ್ತುಗಳ ಸ್ವಾಮ್ಯವನ್ನು 
ಉತ್ತಮವೆಂದು ಗುರುತಿಸಿದೆ. 

ಪರಿಹಾರವೆಲ್ಲಿದೆ ? 
ನಿಜವಾದ ಮತಧರ್ಮ ಗ್ರಹಿಕೆಯ ಪುನರುಜ್ಜಿವನ ಜಗತ್ತಿನ ಎಲ್ಲಾ ಜನರ 
ಅದರಲ್ಲಿಯೂ ಭಾರತೀಯರನ್ನು ಬಿಡುಗಡೆ ಮಾಡಬಲ್ಲದು, ಪುರುಷ ಪ್ರಯತ್ನಕ್ಕೆ 
ನಿರುತ್ಸಾಹ ಕೋರುವ ಹಳೆಯಕಾಲದ ಭಾರತೀಯರ ವಿಧಿವಾದ ಇಂದಿಲ್ಲ, ಬೌದ್ಧ 
ಮತ್ತು ಕ್ರಿಶ್ಚಿಯನ್ ಅರ್ಥಶಾಸ್ತ್ರದ ಬಗ್ಗೆ ಮಾತನಾಡುವಾಗ ಪೂಯಾಖರೆ ಎಂಬುವನು 
ಹೇಳುವ ಪ್ರಕಾರ , ಆರ್ಥಿಕ ಚಟುವಟಿಕೆಗಳು ಜೀವನದ ಅಗತ್ಯಗಳಿಗೆ ಅಧೀನವಾಗಿರ 
ಬೇಕೆಂದು, ಎಲ್ಲಾ ವ್ಯವಸ್ಥಿತ ಮತಧರ್ಮಗಳ ವಿಶಿಷ್ಟ ಮತಸೂತ್ರಗಳನ್ನು ಮರೆತು 
ಧರ್ಮವು ಮೂಲಭೂತ ವ್ಯಾಕುಲಕ್ಕೆ ಸಂಬಂಧಿಸಿದ್ದು ದು ಎಂದು ವ್ಯಾಖ್ಯಾನಿಸ 
ಬಹುದು. ಇಂದಿನ ಅಗತ್ಯಗಳನ್ನು ಪೂರೈಸುವಲ್ಲಿ ವೈಜ್ಞಾನಿಕ ತಾಂತ್ರಿಕತೆ ವಿಫಲ 
ವಾಗುತ್ತಿದೆ. ಮೂಲ ವ್ಯಾಕುಲತೆಯನ್ನು ಮುಟ್ಟಿಲ್ಲ ಎಂಬುದನ್ನು ಎಲ್ಲರೂ ಗುರು 
ತಿಸುವುದರಿಂದ ಕಟ್ಟಕಡೆಗಾದರೂ ವೈಚಾರಿಕತೆ ಮತ್ತು ಧಾರ್ಮಿಕ ಅಂತಃದೃಷ್ಟಿ 
ಗಳೆರಡರ ಬಗ್ಗೆಯೂ ಹೊಸಕಲ್ಪನೆಗಳು ಹುಟ್ಟುತ್ತಿವೆ. ನಿಜವಾಗಿಯೂ ಹೇಳಬೇಕಾದರೆ 
ಇಂದು ಬದುಕುಳಿಯ ಬೇಕಾದರೂ ನಿಜವಾದ ಧಾರ್ಮಿಕ ನಿಲುವನ್ನು ಮರಳಿ 
ಪಡೆಯುವುದು ಅಗತ್ಯವಾಗಿದೆ. ಪ್ರಕೃತಿಯು ಎಲ್ಲರ ಅಗತ್ಯಕ್ಕೂ ಸಾಕಾಗುವಷ್ಟು 
ಸಂಪತ್ತನ್ನು ಒದಗಿಸುತ್ತದೆ ಆದರೆ ಎಲ್ಲರ ದುರಾಸೆಗೂ ಸಾಲುವಷ್ಟಿಲ್ಲ. ಮನುಷ್ಯನ 
ಕಲ್ಪನೆ ಅತೀತವಾಗಿದೆ. ಎರಿಚ್ ಕಾಲರ್‌ನು ಎಲ್ಲಾ ಬಗೆಯ ತರ್ಕಗಳನ್ನೆಲ್ಲಾ 
ವಿಶ್ಲೇಷಿಸಿ ವಿಜ್ಞಾನವೂ ಅಂಥ ಶ್ರದ್ದೆಯ ಧಾರ್ಮಿಕ ನಿಲುವಿನಂತೆಯೇ ಪ್ರಗತಿಗೆ 
ಅಡ್ಡಿಯಾಗುವುದೆಂದು ತೋರಿಸಿದ್ದಾನೆ. 
ಸೆಪ್ಟಂಬರ್ -1992 


13 


ಸಾಂಪ್ರದಾಯಕ ಧಾರ್ಮಿಕ ನಿಲುವಿನಲ್ಲಿ ದೂರವಿಡಲೇಬೇಕಾದಂಥ ಆರ್ಥಿಕ 
ರಕ್ಷಣೆಯನ್ನು ಅರ್ಥ ) ಬೆನ್ನಟ್ಟುವುದಾಗಲೀ , ಶೃಂಗಾರ ಸೌಂದರ್ಯೋಪಾಸನೆಗಳ 
ಪ್ರೇರಣೆಗಳತೃಪ್ತಿ ( ಕಾಮ ) ಯಾಗಲೀ , ಯಾವಾಗಲೂ ನೀತಿಪ್ರಜ್ಞೆಯ ಹತೋಟಿ 
ಯಲ್ಲಿ ( ಧರ್ಮ) ಇರಬೇಕಾಗುವುದು . ಈ ದಾರಿಯಿಂದ ಮಾತ್ರ ಮನುಷ್ಯನು ಆತ್ಮ 
ತೃಪ್ತಿಯ ಎಲ್ಲಾ ನಿಬಂಧನಗಳಿಂದ ಬಿಡುಗಡೆಯನ್ನೂ (ಮೋಕ್ಷ) ಪಡೆಯಬಲ್ಲ. ಅಮಿತ 
ಸುಖಾಪೇಕ್ಷೆಯ ಉಪಾಸನೆಗೆ ಅರ್ಪಿಸಿಕೊಂಡಿರುವ ಸಮಾಜದಲ್ಲಿ ಮನುಷ್ಯನು 
ಎಷ್ಟು ಸುಖವಾಗಿರಬಲ್ಲ ? 


ಮಾನವನ ಚಟುವಟಿಕೆಗಳ ಪೂರ್ವಾನುಕ್ರನು 
ನಮ್ಮ ಬಳಕೆಯ ಸಂಸ್ಕೃತಿಯ ವಿಪರೀತ ದುರಾಶೆಯಿಂದ ಈ ಭೂಮಿಯ 
ಸಂಸತ್ತಿನ ನಿಕ್ಷೇಪವೆಲ್ಲಾ ಬತ್ತಿ ಹೋಗುವಷ್ಟು ಬಳಸಿದ್ದಾಗಿದೆ. ಋತುಗಳ ಸಂಪ್ರ 
ದಾಯ ಪ್ರೇರಿತವಾಗಿದ್ದು ಈ ಸಂಸತ್ತಿನ ಪುನರುಜ್ಜಿವನ ಪುನರ್ಬಳಕೆಯ ವಿಧಾನಗಳು 
ಇಂದಿನ ಮಾನವನಿಂದ ನಿರಾಶೆಯಾಗಿ ಹೋಗಿವೆ. ಇತ್ತೀಚಿನ ದಿನಗಳಲ್ಲಿ ಜೀವಿಗಳು 
ಪರಿಸರಶಾಸ್ತ್ರ , ವಿಜ್ಞಾನ ಮತ್ತು ವೈಚಾರಿಕತೆಗಳ ಕಡೆ ಗಮನಸೆಳೆಯುತ್ತಿವೆ. ಇದಕ್ಕೆ 
ಪರಿಹಾರವೆಂದರೆ ಧರ್ಮದಮೂಲ ಮೌಲ್ಯಗಳನ್ನು ಪುನರುಜ್ಜಿವನಗೊಳಿಸುವುದು 
ಎಂದು ಅನೇಕ ವೈಚಾರಿಕರು ನಂಬುತ್ತಾರೆ, ಇಲ್ಲಿ ನಾವು ಗಮನಿಸಬೇಕಾದುದಿಷ್ಟು . 
ಉದಾಹರಣೆಗೆ ಉಳುವ ಸಮಯವನ್ನು ಒಂದು ದೊಡ್ಡ ಘಟನೆ ಎಂದು ಕಾಣುತ್ತಿ 
ದ್ದರೂ , ಉಳುವ, ಸಸಿಗಳನ್ನು ನೆಡುವಕಾರ್ಯ ದೇವರ ಸೃಷ್ಟಿ ಕಾವ್ಯಕ್ಕೆ ಹೋಲುತ್ತಿದ್ದವು 
ಮನುಷ್ಯನು ಬಯಸುವ ಶಾಂತಿ ಒಬ್ಬೊಬ್ಬರಿಗೂ ಬೇರೆಯಾಗಿಸಲಾರದು. ಇದನ್ನು 
ಮನುಷ್ಯ ಮತ್ತು ಪ್ರಕೃತಿ ಹಂಚಿಕೊಳ್ಳಬೇಕಾಗುತ್ತದೆ. ಉಪನಿಷತ್ತಿನ ವಾಕ್ಯಗಳಂತೆ 
ಗಗನದಲ್ಲಿ ಶಾಂತಿ , ಭೂಮಿಯಲ್ಲಿಶಾಂತಿ, ನೀರಿನಲ್ಲಿ ಶಾಂತಿ ಗಿಡಮರಗಳಲ್ಲಿ ಶಾಂತಿ, 
ವಿಶ್ವದಲ್ಲಿ ಶಾಂತಿ, ಶಾಂತಿಯಲ್ಲಿ ಶಾಂತಿ ನನಗೆಸಿಗಲಿ ಎಂಬುದನ್ನು ವಿವರಿಸಲಾಗಿದೆ. 
ಇದನ್ನು ನಾವು ಮರೆತುದ್ದರಿಂದಲೇ ನಮ್ಮ ಕಾಡುಗಳು ಮಾಯವಾಗುತ್ತಿವೆ, ನದಿಗಳು 
ಕಲುಷಿತಗೊಳ್ಳುತ್ತಿವೆ. ಮನುಷ್ಯರಲ್ಲಿ ಸಾಮರಸ್ಯ ಕಡಿಮೆಯಾಗುತ್ತಿದೆ. 


ಮನುಷ್ಯ ಮನುಷ್ಯರ ಭಾವೈಕ್ಯ ಇಂದೂ ದೂರದಗುರಿಯಾಗಿರಬಹುದು. 
ಆದರೆ ಆದಿಕ್ಕಿನಲ್ಲಿ ಸ್ವಲ್ಪವಾದರೂ ಮುನ್ನಡೆಯೋಣ, ಬೇರೆ ರೀತಿಯಲ್ಲಿ ದೇವರನ್ನು 
ಕಾಣುವಂತಹ ಜನರಮೇಲೆ ಹಿಂಸಾ ಪ್ರಯೋಗವನ್ನು ಯಾವ ಧರ್ಮವೂ ಒಪ್ಪು 
ವುದಿಲ್ಲ . ನಾವು ಈರೀತಿ ಮುಂದುವರಿಯುವುದಾದರೆ ನನ್ನು ಋಣಾತ್ಮಕ ನಿಲುವಿನಿಂದ 
ಬಿಡುಗಡೆ ಹೊಂದುವುದಷ್ಟೇ ಅಲ್ಲ. ನಮ್ಮನ್ನು ಪೂರ್ಣಮನುಷ್ಯರನ್ನಾಗಿಸುವ ಅನು 
ಭಾವಗಳ ಕಡೆ ಮುನ್ನಡೆಯಬಹುದು . 


ಸಿದ್ದಗಂಗಾ 


ಸತ್ಯವನ್ನು ಕಾಣಲು ಒಂದೇ ಒಂದು ಮಾರ್ಗವಿದ್ದಿದ್ದರೆ, ಒಂದೇರೀತಿಯಲ್ಲಿಲ್ಲದ 
ಜನರಿಗೆ ಬೇರೆ ದಾರಿಯೇ ಇರುತ್ತಿರಲಿಲ್ಲ ಬೇರೆ ಬೇರೆ ಸ್ವಭಾವದ ಜನರಿಗೆ ಇದು ಸಾಲಿ 
ನಷ್ಟೇ ಕಷ್ಟವಾಗುತ್ತಿತ್ತು . ಈ ದೃಷ್ಟಿಯಿಂದ ಹೇಳುವುದಾದರೆ ಇಷ್ಟೊಂದು ಗುರುಗಳು, 
ಧರ್ಮ ಬೋಧಕರಿರುವುದು ತುಂಬಾ ಮಹತ್ವದ್ದು ಎಂದು ಸ್ವಾಮಿ ವಿವೇಕಾನಂದರು 
ಹೇಳಿದ್ದಾರೆ. 


ಶಿಕ್ಷಣದ ಕೆಲಸ : --- 

ಈಗಿನ ವಿದ್ಯಾಭ್ಯಾಸವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು 
ಹರಡುವ ಕೆಲಸ ಮಾಡುತ್ತಿಲ್ಲ. ಹೆಚ್ಚಿನ ಸಂಖ್ಯೆಯ ಶಾಲೆಗಳಲ್ಲಿ ಬೋಧನೆ ಎಂದರೆ 
ಒಮ್ಮುಖ ಮಾತಿನಕ್ರಮ , ಶಿಕ್ಷಕರು ತಿಳಿವಳಿಕೆಯ ಮಾತುಗಳನ್ನು ಹೇಳುತ್ತಿದ್ದು , 
ವಿದ್ಯಾರ್ಥಿಗಳು ಸುಮ್ಮನೆ ಕೇಳುತ್ತಿರುವುದು, ಈ ರೀತಿಯ ಬೋಧನವ್ಯವಸ್ತೆಯಲ್ಲಿ 
ವಿದ್ಯಾರ್ಥಿಗಳು ತಾವುಕೇಳಿದುದರಬಗ್ಗೆ ಪ್ರಶ್ನಿಸುವುದಾಗಲೀ , ತಮ್ಮತಮ್ಮಲ್ಲೇ ಇಲ್ಲವೇ 
ಶಿಕ್ಷಕರೊಡನೆ ಚರ್ಚಿಸುವುದಾಗಲೀ ಇಲ್ಲ. ಹೆಚ್ಚಿನ ಗ್ರಾಮಾಂತರ ಶಾಲೆಗಳಲ್ಲಿ ಶಿಕ್ಷಕರು 
ಹೇಳಿದ ಪ್ರತಿಯೊಂದನ್ನು ವಾಕ್ಯ ವಾಕ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳೂ ಪುನರಾವರ್ತಿಸುವ 
ಪದ್ಧತಿ ಇದೆ. ತರಗತಿಗಳಲ್ಲಿ ಪ್ರಶ್ನೆ - ಉತ್ತರರೂಪದಲ್ಲಿ ಬೋಧಿಸುವ ಯೋಚಿಸಿಯೋ 
ಉತ್ತರಿಸಬೇಕಾದಂತಹ ಪ್ರಶ್ನೆ , ಸಮಸ್ಯೆಗಳನ್ನು ಮನೆಯಲ್ಲಿ ಬಿಡಿಸಿಕೊಂಡು ಬರಲು 
ವಿದ್ಯಾರ್ಥಿಗಳಿಗೆ ಕೊಡುವ ಹೆಚ್ಚು ಕ್ರಿಯಾತ್ಮಕವಾದ ವಿದ್ಯಾಭ್ಯಾಸ ವಿಧಾನಗಳನ್ನು 
ಅನುಸರಿಸುವಂತಹ ಶಾಲೆಗಳನ್ನು ನಾವು ಅಪರೂಪವಾಗಿ ಕಾಣಬೇಕಾಗಿದೆ. ಇತ್ತೀಚಿನ 
ಆಧ್ಯಯನಗಳ ಪ್ರಕಾರ, ವಿದ್ಯಾಭ್ಯಾಸವೆಂದರೆ ಕೇಳುವುದು ಮತ್ತು ಉಪಾಧ್ಯಾಯರು 
ಹೇಳಿದುದನ್ನು ಗಿಳಿಯಹಾಗೆ ಪುನರುಚ್ಚರಿಸುವುದು. ಆದ್ದರಿಂದ ನಮ್ಮ ಶಾಲೆಗಳಲ್ಲಿ - 
ಹೆಚ್ಚಿನ ವೈಜ್ಞಾನಿಕ ಮನೋಧರ್ಮ ಪ್ರಸರಿಸುವುದೇಇಲ್ಲ, ಪ್ರೌಢಶಾಲೆಯಿಂದ 
ಸ್ನಾತಕೋತ್ತರ ಹಂತದವರೆಗೂ ವಿದ್ಯಾಭ್ಯಾಸಕ್ಕೆ ಸೀಳುಹಾದಿ ಹುಡುಕುವಂತಹ 
ಪ್ರವೃತ್ತಿ ಮಕ್ಕಳಲ್ಲಿ ಹೆಚ್ಚಿ , ಕೇವಲ ಶಿಕ್ಷಕರ ಮನೆಗಳಿಗೆ ಖಾಸಗಿಯಾಗಿ ಪಾಠಕಲಿಯಲು 
ಹೋಗುವುದೇ ಹೆಚ್ಚಾಗಿದೆ. ಇವೆಲ್ಲ ಅಂಶಗಳು ವೈಜ್ಞಾನಿಕ ಮನೋಧರ್ಮ 
ಬೆಳೆಯಲು ಅಡ್ಡಿ ಮಾಡುತ್ತವೆ. 


ಎಲ್ಲಾ ವಿದ್ಯಾಭ್ಯಾಸ ವ್ಯವಸ್ತೆಯ ಪರೀಕ್ಷೆಗಳಮೇಲೆ ಕೇಂದ್ರೀಕೃತಗೊಳ್ಳುವುದು 
ಎಲ್ಲದರಮೇಲೂ ಪರೀಕ್ಷೆಗಳು ಆಧಿಪತ್ಯ ನಡೆಸುವುದನ್ನು ನಾವು ಕಾಣುತ್ತಿದ್ದೇವೆ. 
ಇತ್ತೀಚಿನ ಪರಿಸ್ಥಿತಿಗಳಲ್ಲಿ ವಿದ್ಯಾರ್ಥಿಯು ಪಡೆದಿರುವ ಸರ್ಟಿಫಿಕೇಟ್ ಅಥವಾ ಅಂಕ 
ಪಟ್ಟಿಗೂ ಆತನ ಜ್ಞಾನದ ಮಟ್ಟ ಕ್ಕೂ ಅರ್ಥಾತ್ ಸಂಬಂಧವಿಲ್ಲದಿರುವುದು ದಿನನಿತ್ಯ 
ಕಂಡುಬರುವ ವಿಚಾರವೆಂಬುದನ್ನು ನಾವೆಲ್ಲರೂ ಗಮನಿಸಬೇಕು. ವೈಜ್ಞಾನಿಕ 


ಸೆಪ್ಟೆಂಬರ್‌ - 1992 


15 


ತಳಹದಿಯ ಆಧಾರದ ಮೇಲೆ ನಡೆದ ಶಿಕ್ಷಣ ನಿಜ ಸರ್ವತೋಮುಖ ಬೆಳವಣಿಗೆಗೆ 
ಅನುಕೂಲ ಮಾಡಿಕೊಡುವುದಲ್ಲದೆ ರಾಷ್ಟ್ರ ಪ್ರಗತಿಗೆ ಎಡೆಮಾಡಿಕೊಡುತ್ತದೆ. 


- ಒಬ್ಬ ವಿದ್ಯಾರ್ಥಿಯು ಪ್ರಗತಿಯನ್ನು ಕೇವಲ 3 ಗಂಟೆಗಳಲ್ಲಿ ನಡೆಯುವ 
ಪರೀಕ್ಷೆಯಿಂದ ಅಳೆಯುವ ಸಾಧನ ತಂತ್ರ ವಿಫಲವಾಗುತ್ತದೆ, ಪ್ರತಿ ಸಂದರ್ಭದಲ್ಲಿಯೂ 
ಶಿಕ್ಷಣ ಕ್ಷೇತ್ರದಲ್ಲಿ ಆಗುವನಷ್ಟ ಅನಾಹುತ ಘಟನೆಗಳು ಬೇರೆ ಇನ್ಯಾವ ಕ್ಷೇತ್ರದಲ್ಲಿಯೂ 
ಆಗುತ್ತಿಲ್ಲ ಎಂಬುದನ್ನು ದಿನಂಪ್ರತಿ ಕಾಣುತ್ತಿದ್ದೇವೆ. ಈ ಎಲ್ಲಾ ಅಂಶಗಳನ್ನು 
ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ತಜ್ಞರು ಮುಖ್ಯವಾಗಿ ಶಿಕ್ಷಣಕ್ಕೆ ರೂಪಾಂತರ 
ಕೊಡುವ ಸಂಪನ್ಮೂಲವ್ಯಕ್ತಿಗಳು ಇಂದಿನ ಅಹಿತಕರ ಘಟನೆಗಳನ್ನು ಹೋಗಲಾಡಿಸಿ , 
ಸುಸಂಸ್ಕೃತ, ಸತ್ವಶಾಲೀ , ಹಾಗೂ ಆರ್ಥಿಕ, ಸಾಮಾಜಿಕ, ನೈತಿಕ, ಆಧ್ಯಾತ್ಮಿಕ 
ಮುಂತಾದ ಶಿಕ್ಷಣದ ಮೌಲ್ಯಕ್ಕೆ ನೆರವುಮಾಡಿಕೊಳ್ಳಲು ಸಹಕಾರಿಯಾಗುವುದು 
ನಮ್ಮೆಲ್ಲರ ಹೊಣೆಯಲ್ಲವೆ ? 

* ಶ್ರೀ ಆರಿಯರು ನರಸಿಂಹಮೂರ್ತಿಗಳು ಕಳೆದ ಎರಡು ಸಂಚಿಕೆಗಳಲ್ಲಿ ಧರ್ಮ 
ಮತ್ತು ವಿಜ್ಞಾನ ಎ೦ಬ ಲೇಖನವನ್ನಿತ್ತು ಉಪಕರಿಸಿದ್ದಾರೆ. ಶ್ರೀಯುತರಿಗೆ 
- ಸಿದ್ದಗಂಗಾ ” ಅಭಿನಂದನೆಗಳನ್ನು ಸಲ್ಲಿಸಿದೆ. ಸಿದ್ದಗಂಗಾದ ಮುಂದಿನ ಸಂಚಿಕೆಗಳಲ್ಲಿ 
ಇದೇ ಲೇಖಕರಿಂದ ( ಭಾರತೀಯ ಪರಂಪರೆಗೆ ಗಣಿತ ಶಾಸ್ತ್ರಜ್ಞರುಗಳ ಕೊಡುಗೆ ” 
ಲೇಖನವು ಪ್ರಕಟಗೊಳ್ಳಲಿದೆ. 


ಓ ಮಾನವ 
ಓ ಮಾನವನೇ , ತಾರುಣ್ಯವನ್ನು ಮುಪ್ಪಿನಿಂದ ಒಪ್ಪಿಕೊ , 
ಶ್ರೀಮಂತಿಕೆಯನ್ನು ಬಡತನದಿಂದ ಒಪ್ಪಿಕೊ , 
ಬಲವನ್ನು ಅಶಕ್ತತೆಯಿಂದ ಒಪ್ಪಿಕೊ , 
ಸುಖವನ್ನು ದು :ಖದಿಂದ ಒಪ್ಪಿಕೊ , 

ಆಡಂಬರವನ್ನು ನಿರಾಡಂಬರದಿಂದ ಒಪ್ಪಿಕೊ , - 
ಓ ನನ್ನ ಅನುಯಾಯಿಗಳೇ , 

ಈ ಲೋಕವೆಂಬುದೊಂದು ಸುಂದರ ಹೂದೋಟ, ನೀನು ಅದರಲ್ಲಿ ಅರಳಿದ 
ಸುಗಂಧಭರಿತ ಹೂವಂತೆ, ಹುಟ್ಟಿಬಂಧಿರುವೆ. ನಿನ್ನ ಸುವಾಸನೆ ನಾಲ್ಕು ದಿಕ್ಕಿಗೂ ಪ್ರಸ 
ರಿಸಲಿ , ಆಗಮಾತ್ರ ನಿನ್ನ ಜನ್ಮ ಸಾರ್ಥಕವಾಗುತ್ತದೆ. ಬಿಸಿಲಿಗೆ ಪುಷ್ಪ ಬಾಡಿ ಬಿರು 
ಗಾಳಿಗೆ ಕೆಳಗೆ ಬಿದ್ದು ಮಣ್ಣು ಪಾಲಾಗದಂತೆ ನಿನ್ನ ಜೀವನವೂ ಹಾಳಾಗದಿರಲಿ 
ಮಾನವರಿಂದ ದೇವರವರೆಗೂ ನಿನ್ನ ಸೇವೆಮೀಸಲಾಗಲಿ, 

ಸಂತ ಹಜರತ್ ಖಾಜಾ ಬಂದೇ ನವಾಜರು 


ಸಿದ್ದಗಂಗಾ 


ಶ್ರೀ ಲಂಬೋಧರ ಸ್ತುತಿ 

ರಾಗ:- ನಾದಬ್ರಹ್ಮ 


ಲಂಬೋಧರನೇ ಶರಣು ಶರಣಯ್ಯ 
ಗೌರಿಸುತ ಗಣನಾಯಕ ಮೂರ್ತಿಯೇ 
ತ್ರಿಮೂರ್ತಿಗಳ ಪೂಜೆ ಅರ್ಪಣೆ 
ಪ್ರಥಮ ದೇವತೆಯೇ ನಮೋನಮಃ 
ಶರಣು ಶರಣು ಏಕದಂತನೇ foll 


9 


ಕೈಲಾಸ ಓಂಕಾರ ಮೂರ್ತಿಯೇ 
ಪಾರ್ವತಿ ಶ್ರೀಮಂಗಳ ಕುವರನೆ 
ಪರಮೇಶ್ವರ ಮೆಚ್ಚಿನ ಏಕದಂತನೇ 
ಕುಮಾರಸ್ವಾಮಿಯ ಸಹೋದರನೇ 

ಶರಣು ಶರಣು ಶುಭದಾಯಕನೇ ||೨|| 
ಭಕ್ತಕೋಟಿಹೃದಯಗಳ ದೇವತೆ 
ಶಿಷ್ಟ ರಕ್ಷಿಸುತ್ತಾ ದುಷ್ಟ ಸಂಹರಿಸು 
ವಿಶ್ವರೂಪ ಗಣಪತಿ ಮೂರ್ತಿಯೇ 
ಶರಣಾದವರ ಕೈಬಿಡದೆ ರಕ್ಷಿಸ 
ಲಂಬೋಧರ ಶರಣು ಶರಣು !! !! 


- ಸಿದ್ದ ರಾಜ್ಐವಾರ್ ೧೫ಬಿ ಎರಡನೇ ತಿರುವು ಶ್ರೀಸಿದ್ದ ಗಂಗಾ ಬಡಾವಣೆ ತುಮಕೂರು 


ಸೆಪ್ಟೆಂಬರ್ 1992 


www••••••WWWv 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


( ಕಸ್ತೂರಿ' 
ಬಾಲ್ ಸೋಪ್ 


( ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ತ ಯಾ ಕ ಕ ರು  ಃ 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


wwwwwwwwwwwwwwwwwwwwwwwwwww 
ಸಿದ್ದಗಂಗಾ 


ಭಾರತದ ಮಾದರಿಹಳ್ಳಿ 
ಎನ್ . ಎಸ್ . ಗದಗಕರ , ನವಊರ ಅಗಸ, ಶುಕ್ರವಾರಪೇಟೆ, ಧಾರವಾಡ, 
ಇದು ಹಳ್ಳಿ , ನಮ್ಮ ಹಳ್ಳಿ , ಭಾರತದ ಹಳ್ಳಿ . 
ಗಾಂಧೀಜಿ ಆಗಲಾಶಿಸಿದ ಮಾದರಿಹಳ್ಳಿ , 
ಊರ ಮಧ್ಯದಿ ಅವನ ತತ್ವ ಪ್ರತೀಕ ಮೂರ್ತಿ. 
ಒಂದು ಕಾಲಕ್ಕೆ ಅತ್ಯಂತ ಉತ್ಸಾಹದಿಂದ ನಿಲ್ಲಿಸಿದುದು ಅದು ! 
ಈಗ ಚಳಿ, ಮಳೆ, ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕು 
ಮಖಾಳಾಗಿದೆ ಗಾಸಿಯಾಗಿದೆ ಆ ಮಹಾತ್ಮನ ಮೊಗ! 
ಬಳಿಯಲ್ಲಿಯೆ Arrack shop .! 
ಅವನು ಪ್ರತಿಬಂಧಿಸಲೆಳಿಸಿದಂತೆ ನಾಯಿಯ ಕೊಡೆಯಂತೆ 
ಹಬ್ಬಿವೆ ಮೂಲೆಮೂಲೆಗು ಅವು. 
ಹಳ್ಳಿಯ ಸೆರಗಿನಲ್ಲಿ ನೆಲಸಿದೆ ಪ್ರಾಥಮಿಕ- ಮಾಧ್ಯಮಿಕ ಶಾಲೆಗಳು 
ಗಂಡ ಭೇರುಂಡಗಳಂತೆ ! 
ಅವಕ್ಕೆ ತಲುಪುವ ಮಾರ್ಗಗಳೂ ( ರಸ್ತೆ ಹೆಸರು ದಂಡ !) ? 
ಅಸ್ತವ್ಯಸ್ತ್ರ , ಅಂಕು ಡೊಂಕು ಸರ್ಪದೋಪಾದಿ 
ಮನಸ್ಸು ಮಾಡಿದ್ದರೆ ಎನ್ . ಸಿ ಸಿ. ದಳ ದುರಸ್ತಿ ಮಾಡಬಹುದಿತ್ತು ! 
ಆದರೇನು ? ದಿನ ಬಂದವು ದಿನ ಹೋದವು 
ಹಳ್ಳಿಯ ಸ್ವರೂಪ ಉಳಿದಿದೆ ಯಥಾಸ್ಥಿತಿ . 
ಉದ್ಯೋಗದ ಹೆಸರಿನಲ್ಲಿ ನಿರುದ್ಯೋಗ ಮನೆ ಮಾಡಿದೆ ! 
ಕೋರ್ಟ್ ಕಚೇರಿ ನ್ಯಾಯ ನಿಗದಿ, ಹೊಣೆಗೆಟ್ಟ ರಾಜಕಾರಣ ಚರ್ಚೆ ನಿರಂತರ 
ಅದೊ ಊರಗರಡಿ ಮನೆ! ಕೆಂಪು ಬಿಳಿ ಪಟ್ಟ ಢಾಳು ಢಾಳು. 
ಯುವಕರೊ ? ಎಲ್ಲಿಯೋ ಇರುವರು. 
ಒಳಗೆ ಬರಿದೆ ಬರಿದೊ ತೆರವೊ ತೆರವೊ 
ಊರಿಗೆ ಕಳೆಕಟ್ಟಿ ಸುವ ಕೇಂದ್ರ - ಸಿನೆಮಾ ಥಿಯೇಟರ್ “ ಚಿತ್ತಾ ” 

ಸಾಕಷ್ಟು ವಿರೂಪ, ಆದರೂ ಐದನೆಯವಾರ 
> ಪಡುವಾರಹಳ್ಳಿ ಪಾಂಡವರು ಚಿತ್ರ ನಡೆದಿದೆ ವೈಭವಶಾಲಿಯಾಗಿ, 

ಜಾತೆ , ನಿಬ್ಬಣ, ಉರುಸು, ಉಪಹಾರ ಗೃಹ 
ಹೆಚ್ಚಿಸಿದೆ ನಮ್ಮೂರಿಗೆ ಉಂವು. 
ಆದರೂ ರಸಹೀನ ಎನ್ನಲಾರೆ ಅದಕ್ಕೆ ಯಾವ ಮಾನದಲೂ 
ರೋಮ ಹರ್ಷ ಕತೆಗೆ ಕೊನೆ ಇಲ್ಲ....... ... 
ಇದು ಹಳ್ಳಿ ನಮ್ಮ ಹಳ್ಳಿ , ಮುಂದರಿದ 
ಭಾರತದ ಮಾದರಿ ಹಳ್ಳಿ ! 


gger gen gorget 
| ಮಹಾ ಮನೆ 

>ಂತಕತ್ತೆತ್ತರ * 
ಸಿದ್ದ ರಾಜ್ ಐವಾರ್‌, 15 / 89 , 2ನೇ ಕ್ರಾಸ್, ಸಿದ್ದಗಂಗಾ ಬಡಾವಣೆ, ತುಮಕೂರು-2 

೧೨ ನೇ ಶತಮಾನವನ್ನು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಯುಗ. 
ಕರ್ನಾಟಕದಲ್ಲಿ ೧೨ರ ಶತಮಾನದ ಸಮಯದಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ನೈತಿಕ 
ಪ್ರಗತಿಯನ್ನು ಮಹತ್ವಪೂರ್ಣವಾದ ಘಟನೆಗಳಿಂದಕೂಡಿ, ವೇದಗಳ ಕಾಲದಿಂದಲೂ 
ನಿರಂತರವಾಗಿ ಹರಿದು ಬಂದಿದೆ. ಇಲ್ಲಿ ಬಸವಣ್ಣನವರ ಪಾತ್ರ ಬಹು ಮುಖ್ಯವಾದುದ್ದು | 
ಇವರು ವೀರಶೈವ ಮತವನ್ನು ಉದ್ಧಾರ ಮಾಡಿದಲ್ಲದೆ ಕಾಯಕಕ್ಕೆ ಮನ್ನಣೆಯಿಟ್ಟು, 
ಏಕದೇವ ಪೂಜೆಯನ್ನು ವಿಧಿಸಿ, ಸರ್ವಸಮತೆ ಹಾಗೂ ಸಾರ್ವಭ್ಯುದಯ ತತ್ವಗಳ 
ಆಧಾರದ ಮೇಲೆ ಸಮಾಜವನ್ನು ಕಟ್ಟಲು ಶ್ರಮಿಸಿದರು. 

- ಬಸವಣ್ಣ ಬಯಸಿದ ಉದಾತ್ತ ಸಮಾಜಕಾರ್ಯವನ್ನು ಅವರದೇ ಆದ ಧಾರ್ಮಿT 
ಚೌಕಟ್ಟಿನಲ್ಲಿ ಉಂಟುಮಾಡಿದ ಕ್ರಾಂತಿಯನ್ನು ಬಲಪಡಿಸಲು ಸಮಕಾಲೀನ ಅನೇಕ 
ಶಿವಶರಣ - ಶರಣೆಯರು ಅಡಿಪಾಯವಾಗಿದ್ದಾರೆ. 

ಅಲ್ಲಮಪ್ರಭು, ಚೆನ್ನಬಸವಣ್ಣ , ಸಿದ್ದರಾಮಣ್ಣ , ಮಡಿವಾಳ ಮಾಚಿದೇವ, 
ಅಕ್ಕಮಹಾದೇವಿ, ಗಂಗಾಂಬಿಕೆ , ನೀಲಾಂಬಿಕೆ, ಅಕ್ಕನಾಗಮ್ಮ , ಅಜಗಣ್ಣ , ಮುಕ್ತಾ 
ಯಕ್ಕ , ಬಿಜ್ಜಳರಾಯ , ರೇವಣಸಿದ್ದ ಘನಲಿಂಗ ರುದ್ರಮುನಿ, ಮರುಳಸಿದ್ದ ಮಲ್ಲಿ. 
ಕಾರ್ಜುನ ಪಂಡಿತಾರಾಧ್ಯ , ಏಕೋರಾವ , ಏಕಾಂತರಾಮ , ಮೋಳಿಗೆ ಮಾರಯ್ಯ , 
ನುಲಿಯ ಚಂದಯ್ಯ ಹಡಪದ ಅಪ್ಪಣ್ಣ , ಮರುಳು ಶಂಕರದೇವರು, ಸೊಡ್ಡಳ| 
ಬಾಚರಸ, ಕಿನ್ನರಿ ಬ್ರಹ್ಮಯ್ಯ , ಘಟ್ಟಿವಾಳಯ್ಯ ಶರಣ ಆದಯ್ಯ , ಬಹುರೂಪಿ 
ಚೌಡಯ್ಯ , ವಚನ ಭಂಡಾರಿ ಶಾಂತರಸ, ಶಿವನಾಗಮಯ್ಯ , ಕಪನಯ್ಯನಾಯಕ 
ಬೊಮ್ಮರಸ ಕೇಶವರು, ಅಂಬಿಗರ ಚೌಡಯ್ಯ , ವೈದ್ಯ ಸಂಗಣ್ಣ , ಒಕ್ಕಲಿಗ ಮುದ್ದಯ್ಯ 
ಕುರುಬರ ಗೊಲ್ಲಾಳ, ತೆಲುಗೇಶ ಮಸಣಯ್ಯ , ಮಂಜಣ್ಣ ತ್ರಯರು, ಹಾವಿನಹಾಳ 
ಕಲ್ಲಯ್ಯ , ಉರಿಲಿಂಗಿದೇವ, ನಿಜಲಿಂಗ ಚಿಕ್ಕಯ್ಯ , ವರದಾನಿ ಗುಡ್ಡವ್ವ , ದಸರಯ್ಯ , 
ಡೋಹರ ಕಕ್ಕಯ್ಯ , ಮೇದರ ಕೇತಯ್ಯ ಗಾಣದ ಕನ್ನಪ್ಪ , ಕೊಂಡಗುಳಿ ಕೇಶಿರಾಜ | 
ಇವರೇ ಬಸವಣ್ಣನವರ ಸಮಕಾಲೀನರು. ಇವರುಗಳು ಬಸವರಾಜನ ವಿಚಾರ ಕ್ರಾಂತಿಗೆ 
ತತ್ವಜ್ಞಾನ ಹಾಗೂ ವೈರಾಗ್ಯಗಳಿಗೆ ಬೆಂಬಲವಿತ್ತು , ಪೂರ್ಣ ಪ್ರಮಾಣವಾಗಿ ಬಸವಣ್ಣ 
ಕಟ್ಟುವ ಸಮಾಜಕಾರ್ಯಗಳಿಗೆ ಅಡಿಪಾಯವಾಗಿ ಶ್ರಮಿಸಿದರು. 


ಮೇಲಿರುವ ಸಮಕಾಲೀನರಲ್ಲಿ ಇಲ್ಲಿ ಹಲವರನ್ನ ಮಾತ್ರ ಸೂಕ್ಷ್ಮವಾಗಿ 
ಪರಿಚಯಿಸಿ ಕೊಳ್ಳೋಣವೇ ? 
ಸಿದ್ದಗಂಗಾ 


20 


ಅಲ್ಲಮ ಪ್ರಭು 
ವೈರಾಗ್ಯ ಚಕ್ರವರ್ತಿಎಂಬ ನಾಮಧೇಯದ ಅಲ್ಲಮಪ್ರಭು ಶುದ್ಧವೂ , ಸಮಾಜ 
ದೃಷ್ಟಿಯಲ್ಲಿ ಸಮಾಜ ಕಟ್ಟಲು ನೆರವಾದನು. ಮನುಜರ ಜೀವನದ ಎಲ್ಲವೂ ಅವನ 
ವಚನಗಳಲ್ಲಿ ಅಭಿವ್ಯಕ್ತಗೊಂಡಿದ್ದು , ವ್ಯಕ್ತಿತ್ವ ಎಲ್ಲ ಕಾಲಕ್ಕೂ , ಎಲ್ಲಾ ದೇಶಗಳಿಗೂ 
ಅನ್ವಯವಾಗಿ ವ್ಯಾಪಕಗೊಂಡಿದೆ. ಅಲ್ಲದೇ ಶ್ರೀಮಂತ ಗೊಳಿಸಿದೆ. ಇದರಿಂದಾಗಿ 
ಜೀವನದ ಬದಲಾವಣೆಗಳನ್ನು ಸಹಾ ಕಾಣಬಹುದು. ಇಂದಿನ ವೈಜ್ಞಾನಿಕ ಯುಗದಲ್ಲಿ 
ಹಳೆಯ ಶ್ರದ್ದೆ ಗಳು ಕುಸಿಯುತ್ತಿವೆ ಎಂಬುದನ್ನು ಸ್ಪಷ್ಟವಾಗಿ ಗಮನಿಸಬಹುದು. 


ಚನ್ನಬಸವಣ್ಣ 
ಹನ್ನೆರಡನೇ ಶತಮಾನದಲ್ಲಿ ಬಹುಮುಖಕ್ರಾಂತಿಯ ಕರ್ಣಧಾರತ್ವವನ್ನು ವಹಿಸಿ, 
ಕೊನೆಯವರೆಗೂ ನೆಡೆಸಿರುವ ಹೆಗ್ಗಳಿಕೆ ಚನ್ನಬಸವಣ್ಣನವರ ಪಾಲಾಗಿದೆ. ಬಸವಣ್ಣ 
ರಚಿಸಿದ ಜಾತ್ಯಾತೀತ ಹಾಗೂ ದಯಾಪೂರ್ಣ ಸಮಾಜದ ಮುನ್ನಡೆಗೆ ಶ್ರಮಿಸಿದವರಲ್ಲಿ 
ಚನ್ನಬಸವಣ್ಣನವರು ಒಬ್ಬರೆಂದರೆ ತಪ್ಪಾಗಲಾರದಷ್ಟೆ , ಅತ್ಯಲ್ಪ ವಯಸ್ಸಿನಲ್ಲೇ ಅಗಾಧ 
ವಾದ ಆತ್ಮಜ್ಞಾನವನ್ನು ಸಂಪಾದಿಸಿ, ಆಚಾರ ವಿಚಾರಗಳನ್ನು ಅನುಭಾವಿಗಳಾಗಿ, 
ಪ್ರಸಾರದಲ್ಲಿ ಪರಿಣಾಮಿಯಾಗಿ ಸರ್ವಸಂಸಾರ ವಿರಹಿತರಾದವೆನಿಸಿದವರು 

ಸಿದ್ದರಾಮೇಶ್ವರ 
- ಸಿದ್ದರಾಮೇಶ್ವರರು ಬಸವಣ್ಣ ರಚಿಸಿದ ಜಾತ್ಯತೀತ ಮತ್ತು ದಯಾಪೂರ್ಣ 
ಸಮಾಜ ಮುನ್ನಡೆಯನ್ನು ಶ್ರಮಿಸಿ, ' ಶಿವಕೀರ್ತ ಶರಧಿಶಶಿ' ಎಂದು ಕರೆಸಿಕೊಂಡವರು. 
ಇವರ ಪ್ರತಿಫಲವೇ ವಚನ ಸಾಹಿತ್ಯದ ವ್ಯಕ್ತಿ ಸಂವೃದ್ಧಿಯಾಗಿ ಬೆಳೆದು “ಶೂನ್ಯ 
ಸಂಪಾದನೆಯಲ್ಲಿ ಅಮೋಘವಾದ ಪರಿಪಕ್ವ ಫಲವಾಯ್ತು . ಆಧ್ಯಾತ್ಮಗೆ ಕಳೆನೀಡಿತೇ 
ವಿನಃ ಅಸತ್ಯಗೆ, ಅನ್ಯಾಯಕ್ಕೆ ಅವಕಾಶವಿಲ್ಲದಾಯ್ತು ಆದುದರಿಂದಲೇ ಅನುಭವ 
ಮಂಟಪವು ಭೂಕೈಲಾಸವಾಯಿತು, ಸಮಾಜವಿಕಾಸ ಮುನ್ನಡೆಗೆ ಸಿದ್ದರಾಮರು 
ಹಿರಿದಾದ ಸೇವೆ ಸಲ್ಲಿಸಿದ್ದಾರೆ. 


ಮಡಿವಾಳ ಮಾಚಿದೇನೆ 
ಮಾಚಿದೇವರು ಕಾರ್ಯ ತತ್ವದ ವಾಖ್ಯನವಾಗುವಂತೆ ತಮ್ಮ ಜೀವನವನ್ನು 
ತೊಡಗಿಸಿಕೊಂಡು, ದಿನಚರಿಯ ಕಾರ್ಯ ಕಲಾಪ ಜೀವನ ವಿಧಾನಗಳಿಂದ ಸಮಗ್ರ 
ಶರಣ ಭಕ್ತಿ ಗೌರವ ಅಭಿಮಾನಿಗಳಿಗೆ ಪಾತ್ರರಾದವರು. ಅಲ್ಲಮ ಪ್ರಭುಗಳು, 
ಈ ಕತ್ತಲೆಯೊಳಗೆ ಬೆಳಕು ಹೊಕ್ಕಿದಂತಾಗಿದೆಯೆಂದು ಶರಣ ಮಡಿವಾಳ ಮಾಚಿದೇವ 
ಕೃಷಿಯಿಂದ” ಎಂದು ಮಾಚಿದೇವರನ್ನ ಕೊಂಡಾಡಿದ್ದಾರೆ. ಅಲ್ಲದೇ ಮಡಿವಾಳ 
ಮಾಚಿದೇವ ನಿರ್ಭಿತ ನ್ಯಾಯಪರರು ಹಾಗೂ ನಿಷ್ಕಾಸವಾದಿಗಳಾಗಿದ್ದರು 
ಸೆಪ್ಟಂಬರ್ -1992 


21 


ಅಕ್ಕಮಹಾದೇವಿ 
ಬಸವರಾಜ ರಚಿಸಿದ ಧಾರ್ಮಿಕ ಸುಧಾರಣೆಗಳನ್ನು , ಸಾರ್ಥಕಗೊಳಿಸುವ 
ಕಾರದಲ್ಲಿಸ್ತ್ರೀಯರು ಸಹ ಸಹಾಯಕರಾಗಿ ಬೆಂಬಲಿಸಿರುವುದನ್ನು ಕಾಣಬಹುದಾಗಿದೆ. 
ಚನ್ನಮಲ್ಲಿಕಾರ್ಜುನನನ್ನೇ ಪತಿಯಾಗಿ ಆರಿಸಿದ ಅಕ್ಕಮಹಾದೇವಿ, ಬಸವಣ್ಣನ 
ಪತ್ನಿಯರಾದ ಗಂಗಾಂಬಿಕೆ ನೀಲಾಂಬಿಕೆ ಅವರ ಕಾರ್ಯಗಳಿಗೆ ಸ್ಫೂರ್ತಿಯನ್ನು 
ತಂದು ಕೊಟ್ಟವರು . ಸ್ವಾಭಾವಿಕವಾಗಿ ಬಯಸುವುದಾದರೂ ಸ್ವಲ್ಪ ವನ್ನಲ್ಲದೇ 
ಬಯಸಿದೊಡೆ ಸುಖವಿಲ್ಲ. ಆದುದರಿಂದ ಹಿರಿಯ : ದಾದುದನ್ನೇ ಪಡೆಯ ಬೇಕೆಂಬುದೇ 
ಅಕ್ಕಳ ನೀತಿ. 


ಅಂಬಿಗರ ಒಡಯ್ಯ 
ಯಾವ ಇಷ್ಟ ದೇವರೂ ಮಣಿಯದೇ ತನ್ನಿ ನಾಮಾಂಕಿತವನ್ನು ತನ್ನ ವಚನಗಳ 
ಅಂಕಿತವಾಗಿ ಉಪಯೋಗಿಸಿ, ದಿಟ್ಟತನ ತೋರಿಸಿದವರೆಂದರೆ ಅಂಬಿಗರ ಚೌಡಯ್ಯ 
ಮೊದಲಿಗ, ಇವರ ವಚನಗಳು ಕಾದ ಸೀಸೆಯಂತಿದ್ದರೆ ಹಿತರಿಗೆ ಬೆಸುಗೆಯ ಸೀಸೆ 
ದಂತಿದೆ. ಬಸವಾದಿ ಪ್ರಮತದ ಪಾಳಿನಲ್ಲಿ ಅಂಬಿಗರ ಚೌಡಯ್ಯನ ಹೆಸರು ಶಾಶ್ವತ, 
ಇವರ ವಚನಗಳಲ್ಲಿ ಆಳವಾದ ಅನುಭವ ಮತ್ತು ಸಾಮಾಜಿಕ ಪ್ರಜ್ಞೆಗಳು 
ಎದ್ದು ಕಾಣುತ್ತವೆ. 

ವೈದ್ಯ ಸಂಗಣ್ಣ 
ಕನಸುಗಾರ ಬಸವರಾಜನ ಸಮಕಾಲಿನವನಾಗಿ, ವಚನಕಾರನೆಂದೇ ಎನಿಸಿದ 
ವೈದ್ಯ ಸಂಗಣ್ಣನ 24 ವಚನಗಳು ಮಾತ್ರ ಶಿವಾನುಭವ ಗ್ರಂಥ ಮಾಲೆಯಲ್ಲಿ 
ಪ್ರಕಟನೆಯಾಗಿ ಲಭ್ಯವೆನಿಸಿವೆ. ಇವರ ವಚನಗಳೆಲ್ಲವೂ ಸಾಮಾನ್ಯವಾಗಿ ವೈದ್ಯಶಾಸ್ತ್ರ 
ಸಂಬಂಧವು ಎಂದು ಅಭಿಪ್ರಾಯವಾಗಿದೆ. 

( ಆಧಾರ) 


ಕಿಡಿಕಿಡಿ ಕೆದರಿದಡೆ, ಎನಗೆ ಹಸಿವು ತೃಷೆ ಅಡಗಿತೆಂಬೆನು . ಮುಗಿಲು ಹರಿದು 
ಬಿದ್ದಡೆ, ಎನಗೆ ಮಜ್ಜನಕ್ಕೆರೆದರೆಂಬೆನು. ಗಿರಿ ಮೇಲೆ ಬಿದ್ದಡೆ, ಎನಗೆ ಪುಷ್ಪವೆಂಬೆನು 
ಚೆನ್ನಮಲ್ಲಿಕಾರ್ಜುನಯ್ಯ , ಶಿರ ಹರಿದು ಬಿದ್ದಡೆ, ಪ್ರಾಣ ನಿಮಗರ್ಪಿತವೆಂಬೆನು . 
- ಹಾಲ ನೇಮ, ಹಾಲ ಕೆನೆಯ ನೇಮ; ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ; 
ಬೆಣ್ಣೆಯ ನೇಮು, ಬೆಲ್ಲದ ನೇಮ! ಅಂಬಲಿಯ ನೇಮದವರ ನಾರನೂ ಕಾಣೆ. 
ಕೂಡಲಸಂಗನ ಶರಣರಲ್ಲಿ ಅಂಬಲಿಯ ನೇಮದಾ ಮಾದಾರಚೆನ್ನಯ್ಯ . . 
ಸಿದ್ದಗಂಗಾ 


ಸತ್ಯಾರ್ಥ ಬೋಧ [143] . 

ತನು - ಮನ- ಧನವೀವ ನಿಜಾರ್ಥ: 
“ ಗುರು - ಲಿಂಗ- ಜಂಗಮಕೆ ತನು - ಮನ- ಧನವನರ್ಪಿಸುವ 

ರೀತಿ ನೀತಿ ನಿಜಾರ್ಥವನು ನೀವು ನಿರತ. 

ರೆಂಬುವರೆಲ್ಲ ತಿಳಿಯಿರಿ ! ಕೇಳಿರೋ ! 
ನಮ್ಮ ಬಸವಣ್ಣನೇ ಅಂದು ನಿಮ್ಮಂಥ ಅನಾಚಾರಿಗಳ ಕಂಡು 
- ನುಡಿದೆಚ್ಚರಿಸಿದ ಅಮರವಾಣಿ: 
“ ಸದ್ದು ರು ಮಾರ್ಗಾಚರಣೆಯ ನೆಲೆ ಕಲೆಯನರಿಯದೆ 
ಸದಾಚಾರ ಸದ್ಭಕ್ತನಲ್ಲಿ , ಆಡಂಬರ ಲಾಂಛನದ ಕಾವಿವೇಷವ ಧರಿಸಿ 

ಗ್ರಾಸವ ಹೊರೆದು, ಗುಹ್ಯ ಲಂಪಟ ಹೆಚ್ಚಿ 
ಆ ಭಕ್ತನ ಕ್ರಿಯಾ ಶಕ್ತಿಗೆ ಶ್ರಮಿಸುವನೊಬ್ಬ 

ಚರಪ್ರಾಣಿಯ ಜಡಜಂತುವೆಂಬೆನಯ್ಯ , 
ಅಂತಾ ಕಾಮವಿಕಾರ ಭ್ರಾಂತನ ಕಾಮವ ಪರಿಹರಿಸಿ, 

ಲಿಂಗಾಂಗ ನಿಷ್ಠಾ ಪರತ್ವವ ಹೇಳದೆ 
ತಾಭೋಗಿಸುವಸ್ತ್ರೀಯಳ ಕೊಡುವನೊಬ್ಬ 

ಸ್ಥಾವರ ಪ್ರಾಣಿಯ ಕ್ರಿಮಿಕೀಟಕ ಪ್ರಾಣಿಯೆಂಬೆನಯ್ಯ ! 
ಇಂತು ತನು ಮನ ಧನಂಗಳ ಕೊಟ್ಟು ಕೊಂಬ ವಿಚಾರವನರಿಯದೆ 

ಬಿಂದುವೆ ನಿಜಶೇಷವೆಂದು ತಿಳಿಯದ 

ಮೂಳನಿಗೆಲ್ಲಿಯದೊ ತ್ರಿವಿಧ ಪ್ರಸಾದ ? 
ಸ್ಥಲದಿಂದ ಸ್ಥಲವನರ್ಪಿಸುವುದು ಒಡಲ ಗುಣ . 
ನಿಃಸ್ಥಲದಿಂದ ನಿಃಸ್ಥಲವನರ್ಪಿಸುವುದು ಪ್ರಾಣನಗುಣ . 


ಟಿ. 2 . “ ಸರ್ವಜ್ಞ ಕವಿಯ ದೃಷ್ಟಿ ' ಯಲ್ಲಿ ಬಸವಣ್ಣ 
ಆದಿಗುರು ಬಸವಣ್ಣ : 

CC ಆದಿ ಗುರುರಾಯನು ಭೇದಿಸಿ ಲಿಂಗನಕೊಟ್ಟ ಮೂದೇವರೊಡೆಯ ಮೂಜಗದ ಕರ್ತನೇ 

ಆದಿ ಗುರುಬಸವ ಸರ್ವಜ್ಞ ೨೨ ||1|| 
ಇಷ್ಟಲಿಂಗಧಾರಣೆ : 

( ಹರನೆ ಗುರುವಾಗಿ ತಾನು ರ್ತಲೋಕಕೆ ಬಂದು ಪರಶಿವಲಿಂಗವನು ಕರಕೆ ` ತಂದು 
ಕೊಟ್ಟ ಗುರುವೆ ಬಸವಣ್ಣ ಸರ್ವಜ್ಞ ||2|| 


ಸೆಪ್ಟಂಬರ್ -1992 


35 


ಜಗದಾದಿಬಸವ : 
- GCಬಸವನೇ ಜಗದಾದಿ ಬಸವನೇ ಜಗದೀಶ ಬಸವನೇ ಜಗದು ರು ಪ್ರಣವವೆಂದರಿದು 

ಬಸವನನು ಜಪಿಸು ಸರ್ವಜ್ಞ ೨೨ ||3|| 
ಭಕ್ತನೇ ಕುಲಜ : 

ನಡೆವುದೊಂದೇ ಭೂಮಿ ಕುಡಿಯುದೊಂದೇನೀರು ಸುಡುವಗ್ನಿ ಯೊಂದೇಇರುತಿರಲು 

ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ||4|| 
ಬಸವನಾಮವೆ ಮಂತ್ರ : 

CCಬಸವನೆಂದರೆ ಪಾಪದೆಸೆಗೆಟ್ಟು ಹೋಗುವುದು , ಬಸವನ ಪಾದವ ನಂಬಿದ ಭಕ್ತರೆಲ್ಲ 

ಹಸನಾದರಯ್ಯ ಸರ್ವಜ್ಞ ೨೨ 115 
ಕುಲಜ್ಞಾನವಾಣಿ : 
Cಬಸವ ಪೀಠವು ಎದ್ದು ವೊಸೆದು ನಾಣ್ಯವುಬೆಳಗಿ ಬಸವನಾ ಮುದ್ರೆ ಮರೆದಾವು 
ಜಗವವಗೆ ವಶನಾಗದಿಹುದೆ ಸರ್ವಜ್ಞ ||6 | 

ಸಂ . ಚನ್ನಪ್ಪ ಉತ್ತಂಗಿ 'ಸರ್ವಜ್ಞ ವಚನಗಳು' 


“ ಧರ್ಮಜ್ಞ ಕವಿಯ ದೃಷ್ಟಿಯಲ್ಲಿ ಬಸವಣ್ಣ 
ಭಕ್ತಿ ನಿರ್ಭರತೆ : 

ಭಕ್ತಿಯಿಂ ಕಂಪಿಸುತೆ ಕೂಡಲಸಂಗಾಯೆನುತೆ, ಶಕ್ತಿ ಬೇಡ್ಕ ವಿಶ್ವ ಕಲಾಕಾರಕ್ಕೆ 

ಭಕ್ತಿ ಬಸವಣ್ಣ ! ಧರ್ಮಜ್ಞ ||1|| 
ಅನುಭವ ಮಂಟಪ : 

CCಬಸವ ಭಕ್ತಿ ಹುಟ್ಟಿತು ದಶದಿಕ್ಕು ಬೆಳಗಿತು ಪೊಸಧರ್ಮ ಕಳೆಯೇರಿ 
* ಅನುಭವ ಮಂಟಪ” ಎಸೆಯೆ ಕಲ್ಯಾಣದಲ್ಲಿ ! ಧರ್ಮಜ್ಞ ||2|| 
ಶೂನ್ಯ ಸಿಂಹಾಸನ : 

' ಅಲ್ಲಮಪ್ರಭುದೇವ' (ಶೂನ್ಯ ಸಿಂಹಾಸನದಲ್ಲಿ ಸಲ್ಲಲಿತವಾಗಿ ರಾಜಿಸೆ ಬಸವ ಬಳಗದೊಡನೆ 

ಪಲ್ಲವಿಸಿತು ಧರ್ಮವೃಕ್ಷ ! ಧರ್ಮಜ್ಞ ||3|| 
ಅನುಭಾವ ಚರ್ಚೆ 

ಸೊನ್ನಲಿಗೆ ಸಿದ್ದರಾಮ ಮಹಾದೇವಿಯಕ್ಕ ಮೇಣ್‌ , ಚೆನ್ನ ಬಸವಣ್ಣ ಶರಣರಲ್ಲಿ ನಡೆಯಿಸೆ 

ನನ್ನಿ ಯಿಂ ಅನುಭವ ಚರ್ಚೆ ! ಧರ್ಮಜ್ಞ 4 | 
ಶಿವಭಕ್ತನೆ ಕುಲಜ : 

( ಶಿವಭಕ್ತನೆ ಕುಲಜನು ! ಭವಿಗೆ ಭಕ್ತಿಯೆಲ್ಲಿ ? ಶಿವತತ್ವ ಸಾರಿದನಿಂತು ಧರೆಗೆ ನಿಂತು! 

ಶಿವನೊಲಿದಾತನೆ ಭಕ್ತ ! ಧರ್ಮಜ ||5|| 
ಕಲ್ಯಾಣ ವೈಭವ : 

ಮುತ್ತು ಹರಹಿ೦ದ ಪಥದಿ ಬರುತಿರಲು ಬಸವಣ್ಣ ಸುತ್ತೆಲ್ಲ ತಳಿರು ತೋರಣ ರತ್ನ ಗಂಬಗಳು 
ಭಕ್ತಿ ಕಲ್ಯಾಣದೊಳು!- ಧರ್ಮಜ್ಞ ||6|| 

ಶ್ರೀ ಬಸವೇಶ್ವರ ಶತಕದ್ವಯ ತ್ರಿಪದಿ ಸಾಹಿತ್ಯ 
ಸಿದ್ದಗಂಗಾ 


36 


ನೋಡಿ ಆರೈವುದೆ ಅರ್ಪಿತಗುಣ 
ಇಂತಾ ಮಹಂತರ ತೋರಿ ಬದುಕಿಸಯಾ 

ಕೂಡಲಸಂಗಮದೇವಾ. ” 
ಇಂತು ವೀರಶೈವ ಧರ್ಮಾಚರಣೆಯ ಅಂತಃಸತ್ಯ ಮಹತ್ವವನರಿಯದೆ 

ಲಾಂಛನಧಾರಿಗಳಾಗಿ ವಿಷಯಕ್ಕೆಳಸುವವರನು, 
ಶ್ರೀ ಬಸವಣ್ಣನವರು :- “ ಚರಿಸುವಪ್ರಾಣಿ” (ಜಡಜಂತು ” ಎಂದು 

ಕಡೆಗೆಯು ಬೈಯ್ತಿ ರ್ಪುದನರಿಯಿರೊ ! 
ಭಕ್ತನಾದಡು . ಆ ಕಾಮವಿಕಾರ ಭಾ೦ತರಿಗೆ ಛೀಮಾರಿಗೆಯು 

ಬುದ್ದಿ ಹೇಳಿ ಅವನ ಮನೋವಿಕಾರಗಳನೆಲ್ಲ ಕಳೆದು 
( ಲಿಂಗಾಂಗ ಸಾಮರಸ್ಯ ಸುಖಾನುಭವಾನಂದದಲ್ಲಿ 
ನಲಿಯಬೇಕಾದಂತಹ - ತಮ್ಮಂಥಹರಿಗೀ 
ದುರಾಲೋಚನೆಯುಂಟಾಗ ತಕ್ಕದಲ್ಲ”. 

ಎಂದು ತಿಳಿಸಿ ಹೇಳಬೇಕಯ್ಯ ? 
ಅದನ್ನು ತೊರೆದು ಶಿವಶರಣರಾ ವಚನಮಂ ಸರಿಯಾಗಿ ತಾಅರ್ಥ ಸದೆ 

ತತ್ವ ತಿಳಿಯದೆ, ತನ್ನ ಧರ್ಮಪತ್ನಿ ಯನೆ 
ಕೊಡುವವನು ಭಕ್ತನಲ್ಲ ! ಜಡಪ್ರಾಣಿ 

ಕ್ರಿಮಿ ಕೀಟದಂತೆ ಕಡೆಯಾಗಿಪ್ಪನಯ್ಯಾ ! 
* ಇಂತೀ ನಮ್ಮ ಬಸವೇಶ್ವರ ವಚನಾಮೃತದ ನಿಜಾರ್ಥ ಕಾಣಾ ! 

ಶ್ರೀ ಶೈಲಮಲ್ಲಿಕಾರ್ಜುನ ! ” 

ಮೂಢಭಕ್ತಿಯಳಿಯಬೇಕು: [144 ] 
KC ಸಮಾಜದಲ್ಲಿ ನಾವು ಹಿರಿಯರೆಂದುಕೊಂಡು ಕೆಲವುಗುರುಗಳು 
ತಾವು ಸ್ವಾಮಿ ಗುರುಗಳೆಂದುಕೊಂಡು ಮೆರೆಯುತ್ತ , 
ಆತ್ಮ ಸಂಶೋಧನೆಯಿಲ್ಲದೆ ಶಿವಭಕ್ತಿ ಶೂನ್ಯರಾಗಿರ್ದು, 
ಭಕ್ತರಮೂಢಭಕ್ತಿಯ ದುರ್ಲಾಭ ಪಡೆದು, 

ಲೋಕೈಕ ಬಂಧುವಾದ ಆ ಬಸವ ಮಹಾತ್ಮನ 
ನಿಜ ತತ್ವಾರ್ಥವನು ಕೃತಕಗೊಳಿಸಿ ಪ್ರಚುರಪಡಿಸಿ, 

ತಮ್ಮ ಪಾಪದ ಹೊಟ್ಟೆಯನ್ನು ಹೊರಕೊಂಬ, 
ಇಂತಪ್ಪ ಗುರು. ವಿರಕ್ತ ಪಾಪಿ ಹಿರಿಯರೆಲ್ಲ ನೆರೆದು, ಸಮಾನತೆಯ 
ಸಮಾಜವನು ಬಸವಧರ್ಮವನು ಸಮಾಧಿಗೆಯ ರು ನೋಡಾ! 
ದ್ವಿತೀಯಶಂಭು! ವೀರಶೈವಧರ್ಮ ಸಿಂಧು ! 
ಭಕ್ತಬಂಧು ! ಬಸವಣ್ಣ ! ರಕ್ಷಿಸಬಾರಾ ನಿಮ್ಮ ಧರ್ಮ | 

ನಿಮ್ಮ ಧರ್ಮ !! ಶ್ರೀ ಶೈಲಮಲ್ಲಿಕಾರ್ಜುನ.' 
- ಸೆಪ್ಟೆಂಬರ್ 1992 


ಕಾಲಜ್ಞಾನ ವಾಣಿ: [145] 
ಗುರು- ವಿರಕ್ತರಾ ಪ್ರಪಂಚ ನಡೆದು , 
ಧರ್ಮಲಂಡರು ಬೆಳೆದು , ಸತ್ಯವಾಣಿಯ ನುಳಿದು, 
ಕಲಿಧರ್ಮ ಬಲಗೊಂಡು ಸದ್ಧರ್ಮ ಕಳೆಗುಂದಿ, 
ಇಳೆಯು ಭಾರಗೊಂಡು ಕರ್ನು ಹೆಚ್ಚುವಂದು, 

ಭೂದೇವಿ ತಳಮಳಿಸಿ ಕೂಗಿ ಕಂಪಿಸುವಂದು, 
ಅಂದು ಕಲ್ಯಾಣದಲ್ಲಿ ಸಾರಿರ್ದ ( ಕಾಲಜ್ಞಾನವಾಣಿ ” ಸಂದು, 
ಏಳುನೂರೆಪ್ಪತ್ತು ವರುಷ ಪೂರ್ತಿಗೊಳ್ಳು ವಂದು, 
ಏಳುನೂರೆಪ್ಪತ್ತು ಅಮರ ಗಣಾಧೀಶರೆನೆ ನಮ್ಮ 
ಚೆನ್ನಬಸವಾದಿ ಪ್ರಮಥರೈತಂದು ಧರ್ಮಮಂ ರಕ್ಷಿಸಿ 

- ಶಿವಭಕ್ತಿಯಂ ಬೆಳೆಸಿ ಭುವನ ಪಾವನಗೊಳಿಪ್ಪ 
ಅಮೃತಯೋಗದಾ ಮಹಾಪರ್ವಕಾಲವದು 

ಕೇಳಾ ಶ್ರೀ ಶೈಲಮಲ್ಲಿಕಾರ್ಜುನ !” 


( ಬಸವಾವತಾರಿ ” ಸಿದ್ದಗಂಗಾಧಿಪತಿ ಡಾ || ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. 
3 : 3, ಶ್ರೀ ಶಿವಶರಣರಮೇಲಿನ ಕಾಲಜ್ಞಾ ನವಾಣಿಯಂತೆ ಶ್ರೀಸಿದ್ದ ಗಂಗಾಧೀಶಶ್ರೀಶ್ರೀ 
ಶಿವಕುಮಾರ ಮಹಾಸ್ವಾಮಿಗಳವರೇ “ ಬಸವಾವತಾರಿ” ಎಂಬುದು ತ್ರಿನಾರಸತ್ಯ ! ತ್ರಿಕಾಲಸತ್ಯ ! 
ಪರಮಪೂಜ್ಯರು ಕೈಗೊಂಡ ಮಹಾಮಣಿಹವಾದ, ದಿನವಿಡಿ ಹತ್ತು ಸಾವಿರ ಸರ್ವಧರ್ಮದ 
ಮುದ್ದು ಮಕ್ಕಳಿಗೆ ಅನ್ನ ಪ್ರಸಾದ, ಜ್ಞಾನಪ್ರಸಾದ , ವಸತಿ ಸೌಕಯ್ಯದೊಡನೆ ನೂರಾರು ಮಹಾ 
ವಿದ್ಯಾಲಯಗಳನ್ನು ನಡೆಯಿಸುತ್ತ ನೂರಾರು ವರ್ಷಗಳಿಂದಲೂ ಅವೆಲ್ಲವುಗಳ ಮೇಲ್ವಿಚಾರ 
ಣೆಯಲ್ಲಿ- ಎಂಬತೈದಕ್ಕೂ ಮೀರಿದ ವಯೋವೃದ್ಧ ರೂ , ಜ್ಞಾನವೃದ್ಧ ರೂ , ಮಾತ್ರವಲ್ಲದೆ ಲಿಂಗ 
ತಪೋನಿಷ್ಠ ರೂ , ಶಿವಯೋಗ ಸಂಪನ್ನ ರೂ , ವಿಶ್ವ ಶಕ್ತಿ ಪೂರ್ಣ ಮಾತೃ ವಾತ್ಸಲ್ಯ ಹೃದಯರೂ 
ಆಗಿದ್ದ ಇಂತಹ ( ಬಸವಾವತಾರಿ ” ಶ್ರೀ ಶ್ರೀ ಡಾ || ಶಿವಕುಮಾರ ಮಹಾಸ್ವಾಮಿಗಳಂತಹ “ ವಿಶ್ವ 
ಧರ್ಮ ಸಂಸ್ಥೆ ” ಯನ್ನು ಅದ್ಭುತ ಪವಾಡವೆಂಬಂತೆ ನಡೆಯಿಸಿಕೊಂಡು ಬಂದಂತಹಮಹಾನುಭಾವಿ 
ದಿವ್ಯಾತ್ಮ ಇಂದು ಲೋಕದಲ್ಲಿ ಮತ್ತಾರು ಸಿಕ್ಕು ವಂತಿಲ್ಲ . ಇಂದು ನಾವು ನೂರಾರು ಸ್ವಾಮಿ 
ಗುರು - ಜಗದ್ಗುರುಗಳನ್ನು ನೋಡುತ್ತೇವೆ. ಆದರೆ ಏನುಮಾಡುವುದು ? ಕಲಿಧರ್ಮ ಇಲ್ಲಿ 
ಷಟ್ಸ್ಥಲ ಜ್ಞಾನಚಕ್ರವರ್ತಿ ಚೆನ್ನ ಬಸವಣ್ಣನವರ ವಚನಾಮೃತವೊಂದು ನೆನಪಿಗೆ ಬರುತ್ತದೆ. 
( ಹುಟ್ಟಿದ ಮನುಜರೆಲ್ಲರು ನೆಟ್ಟನೆ ಶಿವಜ್ಞಾನಿಗಳಾದೆಡೆ, ಬಟ್ಟ ಬಯಲೆಲ್ಲ ಗಟ್ಟ ಗೊಂಡೆಡೆ 
ಭವಕ್ಕೆ ಬೀಜವಿನ್ನೆಲ್ಲಿ ? ” ಎಂಬುವ ಷಟ್ಸ್ಥಲ ಜ್ಞಾನನಿಧಿಯ ಅಮೃತ ವಚನಗೀತ ಈಗಲೂ 
ಆಕಾಶದಲ್ಲಿ ಕೇಳುತ್ತಿದೆ ! ಕೇಳಿಸುತ್ತಿದೆ ! ಇದೆಲ್ಲವೂ ( ಬಸವಾವತಾರಿ ” ಗಳಂತಹ ಪರನು 
ಪೂಜ್ಯರ ಪರಮ ಪುಣ್ಯ ಪ್ರಸಾದ ಮಹಿಮೆಯೆನ್ನ ಬಹುದು. 


ಸಿದ್ಧಗಂಗಾ 


38 


ನಿರೂಪಕ:. ಹೀಗೆ, ' ಪರಮ ವಿವೇಕಿಗಳೊಲಿದೊಡಂಬಡುವಂತೆ, ಪರತತ್ತ್ವ ಬಾಂಧಳು 
ಕುತದ ಸರಿಸುರಿವಂತೆ, ಕೇಳ್ಳರ ಕರ್ಣದೊಳು ಇದನೊರೆವೆ ನಾನು ಪನಿಷನ್ಮತದಿಂದ 
Dಂದು ಅವರೇ ತಮ್ಮ “ ಪರಮಾನುಭವ ಬೋಧೆ” ಯಲ್ಲಿ ಹೇಳಿರುವಂತೆ ಕೇಳ್ಳರ 
ಕರ್ಣಗಳಲ್ಲಿ ಪರತತ್ವ ಬೋಧೆಯ ಅಮೃತದ ಸರಿ ಸುರಿಯುವ ಹಾಗೆ ಕೃತಿಗಳನ್ನು 
Bಚಿಸ ತೊಡಗಿದರು ನಿಜಗುಣರು. ಉಪನಿಷನ್ಮತದ ತಿರುಳಾದ “ ಪರಮಾನುಭವ 
ಬೋಧೆ' ಯೋಗವಾಶಿಷ್ಠಾದಿಗಳಲ್ಲಿ ಹೇಳಿದ ತತ್ಯರ್ಥದ ತಿರುಳಾದ ಪರಮಾರ್ಥಗೀತೆ” 
ವೇದಾಂತದೊಳು ಗೋಪ್ಯವಾದರ್ಥಮಂ ತ್ರಿವಿಧಿ ” ಗೊಳಿಸಿರುವ ಅನುಭವಸಾರ” 
ಯೋಗಶಾಸ್ತ್ರದ ಸಾರಸಂಗ್ರಹದಂತಿರುವ ಪಾರಮಾರ್ಥ ಪ್ರಕಾಶಿಕೆ, ಕನ್ನಡದ ಮೊದಲನೆಯ 
ಮತಾತೀತವಾದ ಸಕಲಜ್ಞಾನಕೋಶವೆನಿಸಿರುವ ವಿವೇಕಚಿಂತಾಮಣಿ' ಹೃದಯಂಗ 
ಮುವಾದ ಹಾಡುಗಬ್ಬಗಳ ಸಂಕಲನವಾದ - ಕೈವಲ್ಯ ಪದ್ಧತಿ ' ( ಅರವತ್ತು ಮೂರು 
ಪುರಾತನರ ತ್ರಿವಿಧಿ' ಈ ಏಳು ಕನ್ನಡ ಕೃತಿಗಸನ್ನಲ್ಲದೆ, ( ಅತ್ಮತರ್ಕ ಚಿಂತಾಮಣಿ' 
ಮತ್ತು ದರ್ಶನಸಾರಂ' ಎಂಬೆರಡು ಸಂಸ್ಕೃತ ಕೃತಿಗಳನ್ನೂ ರಚಿಸಿದ್ದಾರೆ ನಿಜಗುಣರು. 
ಆದರೆ ಅವರ ಈ ಎರಡೂ ಸಂಸ್ಕೃತ ಕೃತಿಗಳೂ ನಮ್ಮ ಪಾಲಿಗೆ ಇಲ್ಲವಾಗಿರುವುದು 
ವಿಷಾದದ ಸಂಗತಿ. ಈ ಎರಡು ಕೃತಿಗಳಲ್ಲಿ ಇನ್ನೆಷ್ಟು ಜ್ಞಾನರಾಶಿಯನ್ನು ಸೂರೆಮಾಡಿ 
ದರೋ ನಿರುಪಮಜ್ಞಾನಿ ನಿಜಗುಣ ಶಿವಯೋಗಿಗಳು, ಈ ಜ್ಞಾನರಾಶಿ ಸುಲಭವಾಗಿ 
ಪಡೆದುದಲ್ಲ.ತ್ರಿವಿಧ ತಪಸ್ಸು ಮಾಡಿ ಪಡೆದುದು ಎಂಥ ತಪಸ್ಸು ? ಅವರೇ ಹೇಳಲಿ, ೧ 


ನಿಮ್ಮ ಬಟ್ಟೆಗಳ 


0 
BAR 
SOAP 
ಜೋಪಡಿ 
ಬಾರ್ 
ಸೊಪ 
' 
S 

ಆ 
ಬುರ್ 


ದ ಶುಭತೆಗೆ 


' ಕೆಸ 
ಬಾರ್ 
ಸೋಪ್ 


ಸುಮಾರು 
? 


ನೀತಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಸ್ಮತಿ, 
" ಇಂಡಸ್ಮಿಯಲ್ ಎಸ್ಟೇಟ್, ತುಮಕೂರು, 


ಸೆಪ್ಟಂಬರ್ - 1992 


27. 


ನನು ದಾ ಕಣಿವೆಯಲ್ಲಿಂದು ನರಕದ ನಿರ್ಮಾಣ 
ಟಿ . ಆರ್ . ಚಂದ್ರಶೇಖರ್ , ಉಪನ್ಯಾಸಕರು, ವಿಜಯನಗರ ಕಾಲೇಜ್ , ಹೊಸಪೇಟಿ-58320 

ನರ್ಮದಾ ಕಣಿವೆ ನೀರಾವರಿಯೋಜನೆ ಬಗ್ಗೆ ಬೆಂಗಳೂರಿನ ಭಾರತೀಯ 
ವಿಜ್ಞಾನ ಸಂಸ್ಥೆ [ . .sc] ನಡೆಸಿದ ಅಧ್ಯಯನವು ನರ್ಮದಾಕಣಿವೆಯಲ್ಲಿನ ನೀರಾವರಿ 
ಪ್ರದೇಶದಲ್ಲಿ ಒಂದುಲಕ್ಷ ಹೆಕ್ಟೇರ್ ಭೂಮಿ ಸವುಳು ಮತ್ತು ಚೌಗು ಸಮಸ್ಯೆಗೆ ಈಡಾ 
ಗುತ್ತದೆ ಎಂಬುದನ್ನು ಎತ್ತಿ ತೋರಿಸಿದೆ. ಕೃಷಿ ವಿಜ್ಞಾನಿಗಳು ನರ್ಮದಾಕಣಿವೆ 
ಯಲ್ಲಿನ ಭೂಮಿಯ ನೀರಾವರಿಗೊಳಪಡಿಸುವುದರ ವಿರುದ್ದ ಸರ್ಕಾರವನ್ನು ಎಚ್ಚರಿಸಿ 
ದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆ ನಡೆಸಿದ ಅಧ್ಯಯನವು ಹಲವು ಲೋಪ-ದೋಷ 
ಗಳಿಂದಕೂಡಿದೆ ಎಂದೂ ಮತ್ತು ವಾಸ್ತವಿಕವಾಗಿ ನರ್ಮದಾಕಣಿವೆಯಲ್ಲಿ ಸವುಳು 
ಮತ್ತು ಜಾಗು ಸಮಸ್ಯೆಗೆ ತುತ್ತಾಗುವ ಪ್ರದೇಶವು ಅಧ್ಯಯನ ತೋರಿಸಿರುವ ಪ್ರಮಾ 
ಣಕ್ಕಿಂತಲೂ ಹೆಚ್ಚಿದೆ ಎಂದೂ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ 
ಈ ಯೋಜನೆಗಳು ಒಂದುಳಡೆ ಫಲವತ್ತಾದ ಭೂಮಿಯನ್ನು ಮುಳುಗಡೆ ಗೊಳಿಸಿದರೆ 
ಇನ್ನೊಂದು ಕಡೆ ಫಲವತ್ತಾದಭೂಮಿಯನ್ನು ಸವುಳು ಮತ್ತು ಜಾಗು ಮಾಡುತ್ತಿವೆ. 

ಭೂಕಂಪದ ಅಪಾಯ . 
ನೀರಾವರಿ ಯೋಜನೆಗಳು ಭೂಕಂಪದ ಅಪಾಯವನ್ನು ಉಂಟುಮಾಡುತ್ತವೆ 
ಎಂಬ ವೈಜ್ಞಾನಿಕ ಅನುಮಾನವೊಂದಿದೆ, ಮೇಲಾಗಿ ನರ್ಮದಾ ಕಣಿವೆಯೆ ಭೂಕಂಪ 
ವಲಯದಲ್ಲಿದೆ ಎನ್ನಲಾಗಿದೆ. ಕಳೆದ 200 ವರ್ಷಗಳಲ್ಲಿ ನರ್ಮದಾಕಣಿವೆಯಲ್ಲಿ 30 
ಭೂಕಂಪಗಳಾಗಿವೆ. 1938 ರಲ್ಲಿ ಸಂಭವಿಸಿದ 6.3 ಪ್ರಮಾಣದ ಭೂಕಂಪವೆ 
ಅತಿದೊಡ್ಡದು, ಅಪಾರ ನೀರು ಸಂಗ್ರಹ ಮಾಡುವ ಅಣೆಕಟ್ಟೆಗಟ ಭೂಕಂಪದ ಅಪಾ 
ಯವನ್ನು ಹೆಚ್ಚಿಸುತ್ತವೆಯೊ ಇಲ್ಲವೊ ಎಂಬುದರ ಬಗ್ಗೆ ದೇಶಾದ್ಯಂತ ಆಧ್ಯಯನಗಳು 
ನಡೆದಿವೆ, ಇದರಬಗ್ಗೆ ಸ್ಪಷ್ಟ ತೀರ್ಮಾನ ಇನ್ನೂ ಸಾಧ್ಯವಾಗಿಲ್ಲ. . . 

ಆದರೆ ನರ್ಮದಾ ಕಣಿವೆಯು ಭೂಕಂಪದ ಕಕ್ಷೆಯಲ್ಲಿವೆ ಎಂಬುದು ಭೂಕಂಪ 
ಶಾಸ್ತ್ರಜ್ಞರ ಅಭಿಮತ. ಇದನ್ನು ಪರಿಗಣಿಸಿಯೆ ಭೂಕಂಪದ ಅಪಾಯವನ್ನು ಎದುರಿಸುವ 
ಅಣೆಕಟ್ಟುಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಸರ್ಕಾರದ 
ಯೋಜನೆಗಳಲ್ಲಿ ಅಣೆಕಟ್ಟೆ ಗಳ ಸಭ ಹದ್ದಿನಲ್ಲಿ ಬದುಕುವ ಜನರಿಗೆ ಭೂಕಂಪದ ಸಮಯದಲ್ಲಿ 
ನೀಡುವ ರಕ್ಷಣೆ ಬಗ್ಗೆ ಯಾವುದೇ ಸೂಚನೆ ಇಲ್ಲ, 1967 ರಲ್ಲಿ ಕೊಯಾದಲ್ಲಿ 
ಸಂಭವಿಸಿದ ಭೂಕ೦ಪದಿಂದ ಸುಮಾರು 200ಜನ ಸಾವಿಗೀಡಾದರು ಮತ್ತು ಸಾವಿರಾ 
ಜನರ ವಸತಿಗಳು ನೆಲಸಮವಾದವು. ಇದಕ್ಕೆ ಕೆಯಾ ಅಣೆಕಟ್ಟೆಯಲ್ಲಿ ಸಂಗ್ರಹವಾದ 
ಅಪಾರ ನೀರು ಭೂಮಿಯ ಮೇಲೆ ಉಂಟುಮಾಡಿದ ಒತ್ತಡದಿಂದ ಉಂಟಾದುದು 
ಎನ್ನಲಾಗಿದೆ, ಇಂತಹ ಅನಾಹುತಗಳು ನರ್ಮದಾ ಕಣಿವೆಯಲ್ಲಿ ಸಂಭವಿಸಲಾರವು 
ಎಂಬುದಕ್ಕೆ ಆಧಾರ ಏನಿದೆ ? 
ಸಿದ್ದಗಂಗಾ 


28 


ಆಕಾಶ ದೇಶ ನಿರ್ಮಾಣವೆಜ್ಜೆ 
ಪ್ರತಿ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲು ತಗಲುವ ವೆಚ್ಚ 
1950 -51 ರಿಂದಲೂ ಏರುತ್ತಲೆ ನಡೆದಿದೆ. ಮೊದಲನೆಯ ಪಂಚವಾರ್ಷಿಕ ಯೋಜನೆ 
ಯಲ್ಲಿ ಸರಾಸರಿ ಪ್ರತಿ ಹೆಕ್ಟೇರ್‌ ನೀರಾವರಿ ವೆಚ್ಚ ರೂ 1520 ಇತ್ತು . ಏಳನೆ 
ಪಂಚವಾರ್ಷಿಕ ಯೋಜನೆಯಲ್ಲಿ (1985 -1990) ಇದು ರೂ 26 , 873 ಎಂದು 
ಅಂದಾಜು ಮಾಡಲಾಗಿದೆ. ಈ ನಿರ್ಮಾಣ ವೆಚ್ಚಕ್ಕೆ ಸ್ಥಳಾಂತರಗೊಂಡ ಜನರ 
ವುನರ್‌ವಸತಿ ವೆಚ್ಚವನ್ನು ಸೇರಿಸಿದರೆ ಇದು ಮತ್ತಷ್ಟು ಹೆಚ್ಚಾಗುತ್ತದೆ. ಈಎಲ್ಲಾ 
ಆರ್ಥಿಕ ವೆಚ್ಚದಜೊತೆ ಪರಿಸರ ವೆಚ್ಚವನ್ನು ಸೇರಿಸಿದರೆ ನೀರಾವರಿ ವೆಚ್ಚದ ಪ್ರಮಾಣ 
ಆಕಾಶದೆತ್ತರಕ್ಕೆ ಏರುವುದರಲ್ಲಿ ಯಾವ ಸಂಶಯವೂ ಬೇಕಾಗಿಲ್ಲ. ಕೇಂದ್ರ ಸರ್ಕಾರದ 
ಪರಿಸರಮಂತ್ರಿ ಶಾಖೆ ನಡೆಸಿದ ಅಧ್ಯಯನವು ನರ್ಮದಾಕಣಿವೆ ನೀರಾವರಿ ಯೋಜನೆಗೆ 
ತಗುಲುವ ಪರಿಸರ ವೆಚ್ಚ ಸುಮಾರು ರೂ40, 000 ಕೋಟಿಎನ್ನಲಾಗಿದೆ. 


ಇಷ್ಟೆಲ್ಲಾ ವೆಚ್ಚಕ್ಕೆ ಕಣಿವೆಯ ಜನತೆ ಅನುಭವಿಸುವ ಮಾನಸಿಕ ಮತ್ತು 
ಸಾಂಸ್ಕೃತಿಕ ಶಾಕ್ ಅನ್ನು ಸೇರಿಸಿದರೆ ತಲೆತಿರುಗುವಂತಾಗುತ್ತದೆ. ಇಷ್ಟೊಂದು ಪ್ರಮಾಣ 
ದಲ್ಲಿ ನಡೆಯುವ ವೆಚ್ಚಕ್ಕೆ ಬರಬಹುದಾದ ಪ್ರತಿಫಲ ಆಶಾದಾಯಕವಾಗೇನು ಇಲ್ಲ. 
ನರ್ಮದಾ ಕಣಿವೆಯ ನೀರಾವರಿ ಯೋಜನೆಗಳ ವೆಚ್ಚ ಪ್ರತಿಫಲ ಪರಿಮಾಣ 145 
ಎಂದು ಸರ್ಕಾರ ಅಂದಾಜುಮಾಡಿದೆ. ಅಂದರೆ ಯೋಜನೆಯಮೇಲೆ ವಿನಿಯೋಗಿಸುವ 
ಪ್ರತಿರೂಪಾಯಿ ವೆಚ್ಚಕ್ಕೆ ಬರುವ ಪ್ರತಿಫಲ ಒಂದೂವರೆ ರೂಪಾಯಿಯಷ್ಟು ಎಂದಾ 
ಯಿತು. ಆದರೆ ಇದೆಲ್ಲಾ ಯೋಜನೆ ಪ್ರವೃತ್ತಿಗಳು ನಡೆಸಿರುವ ಅಂಕಿ - ಸಂಖ್ಯೆಗಳ 
ದೊಂಬರಾಟವಾಗಿದೆ. ಈ ವೆಚ್ಚ - ಪ್ರತಿಫ ' ಲೆಕ್ಕಾಚಾರದಲ್ಲಿ ಪರಿಸರವೆಚ್ಚವನ್ನು 
ಪರಿಗಣಿಸಿಲ್ಲ . ಈ ಲೆಕ್ಕಾಚಾರದಲ್ಲಿ ವೆಚ್ಚವನ್ನು ಉದ್ದೇಶಪೂರ್ವಕವಾಗಿ ಕೆಳಮಟ್ಟ . 
ದಲ್ಲಿಟ್ಟು ಪ್ರತಿಫಲವನ್ನು ಕೃತಕವಾಗಿ ಬಲೂನಿನಂತೆ ಊದಿಸಲಾಗಿದೆ, ಪಾಸ್ತವಿಕವಾಗಿ 
ಈಯೋಜನೆಗಳೆ (ವೆಚ್ಚ . ಪ್ರತಿಫಲ' ಪರಿಮಾಣ ಕೇವಲ 0 -11 , ಇದರಿಂದ ನರ್ಮದಾ 
ಕಣಿವೆನೀರಾವರಿ ಯೋಜನೆ ಸೃಷ್ಟಿಸುವ ಸಂಪತ್ತಿಗಿಂತ ಸೂರೆಗೊಳ್ಳುವ ಸಂಪತ್ತು 
ಅಧಿಕ ಎಂಬುದು ಸ್ಪಷ್ಟ ವಾಗುತ್ತದೆ. ಇದು ನರಕವಲ್ಲದಿದ್ದರೆ ಮತ್ತಾವುದು ನರಕ ! 
ಇಂತಹ ಘೋರನರಕದ ಸೃಷ್ಟಿಗೆ ಸರ್ಕಾರ ಏನೆಲ್ಲಾ ಕಸರತ್ತು ನಡೆಸಿದೆ! ಇಂತಹನರಕದ 
ನಿರ್ಮಾಣವನ್ನು ನಾವು ಸ್ವಾಗತಿಸಬೇಕೆ ! ಈ ನರಕದ ನಿರ್ಮಾಣವನ್ನು ತಡೆಯುವು 
ದರ ಮೂಲಕ ನಾವು ಸ್ವರ್ಗ ಸಮಾನವಾದ ನರ್ಮದಾ ಕಣಿವೆಯನ್ನು , ದಟ್ಟವಾದ 
ನಿತ್ಯಹರಿದ್ವರ್ಣ ಕಾಡುಗಳನ್ನು ಅಮೂಲ್ಯ ವನ್ಯ ಪ್ರಾಣಿ ಮತ್ತು ಸಸ್ಯರಾಶಿಯನ್ನು , 
ಫಲವತ್ತಾದ ಭೂಮಿಯನ್ನು ರಕ್ಷಿಸಬಹುದಾಗಿದೆ. 


ಸೆಪ್ಟಂಬರ್ -1992 


ನರ್ಮದಾ ಕಣಿವೆ ನೀರಾವರಿ ಯೋಜನೆ- ಒಂದು ಪಕ್ಷಿನೋಟಿ. 


. ಅಣೆಕಟ್ಟುಗಳ ಸಂಖ್ಯೆ 


ಅ) 30 ಬೃಹತ್ ನೀರಾವರಿ ಯೋಜನೆಗಳು 
ಆ) 135 ಮಧ್ಯಮ ಗಾತ್ರದ ಯೋಜನೆಗಳು 
ಇ ) 3000 ಸಣ್ಣ ನೀರಾವರಿ ಯೋಜನೆಗಳು 


2. ನಿರ್ಮಾಣ ವೆಚ್ಚ 


ರೂ . 25,00ಕೋಟಿ( ಅಧಿಕೃತ ಅಂದಾಜು 
ದೊರೆಯುತ್ತಿಲ್ಲ.) 


3 . ಪ್ರತಿಫಲ 


ನೀರಾವರಿ 48ಲಕ್ಷ ಹೆಕ್ಟೇರ್ 
ವಿದ್ಯುತ್‌ 2700 ಮೆ ವಾ. 
ನೆರೆ ನಿಯಂತ್ರಣ, ಮೀನುಗಾರಿಕೆ, 
ಪ್ರವಾಸೋದ್ಯಮ - ಇತರೆ 
ಉದ್ದೇಶಗಳೂ ಇವೆ. 


4 . ಮುಳಗಡೆ ಪ್ರದೇಶ | 


6ಲಕ್ಷ ಹೆಕ್ಟೇರ್ 
3.5ಲಕ್ಷ ಹೆಕ್ಟೇರ್ ಅರಣ್ಯ , 


5. ನೆಲೆ ಕಳೆದುಕೊಳ್ಳುವ 
- ಜನರ ಸಂಖ್ಯೆ 


10 ಲಕ್ಷ 


6, ಪರಿಸರ ವೆಚ್ಚ ( ಹಾನಿ | ರೂ 40 ,090 ಕೋಟಿ. 


( ವಿವಿಧ ಮೂಲಗಳಿಂದ) 


30 


ಸಿದ್ದಗಂಗಾ 


ಬಸವತತ್ತ್ವ ರತ್ನಾಕರ-14, 
ಶ್ರೀ ಮೋಟಗಿ ಮಲ್ಲಿಕಾರ್ಜುನ (ಕನ್ನಡ ಕವಿಕಾಳಿದಾಸ'' ಅಥಣಿ, ( ಬೆಳಗಾವಿಜಿಲ್ಲೆ ) 


ಭಕ್ತಿರಹಸ್ಯ : - [136 ] 
“ ತನ್ನತಾನರ್ಪಿಸಿಕೊಂಬ ಭಕ್ತಿಯೆ 

ನಮ್ಮ ಬಸವಣ್ಣನಾ ಭಕ್ತಿರಹಸ್ಯ ತಿಳಿಯಿರಯ್ಯ . 
ಅಲ್ಲಿ ಸೇವ್ಯ - ಸೇವಕ, ಪೂಜ್ಯ- ಪೂಜಕ ಎಂಬ ಭಾವವಿಲ್ಲವಯ್ಯ . 
ವ್ಯಷ್ಟಿ - ಸಮಷ್ಟಿ , ಅಂಗ. ಲಿಂಗ ಎಲ್ಲ ಒಂದೇ , ಸ್ವಲೀಲೆಯಿಂದ | 
ಎರಡಾದ ಲಿಂಗ ಅಂಗವಾಗಿ ಪೂಜಿಸುತ್ತಿದೆ ನೋಡಿರಯ್ಯಾ , 
ಲಿಂಗವಾಗಿ ಪೂಜೆಗೊಳ್ಳುತ್ತಿದೆ ನೋಡಿರಯ್ಯಾ , 

ಹೀಗಿರುವಲ್ಲಿ ದೈತಕ್ಕೆ ಎಡೆಯೆಲ್ಲಿ ? ಹೇಳಿರಯ್ಯಾ , 
ಸೇವ್ಯ ಸೇವಕ, ಪೂಜ್ಯ-ಪೂಜಕ ಭಾವಗಳಿಲ್ಲವಾಗಿ 
ತನ್ನ ತಾಪೂಜಿಸಿಕೊಂಬುದು ಎರಡಿಲ್ಲದ ಭಕ್ತಿಯೆನಿಸಿ, 

- ಭಕಿ ಯೆ ಮುಕ್ತಿ ಪದವಾಯಿತ್ತು - ಕಾಣಿರಯ್ಯ . 
ಶ್ರೀ ಶೈಲಮಲ್ಲಿಕಾರ್ಜುನ !” 


ಕಲ್ಯಾಣಕೈಲಾಸವಾಯಿತು : - [ 137 ] 
ಗುರುಮೂರ್ತಿ ನಮ್ಮ ಬಸವಣ್ಣ , 
ಲಿಂಗಮೂರ್ತಿ ನಮ್ಮ ಬಸವಣ್ಣ 
ಜಂಗಮಮೂರ್ತಿ ನಮ್ಮ ಬಸವಣ್ಣ . 
ಭಕ್ತ ಮೂರ್ತಿ ನಮ್ಮ ಬಸವಣ್ಣ , 
ಪಂಚಪುರುಷಹಸ್ತಮೂರ್ತಿ ನಮ್ಮ ಬಸವಣ್ಣ . 
ಷಟ್ಸ್ಥಲ ಜ್ಞಾನಮೂರ್ತಿ ನಮ್ಮ ಬಸವಣ್ಣ , 
ಇಂತೀಸಕಳ ಕುಳ ಸ್ಥಳಂಗಳ ಕಾರಣಮೂರ್ತಿ ನಮ್ಮ ಬಸವಣ್ಣ 
ಬಸವಣ್ಣನಿಂದ ಕಲ್ಯಾಣ ಕೈಲಾಸವಾಯಿತ್ತು ನೋಡಾ! 
ಅಲ್ಲಿ ನಿತ್ಯ ಲಕ್ಷದಮೇಲೆ ತೊಂಬತ್ತಾರು ಸಾವಿರ 
ಗಣಂಗಳ ಪ್ರಸಾದ ತೃಪ್ತಿ ನಡೆಯುತ್ತಿದ್ದಿತು ನೋಡಾ! 
ಆದಿ “ಶ್ರೀಗುರುಬಸವಲಿಂಗಾಯನಮಃ” ಎಂಬೀ 
ಮಂತ್ರವಾಕ್ಯವುಂಟೆಂಬುದನ್ನು ನೀವು ಅರಿಯಿರಯ್ಯ ! 
ಈರೇಳು ಲೋಕಂಗಳುತ್ಪತ್ತಿ ಲಯಕ್ಕೆ ನಮ್ಮಿಅನಾದಿ ಪುರಾತ 
ಬಸವಣ್ಣನೆ ಕಾರಣಕರ್ತನೆನಿಸಿ ವಿಭುವಾಗಿ ಬೆಳಗುತಿರ್ದನುನೋಡಾ! 


- ಸೆಪ್ಟಂಬರ್ -1992 


31 


ಇಂತೆಂಬ ಪ್ರಭುದೇವನಾ ಪ್ರಮಾಣವಾಣಿಯ ಕೇಳಿ, 
ತಿಳಿದು ನಡೆವ ಭಕ್ತಂಗೆ ಲಿಂಗಯೋಗಮಯ 
ಮೂಕ ಕರತಲಾಮಲಕವಾಯಿತ್ತು ! ಇದು ಪರಮಸತ್ಯವಾಣಿ ! 

ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ. ” | 
ಟೀ : A , “ ನನ್ನ೦ಥವರು ನೂರಾರು ಜನ ಸಾಯಲಿ ಆದರೆ ಸತ್ಯಕ್ಕೆ ಜಯವಾಗಲೆ ! ” 

- - ಮಹಾತ್ಮಾಗಾಂಧೀಜಿ 
ಗುರುಲಿಂಗಜಂಗಮತತ್ಯವಿವರಣೆ: - [ 1387 

ಭಕ್ತನೆ ಮಹೇಶನಾಗಿ ಗುರುವೆನಿಸಿರ್ದನೋಡಾ. 
ಗುರುಸ್ಥಲವಿವರ: ಗುರುಪದ ವಾಚ್ಯಾರ್ಥ- ಪೂಜ್ಯತೆಯ . 

ದ್ಯೋತಕವಲ್ಲದೆ ಜಾತಿವರ್ಗಸೂಚಕವಲ್ಲವಯ್ಯ !” 
ಲಿಂಸ್ಥಲವಿವರ : ಭಕ್ತನೆ. ಪ್ರಸಾದಿ ಪ್ರಾಣಲಿಂಗಿಯಾಗಿ 

ಆ ಲಿಂಗವೆನಿಸಿರ್ಸ ನೋಡಾ! 
ಜಂಗಮಸ್ಥಲವಿವರ : ಭಕ್ತನೆ ಶರಣ ಐಕ್ಯನಾಗಿ 

* ಜಂಗಮನೆನಿಸಿರ್ದ ನೋಡಾ! 
ಶಿವರಹಸ್ಯವೆಂತೆಂದಡೆ: ಶಿವಶಕ್ತಿಯೆ ಭಕ್ತಿಯಾಗಿ ಪರಿಣಮಿಸಿ 

ಭೂಮಿಗವತರಿಸಿ ಭಕ್ತನೆನಿಸಿತ್ತು ನೋಡಾ! 
ಏಕೈಕ ಶಿವಶಕ್ತಿರೂಪಾಗಿಪ್ಪ ಭಕ್ತನು ಭಕ್ತಿ ಬಳಿವಿಡಿದು 
ಶಿವಾಚಾರ ಸಂಪನ್ನನಾಗಿ ಷಟ್ಸ್ಥಲವನೈದಿದಡು 
ತಾ ಭಕ್ತಸ್ಥಲದೊಳು ಚರಿಸುತಿಪ್ಪ ನೋಡಾ! 
ಇಂತಪ್ಪ ಭಕ್ತನೆ ಗುರು ಲಿಂಗ- ಜಂಗಮವಾಗಿ 
ಮೆರೆಯುತಿಪ್ಪ ನೋಡಾ! 
ಶ್ರೀ ಶೈಲಮಲ್ಲಿಕಾರ್ಜುನ, # 


ಲಿಂಗತತ್ವ ರಹಸ್ಯ .139. 
ಪರಶಿವನ ಕುರುಹು ಆದ ಇಷ್ಟಲಿಂಗವನು 
ಭಕ್ತಿಯಿಂ ಅಂಗದೊಳು ಧರಿಸಿ ( ಲಿಂಗಾಯತ) ವೀರಶೈವ ಭಕ್ತನಾದ! 
ಈಲಿಂಗಾಂಗ ಸಾಮರಸ್ಯ ಜ್ಞಾನಿಯಾದ, ಷಟ್‌ಸ್ಥಲಾಚರಣೆಯಿಂ 
ಕಂಗೊಳಿಸ ಮಹಾನುಭಾವಿ ಸದ್ಭಕ್ತನೆ ಗುರುವೆನಿಸಿ, 

ಶಿಷ್ಯಂಗೆ ಲಿಂಗಧಾರಣ ಮಂತ್ರೋಪದೇಶಮಾಡಿ ಗುರುವಾದ ! 
'ಈ ಮಹಾಜ್ಞಾನಿಯಾದ ಭಕ್ತನೆ ನಿರಂಜನನಾಗಿ, 
ಭೂಮಿಗೆ ಭಕ್ತಿ ಬೀಜವ ಬಿತ್ತಿ ಚರಿಸಿ ಜಂಗಮನಾದ ! 

ಇಂತು ಅಷ್ಟಾವರಣ -ಪಂಚಾಚಾರ- ಷಡುಸ್ಥಲವ ನೊಳಗೊಂಡ 
ಸಿದ್ದಗಂಗಾ 


ಶಿವಧ್ಯಾನ- ಶಿವಭಕ್ತಿ - ಶಿವಜ್ಞಾನಯುಕ್ತವಾದ 
ಇಷ್ಟ -ಪ್ರಾಣ- ಭಾವಲಿಂಗ ಸಾಹಿತ್ಯವೆ, 
( ಲಿಂಗತತ್ತ್ವರಹಸ್ಯ ” ವಾಗಿಪ್ಪುದು ಕೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ”! 

ಭಕ್ತ ತತ್ವ ಣಖ್ಯೆ 140, 
“ ಭಕ್ತ - ವಿರಕ್ತ ಸ್ವಾವಿ. ಗುರು- ಜಂಗಮ ಇತ್ಯಾದಿ 
ನಾಮಪದಂಗಳು ಕುಲ- ಜಾತಿ, ಮೇಲು- ಕೀಳು. 

ವರ್ಗ ಸೂಚಕಗಳಲ್ಲ ಕೇಳಿರಯ್ಯ ! 
ಶಿವಭಕ್ತಿ ಪುಲಕಿತ ಭಕ್ತ ಹೃದಯದಲ್ಲಿ , 

ಭಕ್ತ ಮತ್ತು ಭಕ್ತಿತತ್ತ್ವ ಶಕ್ತಿ ತುಂಬಿಕೊಂಡಿರುವುದರಿಂದ, 
ಶಿವಧರ್ಮೋನ್ನತಿಗಾಗಿ ಶ್ರಮಿಸುತ್ತಿರುವನಾದುದರಿಂದ, 
ಈ ಭಕ್ತನಿಗೆ, ಸ್ವಾಮಿತ್ವ ಪೂಜ್ಯತ್ವ ಪ್ರಾಪ್ತವಾಗಿ 
ಈತನೆ ಸ್ವಾವಿ - ಗುರು ' ವೆನಿಸಿಕೊಂಬನು ನೋಡಾ! 
ಈಸ್ವಾಮಿ - ಗುರುವೆನಿಸಿದ ಭಕ್ತನೆ, ಧರ್ಮಾಭಿವೃದ್ಧಿಗಾಗಿ 
ನಾಡಿನಲ್ಲೆಲ್ಲ ಸಂಚರಿಸಲು “ ಚರಜಂಗಮ ” ನೆನಿಸಿಕೊಂಬನು ನೋಡಾ! 
ಇಂತಹ ಶಿವಭಕ್ತನೆ, ತಾನಿರುವ ಸ್ಥಳದಲ್ಲಿಯೇ ಇದ್ದು ಕೊಂಡು, 
ಶಿವಭಕ್ತಿ , ಶಿವಧ್ಯಾನ- ಶಿವಜ್ಞಾನ-ಶಿವಾಚರಣೆಯ 
ಧರ್ಮ ಪುರೋಭಿವೃದ್ಧಿ ಕಾರ್ಯ ಮಾಳ್ಳವನಾದುದರಿಂದ 
ಇವನೆ ಸ್ಥಿರ ಜಂಗಮನೆನಿಸಿಕೊಂಬನು ನೆಡಾ!. 
ಇಂತೀ ಈಶ್ವರ ಸೃಷ್ಟಿಯ ಪುರೋಭಿವೃದ್ಧಿಗಾಗಿ , ನಿತ್ಯವೂ 
ಶಿವನ ಕಾವ್ಯದಲ್ಲಿ ಸಹಾಯಕರಾಗಿರ್ದು! ಇಡಿ ಪ್ರಪಂಚವನೆ 
- ಪಾರಮಾರ್ಥತಕ್ಕೆ ಪರಿವರ್ತಿಸುವ ನಮ್ಮ ಶಿವಶರಣರ ಮಹಿಮೆ 
ಅನುಪಮವಾಗಿಪ್ಪುದು ನೋಡಾ! ಶ್ರೀ ಶೈಲಮಲ್ಲಿಕಾರ್ಜುನ! ” 

ಬಸವತತ್ತ್ವ ರಹಸ್ಯ -141 
“ ತಂದೆ ಬಸವಣ್ಣ ! ನಿಮ್ಮ ಲೋಕಹಿತಾರ್ಥ ಮಹಾತತ್ವದ 
ಅಪಾರ್ಥಗೆಯ್ಯುವರ ಕಂಡು, ನಾನು ನೊಂದು ಕಳವಳಗೊಂಡೆನೋಡಯ್ಯ ! 
ಒಂದುವರ್ಷ ಅಂತರಂಗ ವಿರೋಧಿ, 

ಇನ್ನೊಂದು ವರ್ಗ ಬಹಿರಂಗ ವಿರೋಧಿ, 
ಮತ್ತೆ ಕೆಲರು ಸ್ವಾಮಿಗಳೆಂಬವರು ಷಡುಸ್ಥಲ ತತ್ವ ವಿಕೃತಗೊಳಿಸಿ 

ನಿಜಾರ್ಥವಂ ಪೇಳದೆ ಧರ್ಮದ್ರೋಹಿಗಳಾಗಿಹರಿಂದು ನೋಡಯ್ಯ ! 
ಇಂತಿವರ ಮಧ್ಯದಲಿ ಷಟ್ಸ್ಥಲದ ಒಂದೊಂದು ಸ್ಥಲ ಜಾತಿವಾಚಕವಾಗ 

ಬೇಕೇನಯ್ಯ ? 
- ಸೆಪ್ಟೆಂಬರ್ - 1992 


92 


33 


ಪೂಜ್ಯ ಪವಿತ್ರ ದೈವ ಭಕ್ತಂಗೆ ಸ್ಥಾನವಿಲ್ಲವೇನಯ್ಯ ! 

ಬರಿಕಾವಿ ವೇಷವ ಹೊತ್ತೆಡೆ ಪೂಜ್ಯತೆ ಪ್ರಾಪ್ತವಾಗಿತ್ತೇನಯ್ಯ ? 
ಕಾಣಬಾರದ್ದು ಕಾಣಬೇಕೇನಯ್ಯ ? ಕೇಳಿಬಾರದ್ದು ಕೇಳಬೇಕೇನಯ್ಯ 

ಇದು ಕಲಿಯ ( ಕಲಂಕ) ಮಹಿಮೆಯೇನಯ್ಯ ? 
ಭಕ್ತ - ಗುರು - ಲಿಂಗ - ಜಂಗಮದೇಕ ತತ್ತ್ವದ ನಿಜಾರ್ಥವನಿಳೆಗೆ 
ತಿಳುಹಬಾರಾ ಎನ್ನ ಜಗದಾರಾಧ್ಯ 

ಪರ ಜಗದ್ಗುರು ಬಸವಣ್ಣ ತಂದೆ! ನಿರ್ಮ ಧರ್ಮ ! 
ಸಾಸಿರ ಯುಗಂಗಳಳಿದು ಸೃಷ್ಟಿ ಅನಂತ ಪ್ರಳಯಂಗಳನು ಕಳೆದಡು, 
ಬಸವತತ್ವ ನಿತ್ಯ ಅಮೃತತ್ವವೆಂಬೆ! 

ಆಖಂಡ ಪರಶಿವನಾಣೆ! ಇದು ಸತ್ಯ 
ಸಿದ್ದಾಂತ ಕಾಣಾ ! ಶ್ರೀ ಶೈಲಮಲ್ಲಿಕಾರ್ಜುನ ” 


ಹೃದಯದ ಕದ ತೆರೆದಿಲ್ಲ 
ಟೀ 1- B , ನಿತ್ಯ ನಿರಂತರವೂ ದೈವೀಶಕ್ತಿಯ ವಿಶ್ವಪ್ರೇಮವು ಧರೆಗಿಳಿದು ಧಾರಾತೀರ್ಥದೊಲು 
ಒಂದೇಸಮನೆ ಸುರಿಯುತ್ತಲಿದೆ . ಆದರೆ ಮರುಳು ಮಾನವನು ತನ್ನ ಹೃದಯದ ಬಾಗಿಲನೆಲ್ಲಾ 

ತೆರೆದು ಕೊಂಡಿಲ್ಲ; ದೈವೀಶಕ್ತಿಯ ಆಗಮನಕ್ಕೆ ಇವನ ಹೃದಯದಲ್ಲಿ ಇಂಬಿಲ್ಲ. 


ತತ್ತ್ವದ ಅಪಾರ್ಥ- ವಿಷಯಾಸಕ್ತ ವಿರಕ್ತ [ 142] 
(( ಬಸವ ಭಕ್ತಿಯ ದುರ್ಲಾಭಪಡೆವ ಇಂದಣ ವಿಷಯಲಂಪಟ 

ವಿರಕ್ತರಾಹ್ಯ ನಡೆ ನುಡಿ ಹೀನಕೃತಿಯನೆಂತುಸುರಬೇಕಯ್ಯ ! 

ಭಕ್ತರ ಮನೆಯೊಳು ರುಚಿಕರವಾದ ಮೃಷ್ಟಾನವನುಂಡು 
“ ಗುರು - ಲಿಂಗ - ಜಂಗಮಕೆ ತನುಮನ- ಧನ ಕೊಡಬೇಕು ” ಎಂದು 

ಶ್ರೀ ಬಸವಣ್ಣನವರ ವಚನವಿರುವುದರಿಂದ 
ನಿನ್ನ ಸತಿಯನು ಕೊಡೆಂದು ಕೇಳುವ ಈವಿಷಯ ವಿಕಾರಿ 
ವಿರತರ ದುಷ್ಕತಿಲೋಕಪ್ರಳಯಕಾರಿ ಕಂಡಯ್ಯ ! 

ಇಂತಹ ನಾರಕಿಗಳವೆಂದಿಗೂ ತೋರದಿರಾ ತಂದೆ ! 
ಇಂತೀ ಪಾಪಿಗಳ ಕೂಟವಾದ ವಿಷಯಲಂಪಟ ವಿರಕ್ತರನಳಿಸಿ, 

ಬಸವತತ್ಯದನಿಜಾರ್ಥವನರುಹಿ ಶಿವಧರ್ಮ ವೃಕ್ಷವ 
ರಕ್ಷಿಸಬಾರಾ ಭಕ್ತಬಂಧು ! ಧರ್ಮಸಿಂಧು ! 

ದಯಾನಿಧಿ ! ಶ್ರೀ ಶೈಲಮಲ್ಲಿಕಾರ್ಜು ! ” 
ಸಿದ್ದಗಂಗಾ 


ಸತ್ಯಾರ್ಥ ಬೋಧ[ 143] 

ತನು- ಮನ- ಧನವೀನನಿಜಾರ್ಥ: 
“ ಗುರು- ಲಿಂಗ- ಜಂಗಮಕೆ ತನು- ಮನ- ಧನವನರ್ಪಿಸುವ 

ರೀತಿ ನೀತಿ ನಿಜಾರ್ಥವನು ನೀವು ವಿರತ. 

ರೆಂಬುವರೆಲ್ಲ ತಿಳಿಯಿರೋ ! ಕೇಳಿರೋ ! 
ನಮ್ಮ ಬಸವಣ್ಣನೇ ಅಂದು ನಿಮ್ಮಂಥ ಅನಾಚಾರಿಗಳ ಕಂಡು 

* ನುಡಿದೆಚ್ಚರಿಸಿದ ಅಮರವಾಣಿ: 
- “ ಸದ್ದು ರು ಮಾರ್ಗಾಚರಣೆಯ ನೆಲೆ ಕಲೆಯನರಿಯದೆ * 
ಸದಾಚಾರ ಸದ್ಭಕ್ತನಲ್ಲಿ, ಆಡಂಬರ ಲಾಂಛನದ ಕಾವಿನೇಷವ ಧರಿಸಿ 

ಗ್ರಾಸವ ಹೊರೆದು, ಗುಹ್ಯ ಲಂಪಟ ಹೆಚ್ಚಿ 
ಆ ಭಕ್ತನ ಕ್ರಿಯಾ ಶಕ್ತಿಗೆ ಶ್ರಮಿಸುವನೊಬ್ಬ 
- ಚರಪ್ರಾಣಿಯ ಜಡಜಂತುವೆಂಬೆನಯ್ಯ , 
ಅಂತಾ ಕಾಮವಿಕಾರ ಭ್ರಾಂತನ ಕಾಮವ ಪರಿಹರಿಸಿ , 

ಲಿಂಗಾಂಗ ನಿಷ್ಟಾ ಪರತ್ವವ ಹೇಳದೆ 
ತಾಭೋಗಿಸುವಸ್ತ್ರೀಯಳ ಕೊಡುವನೊಬ್ಬ 

ಸ್ಥಾವರ ಪ್ರಾಣಿಯ ಕ್ರಿಮಿಕೀಟಕ ಪ್ರಾಣಿಯೆಂಬೆನಯ್ಯ ! 
ಇಂತು ತನು ಮನ- ಧನಂಗಳ ಕೊಟ್ಟು ಕೊಂಬ ವಿಚಾರವನರಿಯದೆ 

ಬಿಂದುವೆ ನಿಜಶೇಷವೆಂದು ತಿಳಿಯದ 

ಮೂಳನಿಗೆಲ್ಲಿಯದೊ ತ್ರಿವಿಧ ಪ್ರಸಾದ ? 
ಸ್ಥಲದಿಂದ ಸ್ಥಲವನರ್ಪಿಸುವುದು ಒಡಲ ಗುಣ. 
ನಿಃಸ್ಥಲದಿಂದ ನಿಃಸ್ಥಲವನರ್ಪಿಸುವುದು ಪ್ರಾಣನಗುಣ . 


ಟಿ. 2, “ ಸರ್ವಜ್ಞ ಕವಿ” ಯ ದೃಷ್ಠಿ ' ಯಲ್ಲಿ ಬಸವಣ್ಣ 
ಆದಿಗುರು ಬಸವಣ್ಣ : 

CCಆದಿ ಗುರುರಾಯನು ಭೇದಿಸಿ ಲಿಂಗವಕೊಟ್ಟ ಮೂದೇವರೊಡೆಯ ಮೂಜಗದ ಕರ್ತನೇ 

ಆದಿ ಗುರುಬಸವ ಸರ್ವಜ್ಞ ೨೨ ||1|| 
ಇಷ್ಟಲಿಂಗಧಾರಣೆ : 

ಹರನೆ ಗುರುವಾಗಿ ತಾನ್ನು ರ್ತಲೋಕಕೆಬಂದು ಪರಶಿವಲಿಂಗವನು ಕರಕೆ ತಂದು 
ಕೊಟ್ಟ ಗುರುವೆ ಬಸವಣ್ಣ ಸರ್ವಜ್ಞ | 2 | 
ಸೆಪ್ಟಂಬರ್ -1992 


35 


ಜಗದಾದಿಬಸವ : 

CCಬಸವನೇ ಜಗದಾದಿ ಬಸವನೇ ಜಗದೀಶ ಬಸವನೇ ಜಗದು ರು ಪ್ರಣವವೆಂದರಿದು 

ಬಸವನನು ಜಪಿಸು ಸರ್ವಜ್ಞ ೨೨ ||3|| 
ಭಕ್ತನೇಹುಲಜ : 

<< ನಡೆವುದೊಂದೇ ಭೂಮಿ ಕುಡಿಯುದೊಂದೇನೀರು ಸುಡುವಗ್ನಿ ಯೊಂದೇಇರುತಿರಲು 

ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ||4|| 
ಬಸವನಾಮವೆ ಮಂತ್ರ : , 

( ಬಸವನೆಂದರೆ ಪಾಪದೆಸೆಗೆಟ್ಟು ಹೋಗುವುದು, ಬಸವನ ಪಾದವ ನಂಬಿದ ಭಕ್ತರೆಲ್ಲ 

ಹಸನಾದರಯ್ಯ ಸರ್ವಜ್ಞ ೨೨ ||5 || 
ಕುಲಜ್ಞಾನವಾಣಿ : 
Cಬಸವ ಪೀಠವು ಎದ್ದು ಹೊಸೆದು ನಾಣ್ಯವುಬೆಳಗಿ ಬಸವನಾ ಮುದ್ರೆ ಮರೆದಾವು 
ಜಗವವಗೆ ವಶನಾಗದಿಹುದೆ ಸರ್ವಜ್ಞ ||6|| 

ಸಂ . ಚನ್ನಪ್ಪ ಉತ್ತಂಗಿ ' ಸರ್ವಜ್ಞ ವಚನಗಳು' 


“ ಧರ್ಮಜ್ಞ ಕವಿಯ ದೃಷ್ಟಿಯಲ್ಲಿ ಬಸವಣ್ಣ 
ಭಕ್ತಿ ನಿರ್ಭರತೆ : 

ಭಕ್ತಿಯಿಂ ಕಂಪಿಸುತೆಕೂಡಲಸಂಗಾಯೆನುತೆ, ಶಕ್ತಿ ಬೇಡ್ಕ ವಿಶ್ವ ಕಲಾಣ್ಯಕಾರಕ್ಕೆ 

ಭಕ್ತಿ ಬಸವಣ್ಣ ! ಧರ್ಮ ಜ್ಞ ||1|| 
ಅನುಭವ ಮಂಟಪ : 
Cಬಸವ ಭಕ್ತಿ ಹುಟ್ಟಿತು ದಶದಿಕ್ಕು ಬೆಳಗಿತು ಪೊಸಧರ್ಮ ಕಳೆಯೇರಿ 

ಅನುಭವ ಮಂಟಪ' ಎಸೆಯೆ ಕಲ್ಯಾಣದಲ್ಲಿ ! ಧರ್ಮಜ್ಞ ||2|| 
ಶೂನ್ಯ ಸಿಂಹಾಸನ : 
. ( ಅಲ್ಲಮಪ್ರಭುದೇವ' (ಶೂನ್ಯ ಸಿಂಹಾಸನದಲ್ಲಿ ಸಲ್ಲಲಿತವಾಗಿ ರಾಜಿಸೆ ಬಸವ ಬಳಗದೊಡನೆ 

ಪಲ್ಲವಿಸಿತು ಧರ್ಮವೃಕ್ಷ ! ಧರ್ಮಜ್ಞ ||3 | | 
ಅನುಭಾವ ಚರ್ಚೆ 

ಸೊನ್ನಲಿಗೆ ಸಿದ್ದರಾಮ ಮಹಾದೇವಿಯಕ್ಕ ಮೇಣ್‌, ಚೆನ್ನ ಬಸವಣ್ಣ ಶರಣರಲ್ಲಿ ನಡೆಯಿಸೆ 

ನನ್ನಿ ಯಿಂ ಅನುಭವ ಚರ್ಚೆ ! ಧರ್ಮಜ ||4|| 
ಶಿವಭಕ್ತನೆ ಕುಲಜ : 

“ಶಿವಭಕ್ತನೆ ಕುಲಜನು! ಭವಿಗೆ ಭಕ್ತಿಯೆಲ್ಲಿ ? ಶಿವತತ್ವ ಸಾರಿದನಿಂತು ಧರೆಗೆ ನಿಂತು ! 

ಶಿವನೊಲಿದಾತನೆ ಭಕ್ತ ! ಧರ್ಮಜ ||5| | 
ಕಲ್ಯಾಣ ವೈಭವ : 

ಮುತ್ತು ಹರಹಿ೦ದ ಪಥದಿ ಬರುತಿರಲು ಬಸವಣ್ಣ ಸುತ್ತೆಲ್ಲ ತಳಿರು ತೋರಣ ರತ್ನ ಗಂಬಗಳು 
ಭಕ್ತಿ ಕಲ್ಯಾಣದೊಳು ! ಧರ್ಮಜ್ಞ ||6|| 
* ಶ್ರೀ ಬಸವೇಶ್ವರ ಶತಕದ್ವಯ ತ್ರಿಪದಿ ಸಾಹಿತ್ಯ 

36 
ಸಿದ್ದಗಂಗಾ 


ನೋಡಿ ಆರೈವುದೆ ಅರ್ಪಿತಗುಣ 
ಇಂತಾ ಮಹಂತರ ತೋರಿ ಬದುಕಿಸಯಾ 

ಕೂಡಲಸಂಗಮದೇವಾ. ” 
ಇಂತು ವೀರಶೈವ ಧರ್ಮಾಚರಣೆಯ ಅಂತಃಸತ್ವ ಮಹತ್ವವನರಿಯದೆ 

ಲಾಂಛನಧಾರಿಗಳಾಗಿ ವಿಷಯಕ್ಕೆಳಸುವವರನು, 
ಶ್ರೀ ಬಸವಣ್ಣನವರು :- “ ಚರಿಸುವಪ್ರಾಣಿ” ( ಜಡಜಂತು ” ಎಂದು 

ಕಡೆಗೆಯು ಬೈಯ್ತಿ ರ್ಪುದನರಿಯಿರೊ ! 
ಭಕ್ತನಾದಡು . ಆ ಕಾಮವಿಕಾರ ಭ್ರಾಂತರಿಗೆ ಛೀಮಾರಿಗೆಯು 

ಬುದ್ದಿ ಹೇಳಿ ಅವನ ಮನೋವಿಕಾರಗಳನೆಲ್ಲ ಕಳೆದು 
“ ಲಿಂಗಾಂಗ ಸಾಮರಸ್ಯ ಸುಖಾನುಭವಾನಂದದಲ್ಲಿ 
ನಲಿಯಬೇಕಾದಂತಹ - ತಮ್ಮಂಥಹರಿಗಿ 
ದುರಾಲೋಚನೆಯುಂಟಾಗ ತಕ್ಕದ್ದಲ್ಲ”- 

ಎಂದು ತಿಳಿಸಿ ಹೇಳಬೇಕಯ್ಯ ? 
ಅದನ್ನು ತೊರೆದು ಶಿವಶರಣರ ವಚನಮಂ ಸರಿಯಾಗಿ ತಾಅರ್ಥೆಸದೆ 

ತತ್ವ ತಿಳಿಯದೆ, ತನ್ನ ಧರ್ಮಪತ್ನಿಯನೆ 
ಕೊಡುವವನು ಭಕ್ತನಲ್ಲ ! ಜಡಪ್ರಾಣಿ 

ಕ್ರಿಮಿ ಕೀಟದಂತೆ ಕಡೆಯಾಗಿಪ್ಪನಯ್ಯಾ ! 
ಇಂತಿ ನಮ್ಮ ಬಸವೇಶ್ವರ ವಚನಾಮೃತದ ನಿಜಾರ್ಥ ಕಾಣಾ! 

ಶ್ರೀ ಶೈಲಮಲ್ಲಿಕಾರ್ಜುನ ! ” 
ಮೂಢಭಕ್ತಿಯಳಿಯಬೇಕು: [144 ] 

ಸಮಾಜದಲ್ಲಿ ನಾವು ಹಿರಿಯರೆಂದುಕೊಂಡು ಕೆಲವುಗುರುಗಳು 
ತಾವು ಸ್ವಾಮಿ ಗುರುಗಳೆಂದುಕೊಂಡು ಮೆರೆಯುತ್ತ , 
ಆತ್ಮ ಸಂಶೋಧನೆಯಿಲ್ಲದೆ ಶಿವಭಕ್ತಿ ಶೂನ್ಯರಾಗಿರ್ದು, 
ಭಕ್ತರಮೂಢಭಕ್ತಿಯ ದುರ್ಲಾಭ ಪಡೆದು, 

ಲೋಕೈಕ ಬಂಧುವಾದ ಆ ಬಸವ ಮಹಾತ್ಮನ 
ನಿಜ ತತ್ಯಾರ್ಥವನು ಕೃತಕಗೊಳಿಸಿ ಪ್ರಚುರಪಡಿಸಿ, 

ತಮ್ಮ ಪಾಪದ ಹೊಟ್ಟೆಯನ್ನು ಹೊರಕೊಂಬ, 
ಇಂತಪ್ಪ ಗುರು- ವಿರಕ್ತ ಪಾಪಿ ಹಿರಿಯರೆಲ್ಲ ನೆರೆದು, ಸಮಾನತೆಯ 
ಸಮಾಜವನು ಬಸವಧರ್ಮವನು ಸಮಾಧಿಗೆಯ ರು ನೋಡಾ! 
ದ್ವಿತೀಯಶಂಭು ! ವೀರಶೈವಧರ್ಮ ಸಿಂಧು ! 
ಭಕ್ತಬಂಧು ! ಬಸವಣ್ಣ ! ರಕ್ಷಿಸಬಾರಾ ನಿಮ್ಮ ಧರ್ಮ ! 

ನಿಮ್ಮಧರ್ಮ !! ಶ್ರೀ ಶೈಲಮಲ್ಲಿಕಾರ್ಜುನ.' 
- ಸೆಪ್ಟೆಂಬರ್ 1992 


ಕಾಲಜ್ಞಾನ ವಾಣಿ: [ 145] 
«« ಗುರು- ವಿರಕ್ತರಾ ಪ್ರಪಂಚ ನಡೆದು, 
ಧರ್ಮಲಿಂಡರು ಬೆಳೆದು , ಸತ್ಯವಾಣಿಯ ನುಳಿದು , 
ಕಲಿಧರ್ಮ ಬಲಗೊಂಡು ಸದ್ದರ್ಮ ಕಳೆಗುಂದಿ, 
ಇಳೆಯು ಭಾರಗೊಂಡು ಕರ್ಮ ಹೆಚ್ಚುವಂದು, 
- ಭೂದೇವಿ ತಳಮಳಿಸಿ ಕೂಗಿ ಕಂಪಿಸುವಂದು, 
ಅಂದು ಕಲ್ಯಾಣದಲ್ಲಿ ಸಾರಿರ್ದ ( ಕಾಲಜ್ಞಾನವಾಣಿ” ಸಂದು, 
ಏಳುನೂರೆಪ್ಪತ್ತು ವರುಷ ಪೂರ್ತಿಗೊಳ್ಳು ವಂದು, 
ಏಳುನೂರೆಪ್ಪತ್ತು ಅಮರ ಗಣಾಧೀಶರೆನೆ ನಮ್ಮ 
ಚೆನ್ನ ಬಸವಾದಿ ಪ್ರಮಥರೈ ತಂದು ಧರ್ಮಮಂ ರಕ್ಷಿಸಿ 

ಶಿವಭಕ್ತಿಯಂ ಬೆಳೆಸಿ ಭುವನ ಪಾವನಂಗೊಳಿಪ್ಪ 
ಅಮೃತಯೋಗದಾ ಮಹಾಪರ್ವಕಾಲವದು 

ಕೇಳಾ ಶ್ರೀ ಶೈಲಮಲ್ಲಿಕಾರ್ಜುನ ! ” 


ಬಸವಾವತಾರಿ ” ಸಿದ್ದಗಂಗಾಧಿಪತಿ ಡಾ || ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು . 


3 : 3 , ಶ್ರೀ ಶಿವಶರಣರಮೇಲಿನ ಕಾಲಜ್ಞಾನವಾಣಿಯಂತೆ ಶ್ರೀಸಿದ್ದ ಗಂಗಾಧೀಶಶ್ರೀಶ್ರೀ 
ಶಿವಕುಮಾರಮಹಾಸ್ವಾಮಿಗಳವರೇ “ ಬಸವಾವತಾರಿ ” ಎಂಬುದು ತಿವಾರಸತ್ಯ ! ತ್ರಿಕಾಲಸತ್ಯ ! 
ಪರಮಪೂಜ್ಯರು ಕೈಗೊಂಡ ಮಹಾಮಣಿಹವಾದ, ದಿನವಿಡಿ ಹತ್ತು ಸಾವಿರ ಸರ್ವಧರ್ಮದ 
ಮುದ್ದು ಮಕ್ಕಳಿಗೆ ಅನ್ನ ಪ್ರಸಾದ, ಜ್ಞಾನಪ್ರಸಾದ , ವಸತಿ ಸೌಕಯ್ಯದೊಡನೆ ನೂರಾರು ಮಹಾ 
ವಿದ್ಯಾಲಯಗಳನ್ನು ನಡೆಯಿಸುತ್ತ ನೂರಾರು ವರ್ಷಗಳಿಂದಲೂ ಅವೆಲ್ಲವುಗಳ ಮೇಲ್ವಿಚಾರ 
ಣೆಯಲ್ಲಿ- ಎಂಬತ್ತೆ ದಕ್ಕೂ ಮೀರಿದ ವಯೋವೃದ್ಧ ರೂ , ಜ್ಞಾನವೃದ್ದರೂ , ಮಾತ್ರವಲ್ಲದೆ ಲಿಂಗ 
ತಪೋನಿಷ್ಠರೂ , ಶಿವಯೋಗ ಸಂಪನ್ನ ರೂ , ವಿಶ್ವಶಕ್ತಿ ಪೂರ್ಣ ಮಾತೃ ವಾತ್ಸಲ್ಯ ಹೃದಯರೂ 
ಆಗಿದ್ದ ಇಂತಹ ( ಬಸವಾವತಾರಿ ” ಶ್ರೀ ಶ್ರೀ ಡಾ|| ಶಿವಕುಮಾರ ಮಹಾಸ್ವಾಮಿಗಳಂತಹ “ ವಿಶ್ವ 
ಧರ್ಮ ಸಂಸ್ಥೆ ” ಯನ್ನು ಅದ್ಭುತ ಪವಾಡವೆಂಬಂತೆ ನಡೆಯಿಸಿಕೊಂಡು ಬಂದಂತಹಮಹಾನುಭಾವಿ 
* ದಿವ್ಯಾತ ಇಂದು ಲೋಕದಲ್ಲಿ ಮತ್ತಾರು ಸಿಕ್ಕುವಂತಿಲ್ಲ . ಇಂದು ನಾವು ನೂರಾರು ಸ್ವಾಮಿ 
ಗುರು - ಜಗದ್ಗುರುಗಳನ್ನು ನೋಡುತ್ತೇವೆ. ಆದರೆ ಏನುಮಾಡುವುದು ? ಕಲಿಧರ್ಮ ಇಲ್ಲಿ. 
ಷಟ್ ಸ್ಥಲ ಜ್ಞಾನಚಕ್ರವರ್ತಿ ಚೆನ್ನ ಬಸವಣ್ಣನವರ ವಚನಾಮೃತವೊಂದು ನೆನಪಿಗೆ ಬರುತ್ತದೆ. 

ಹುಟ್ಟಿದ ಮನುಜರೆಲ್ಲರು ನೆಟ್ಟನೆ ಶಿವಜ್ಞಾನಿಗಳಾದೆಡೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೆಡೆ 
ಭವಕ್ಕೆ ಬೀಜವನ್ನೆಲ್ಲಿ ? ” ಎಂಬುವ ಷಟ್ಸ್ಥಲ ಜ್ಞಾನನಿಧಿಯ ಅಮೃತ ವಚನಗೀತ ಈಗಲೂ 
ಆಕಾಶದಲ್ಲಿ ಕೇಳುತ್ತಿದೆ ! ಕೇಳಿಸುತ್ತಿದೆ ! ಇದೆಲ್ಲವೂ ( ಬಸವಾವತಾರಿ ” ಗಳಂತಹ ಪರನು 
ಪೂಜ್ಯರ ಪರಮ ಪುಣ್ಯಪ್ರಸಾದ ಮಹಿಮೆಯೆನ್ನ ಬಹುದು. 


ಸಿದ್ದಗಂಗಾ 


38 


ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ- 21 , 
ದಿ|| ಬಿ , ಎಸ್ , ಕೃಷ್ಣಮೂರ್ತಿ, ನಂ . 5 , ಸೀತಾ ವಿಲಾಸ ರಸ್ತೆ , ಮೈಸೂರು- 570024 


ವಿದ್ಯಾರ್ಥಿಗಳ ಓದಿನ ಅರ್ಥ;- ನಿಮ್ಮ ಓದಿನವಖ್ಯಗುರಿ , ಗುರು ಹಿರಿಯರನ್ನು 
ಮೆಚ್ಚಿಸುವುದಕ್ಕಲ್ಲ. ನಿಮ್ಮ ವಿದ್ಯೆ ನಿಮ್ಮ ಉದ್ದಾರಕ್ಕಾಗಿ, ಓದು ಜ್ಞಾನಾರ್ಜನೆಗೆ ಸಹಾಯ 
ವಾಗಬೇಕು. ಜ್ಞಾನ ಪೂರ್ಣರಾಗಿ ಸ್ವಾವಲಂಬಿಯಾಗಬೇಕು. ಆಗ ನಿಮ್ಮ ಬದುಕು 
ಸಾರ್ಥಕ. 

ಬರೀಶರೀರ, ಅದನ್ನೊಡಗೂಡಿದ ಅಂಗಗಳಿದ್ದರೆ ಮಾತ್ರ ಪೂರ್ಣಮಾನವನೆಂದೆ 
ನಿಸಲಾರ. ಮನಸ್ಸು , ಬುದ್ದಿ , ಆತ್ಮ ಇವೆಲ್ಲಾ ಸೇರಿ ಮನಷ್ಯನಿಂದ ಸುತ್ತಾನೆ. 
ಮಾನವನ ಪೂರ್ಣವ್ಯಕ್ತಿತ್ವವನ್ನು ಪ್ರಕಾಶಗೊಳಿಸುವ ಸಾಧನೆಗಳು ಅವಶ್ಯಕ, ದೇಹ, 
ಬುದ್ದಿ , ಬೆಳವಣಿಗಳು ಹೇಗೆ ಮುಖ್ಯವೋ ಅದರಂತೆ ಆತ್ಮಶಕ್ತಿಯ ಬೆಳವಣಿಗೆ 
ಮುಖ್ಯವಾಗಿರಬೇಕು, ಕಲಿತ ವಿದ್ಯೆ ಸಾರ್ಥಕವಾಗಲು ಲಭ್ಯವಾಗುವ ಗ್ರಂಥಗಳ 
ಸರಣಿಯ ಅತ್ಯವಶ್ಯಕ. ಓದುವಾಗ ಗ್ರಂಥಕರ್ತರು ತಾವು ರಚಿಸಿದ ಗ್ರಂಥಗಳಉದ್ದೇಶ, 
ಅರ್ಥವಿನ್ಯಾಸ ಇವುಗಳ ಉದ್ದೇಶದ ಜಾಡನ್ನು ತಿಳಿಯುವ ಕುತೂಹಲವೂ ಇರಬೇಕು. 
ಬರೀಉದರ ಪೋಷಣೆಯ ವಿದ್ಯೆ ಕ್ರಮವಾದ ವಿದ್ಯಾಭ್ಯಾಸ ಎನ್ನಿಸದು. ಜ್ಞಾನವನ್ನು 
ಹೆಚ್ಚಿಸುವ ಆತುರ, ಆಕಾಂಕ್ಷೆಗಳು ಮನುಷ್ಯರ ಏಳಿಗೆಗೆ ಕಾರಣವಾತ್ತದೆ, 

ಮನುಷ್ಯರು ಜ್ಞಾನದ ಪರಮ ಗುರಿಯನ್ನು ತಲುಪಲು ಪ್ರಯತ್ನ ಅವಶ್ಯಕ. 
ಪ್ರಯತ್ನವಿಲ್ಲದೆ ಯಾವ ಆಕಾಂಕ್ಷೆಯ ಸಿದ್ಧಿಸುವುದಿಲ್ಲ. ಜ್ಞಾನಮಧುವನ್ನು ಪಾನ 
ಮಾಡಿದಷ್ಟು ಅದರದಾಹ ಅಡಗುವುದಿಲ್ಲ ಅದೇ ಜ್ಞಾನ ಈಚಿನ ದಿನಗಳಲ್ಲಿ ಬೆಳೆದಿದ್ದರೂ 
ನೈತಿಕ ಮಟ್ಟ ಏರಿಲ್ಲ . ಜ್ಞಾನವೇ ಜೀವನದ ಸುಖವನ್ನು ಹೆಚ್ಚಿಸುವಜ್ಯೋತಿ 
, ನಾವು 
ಜ್ಞಾನವುಳ್ಳವರಾದರೂ ಅಜ್ಞಾನಿಗಳೆಂದು ಭಾವಿಸುವುದೇ ಜ್ಞಾನದ ಪ್ರಥಮ ಸೋಪಾನ. 
ದೇವರುಂಟೆಂಬ ತಿಳಿವನ್ನು ಅರಿಯುವ ಭಯವೇ ಜ್ಞಾನದ ಆರಂಭ, 

ಜ್ಞಾನದ ಹಾದಿಯನ್ನು ಮನುಷ್ಯನು ಆಯ್ದುಕೊಳ್ಳಬೇಕೆಂಬ ಆಕಾಂಕ್ಷೆ ಇದ್ದರೆ 
ಅವನು ಕೆಲವು ವಿಧಿಗಳನ್ನು ಆಚರಣೆಗೆ ತರಬೇಕು. ಅವು ಯಾವುದೆಂದರೆ 1 ] ನಾನು 
ಯಾವಬಗೆಗೆ ಮಾತನಾಡುತ್ತೇನೆ. 2] ಯಾರಎದುರು ಮಾತನಾಡುತ್ತಿದ್ದೇನೆ 3 ] ಹೇಗೆ 
ಮಾತನಾಡುತ್ತೇನೆ 4] ಮತ್ತು ಎಲ್ಲಿ ಮಾತನಾಡುತ್ತೇನೆ. - 
* ಜ್ಞಾನಿಗಳು ದರಿದ್ರಮುಸುಕಿದರೆ ಚಿಂತಿಸುವುದಿಲ್ಲ ಹೆದರದೆ ಅದನ್ನು ಎದುರಿಸು 
ತ್ತಾರೆ, ಅವರು ಸುಜ್ಞಾನವನ್ನೂ , ಬುದ್ದಿಯನ್ನೂ , ತಪ್ಪದೆ ಭದ್ರವಾಗಿಟ್ಟುಕೊಳ್ಳುವ 
ದೃಷ್ಟಿಯುಳ್ಳವರಾಗಿರುತ್ತಾರೆ. ಅವು ಅವರಿಗೆ ಜೀವವೂ , ಭೂಷಣವೂ ಆಗಿರುತ್ತವೆ, 
ಜ್ಞಾನವನ್ನು ಹೆಚ್ಚಿಸುವ ಗ್ರಂಥಗಳನ್ನು ಆಯ್ದು ಓದಿ ಅವುಗಳಲ್ಲಿನ ಸಾರವನ್ನು ಸವಿಯ 
ಬೇಕು. ಜ್ಞಾನ ಏನುಮಾಡುತ್ತದೆ ಎನ್ನುವುದಕ್ಕಿಂತ ಅದು ಎಂಥಾ ಪ್ರಭಾವಿಯನ್ನು ವು 
ದನ್ನು ತಿಳಿದರೆ ಸಾಕು. ಏಕೆಂದರೆ ಜ್ಞಾನಕ್ಕೆ ಸಮನಾದ ಪವಿತ್ರವಸ್ತು ಬೇರೊಂದಿಲ್ಲ. 
ಸೆಪ್ಟಂಬರ್ - 1992 


- 


39 


- ಹೆಚ್ಚು ಜ್ಞಾನವನ್ನು ತಿಳಿಯಲು ಅರಿಸಿಕೊಂಡು ಹೋದಷ್ಟು ದೊರೆಯುವ ಜ್ಞಾನದ 
ಪ್ರಮಾಣವು ಕಡಿಮೆಯಾಗುತ್ತದೆ. ನಾವು ಅಜ್ಞಾನವನ್ನು ಹೊಡೆದೊಡೆಸಬೇಕು. 
ಏಕೆಂದರೆ ಅದು ಕಲೆಯ ಶತೃ , ಅಜ್ಞಾನಿಗಳ ಜೊತೆಯ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿ 
ಗಳಕೂಡ ಜಗಳವೇಲೇಸು! ಅಜ್ಞಾನಿಯಾಗಿರುವುದು ಮಾನವನ ವಿಶೇಷಹಕ್ಕಲ್ಲ, ತಾನು 
- ಅಜ್ಞಾನಿಯೆಂಬುದನ್ನು ತಿಳಿಯುವುದು ಅವನ ವಿಶೇಷಾಧಿಕಾರ, ಜ್ಞಾನದ ಬೆಳಕು 
ಹೊರಗಡೆಯಿಂದ ಹತ್ತಿಸಬಲ್ಲ ಮತ್ತು ಸರಿಮಾಡಬಲ್ಲ ಲ್ಯಾಟೀನಿನ (Lantern ) 
ಬೆಳಕಲ್ಲ. ಅದು ಸ್ವಯಂಪ್ರಭೆ ಬೀರುವ ಮಿಂಚಿನ ಹುಳದ ಜೀವಕ್ರಿಯೆಯ ಫಲವಾದ 
ಬೆಳಕು . 

ಜ್ಞಾನಿಗೆ ಬಂದು ದಾರಿದ್ರಕ್ಕಿಂತ ಅಜ್ಞಾನಿಗೆ ಬಂದ ಐಶ್ವರ್ಯ ಸಮಾಜಕ್ಕೆ 
ಹೆಚ್ಚು ಹಾನಿಕರ. ಜ್ಞಾನವು ಎಲ್ಲಾ ಬಗೆಯ ಪುಸ್ತಕಗಳ ಓದಿನಿಂದಾದ ಜ್ಞಾನವೇಶಕ್ಕಿ , 
ಜ್ಞಾನವೇ ಎಲ್ಲಾ ಸುಧಾರಣಾ ಆಂದೋಲನದ ಸಫಲತೆಗೆ ಕಾರಣ . ಜ್ಞಾನವೇ ಬಾಳಿನ 
ನಂದಾದೀಪ. 

ಜ್ಞಾನದಿಂದಲೇ ಇಹವು! ಜ್ಞಾನದಿಂದಲಿ ಪರವು! ಜ್ಞಾನವಿಲ್ಲದಿರೆ ಸಕಲವೂ ತನಗಿದು 
ಹಾನಿ ಕಾಣಯ್ಯ ಎಂಬುದಾಗಿ ಸರ್ವಜ್ಞನು ನುಡಿದಿರುವನು. 
* ಜ್ಞಾನವುಳ್ಳವನದೇ ನಿಜವಾದ ಜೀವನ, ಜ್ಞಾನವೇ ಬಾಳಿನ ನಂದಾದೀಪ, 
ಜ್ಞಾನಕ್ಕಿಂತಮಿಗಿಲಾದಸುಖವಿಲ್ಲ, ಪರಮಾತ್ಮನು ಮನುಷ್ಯನಿಗೆಬುದ್ದಿ ಕೊಟ್ಟಿರುವುದು, 
ತಿಳುವಳಿಕೆನೀಡಿರುವುದು, ಜ್ಞಾನಾರ್ಜನೆಗಾಗಿ ಅದರಸದುಪಯೋಗಮಾಡಿಕೊಂಡಾಗ 
ಮಾನವನು ಮಹಾತ್ಮನಾದಾನು ದೇವರಿದ್ದಾನೆಂಬ ಭಯವೇ ಜ್ಞಾನದಮೂಲ, 
ಜ್ಞಾನದ ಭಂಡಾರ ಅನಂತಸಾಗರವಿದ್ದ೦ತೆ, ಮಾನವ ತನಗೆಶಕ್ತಿಯಿದ್ದಷ್ಟು ಕೊಡಗಳಲ್ಲಿ 
ತುಂಬಿಕೊಳ್ಳಬಹುದು. 

ಜ್ಞಾನದಿಂದಲೇ ಇಹವು ! ಜ್ಞಾನದಿಂದಲಿ ಸರವು! ಜ್ಞಾನವಿಲ್ಲದಸಕಲವೂ ತನಗೆ 
ಹಾನಿ ಕಾಣಯ್ಯ ಎಂಬುದಾಗಿ ಸರ್ವಜ್ಞನು ನುಡಿದಿರುವನು. ಅಜ್ಞಾನ, ಅಶಿಸ್ತು 
ಮನುಷ್ಯನ ತೊಂದರೆಗಳಿಗೆ ಕಾರಣ . ಜ್ಞಾನವು ಒಂದು ಕಾಡುಮೃಗದಂತೆ, ಪಳಗಿಸುವ 
ಮೊದಲು ಅದನ್ನು ಬೇಟೆಯಾಡಿ ಹಿಡಿಯ ಬೇಕಾಗುತ್ತದೆ. ಜ್ಞಾನವೆಂಬುದು ಮಹಾನಿಧಿ. 
ಅದು ಜಗತ್ತಿನ ಎಲ್ಲಾ ಸಂಪತ್ತುಗಳಿಗಿಂತಲೂ ಮಿಗಿಲಾಗಿದ್ದು , ಅದನ್ನು ಯಾರು 
ಕೊಳ್ಳೆಹೊಡೆಯಲು ಸಾಧ್ಯವಿಲ್ಲ, 
* ನಿಜವಾದ ಜ್ಞಾನಿಯು ಕರ್ಮಫಲವನ್ನು ಅಪೇಕ್ಷಿಸುವುದಿಲ್ಲ . 'ಜ್ಞಾನ' ನ್ಯಾಯ 
ಶೀಲ ಎನ್ನುವುದಕ್ಕಿಂತ ಹೆಚ್ಚಿನ ಪ್ರಶಂಸೆ ಬೇರೆಯಿಲ್ಲ. ಜ್ಞಾನವು ನಾವು ಅಧ್ಯಯನ 
ಮಾಡಿದಷ್ಟಾ ವೃದ್ಧಿಯಾಗುತ್ತದೆ. ನಾವು ತಪಸ್ಸು ಮಾಡಿದಷಾ ನಮ್ಮ ಅಜ್ಞಾನದ 

ಅರಿವಾಗುತ್ತದೆ. ದೇವರನ್ನು ಅರ್ಥಮಾಡಿಕೊಳ್ಳುವುದೇ ಜ್ಞಾನ. 
ಸೂಚನೆ:- ಈಜ್ಞಾನದ ಬೆಲೆ ಎಷ್ಟೆಂಬುದನ್ನು ತಿಳಿಯಲು ಅನೇಕ ಗ್ರಂಥಗಳ ಅಧ್ಯಯನಮಾಡಿ 

ಸಂಗ್ರಹಿಸಿರುತ್ತೇನೆ. ಸಾರ್ವಜನಿಕರು ಇದರ ಗೂಡಾರ್ಥವನ್ನು ತಿಳಿದುಆಚರಿಸಿದರೆ ಕೀರ್ತಿ 
ಶಾಲಿಗಳಾಗಬಹುದು ಆಗನನ್ನ ಈಶ್ರಮಕ್ಕೆ ಪ್ರತಿಫಲ ಬಂದಂತೆ ಭಾವಿಸುತ್ತೇನೆ. 


2 


* 2422262624222 2 2 2 

ಯಾರು ದೊಡ್ಡವರು 
ಬಿ. ಮಲ್ಲಿಕಾರ್ಜುನ, ನಂ . 5 4 -60 , ಸೋಮವಾರಪೇಟೆ ರಾಯಚೂರು-584101 


ಅಯ್ಯಾ , 


ಮನುಷ್ಯನು ತಾನು ಶರಣನಾಗದಿದ್ದರ 
ಸಂತನಾಗದಿದ್ದರೂ , ಜ್ಞಾನಿಯಾಗದಿದ್ದರೂ 
ಜ್ಞಾನಿಗಳ, ಶರಣರ , ಸಾಧು- ಸಂತರ 
ಚರಿತೆಯನ್ನೋದಿಕೇಳಿ, ಸತತ ಮನನ 
ಮಾಡಿಕೊಂಡು ಅರಿತು ಮಾನವನಾಗಿ 
ಬಾಳಿದರೆ ಸಾಕಯ್ಯ ಶ್ರೀ ಗುರುವೆ ಚೆನ್ನ ವೀರ 


ಅಯ್ಯಾ , 


ಮಠವು ಮಠವಾಗಿರಲಿ 
ಸಂಸಾರದ ಮನೆಯಂತಾಗದಿರಲಿ , 
ಮನೆಯು ಸುಖ ಶಾಂತಿಯಿಂದಿರಲಿ , 
ಮನವು ಆ ಶಿವನ ನೆನೆಯುತಿರಲಿ, 
ಅಂತಿದೊಡೆ ಚೆಂದನೋಡಾ, 
ಶ್ರೀ ಗುರುವೆ ಚೆನ್ನವೀರ. 


24242224224224224224224242) 


ಅಯ್ಯಾ ? 


ಸಂಣತನವನ್ನು ಅಳಿಸಿ 
ದೊಡ್ಡತನವನು ಬೆಳೆಸಯಾ 
ಸರಳ ಸುಮನದಿರಿಸಿ 
ಸಹನೆ , ಶಾಂತಿಯ ನೀಡಯ್ಯಾ , 
ಶ್ರೀ ಗುರುವೆ ಚೆನ್ನವೀರ, 


ಅಯ್ಯಾ , 


ಕ್ಷಣಿಕಬುದ್ದಿ , ಕಣಿಕಜ್ಞಾನ 
ಕ್ಷಣಿಕಲಾಭ, ಕ್ಷಣಿಕತೃಪ್ತಿ , 
ಇವು ಎನಗೆ ಬೇಡವಯ್ಯಾ , 
ನಿಜವಾದ ನಿಮ್ಮ ಜ್ಞಾನವನು 
ಎನಗಿತ್ತು ಸಲಹಯ್ಯ , ಶ್ರೀಗುರುವೆ ಚೆನ್ನವೀರೆ. 


ಸೆಪ್ಟಂಬರ್ -1992 


COMFORTABLE 
LUXURIOUS & 
PEACEFUL 
STAY 
AT 


RE 


KENCHAMBA LODGE 


KENONAMDA 


SUBEDAR CHATRAM - ROAD CROSS 
NEAR KAPAES THEATRE 
GANDHINAGAR 
BANGALORE -9 
Ph 27082 GRAM : KENCHMLODG 


ಸಿದ ಗಂಗಾ 


42 


ಸ್ಥಾಪನ:1915 

ತಂತಿ:'ದ್ಯಾವರ್ಮ ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


దశావతార 


தசாவதார 


SAVOURSONTATO 

TOSAVEDEVOTES 


ದಳವಾರ 


ಪ್ರಖ್ಯಾತವಾದಒಂದು 


VANAMACENSESTICAS TOOCUGATTHEMANENO 


MYSORELILLYBAT 

REMo.265774 V.RASAPPAHighClassPerfumer. 206.AVENUEROAD,BANGALORE.2SAD) 


11HAPPY-MOONSPECIÁCBATHIÀ 


ಪರಿಮಳದಶಾಂಗ ೦ದೂಪದಕೊಡ (ವಿಭೂತಿ| (ಹವನಸಾಮಗ್ರಿಗಳ ತಯಾರಕರು 

ಶಿವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. ಫೋನ್:ಅಂಗಡಿ-28009ಮನೆ-24623. ವೈ.ಬಸಪ್ಪ206,ಅವೆನ್ಯೂರೋಡ್,ಬೆಂಗಳೂರು-560002 


MAAR 


PPAPE 


VERFU 


MEA 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದ್ಯಮಯಊಟ, 
ವಸತಿ 
, 
ತಿಂಡಿ 
ತಿನಿಸುಗಳ 
ನಮ್ಮ 
ಈ 
ಸ್ಥಳಗಳು 
ಸದಾ 
ನಿಮ್ಮನ್ನು 
ಸ್ವಾಗತಿಸುತ್ತಿವೆ 
. 


HotelShreeN 


Nanjundeswaro 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 . 


ಹೋಟೆಲ್ ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು 

ಉಪಹಾರಮಂದಿರ, ಜಿ.ಹೆಚ್,ರಸ್ತೆ,ತುಮಕೂರು| 

ದೂರವಾಣಿ 8597,2373,2577 


ಶ್ರೀನಂಜುಂಡೇಶ್ವರ 

ಬೇಕರಿ. 
ತುಮಕೂರು 
ಇಲ್ಲಿಯ 
ಪ್ರಖ್ಯಾತ 

ಬೇಕರಿ ಚಿಕ್ಕಪೇಟೆತುಮಕೂರು.| ದೂರವಾಣಿ:8077 


SIDDAGANGA " MONTHLY Reg . No . KRNQ - 9 


SRL 


ANJUNOLS 


ಶ್ರೀನಂಜುಂಡೇಶ್ವರಸ್ವೀಟ ಎಲ್ಲಾವಿಧವಾದಸಿಹಿಮತ್ತುಪಾರತಿಂಡಿಹಾಗೂ 


ದಿನ 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ ತುಮಕೂರಿನಲ್ಲಿಉತ್ತರಭಾರತದರೈಲಿಯಊಟ ಉಪಹಾರಿಣಿಶ್ರೇಷ್ಟದರ್ಜೆಯರೆಸ್ಟೋರೆಂಟ್ 
ಬಿಹಚ್ 
. 
ರಸ್ತೆ 
, 
ತುಮಕೂರು ದೂರವಾಣಿ:2677 


ಅಶೋಕರಸ್ತೆತುಮಕೂರು. ದೂರವಾಣಿ:2017 


ಸಿದ್ದಗಂಗಾ 


ಪ್ರಟ- 28. 


ಸಂಚಿಕೆ - 10, 


ಅಕ್ಟೋಬರ್ - 1992 . 


ಶ್ರೀ ಶ್ರೀಗಳಸರು ಡಾ | ಎಂ . ಸಿ. ಮೋದಿ ಅವರ ಸಂಚಾರಿ ನೇತ್ರ ಚಿಕಿತ್ಸಾ ಶಿಬಿರದ ಸುವರ್ಣ 
ಸತ್ಸವವನ್ನು ಬೆಂಗಳೂರಿನಲ್ಲಿ ಅಕ್ಟೋಬರ್ 4ರಂದು ಉದ್ಘಾಟಿಸಿದರು . ಚಿತ್ರದಲ್ಲಿ ಡಾ || ಶ್ರೀ ಎಂ . ಸಿ . 

ಲೋಕಸಭೆಯ ಉಪಾಧ್ಯಕ್ಷ ಶ್ರೀ ಎಸ್ . ಮಲ್ಲಿಕಾರ್ಜುನಯ್ಯ , ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ 
ಎಗಾಧರ ಸ್ವಾಮಿಗಳವರು , ಮತ್ತು ಸುತ್ತೂರು ಶ್ರೀ ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳು ಅದಾ ರೆ. 


ಪ್ರಕಾಶಕರು : 
ಹಳೆಯ ವಿದ್ಯಾರ್ಥಿಗಳ ಸಂಘ 

ಸಿದ್ಧಗಂಗಾ ಷೇತ್ರ . 


* 


* 


* ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ 
ಪರಮಪೂಜ್ಯ ಡಾಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

* ವಜ್ರಮಹೋತ್ಸವ ನಿಧಿ ಸಮಿತಿ ”. 

(( ಶಿವಪಥವನರಿವಡೆ ಗುರುಪಥವೇ ಮೊದಲು " 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೋಟ| 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ. 
ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 

4 ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

ಮತ್ತು 
ಬೃಹತ್‌ ಪ್ರಸಾದ ನಿಲಯ . 

( 16 - 2 - 92) ರಂದು 
ಭಾರತದ ಈಗಿನರಾಷ್ಟ್ರಪತಿ ಡಾ || ಶ್ರೀ ಶಂಕರದಯಾಳ ಶರ್ಮ ಮತ್ತು 
* ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜ ಪಾಟೀಲ ಇವುಗಳ ಶಿಲಾನ್ಯಾಸವನ್ನು 2 

ನೆರವೇರಿಸಿದ್ದಾರೆ. 


5 / - , 10 / -, 25/ -, 51 / - , 101/ - , 201 /- , 501 / - , 1001/ 
- 5001 /-, 10 ,001/ - , 35,000 ರೂಗಳ ಕೂಪನಗಳು ನಿಧಿ 

ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ . 
ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು, ಹಿತೈಷಿಗಳು, 
ಸ್‌ ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 
' G ಬಿ. ಎಸ್ . ಮುದ್ದಪ್ಪ , ಐ . ಎ .ಎಸ್ , ಪದ್ಮಭೂಷಣ ಡಾ || ಎಂ . ಸಿ.ಮೋದಿ, ಎ. 
ಕಾರ್ಯಾಧ್ಯಕ್ಷರು , 

ಅಧ್ಯಕ್ಷರು, 
- ಎಸ್ . ಎಸ್ . ಹಸಬಿ, 

ವಜ್ರ ಮಹೋತ್ಸವ ಸಮಿತಿ , 
ಕಾರ್ಯದರ್ಶಿಗಳು , 

ಶ್ರೀ ಸಿದ್ದಗಂಗಾ ಮಠ, 
ತುಮಕೂರು ಜಿಲ್ಲೆ -572104 , ) 


ಇತG 


GwalತGಂ°u ) 


- ಸಿದ್ದಗಂಗಾ 


ಸಂಪುಟ - 28. ಸಂಚಿಕೆ -10 , ಅಕ್ಟೋಬರ್ - 1992, 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


-Sശരാശരാകാശം ഭ 


ನೀಕಂಡ ಸತ್ಯಹೆತ್ತರಕೆ ನಾ ಬರಲಾರೆ 
ನೀ ನೆತ್ತು ಕರವಿಡಿದು ನನ್ನ ತಂದೆ | ಪೊಡಮಡುವೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು | - 


ಉOcGGcCup°ucce 


ಮನುಜ ಜನ್ಮವ ತಾಳಿ ಶಿವದೆಡೆಗೆ ಗುರಿಯಿರಿಸಿ 
ಶರಣ ಮಾರ್ಗವಕ್ರಮಿಸಿ ಹರಸಿರುವ ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


xx 


XX 


ಸಕಲ ಸಾಕಾರವೆ ನಿಃಕಲ ನಿರಾಕಾರ 
ಅಖಿಲಾಂಡದನುಭ ತೇಜ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು. | | 


- ಹೆಚ್ . ವಿ. ವೀರಭದ್ರಯ್ಯ , 
@CGgDG@ @ @ @ @ @ @ 


# 


TEKSTBORGARSTKAT3 

ಲೇಖಕರು ಪುಟ 


ಲೇಖನ 


* ಶ್ರೀವಾಣಿ 
* ಶ್ರೀ ಸಿದ್ಧಲಿಂಗೇಶ್ವರ ವಚನ 

ಸಂಪಾದಕೀಯ 
* ಶ್ರೀ ಮದುದ್ದಾನೇಶ್ವರ ಶತಕಂ | ಜಿ ವಿ. ರಾಜಶೇಖರಯ್ಯ 
* ನಿಸ್ಸಿಮ ಚಲುವ 

- ದಾಕ್ಷಾಯಿಣಮ್ಮ 
* ಶ್ರೀ ಸಿದ್ಧಗಂಗಾ ಕ್ಷೇತ್ರ -- ಅನ್ನದಾನಯ್ಯ ಪುರಾಣಿಕ 12 
* ವ್ಯಕ್ತಿತ್ವ ಬೆಳವಣಿಗೆ ತದ್ದಲಸೆ ವಿಚ್ಛೇಶ್ವರಶರ್ಮಾ 13 
* ಸದ್ಭಾವನೆ 

ತಾಳ್ಯದ ವೇದಮೂರ್ತಿ 15 
* ವಿಜ್ಞಾನ ಮತ್ತು ಆಧ್ಯಾತ್ಮ - ಹೆಚ್ . ಎಸ್ , ನರಸಿಂಹಜೀಯರ್ 19 
* ಬಾಪೂಜಿ ಮತ್ತು ನಾವು 

ಎಲ್ ವಿ . ಶಾಂತಕುಮಾರಿ 23 
* 1998 . ಅಂಕೆ ಶಾಸ್ತ್ರದ ಪ್ರಕಾರ ಹೇಗೆ? ? - T , S, ಪ್ರಸಾದ್ 25 
* ಶ್ರೀ ಗುರುವೆ ಚನ್ನವೀರ 

- - ಬಿ, ಮಲ್ಲಿಕಾರ್ಜುನ 26 
* ವಿದ್ಯಾರ್ಥಿ ಜೀವನದ ಬೆಳಕು ಸರಣಿ- 22 , ದಿ|| ಬಿ.ಎಸ್ .ಕೃಷ್ಣಮೂರ್ತಿ 27 
* ಸೂಚ್ಯತೆ 

ಜೆ , ಶಾರದ ರಾಜಶೇಖರ್‌ 29 
* ಸ್ವಾತಂತ್ರ್ಯ ಕ್ಕಾಗಿ ಪ್ರಾಣತೆತ್ತ ವೀರಶೈವರತ್ನ ಕಲ್ಯಾಣಪ್ಪ 

- ವೈ , ಉಮಾನಾಥಶಣೈ 31 ಜಿ. 
* ನಿಜವನರಿದ ನಿಜಗುಣ ಶಿವಯೋಗಿ ಸಿದ್ದಯ್ಯ ಪುರಾಣಿಕ್ 38 ಕಿ . 
* ಕ್ಷೇತ್ರವಾರ್ತೆ 

- ಹೆಚ್ . ಬಿ. ಗಂಗಾಧರಯ್ಯ 43 
WEZA LA BOKATSKOERTRAN 


ಶ್ರೀವಾಣಿ 


- ಮರು, ಆರು , ಇದು. 

ಮಠದಲ್ಲಿ ವಟುಗಳಿದ್ದಾರೆ. ಬೇರೆ ಬೇರೆ ಮಠಗಳಿಗೆ ಉತ್ತರಾಧಿಕಾರಿಗಳೆಂದು 
- ನಿಯೋಜಿತರಾಗಿದ್ದು ವ್ಯಾಸಂಗಕ್ಕಾಗಿ ಶ್ರೀಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ವೇದ 
ಸಂಸ್ಕೃತ, ಕನ್ನಡ ಪಂಡಿತ, ಬಿ . ಎ , ಮುಂತಾದ ಶಿಕ್ಷಣಾಭ್ಯಾಸಿಗಳಾಗಿದ್ದಾರೆ. 
ಜೊತೆ ಜೊತೆಗೇನೆ ಮಠಾಧಿಪತಿಗಳಾಗುವವರು ಅಳವಡಿಸಿಕೊಳ್ಳಬೇಕಾದ ವಿಧಿ ವಿಧಾ 
ನಗಳನ್ನೂ ಕಲಿಯುತ್ತಿದ್ದಾರೆ. ಮುಂಜಾನೆಯ , ಮಧ್ಯಾಹ್ನದ, ಸಾಯಂಕಾಲದ 
ಪೂಜಾದಿ ಅನುಷ್ಠಾನಗಳಲ್ಲಿ ಸೇವಾನಿರತರಾಗಿರುವುದುಂಟು . ಶ್ರೀಮಠಕ್ಕೆ ಭಕ್ತಾದಿ 
- ಗಳಂತೂ ನಿತ್ಯ ಬರುತ್ತಿರುತ್ತಾರೆ. ಅವರಿಗೋಸ್ಕರವಾಗಿ ಪ್ರಸಾದ, ಪಾನೀಯಗ 
ಳನ್ನು ಸಿದ್ದಪಡಿಸುವ ವ್ಯವಸ್ಥೆಯು ಇದೆ. ಆ ಭಕ್ತಾದಿಗಳಿಗೆಂದು ತಯಾರಾದ 
ಪ್ರಸಾದ ವಿಶೇಷವನ್ನು ವ್ಯಾಸಂಗಾಭ್ಯಾಸಿಗಳಾಗಿರುವ ವಟುಗಳಿಗೆ ನೀಡುವ ಪದ್ದತಿ 
ಯಿದೆ. ಕೆಲವು ವಟುಗಳು ವೇಳೆಗೆ ಸರಿಯಾಗಿ ಆಗಮಿಸಿ ಪ್ರಸಾದ ಸಲ್ಲಿಸುತ್ತಾರೆ 
ಕೆಲವರು ಅನಿವಾಯ್ಯ ಕಾರಣಗಳಿಂದ ವಿಳಂಬ ಮಾಡಿ ಬರುತ್ತಾರೆ, ಅಂಥವರಿಗೆ 
ಒಮ್ಮೊಮ್ಮೆ ಪ್ರಸಾದ ಅಥವಾ ಪ್ರಸಾದ ರೂಪದ ಪಾನೀಯ ಇಲ್ಲವಾಗುವುದು 
ಸಂಭವ. ಅಂಥವೇಳೆಯಲ್ಲಿ ಓರ್ವ ವಟುಗಳು ಹೀಗೆನ್ನುತ್ತಾರೆಂದು ನಮ್ಮ ಕಿವಿಗೆ 
ಬಿದ್ದಿದೆ. ಏನೆಂದರೆ ಶ್ರೀ ಮಠದಲ್ಲಿ “ಮೂರುಂಟು ಮೂರಿಲ್ಲ, ಆರುಂಟು ಆರಿಲ್ಲ, 
ಐದೆದೇ ನಮಗೆ ಗತಿ " ಎಂಬುದಾಗಿ. ತುಂಬಾ ಹಾಸ್ಯ ಪ್ರವೃತ್ತಿಯವರು ಆ ವಟುಗಳು , 
ನಮಗೆ ಈ ಮೂರುಆರು ಐದು ” ಏನೆಂಬುದು ತಿಳಿಯಲಿಲ್ಲ. ಒಮ್ಮೆ ಆ ವಟುವನ್ನೇ 
ಕೇಳಲಾಗಿ ತುಂಬಾ ಸಂಕೋಚದಿಂದ ಹೀಗೆಂದರು “ಮೂರುಂಟು ಮರಿಲ್ಲ ಎಂದರೆ 
Tea ಮಾಡುತ್ತಾರೆ. ಆದರೆ , ನನಗದು ಸಿಕ್ಕುವುದಿಲ್ಲ - ಆರುಂಟು ಆರಿಲ್ಲ ಎಂದರೆ 
Coffee ಮಾಡುತ್ತಾರೆ ಆದರೆ ಅದೂ ನಮಗೆ ಉಳಿದಿರುವುದಿಲ್ಲ ಐದೆದೇ ನಮಗೆ 
ಗತಿ ಎಂದರೆ Water ಮಾತ್ರ ನಮ್ಮ ಪಾಲಿಗುಳಿದ ಪ್ರಸಾದ ವಿಶೇಷ?' ಕೇಳಿ 
ನಮಗೂ ನಗು ಬಂತು . ಆ ವಟುಗಳಿಗೆ ಮರು, ಆರು, ನಿತ್ಯವೂ ಲಭ್ಯವಾಗು 
ವಂತೆ ವ್ಯವಸ್ಥಾಪಕರಿಗೆ ಹೇಳಿದ್ದಾಯಿತು. ಹಾಗೆಯೇ ಕ್ಷಣಾರ್ಧ ಚಿಂತಿಸಿದೆವು 
ಗುರು - ಲಿಂಗ - ಜಂಗಮ ಮೂರು ಇವೆ ಆದರೆ ಇದ್ದೂ ಇಲ್ಲದಂತೆ ಕಣ್ಣುರುಡಾಗಿ 
ದ್ದೇವೆ, ಭಕ್ತ , ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ ಐಕ್ಯಸ್ಥಲಪೂರ್ಣ 
ಸಿದ್ದಾಂತವಿದೆ. ಇದ್ದೂ ಇಲ್ಲದೆ ತಳಮಳಿಸುತ್ತಿದ್ದೇವೆ. ಪಂಚ ಆಚಾರಗಳು ಇವೆ 
ಆವಾದರೂ ಆಚರಣೆಯಲ್ಲಿ ಉಳಿದಿಲ್ಲವಲ್ಲಾ ಎಂದು. ಆರು , ಮೂರು, ಐದು 
ಶರಣ ಧರ್ಮದ ಭಾಗ್ಯ ವಿಶೇಷಗಳು. ( 18 - 8- 92 ರಂದು ಅನೌಪಚಾರಿಕ ಸಂವಾ 
ದದಲ್ಲಿ ಪ್ರಸ್ತಾಪಿತವಾದುದರ ಸಂಗ್ರಹ ) . 


ಸ್ಥಳವನಾವಸ್ಥರ್ವಜ್ಞನವು 


ನಿನ್ನನರಿಯದ ಈಜನ ದುರ್ದೈವಿ ಜಿ 
ಮಾತೆ ವಾಗ್ಗೇವಿಯವರು , ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿ. 
ಅಣ್ಣಾ........ ಬಸವಣ್ಣ , ನಿನ್ನ ತಿಳಿಯಲಾರದೇಕೆ ? 
(ಸಣ್ಣವನಾನು' ಭಕ್ತರೆಲ್ಲ ಹಿರಿಯರೆಂಬುದಕ್ಕೇನೋ ಪH 
ಬಣ್ಣನೆಯ ಮಾತನಾಡುವ ಜನಕೆ ನೀ ಸಿಲುಕೆ ಅಣ್ಣಾ 
ಮಣ್ಣನರಿದು ನಿನ್ನೊ ಚನ ಸವಿವರಿಗೆ ನೀ ಜಗದಕಣ್ಣು || ಅ. ಪ|| 

ಅಣ್ಣಾ.........ನಿನ್ನ ಯ ವ್ಯಕ್ತಿತ್ವಕ್ಕೆ ಅನಂತ ಮುಖ 
ನಿನ್ನ ಬಾಳ ಅಡಿಗಲ್ಲು ದೃಢ ಆಧ್ಯಾತ್ಮಿಕ 
ನೈತಿಕತೆಯೊಡನೆ ಪಡೆದ ಶಿಕ್ಷಣ ಸಾರ್ವತ್ರಿಕ 

ಬೆಳೆದು ನಿಂದೆ ಸಾಧನೆಯಿಂ ಸಕಲ ಸಮಸ್ಯಾ ಬೇಧಕ !! ol 
ಒಂದೆಡೆ ಅತ್ಯುನ್ನತ ರಾಜಕೀಯ ನೇತಾರ 
ಮತ್ತೊಂದೆಡೆ ಮಧುರ ಭಾವದ ಭಕ್ತಿಭಾಂಡಾರ 
ಗತಿ ಹೀನ ಸಮಾಜವ ಕಂಡು ಕೆರಳಿದ ಕ್ರಾಂತಿಕಾರ 
ಜನಮನದ ನೋವನೀಗ್ಯ ಲೋಕ ಸಂಸಾರ | ೨|| 


ಸ್ವಯಂಪೂರ್ಣ ಪ್ರಜ್ಞೆಯಿಂ ತೊಡೆದ ಅನಿಷ್ಠ 
ತೆಗೆದೊಗೆದೆ ಮಹಾಕಂದರ, ಶ್ರೇಷ್ಠ ಕನಿಷ್ಠ 
ಕಾಯಕವೇ ಕೈಲಾಸವೆಂದ ಕಾಯಕನಿಷ್ಠ 

ಸರಳ- ಸಮಾನತೆಯ ಬದುಕ ನೀಡ್ಲಿಸ್ಪಷ್ಟ ೩l .. 
ಅನುಭವದ ಹಾಲ್ಗೊಳೆ ಹರಿಸಿದ ಮಹಾನುಭಾವಿ 
ಸಾರ್ವರಂಗಿಕ ಸತ್ಯವನರಿದೆರೆದ ದಿವ್ಯಾನುಭಾವಿ 
ಸುಂದರ ಮನು ಕುಲಕೆ ನಿನ್ನ ಬಾಳೇಪ್ರಭಾವಿ 
ನಿನ್ನ ನರಿಯದ ಈಜಗ, ಜನ, ದೇಶ, ದುರ್ದೈವಿ ||೪|| 


00 


O0 


= 8ನ '®884959848888 

ಶ್ರೀ ಸಿದ್ಧಲಿಂಗೇಶ್ವರ ವಚನ 
ಶಿವನಲ್ಲದೆ ಬೇರೆ ದೈವವಿಲ್ಲ ನೋಡಾ ಎನಗೆ 
ಶಿವಮಂತ್ರವಲ್ಲದೆ ಬೇರೆ ಮಂತ್ರವಿಲ್ಲ ನೋಡಾ ಎನಗೆ 
ಇದು ಕಾರಣ 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬಲ್ಲಿ 
ಷಡಕ್ಷರ ಮಂತ್ರವನೆ ಜಪಿಸುತಿರ್ದೆನು ಕಾಣಾ 

ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ || 
- ಶಿವಪಂಚಾಕ್ಷರಿ ಮಂತ್ರವು ಏಳುಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠ ವಾಗಿರುವುದು. 
ಈ ಮಂತ್ರವು ಶಬ್ದ ರೂಪವಾಗಿದ್ದರೆ ಶಿವನು ಅರ್ಥರೂಪಸಾಗಿರುವನು. ಅವೆರಡು ಆ 
ಈ ಗಳಿಗೂ ನಾಚ್ಯ ವಾಚಕ ರೂಪವಾದ ನಿತ್ಯ ಸಂಬಂಧವಿರುವುದು. ಗುರುವು 
ಈ ಲಿಂಗಮೂರ್ತಿಯನ್ನು ಕರಸ್ಥಲಕ್ಕೆ ಅನುಗ್ರಹಿಸುವಂತೆ, ಮಂತ್ರ ಮೂರ್ತಿ 

ಯನ್ನು ಮನಸ್ಥಲಕ್ಕೆ ದಯಪಾಲಿ ಸುವನು ಅನುಭವಿಗಳು ಶಿವಪಂಚಾಕ್ಷರಿ 
ಈ ಮಂತ್ರಕ್ಕೆ ಲಿಂಗಾಂಗ ಸಾಮರಸ್ಯರೂಪ ಅರ್ಥವನ್ನೇ ಹೇಳುವರು. ಅದು 

ಹೇಗೆಂದರೆ- ನಮಃ ಎಂಬುದು ಅಂಗವಾಚಕವು, ಶಿವ ಎಂಬುದು ಲಿಂಗವಾಚಕವು, 
ಆಯ ಎಂಬುದು ಅವೆರಡುಗಳ ಸಂಗವಾಚಕವಾಗಿರುವುದು. ಈ ಮಂತ್ರದ 
ಜಸವು ಮಂತ್ರಾರ್ಥವಾದ ಲಿಂಗಾಂಗ ಸಾಮರಸ್ಯದ ಅನುಸಂಧಾನಾತ್ಮಕ 

ವಾಗಿರುವುದು. ( ತಪ್ಪದಃತದರ್ಧಭಾನನಂ ” ಎಂಬ ಯೋಗಸೂತ್ರವನ್ನು 
೩ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. 
ಆ ಶಿವಭಕ್ತನಿಗೆ ಶಿವನಲ್ಲದೆ ಬೇರೆ ದೈವವಿಲ್ಲದಿರುವಂತೆ ಶಿವಮಂತ್ರವಲ್ಲದೆ 
ಅನ್ಯಮಂತ್ರ ಇರುವುದಿಲ್ಲ. ಈ ಮಂತ್ರ ಜಪದಿಂದ ಎಲ್ಲ ಇಷ್ಟಾರ್ಥಗಳೂ ಸಿದ್ದಿ 
ಸುವುವು. ಜೀವನದ ಕೃತಾರ್ಥತೆಯನ್ನು ಪಡೆಯ ಬೇಕೆಂಬುವವರೂ ಶಿವ 
ಷಡಕ್ಷರಿ ಮಂತ್ರವನ್ನು ನಿತ್ಯ ಜಪಿಸುವುದು ಅತ್ಯಗತ್ಯವು. 
- ಈ ಮಂತ್ರಕ್ಕೆ ನಾಮದೇವ ಋಷಿಯು ಸಂಕ್ಕಿ ಛಂದಸ್ಸು , ಪರಮ 
ಶಿವನು ದೇವತೆ, ಓಂ ಎಂಬುದು ಬಿಜ, ಮಂತ್ರ ಶಕ್ತಿ ಉಮಾದೇವಿ, ಮಂತ್ರ 
ಕೀಲಕ ಇವು ಪ್ರಾಂ , ಹೀ೦, ಹೂಂ , ಪ್ರೇಂ ಹೈಂ , ಹೃ : ಎಂದು ಇರುವುವು. 
ಇವುಗಳಿಂದ ಮಂತ್ರ ಶಕ್ತಿಯು ಹೆಚ್ಚುವುದು . 
ಆಧಾರ: ಷಟ್‌ಸ್ಥಲ ಜ್ಞಾನಸಾರನ್ನು ತ , 
ಕೃಪೆ:- ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಕೈಂಕರ್ಯ ಸೇವಾಸಂಘ, 

ಎಡೆಯೂರು- ಗದಗ , 
ನಾ % 2 OX % 9 95 % 

9 % 


- ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ!! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ವೀರಭದ್ರಯ್ಯ 


- ಸಹಸಂಪಾದಕರು 

ಬಿ . ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 

ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
- ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ. 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ. 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಸಿ . ಬಿ . ಶಂಕರಪ್ಪ 


- ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರ ಖ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * * 

ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 


46 ಸಂಪಾದಕರು ” 
ಸಿದ್ದಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ - 572104. 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಸಂಪಾದಕೀಯ 
ನಿಮ್ಮ ಕಾಣಿಕೆ ಏನು 

ಶ್ರೀ ಸಿದ್ದಗಂಗಾಮಠದ ಕಾರಣ ಪುರುಷರಾದ ಪರಮ ಪೂಜ್ಯ ಶ್ರೀ ಶ್ರೀ 
ಶಿವಕುಮಾರ ಸ್ವಾಮಿಗಳವರು ಸಂಸ್ಥೆಯ ಧರ್ಮಾಧಿಕಾರ ಸ್ವೀಕಾರಮಾಡಿ 
ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲವಾಯಿತು. ತನು, ಮನ, ಧನವನ್ನೆಲ್ಲ 
ಸಮಾಜ ಸೇವೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಮುಡುಪಿಟ್ಟು ಶ್ರೀಗಂಧದಂತೆ 
ಸವೆದು ಶಿವಪಥ ತೆರೆದ ಶಿವಯೋಗಿಗಳು ಸ್ವಾಮಿಗಳು ಅತ್ಯಂತ ಅಪರೂಪದ 
- ಶತಮಾನಕ್ಕೆ ಒಬ್ಬರಂತೆ ಕಾಣಬರುವ ಮಾನವ ಪವಿತ್ರರು. ಅವರಿವರೆನ್ನದೆ 
ಆ ಕುಲ, ಈ ಜಾತಿ, ಒಳಪಂಗಡವೆಂಬ ಅನಿಷ್ಟಗಳನ್ನು ಮೀರಿಉದಾತ್ತ ದೃಷ್ಟಿ 
ಯಿಂದ ಹೃದಯದಕದತೆರೆದು ನಡೆದಿರುವ “ ನಡೆದಾಡುವ ಭಗವಂತ” ನೆಂದೇ 
ಲಕ್ಷ ಲಕ್ಷ ಹೃದಯವಂತರಿಂದ, ವಿದ್ವಜ್ಜನರಿಂದ, ಬುದ್ದಿ ಜೀವಿಗಳಿಂದ ಮತ್ತೆ 
ದ್ವಿಗಳಿಂದ, ಮಠಾಧಿಪತಿಗಳಿಂದ, ಅನುಭಾವಿಗಳಿಂದ ಪ್ರಶಂಸಿತರಾಗಿರುವ 
ಪುಣ್ಯ ಚರಿತರು. “ ಕಾಶಿ ಶ್ರೀ ಶೈಲ ಮೊದಲಾದ ಪುಣ್ಯ ಕ್ಷೇತ್ರಗಳು ನಮ್ಮ 
ಕ್ಷೇತ್ರವಲ್ಲ; ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಸುಜ್ಞಾನ 
- ಶ್ರೀ ಪಾದವೇ ಸುಕ್ಷೇತ್ರವಾಗಿದೆ ನಮಗೆಲ್ಲ ” ಎಂಬುದಾಗಿ 13 - 4 . 1990 ರಂದು 
ಇಲಕಲ್ಲಿನ ಪರಮಪೂಜ್ಯ ಶ್ರೀ ಮ . ನಿ. ಪ್ರ . ಮಹಾಂತಸ್ವಾಮಿಗಳವರು ಶ್ರೀ ಶ್ರೀ 
ಗಳವರ 88ನೇ ಹುಟ್ಟು ಹಬ್ಬದ ಶುಭಸಂದರ್ಭದಲ್ಲಿ ಅಪ್ಪಣೆ ಕೊಡಿಸಿದರು. 
ಶ್ರೀ ಶ್ರೀ ಗಳವರ ನಿಷ್ಕಾಮ ಸೇವಾಜೀವನಕ್ಕೆ ಇಲಕಲ್ಲಿನ ಶ್ರೀಗಳಿಟ್ಟ ಭಕ್ತಿ 
ಕುಸುಮ ಇದು. ನಾಡಿನ ವಿಚಾರಶೀಲ ಜನತೆಯ ಹೃದಯಾಂತರಾಳಕ್ಕೆ 
ನಿದರ್ಶನವಾದ ನುಡಿಲಿಂಗ ಇದು, ಶ್ರೀ ಸಿದ್ದಗಂಗಾ ಸಾಣೆಗೈತಂದ ಗಂಧ 
- ಮೂರ್ತಿಗಳಾದ ಶ್ರೀ ಶ್ರೀ ಗಳವರು 85ರ ತುಂಬುವಯದಲ್ಲಿಂದು ಕ್ರಿಯಾ 
ಶೀಲರಾಗಿ ಸೇವಾತತ್ಪರರಾಗಿದ್ದಾರೆ. ಅವರಲಕ್ಷಾ ಸ ನಿಚ್ಚಾಸಗಳಲ್ಲಿ ಸೇವೆಯ 
ಧರ್ಮವಾಗಿದೆ. ಶ್ರೀ ಶ್ರೀ ಗಳವರ ಪ್ರಾಣವಾಯುವಾಗಿದೆ. ಕನ್ನಡ ನಾಡಿನ 
ಎಲ್ಲ ಜಿಲ್ಲೆಗಳ ದೀನದಲಿತರ , ಹಿಂದುಳಿದ ಜನಾಂಗದ ಮಕ್ಕಳು ಶ್ರೀ ಮಠದ 
ಆಶ್ರಯದಲ್ಲಿ ವ್ಯಾಸಂಗ ನಿರತರಾಗಿದ್ದಾರೆ. ನಾಲ್ಕು ಸಹಸ್ರಕ್ಕೂ ಹೆಚ್ಚು 
ಮಕ್ಕಳಿದ್ದಾರೆ. ಒಂದುದಿನಕ್ಕೆ ಇಪ್ಪತ್ತು ಕ್ವಿಂಟಾಲಿಗಿಂತ ಹೆಚ್ಚು ಅಕ್ಕಿ ಖರ್ಚಾ 
ಗುತ್ತಿದೆ. ಒಂದುಕ್ವಿಂಟಾಲಿಗೆ ಒಂದುಸಾವಿರರೂಪಾಯಿಯಾಗಿದೆ, ಆದರೆ 
ಶಿವಯೋಗಿಗಳಸೇವೆ ನಿರಂತರವಾಗಿದೆ. ಸ್ವಾಮಿಗಳು ನಿತ್ಯಭಿಕ್ಷಕ್ಕೆ ತೆರಳುತ್ತಾರೆ. 
- ಅಕ್ಟೋಬರ್ 19 2 


ಭಿಕ್ಷೆ ಸತ್ಯಶುದ್ಧ ಕಾಯಕದ ರೂಪದಲ್ಲಿರುತ್ತದೆ. ಬಂದ ಭಾಗ್ಯದಲ್ಲಿ ಮಕ್ಕಳ 
ಆಗತ್ಯಗಳನ್ನೂ ಪೂರೈಸುತ್ತಿದ್ದಾರೆ. ಮಕ್ಕಳಲ್ಲಿ ಅರ್ಹರಾದವರಿಗೆ ಆರ್ಥಿಕ 
ಸ್ಥಿತಿಗತಿಯನ್ನು ಮನಗಂಡು, ಫೀಜು, ಬಟ್ಟೆ, ಔಷಧೋಪಚಾರ, ಊರಿಗೆ 
ಹೋಗಿಬರುವ ಪ್ರಯಾಣಶುಲ್ಕ ಇತ್ಯಾದಿಗಳನ್ನ ತಾವೇ ಆಶೀರ್ವದಿಸುತ್ತಾರೆ 
ಯಾತ್ರಾರ್ಥಿಗಳಾಗಿ ಬಂದವರು ಹಣಕಳಕೊಂಡ ಸಂದರ್ಭದಲ್ಲಿ ಮರಳಿ ತಮ್ಮ 
ಸ್ಥಳಕ್ಕೆ ಹಿಂತಿರುಗುವ ವ್ಯವಸ್ಥೆಗೆ ಸಾಕಾಗುವಷ್ಟು ಹಣನೀಡುತ್ತಾರೆ.ಶ್ರೀಮಠದ 
ಆಶ್ರಯದಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಉದ್ಯೋಗಿಗಳಿಗೆ ಮನೆಕಟ್ಟುವುದಕ್ಕೆ 
ಸಾಲ, ಮಕ್ಕಳ ವಿವಾಹಾದಿಗಳಿಗೆ ಸಾಲ, ಬಂಧು ಬಳಗದವರ ವೈದ್ಯಕೀಯ 
ಖರ್ಚಿಗಾಗಿ ಸಾಲ, ಮುಂತಾಗಿ ಸಹಾಯ ಮಾಡುತ್ತಾರೆ. ಸ್ವಾಮಿಗಳಿಗೆ 
ಸದಾ ಚಿಂತೆಯೆಂದರೆ ಸಮಾಜದ ಅಭಿವೃದ್ದಿಗೆ ಇನ್ನೂ ಯಾವ ಯಾವ 
ರೂಪದಲ್ಲಿ ಸೇವಾತತ್ಪರರಾಗಬಹುದೆಂಬುದೇ ಆಗಿದೆ. ಪೂಜ್ಯರಿಗೆ ಲಿಂಗಾ 
ರ್ಚನೆಯಲ್ಲಿರುವ ಅಖಂಡ ನಿಷ್ಠೆಯಂತೆಯೇ ದಾಸೋಹದಲ್ಲಿ ಇನ್ನಿಲ್ಲದ ಇನ್ನೆಲ್ಲ 
ಕಾಣಲಾರದ ನಿಷ್ಠೆ , ಈ ಯುಗಪುರುಷರ ವಜ್ರಮಹೋತ್ಸವ ಇದೀಗ ಭಕ್ತಾದಿ 
ಗಳಿಂದ ನಿಯೋಜಿತವಾಗಿ ಸನ್ನದ್ಧವಾಗಿದೆ. ರಚನಾತ್ಮಕವಾಗಿ ಮುಂದುವ 
ರಿದಿದೆ. ಸೇವಾತತ್ಪರರಾದ ಗಣ್ಯ ಮಹನೀಯರ ಬಳಗವೇ ಸೊಂಟಕಟ್ಟಿ ಹಗಲಿ 
ರುಳು ದುಡಿಯುತ್ತಿದೆ. ಶ್ರೀಮಠದ ಸೇವಾಘನತೆಗೆ ಅನುಗುಣವಾಗಿ, ಆಧು. 
ನಿಕ ಜೀವನಕ್ಕನುಸಾರವಾಗಿ, ಆಶ್ರಮದ ನಿಯಮಗಳ ಔಚಿತ್ಯವನ್ನನುಸರಿಸಿ| 
ವಿದ್ಯಾರ್ಥಿನಿಲಯ , ಪ್ರಸಾದನಿಲಯ , ನೈರ್ಮಲ್ಯ ವ್ಯವಸ್ಥೆ ಮುಂತಾಗಿ ಬೃಹತ್ 
ಮಣಿಹ ರೂಪಿತವಾಗುತ್ತಿದೆ. ಈಗ ಇಂಥ ಸೇವಾಮಣಿಹದಲ್ಲಿ ನಿಮ್ಮ 
ಕಾಣಿಕೆಏನು? ಎಂಬ ನನ್ನನಿವೇದನೆಯಲ್ಲಿ ಸಿದ್ದಗಂಗಾ ನಿಮ್ಮ ಮುಂದಿಡುತ್ತಿದೆ. 
ಸ್ಪಂದನ ನಿಮ್ಮದಾಗಬೇಕು. ನೀವು ನೀಡುವ ಒಂದೊಂದು ರೂಪಾಯಿ 
ಸಾರ್ಥಕ ಸೇವೆಗೆ ವಿನಿಯೋಗವಾಗುತ್ತದೆ. ಸಂಪಾದಕೀಯವನ್ನು ಓದಿ 
ಸುಮ್ಮನಾಗುವುದುಬೇಡಿ. ಓದಿದ ನೀವೆಲ್ಲ ಯಥಾಶಕ್ತಿ ಕಾಣಿಕೆನೀಡಬೇಕಾಗಿ 
ಕಳಕಳಿಯ ಪ್ರಾರ್ಥನೆ, ಶ್ರೀ ಮಠದ ಹಳೆಯವಿದ್ಯಾರ್ಥಿಗಳು , ಶ್ರೀ ಮಠದ 
ಶಿಕ್ಷಣಸಂಸ್ಥೆಗಳಲ್ಲಿ ಉದ್ಯೋಗಿಗಳಾಗಿರುವ ಬಂಧುಗಳು, ಈಗ ಮುಂದೆಬರ 
ಬೇಕು. ಇದು ನಾವು ಮಾಡಬೇಕಾದ ಅಗತ್ಯ ಕರ್ತವ್ಯ , “ ಸಿದ್ದಗಂಗಾದ 
ವಿನಯ ಶೀಲಕೋರಿಕೆ. 


ಸಿದ್ದಗಂಗಾ 


10 


ප්‍රියා හා මෙහාට 

* ನಿಸ್ಪೀನು ಚೆಲುವ 
ದಾಕ್ಷಾಯಿಣನ್ನು , ಕನ್ನಡ ಉಪನ್ಯಾಸಕರು, ಶ್ರೀ ಸಿದ್ದಗಂಗಾ ಮಹಿಳಾ ಕಾಲೇಜು, 

ತುಮಕೂರು, 


ಹಿಡಿಮುಷ್ಟಿ ಹೃದಯ ಹಿಡಿದಿತ್ತು ವಿಶ್ವ 
ನರನಲ್ಲಿ ಮೂಡಿತ್ತು ಅಮರತ್ವ ಭಾಷ್ಯ 
ಹಸಿರ ಉಸಿರಲಿ ಹಬ್ಬಿತೊ ತೇಜೋರಾಶಿ 

ನೀನಿಟ್ಟ ಹೆಜ್ಜೆಯಲಿ ಮೂಡಿತೊ ಕಾಶಿ! 
ಸಿದ್ದ ಬುದ್ಧರ ಜಯಂತಿಮಾಲೆ ಮೈಮರೆತ ಲೋಕ 
ತನ್ನ ನೂಲಿನಲೆ ತಾನೆ ನರಳುವ ತರಣಿಯಂಥ ನರಕ 
ಭವ ಸನ್ನಿಧಿಯ ಭಕ್ತಿಯಾಗಿ ರೂಪುಗೊಂಡವ 
ಭುವಿಯ ಭಾಗ್ಯಕ್ಕೆ ಇನ್ನೇನು ಬೇಕ ? 

ಜ್ಞಾನಗಂಗೆಯ ಧರೆಗಿಳಿಸಿದ ಭಗೀರಥನಿವ 
ದೀಪದಡಿ ಕತ್ತಲೆಗೆ ಬಿಚ್ಚಿದವ 
ಜಗದಗಲ ಮುಗಿಲಗಲ ಮೇಲೇರಿದವ 
ಜಡಜಗದಿ ಮಂದಾರ ಮೂಡಿಸಿದವ 


@ 
DcOGGL 
/ 
GOಲಾಖubsಂO 
- 


ಮನಮನಗಳ ಮೈಲಿಗೆಯ ಕಳೆದವ 
ಜೋಗಿಯಾದವ ಕರ್ಮಯೋಗಿಯಾದವ 
ಕನಸುಗಳ ಕೈಯಲ್ಲಿ ಕೆತ್ತಿದವ ಬಿತ್ತಿದವ 
ಕಮಲದೆಲೆಯ ಬಿಂದುವಾದವನಿವ 


ಕಾವ್ಯ ಕನ್ನೆ ಮೂಕಳಾದಳೊ ಕಂಡೀವಿಸ್ಮಯವ 
ಕುಲಸೀಮೆ ಒಲ್ಲದ ನಿಸ್ಸಿಮ ಚೆಲುವ 
ಕರ್ತಾರನ ಕಮ್ಮಟದಿ ಹೊರಬಿದ್ದ ಸಿದ್ದಗಂಗೆಯ ಸಿದ್ದ ನಿನ 
ನಿನ್ನ ಚೈತನ್ಯದೈಸಿರಿಯ ಕಣ ಬೇಡುವ ನಾಬಡವ 


- ಯುಗಪುರುಷನಿವ ಯುಗಪುರುಷನಿನ 
GG g @ @ @ @ @ @ 
ಅಕ್ಟೋಬರ್ -1992 


@ GM 


ಶ್ರೀ ಸಿದ್ದಗಂಗಾ ಕ್ಷೇತ್ರ | 
ಅನ್ನ ದಾನಯ್ಯ ಪುರಾಣಿಕ ನಂ . 19, 38 ನೇಕ್ಲಾಸ್ , 5 ನೇ ಬ್ಲಾಕ್ , ಜಯನಗರ, 

- ಬೆಂಗಳೂರು-41. 
ಗೋಸಲ ಸಿದ್ದೇಶ ನೆಲಸಿರುವ ನೆಲೆಯಲ್ಲಿ 
ಸಿದ್ದಲಿಂಗೇಶನು ಮೆಟ್ಟಿದ ನೆಲದಲ್ಲಿ 
ಶಿವಯೋಗಿಶ್ರೇಷ್ಠರು ತಪಗೈದ ಮರೆಯಲ್ಲಿ 

ತಲೆ ಎತ್ತಿ ನಿಂತಿಹೆವಿಂದು ಜ್ಞಾನದೇಗುಲಗಳು ! 
ಬಸವನ ಮಹಾಮನೆ ಮರುಹುಟ್ಟು ಪಡೆದಿಹುದು 
ಅಲ್ಲಮನ ಚೇತನವು ದೇಹಧರಿಸಿಹುದು 
ಚೆನ್ನಬಸವನ ಮಂಟಪ ನಿರ್ಮಾಣವಾಗಿಹುದು 
ಸಿದ್ದಲಿಂಗೇಶನ ಕನಸು ನನಸಾಗಿಹುದು ! 

ಶ್ರೀ ಸಿದ್ದಗಂಗಾ ಕ್ಷೇತ್ರದಲಿ 
ಶಿವಯೋಗಿ ಶಿವಕುಮಾರರ ಸನ್ನಿಧಿಯಲಿ ! 

ಕುಲಗಳ ಕಲಹಗಳು ಇಲ್ಲಿಲ್ಲ 
ವರ್ಗಗಳ ವಿರಸಗಳು ಇಲ್ಲಿಲ್ಲ 
ಶೋಷಕರಿಗೆ ಅವಕಾಶ ಇಲ್ಲಿಲ್ಲ 
ವೈಭವ ವಿಲಾಸಗಳಿಗೆ ಎಡೆಯಿಲ್ಲ. 


ಜ್ಞಾನವು ಬೆಳಗುತಿದೆ 
ಭಕ್ತಿಯು ಉಕ್ಕುತಿದೆ 
ಸೇವೆಯು ದೊರೆಯುತಿದೆ 
ಮುಕ್ಕಿಯು ನೆಲಸಿದೆ. 
ಶ್ರೀ ಸಿದ್ದಗಂಗಾ ಕ್ಷೇತ್ರದಲಿ 
ಶಿವಯೋಗಿ ಶಿವಕುಮಾರರ ಸನ್ನಿಧಿಯಲಿ. 


ಸಿದ್ಧಗಂಗಾ 


ಆರಾಧಿಸಿದ ಸಂಸ್ಕೃತಿ ಉಗಾಭೆ ತರುತ್ತದೆ 
. 


ವ್ಯಕ್ತಿತ್ವ ಬೆಳವಣಿಗೆ ( ಚಿಂತನ). 
ತದ್ದಲಸೆ ವಿಸ್ಟ್ರೇಶ್ವರಶರ್ಮಾ, ಹುಣೇಕೊಪ್ಪ, ಶಿರಸಿ . (ಉತ್ತರ ಕನ್ನಡ.) 

ಮನುಷ್ಯನ ವ್ಯಕ್ತಿತ್ವವನ್ನು ಅವನ ರೂಪ- ಅಲಂಕಾರ ಮುಂತಾದವುಗಳಿಂದ 
ತಿಳಿಯುವುದಿಲ್ಲ. ಅವನು ಏನು ಮಾಡಿದ್ದಾನೆ, ಏನು ಆಗಿದ್ದಾನೆ, ಎಂಬುದರ ಮೇಲೆ 
ಅರ್ಥೈಸಿಕೊಳ್ಳಬೇಕಾಗುತ್ತದೆ. ನಾವುಏನೂ ಮಾಡದೇ ಏನನ್ನೂ ಸಾಧಿಸದೇ ಇದ್ದರೆ 
ಅಂಥ ವ್ಯಕ್ತಿಯಲ್ಲಿ ವ್ಯಕ್ತಿತ್ವವೆಂಬ ಅಂಶ ರೂಪುಗೊಳ್ಳುವುದೇ ಇಲ್ಲ . ನಿರಂತರದ 
ಸಾಧನೆ- ಒಳ್ಳೆಯ ಆದರ್ಶ ವಿಶಿಷ್ಟ ಗುಣಗಳಿಂದ ವ್ಯಕ್ತಿತ್ವ ವಿಕಾಸಗೊಂಡು ಬೆಳೆಯುತ್ತದೆ. 
ಈ ವ್ಯಕ್ತಿತ್ವವೆನ್ನುವುದೇ ವ್ಯಕ್ತಿಗೆಶೋಭೆ ತರುತ್ತದೆ. 
* ನಮ್ಮ ಸಂಸ್ಕೃತಿ ಉದಾತ್ತ ಗುಣಗಳಿಂದ ಕೂಡಿದೆ. ಅದನ್ನು ಅನುಸರಿಸಿ 
ಆರಾಧಿಸಿದರೆ ಮಾತ್ರ ವ್ಯಕ್ತಿತ್ವ ರೂಪುಗೊಂಡು ಬೆಳೆದುಕೊಂಡಿತು. ಇಲ್ಲದಿದ್ದರೆ 
ನಮ್ಮದು ಅಕಾರದಿಂದ ಮನುಷ್ಯ ಅವತಾರವೇ ಹೊರತು ಮಾನವೀಯ ಮೌಲ್ಯಗಳಿಂದ 
ಅದರ ಮಹತ್ವ .ಪ್ರಭಾವ ಹೆಚ್ಚಿದಂತಾಗುವುದಿಲ್ಲ. ಕೇವಲ ಆಕಾರಕ್ಕೆ ರೂಪ. ಅಲಂಕಾರ 
ಸಂಪನ್ನತೆಗೆ ಆರಂಭದಲ್ಲಿ ಬೆಲೆ ಬರಬಹುದು . ನಂತರ ಅದು ಹೆಚ್ಚು ಕಾಲ ಉಳಿ 
ಯುವುದಿಲ್ಲ . ನಾವು ಸಾಧಿಸಬೇಕಾದದ್ದು ಬಹಳಷ್ಟು ಇರುತ್ತದೆ. ಆದರೆ ಎಲ್ಲವನ್ನೂ 
ಒಮ್ಮೆಲೇ ಸಾಧಿಸಲಾಗುವುದಿಲ್ಲ. ಹನಿ ಹನಿಯಾಗಿ ಹಳ್ಳವಾಗಬೇಕು. ಪೈಸೆ ಪೈಸೆ 
ಯಿಂದ ರೂಪಾಯಿ ಆಗಬೇಕು. ಪ್ರಯತ್ನಶೀಲತೆ - ಚಿಂತನ- ಅಧ್ಯಯನ, ಸಾಧನೆ 
ಇವುಗಳಿಂದ ವ್ಯಕ್ತಿತ್ವ ರೂಪುಗೊಂಡು ಬೆಳೆಯ ಬೇಕಾಗುತ್ತದೆ. ಮೂರ್ತಿ ಸಿದ್ದ 
ಗೊಳ್ಳುವಾಗ ಹಲವು ಸಾರಿ ಚಾಣದ ಪೆಟ್ಟು ಬೀಳುವುದು ಅಗತ್ಯ . ನಮ್ಮ ವ್ಯಕ್ತಿತ್ವ 
ಬೆಳವಣಿಗೆಯೂ ಹಾಗೇಯೇ , ಏನೂ ಮಾಡದೇ ಚಿಂತನ - ಮಂಥನ ನಡೆಸದೇ ಇದ್ದರೆ 
ನಮ್ಮ ವಿಚಾರವೂ ಯಾವ ಸಂಸ್ಕಾರ- ಸಂಘರ್ಷವೂ ಇಲ್ಲದೇ ಹಾಗೆಯೇ ಇರುತ್ತದೆ, 
ಅದಕ್ಕೆ ಲೋಕ ಪ್ರಜ್ಞೆ ವ್ಯವಹಾರಗಳ ಅರಿವು ಬರುವುದೇ ಇಲ್ಲ. ನಮ್ಮ ಸುತ್ತಲೂ 
ಕಾಣುವುದಷ್ಟೆ ಜಗತ್ತು , ಕೇಳುವುದಷ್ಟೇ ಸಂಗತಿ , ಇಷ್ಟಕ್ಕೆ ನಮ್ಮ ಕಲ್ಪನೆ ಸೀಮಿತ 
ಗೊಳ್ಳುತ್ತದೆ. ಮನಸ್ಸು ಎತ್ತರ-ಎತ್ತರಕ್ಕೆ ಸಾಗಿ ಮುಂದೇನು ಎಂಬ ಅನ್ವೇಷಣೆಯ 
ಜಿಜ್ಞಾಸೆ ಹುಟ್ಟಿಕೊಳ್ಳುವುದೇ ಇಲ್ಲ. 

ನಾವು ಬಹಳಷ್ಟು ಸಾಧನೆಯಲ್ಲಿ ಮುಂದುವರಿಯುವುದು ಅಸಾಧ್ಯವಾಗ 
ಬಹುದು. ಆದರೆ ಸುಸಂಸ್ಕೃತನಾಗಿ, ಸಜ್ಜನನಾಗಿ , ಪ್ರಾಮಾಣಿಕನಾಗಿ ಬಾಳುವುದು 
ಅಸಾಧ್ಯವಲ್ಲ . ಇದಕ್ಕೆ ನಮ್ಮ ಶಕ್ತಿ ಮೀರಿದ ಅಸಾಧಾರಣ ಪ್ರಯತ್ನದ ಅಗತ್ಯತೆಯ 
ಇಲ್ಲ, ನಾವು ಯಾರಿಗೂ ತೊಂದರೆ ಕೊಡದೇ ಅಪ್ರಿಯರಾಗದೆ ಅಹಿತ ಚಿಂತಿಸದೇ , 
ಸತ್ಯದಿಂದ ಬದುಕು ನಡೆಸಿದರೆ ಅದೇ ದೊಡ್ಡದೆನ್ನಿಸೀತು, ಏನಾದರೂ ಮಾಡಲುಹೋಗಿ 
ಏನಾದರೂ ಆಗುವುದಕ್ಕಿಂತ ಸಭ್ಯರಾಗಿ ಸದಾಚಾರಿಗಳಾಗಿ ಬಾಳುವುದರಲ್ಲಿ ಹೆಚ್ಚು 
ಸಾರ್ಥಕತೆಯಿದೆ. ಈ ನಿಯಮ. ಸಂಯುಮ -ರೀತಿ ನೀತಿಗಳು ಯಾರಿಗೂಾ ಅಸಾಧ್ಯ 
ವಾದುದೇನೂ ಅಲ್ಲ. 
ಅಕ್ಟೋಬರ್‌ -1992 


1 


3 


ಕೆಲವು ಸಾರಿ ನಮಗೆ ದೊರೆಯುವ ಗೌರವ - ಘನತೆಗಳು ನಮ್ಮ ವ್ಯಕ್ತಿತ್ವ 
ಸಾಧನೆಯಿಂದಲೇ ಬಂದುದೆಂದು ತಿಳಿದು ಅಭಿಮಾನ ಪಡುವುದೂ ಸಾಧುವಾದುದಲ್ಲ. 
ನಮ್ಮ ಹಿಂದಿನವರು ದುಡಿದು ಗಳಿಸಿದ ಯಶಸ್ಸಿನಿಂದಲೂ ಅವು ಬರುವ ಸಾಧ್ಯತೆಯಿದೆ. 
ಇಲ್ಲೆ ಅದನ್ನು ಉಳಿಸುವ - ಬೆಳೆಸುವ ಪ್ರಯತ್ನ ತೀರ ಅಗತ್ಯದ್ದು , ಆದರೂ ಕೊನೆಯ 
ಪಕ ಅವರ ಪ್ರತಿಷ್ಠೆ -ಪ್ರಸಿದ್ದಿಗಾದರೂ ಕಲಂಕ ಬರದ ಹಾಗೆ ಎಚ್ಚರವಹಿಸುವುದು 
ತುಂಬ ಅಪೇಕ್ಷಣೀಯ , ಯಾಕೆಂದರೆ ಕೇವಲ ನಮ್ಮನ್ನಷ್ಟೇ ಜನ ನೋಡುವುದಿಲ್ಲ, 
ನಮ್ಮ ಹಿಂದಿನ ಪರಂಪರೆ- ಸಂಸ್ಕೃತಿ ಮುಂತಾದವುಗಳನ್ನು ನಿರೀಕ್ಷಿಸುತ್ತಾರೆ. ವ್ಯಕ್ತಿತ್ವ 
ರೂಪುಗೊಳ್ಳುವುದು ಮೆರಗು ಪಡೆಯುವುದು ಸಂಸ್ಕೃತಿಯ ಉಪಾಸನೆಯಿಂದ, ನಮ್ಮ 
ನಡೆ- ನುಡಿಗಳಲ್ಲಿ ಸಾತ್ವಿಕಭಾವ ಹಾಸು ಹೊಕ್ಕಾಗಿಯೇ ಇರಬೇಕಾಗುತ್ತದೆ, ತೋರಿಕೆ 
ಯದು ಹೆಚ್ಚು ಕಾಲ ಉಳಿಯುವುದಿಲ್ಲ, ಹಾಗೂ ಅದನ್ನು ಬೆಳೆಸುವುದಿಲ್ಲ, ಸಂಸ್ಕೃತಿ 
ಎನ್ನುವುದು ಕೊಂಡುಕೊಳ್ಳುವ ಸರಕೂ ಆಗಿಲ್ಲ, ಅದು ಮನಸ್ಸಿನ ಮೂಲಕ ಸಾಧನೆಯ 
ಕೃಷಿಯಿಂದ ಬರಬೇಕಾದದ್ದು , ನಮ್ಮ ಹಿಂದಿನವರು ಎಂಥ ಕಠಿಣ ಪ್ರಸಂಗ ಬಂದರೂ 
ತಮ್ಮ ಸಂಸ್ಕೃತಿ. ಸನ್ನಡತೆಗಳನ್ನು ನಷ್ಟ ಪಡಿಸಿಕೊಂಡು ತಮ್ಮ ವ್ಯಕ್ತಿತ್ವಕ್ಕೆ ಕಲಂಕ 
ತಂದು ಕೊಂಡವರಲ್ಲ. ಈ ಕಾರಣದಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ 
ಹೆಚ್ಚು ಮಹಿಮೆ - ಹಿರಿಮೆಯುಳ್ಳದ್ದಾಗಿದೆ. 
ಆ ವ್ಯಕ್ತಿ - ವ್ಯಕ್ತಿತ್ವದ ಹಿಂದೆ ಇರುವ ಜೀವ- ಜೀವಾಳವೇ ಸಂಸ್ಕೃತಿ, ಆದು ಒಂದು 
ರೀತಿಯ ಮನೋಧರ್ಮ , ಸಂಸ್ಕೃತಿ ಇರುವಲ್ಲಿ ವ್ಯಕ್ತಿತ್ವ ಇರುತ್ತದೆ, ವ್ಯಕ್ತಿತ್ವ ಇದೆ 
ಯೆಂದರೆ ಅಲ್ಲಿ ಸಂಸ್ಕೃತಿ ಇದೆಯೆಂಬುದೇ ಅರ್ಥ . ಇವೆರಡರ ಸಂಬಂಧವೂ ಇಷ್ಟು 
ಅನ್ನೋನ್ಯ, ದಾನ, ತಪಸ್ಸು , ಅಧ್ಯಯನ, ಯಜ್ಞ , ಪರೋಪಕಾರ, ಇವೆಲ್ಲ ಸಂಸ್ಕೃತಿ 
ಯಲ್ಲಿರತಕ್ಕ ಮೌಲಿಕ ಸಂಗತಿಗಳು. ದಾನಮಾಡದೇ ಇದ್ದರೆ ಸಮಾಜದಲ್ಲಿ ವಿನಿಮಯವೇ 
ಆಗುವುದಿಲ್ಲ. ಉಳ್ಳವನಿಂದ ಅಗತ್ಯತೆ ಇರತಕ್ಕವನಿಗೆ ದೊರೆಯುತ್ತಿರಬೇಕು. ಈ 
ಬಗೆಯ ನೀಡಿಕೆಯ ತ್ಯಾಗ ಅತ್ಯಂತ ಪವಿತ್ರ ಹಾಗೂ ಸಾಮಾಜಿಕ ಸಮತೋಲನ 
ವ್ಯವಸ್ಥೆಗೆಪೋಷಕ, ಚಿಂತನ - ಮಂಥನ ಮಾಡುವುದು ಬುದ್ದಿ - ಮನಸ್ಸುಗಳನ್ನು 
ಹದಬದ್ದಗೊಳಿಸುತ್ತದೆ. ಸಂತೃಪ್ತಿ ಸುಪ್ರಸನ್ನತೆ ತರುತ್ತದೆ. ಲೋಕವ್ಯವಹಾರದಲ್ಲಿ 
ಪರಸ್ಪರ ಅರಿವು ಅಗತ್ಯ ನೆರವು ಇರಬೇಕಾದದ್ದೇ ಆಗಿದೆ. ನಿಸರ್ಗವನ್ನು ಪ್ರೀತಿಸಿ 
ಪೋಷಿಸುವುದು, ಜೀವ ಜಗತ್ತಿನ ಸಂರಕ್ಷಣೆ ವಹಿಸುವುದು, ಯಜ್ಞದ ಅಂತರಾರ್ಥ. 
ನಮ್ಮ ಸುವ್ಯವಸ್ಥಿತ ಜೀವನ ಕ್ರಮವೂ ಒಂದು ರೀತಿಯ ಯಜ್ಞ . ಹೀಗೆ ಸಂಸ್ಕೃತಿ 
ಹಲವು ಹತ್ತಾರು ಗುಣ. ಆದರ್ಶಗಳ ತಳಹದಿಯ ಮೇಲೆರೂಪುಗೊಳ್ಳುತ್ತದೆ. ಇದನ್ನು 
ಅನುಸರಿಸಿ ವ್ಯಕ್ತಿತ್ವ ಬೆಳೆಯಬೇಕು, ತೈಲದ ಅಂಶವನ್ನು ಹೀರಿಕೊಂಡುಜ್ಯೋತಿಯು 
ಹೇಗೆ ಸುತ್ತಲಿನ ಪರಿಸರಕ್ಕೆ ಬೆಳಕು ನೀಡುತ್ತದೆಯೋ ಹಾಗೇ ಲೋಕದಲ್ಲಿರುವ 
ಆದರ್ಶ ಮೌಲ್ಯಗಳಿಂದ ಪ್ರಭಾವಿತಗೊಂಡು ವ್ಯಕ್ತಿತ್ವವು ವಿಶಿಷ್ಟ ರೀತಿಯಲ್ಲಿ ಬೆಳವಣಿಗೆ 
ಸಾಧಿಸುವುದು ಅಪೇಕ್ಷಣೀಯವಾಗಿದೆ. 

14 
ಸಿದ್ದಗಂಗಾ 


ಅನುಸರಿಸಿ ವ್ಯಕ್ತಿತ್ವ ಬೆಳೆ 


ಬೆಳಕು ನೀಡುತ್ತದೆಯೋ ಹರೀತಿಯಲ್ಲಿ ಬೆಳವಣಿಗೆ 


- - : ಸದ್ಭಾವನೆ : 
ತಾಳ್ಯದ ವೇದಮೂರ್ತಿ, ತಾಳ್ಯ - 577527 , ಹೊಳಲ್ಕೆರೆ ತಾ , ಚಿತ್ರದುರ್ಗ ಜಿಲ್ಲೆ . 


( ದಿನಬೆಳಗಾದರೆ ಪತ್ರಿಕೆಗಳಲ್ಲಿ, ಟಿ. ವಿ. ಆಕಾಶವಾಣಿಯಲ್ಲಿ ಕೇಳುವ, ನೋಡುವ 
ಸುದ್ದಿಗಳಲ್ಲಿ ಮಾನವರಲ್ಲಿರಬೇಕಾದ ಸದ್ಭಾವನೆಗಳು ಕೊರತೆ ಇದೆ ಎನಿಸುತ್ತದೆ. 


ನನ್ನ ಭಾವನೆಗಳೆಂದರೆ ನಾವು ಅನುಸರಿಸುತ್ತಿರುವ ಸಂಸ್ಕೃತಿಯಾಗಿದೆ. ಭಾವನೆ 
ಎಂಬುದನ್ನು ಸಂಘನಾತ್ಮಕ ಪ್ರವೃತ್ತಿಗಳ ದೃಷ್ಟಿಯಲ್ಲಿ ಪರಿಶೀಲಿಸಬಹುದು. ಪ್ರೀತಿ, 
ಶಾಂತಿ, ತ್ಯಾಗ ಮೊದಲಾದವು ಯಾವ ಕಾಲಕ್ಕೂ ಸಲ್ಲಬಹುದಾದ ಭಾವನೆಗಳಾದರೂ 
ಅವು ನಮ್ಮನ್ನು ತಟ್ಟಲು ಸಾಧ್ಯವಾಗುವುದು ಈ ನೆಲದ ಒಂದು ನಿಜವಾದ ಒಂದು 
ಮೂಲೆಯಲ್ಲಿರುವಂತೆ ನಿಜವಾದ ಮಾನವೀಯುಗದಲ್ಲಿ ಬದುಕುತ್ತಿರುವ ರಕ್ತಮಾಂಸಗಳ 
ಜೀವಂತ ವ್ಯಕ್ತಿಗಳಲ್ಲಿ ಉದ್ಭವಿಸಿದಾಗ ಮಾತ್ರ . 

“ ಸದ್ಭಾವನೆ ” ಎಂಬುದಕ್ಕೆ ಒಳ್ಳೆಯ ಅಭಿಪ್ರಾಯ ಎಂಬ ಶಬ್ದದ ಸಂಕುಚಿತ 
ದೃಷ್ಟಿಯಿಂದ ನೋಡುವುದರಿಂದ ಅದರ ಸವಿಯನ್ನು ಸವಿಯುವುದು ಸಾಧ್ಯವಿಲ್ಲ. 
ಮನುಷ್ಯನಿಗೆ ಇದು ಉಲ್ಲಾಸವನ್ನುಂಟು ಮಾಡುವಂತಹದು. ಆದರೆ ಅದು ಎಲ್ಲರ 
ಮನಸ್ಸನ್ನವಲಂಬಿಸಿರುತ್ತದೆ. 


ನಾವುನೋಡುವ ಕೇಳುವ ಘಟನೆಗಳ, ದೃಶ್ಯಗಳು ಮನಸ್ಸುಗಳನ್ನು ಕಣಕಾಲ 
ಸೆರೆಹಿಡಿದು ಇಡೀಶರೀರದ ಮೇಲೆ ಪರಿಣಾಮವನ್ನುಂಟು ಮಾಡಬಲ್ಲದೆ ಅವೆಲ್ಲವುಗಳೂ 
- ಸಬ್ಬಾವನೆಯ ನಾನಾ ಮುಖಗಳೆನ್ನಬಹುದು. 

ಇಂದು ಸದ್ಭಾವನೆಯ ಅಗತ್ಯತೆ ಇರುವುದರಿಂದ ಆ ಚಿಂತನೆ ಮಾಡುವುದು 
ಅವಶ್ಯಕತೆ , ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದಲ್ಲಿ ಸದ್ಭಾವನೆಯ ಪ್ರಜ್ಞೆ ಮಹತ್ವ 
ಪೂರ್ಣ ಪಾತ್ರ ವಹಿಸುತ್ತದೆ. ಅದರಲ್ಲಡಗಿರುವ ಸುಪ್ತ ಪ್ರತಿಭೆಯ ಮುಖಗಳಲ್ಲೂ 
ನಾನಾ ರೂಪ ತಾಳುತ್ತವೆ. 


- ಒಂದು ಸಮಾಜ ಮತ್ತೆ ಮತ್ತೆ ವಿಪತ್ತುಗಳಿಗೆ ಒಳಗಾಗಿ ಭೀಕರ ನಿರಾಸೆ 
ಯನ್ನು ಎದುರಿಸಬೇಕಾದಾಗ ಅದರಲ್ಲಿ ಹಲವು ಬಗೆಯ ಮನಃಪೀಡೆಗಳು 
ಬೆಳೆಯುತ್ತಿವೆ. ವಿಪತ್ತುಗಳ ಹೊರೆಯಿಂದ ಮುಳುಗಿ ಹೋಗಿ ಸದ್ಭಾವನೆಗಳಿಗಾಗಿ 
ಹಂಬಲಿಸುವವರಿದ್ದಾರೆ. ಅವರ ಸುತ್ತ ಕತ್ತಲೆ ನಿರಾಸೆಗಳ ಅಜ್ಞಾನ ಮತ್ತು ನಿಂದೆಗಳ 
ನಗ್ನ ತಾಂಡವವನ್ನೇ ಕಾಣುತ್ತವೆ, ಇಂಥ ಸ್ಥಿತಿಯಲ್ಲಿ ದುರ್ಬಲ ಮನಸ್ಸಿನವರು 
ಬೆದರಿ ಮುದುಡಿಕೊಳ್ಳುತ್ತಾರೆ. ಆದರೆ ತೇಜಸ್ಸುಳ್ಳವರು ಬಲಿದಾನದ ಬೆಂಕಿಯಲ್ಲಿ 
ಹಾರಿಕೊಳ್ಳುವುದೇ ಉತ್ತಮವೆಂದು ತಮ್ಮ ಪ್ರಾಣ ಸಮರ್ಪಿಸುತ್ತಾರೆ. ಇಂಥವರನ್ನೇ 
ಅಕ್ಟೋಬರ್ - 1992 


15 


ಹುತಾತ್ಮರೆಂದು ಕರೆದು ಶ್ರದ್ದಾಂಜಲಿ ಅರ್ಪಿಸುತ್ತೇವೆ, ಇಂದು ಮಾನವ ಆಕಾಶದಲ್ಲಿ 
ಪಕ್ಷಿಯಂತೆ ಹಾರಾಡಬಲ್ಲ, ನೀರಿನಲ್ಲಿ ಮೀನಿನಂತೆ ಈಜ ಬಲ್ಲವನಾದರೂ ನಿಜ 
ಮಾನವನಾಗಿ ಬದುಕುವ ಬಗ್ಗೆ ಇನ್ನೂ ಕಲಿಯಬೇಕಾಗಿದೆ. ಮಾನವರಿಗಿಂತ ಹೆಚ್ಚು 
ಭಯಂಕರ ಕೆಟ್ಟ ಶಕ್ತಿಯ ಪ್ರಾಣಿಗಳಿಲ್ಲವೆನಿಸುತ್ತದೆ. ಒಂದು ಕಾಲದಲ್ಲಿ ಇಡೀ ಪ್ರಾಣಿ 
ಜಗಿತ್ತಿನಲ್ಲೇ ಶ್ರೇಷ್ಟತೆಯಿಂದ ಸದ್ಭಾವನೆಗಳಿಂದ ಕೂಡಿದ್ದ ವ್ಯಕ್ತಿ ಇಂದು ತುಂಬಾ 
ಭಯಂಕರನಾಗಿ, ವಿನಾಶಕಾರಿಶಕ್ತಿಗಳಿಂದ ಕಾಣುತ್ತಿದೆ. ಆದರೆ ಮನುಷ್ಯ ಮನುಷ್ಯನನು 
ದ್ವೇಷಿಸುವ ಕಿತ್ತು ತಿನ್ನುವ ಹಿಂಸಿಸುವ ಕೆಟ್ಟ ಶಕ್ತಿಗಳ ಬದಲು ಸಹಜವಾಗಿ ಒಳ್ಳೆಯತನ 
ತೀರಾ ಅವಶ್ಯಕವಾಗಿದೆ. 


ನಮ್ಮ ಗಮನ ಮತ್ತು ಶಕ್ತಿಗಳನ್ನೆಲ್ಲ ಸದೆ ಬಡಿಯುವ ಅಂತಿಮ ಗುರಿಯನ್ನು 
ಮುಟ್ಟುವುದಾಗಿದೆ. ಈ ಮಾರ್ಗದಲ್ಲಿ ಜನತೆಯಲ್ಲಿ ಸದ್ವಿವೇಚನೆಯು ಮೂಡಿ 
ಬರಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ನಡೆಯೋಣ. 


ಇಂದು ನಿಜವಾದ ಮಾನವರಲ್ಲಿ ಬೇಕಾದ ದಯೆ , ಅನುಕಂಪ, ಪ್ರೀತಿ, ಪ್ರೇಮ, 
ಶಾಂತಿ , ನಂಬಿಕೆ, ತ್ಯಾಗ, ನಿಸ್ವಾರ್ಥನೆ, ಮೊದಲಾದ ಮಾನವೀಯತೆಯ ಸದ್ದು ಣ 
ಗಳಿಂದ ಸಾಮಾನ್ಯ ಸದ್ಭಾವನೆಗಳಿಗೆ ಕೊರತೆಯಿದೆ. ಇಡೀ ಜನತೆಯಲ್ಲಿ ದೃಢ 
ನಿಶ್ಚಯದ ಸುವ್ಯವಸ್ಥೆಯಾದ ಪ್ರಯತ್ನಕ್ಕೆ ಜನರ ಮನಸ್ಸನ್ನು ಉಕ್ಕಿನಂತೆ ಗಟ್ಟಿ 
ಮಾಡಬೇಕಾಗಿದೆ. 


ಧೈರ್ಯ, ಬುದ್ಧಿಶಕ್ತಿ , ದುಡಿತ, ಪ್ರಾಮಾಣಿಕತೆ, ಹೃದಯವಂತಿಕೆ, ಸಂಸ್ಕೃತಿ 
ಆಧ್ಯಾತ್ಮಿಕ ಸೂಕ್ಷ್ಮತೆಗಳಿಂದ ಸದ್ದು ಣಗಳ ಶ್ರೀಮಂತಿಕೆ ಇದೆ ಎಂಬುದು ಮರೆಯುವ 
ಸ್ಥಿತಿಯಲ್ಲಿದ್ದೇವೆ. ವ್ಯಕ್ತಿಯ ನಮ್ಮ ಸಮಾಜದ ಶರೀರದ ಜೀವಂತ ಅಂಗವಾಗುವಂತೆ 
ಅವನ ಮನಸ್ಸು , ಬುದ್ದಿ ಶಕ್ತಿ , ದೇಹಗಳಿಗೆ ಸೂಕ್ತ ಶಿಕ್ಷಣವೂ ಬೇಕಾಗಿದೆ. 


- ನಮ್ಮಲ್ಲಿರುವ ಭಯ , ಸಂಕೋಚವಾಗಿ, ಸಂಶಯವಾಗಿ ವೈರಾಗ್ಯವಾಗಿ 
ಅನೇಕ ಅವತಾರಗಳನ್ನು ತಾಳುವುದು ಮನೋದೌರ್ಬಲ್ಯ , ಭಾವೋದ್ರೇಕ, ಸಂಶಯ 
ಗಳು ಇಂದು ಹೆಂಡತಿಯನ್ನು ನಂಬದ ಗಂಡ, ಗಂಡನನ್ನು ನಂಬದ ಹೆಂಡತಿ, 
ಮಕ್ಕಳನ್ನು ಸಂಶಯದಿಂದ ನೋಡುವ ತಂದೆ ತಾಯಿ , ತೀರಾ ವೈಯಕ್ತಿಕ ಹಂತ 
ದಲ್ಲ ಸಾಮಾಜಿಕ ಸಂಬಂಧ ಕುಸಿತಕ್ಕೆ ನಮ್ಮ ಅಂತಃಸತ್ವದ ಅಧೋಪತನವೇ 
ಕಾರಣವಾಗಿದೆ. 
- ನಿಜ ಮನುಷ್ಯ ನಲ್ಲಿರಬೇಕಾದ ಸದ್ಭಾವನೆಗಳಿಗೆ ಕೊರತೆ ಇರುವುದರಿಂದ ಇಂದು 
ನಮ್ಮ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. 
ಸಿದ್ದಗಂಗಾ 

16 


ನಮ್ಮ ಸಮಾಜದಲ್ಲಿ ಅರಳುತ್ತಿರುವ ಪೀಳಿಗೆಯನ್ನು ವಿಶೇಷ ಸದ್ಭಾವನೆಗಳನ್ನು 
ಮೂಡಿಸುವುದು ನಮ್ಮ ನಿಮ್ಮ ಮಾತೆಯರ ಮೇಲಿದೆ. 


ಕರ್ತವ್ಯ ನಿಷ್ಠೆ , ಸ್ವಪ್ರಯತ್ನದ ಮನೋಭಾವನೆ, ಪ್ರೀತಿ, ಸಮಾಜ ಸೇವೆ, 
ಶಾಂತಿ, ತ್ಯಾಗ, ಸಂಸ್ಕೃತಿ, ಮಾನವೀಯತೆಗಳ ಸದ್ದು ಣಗಳನ್ನು ಎಳೆಯ ಮನಸ್ಸುಗಳಿಗೆ 
ತಿದ್ದಿ ರೂಪಿಸಬೇಕಾಗಿದೆ . 

ವಾಸ್ತವಿಕವಾಗಿ ಸಾಮಾಜಿಕ ಶಾಂತಿ, ಭದ್ರತೆಗಳಿಲ್ಲದೆ ವ್ಯಕ್ತಿಗಳು ತತ್ತರಿಸುತ್ತಾರೆ. 
ಆದ್ದರಿಂದ ಸಾಮಾಜಿಕ ಜೀವನವು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುವುದು 
ಮುಖ್ಯ ಕರ್ತವ್ಯವಾಗಿದೆ. 
| ನಮ್ಮ ಸಮಾಜದ ಬಗ್ಗೆ ನಮ್ಮ ಪ್ರೀತಿ, ಶ್ರದ್ದೆಯ ಭಾವನೆಗೊಳ್ಳಬೇಕಾದರೂ 
ಅಗತ್ಯ . ಕಷ್ಟದಲ್ಲಿ ನರಳುತ್ತಿರುವವರ ಸ್ಥಿತಿ ಸುಧಾರಿಸಬೇಕಾಗಿದೆ. 
| ನಮ್ಮ ಸ್ತ್ರೀ ಸಮುದಾಯದಲ್ಲಿ ಕೀಳರಿವೆ ಮತ್ತು ಅಸಹಾಯಕತೆಯ ಭಾವನೆ 
ಬೆಳೆಯದಂತೆ ನೋಡಿಕೊಳ್ಳುವುದು ಇನ್ನೊಂದು ಮಹತ್ವ ಪೂರ್ಣ ಕಾವ್ಯ , 

ಸ್ತ್ರೀಯರು ಪರಾಶಕ್ತಿಯ ಜೀವಂತ ಸಂಕೇತಗಳೆಂಬುದನ್ನು ತಿಳಿಸಬೇಕಾಗಿದೆ, 
ಅಸಹಾಯ , ಅಶಕ್ತರನ್ನು ನಮ್ಮ ನಿಮ್ಮ ಸುತ್ತಮುತ್ತಲೂ ಕಾಣುತ್ತೇವೆ. ಕೇವಲ 
ಕರುಣೆ, ಅನುಕಂಪ , ಸಾಲದು. ಅವರಿಗೊಂದು ಪ್ರತ್ಯಕ್ಷ ಆಚರಣೆಯ ಸಷ್ಟು ಣದ 
ಸದ್ಭಾವನೆ ಬರಬೇಕಾದದ್ದು ಯುವಜನತೆಯ ಇಂಥ ಹೊಣೆಗಾರಿಕೆಗಳ ಬಗ್ಗೆ ಪೂರ್ಣ 
ಪ್ರಮಾಣದ ಚಿಂತಕರಾಗಬೇಕಾಗಿದೆ. 


ಇಂದು ಮನುಷ್ಯ ಮನುಷ್ಯನನ್ನೆ ಪ್ರೀತಿಸುವ, ನಂಬುವ ಮಾನವೀಯ ಮೌಲ್ಯದ 
ಸದ್ಭಾವನೆ ಮೂಡವಂತಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದ ಮಾಜಿ 
ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ನೆನಪು ಮಾಡಿಕೊಳ್ಳು ವು ದು 
ಅಗತ್ಯವಾಗಿದೆ. 

ರಾಜೀವಗಾಂಧಿ ಪ್ರಧಾನಿಯಾಗಿ ಈ ದೇಶದಲ್ಲಿ ಒಂದು ಹೊಸ ರಾಜಕೀಯ 
ಸಂಸ್ಕೃತಿಯನ್ನು ಹುಟ್ಟು ಹಾಕುವುದಾಗಿ ಪ್ರಯತ್ನ ಪಟ್ಟರು. ಅವರು ತಮ್ಮ ಹೊಸ 
ಸಾಹಸವನ್ನು ಕರಗತ ಮಾಡುವ ಹುರುಪಿನಲ್ಲಿ ದೇಶ ಕೂಡ ಅವರನ್ನು ವಿಪರೀತ 
ನಂಬಿತು. ಅವರು ಹಲವಾರು ಸಮಸ್ಯೆಗಳನ್ನು ನೀಗಲು ಪ್ರಯತ್ನಿಸಿದರು. 
- ಪಂಜಾಬ್ ಬಿಕ್ಕಟ್ಟು ಬಗೆಹರಿಸಲು ಲೊಂಗೊವಾಲ್ ಅವರೊಡನೆ ಮಾಡಿ 
ಕೊಂಡ ಒಪ್ಪಂದ ಖಂಡಿತವಾಗಿಯೂ ಒಂದು ದೂರಗಾಮಿ ಪರಿಣಾಮದ ದಿಟ್ಟ ಕ್ರಮ . 
ದುರದೃಷ್ಟವಶಾತ್ ಲೊಂಗೊವಾಲ್ ಮತ್ತು ರಾಜೀವ್‌ಗಾಂಧಿ ಇಬ್ಬರೂ ಹತ್ಯೆಗೀಡಾದ 
ಮೇಲೆ ಪಂಜಾಬ್ ಸಮಸ್ಯೆಗೆ ಪರಿಹಾರದ ದಿಕ್ಕೇ ತಪ್ಪಿತು. 
ಅಕ್ಟೋಬರ್ -1992 


ಅಸ್ಸಾಂನಲ್ಲಿ ನಡೆದಿದ್ದ ವಿದ್ಯಾರ್ಥಿ ಚಳುವಳಿ ಮತ್ತು ಹಿಂಸಾಚಾರವನ್ನು 
ತಪ್ಪಿಸಿದ ಅಸ್ಸಾಂ ಒಪ್ಪಂದ ರಾಜೀವರ ಒಂದು ಸಾಧನೆ. 


ಭಾರತದ ಅತ್ಯಂತ ಸೂಕ್ಷ್ಮವಾದ ಒಂದು ಪ್ರದೇಶದಲ್ಲಿ ದಶಕಗಟ್ಟಲೆ ಕಾಲ 
ನಡೆದಿದ್ದ ಭೂಗತ ಹಿಂಸಾತ್ಮಕ ಚಳುವಳಿಯನ್ನು ಕೊನೆಗಾಣಿಸಿದ ಒಪ್ಪಂದ 
ಮೀಜೊರಂ ಒಪ್ಪಂದ ಅವರ ಪ್ರಯತ್ನದಿಂದಾಗಿ ಹಿಂಸಾತ್ಮಕ ಗೂರ್ಖ ಚಳುವಳಿ 
ಕೊನೆಗೊಂಡಿತು. 


ನಮ್ಮ ಮುಂದಿರುವ ಸವಾಲು ಶಾಂತಿ ಸ್ಥಾಪನೆಯೊಂದೆ ಅಲ್ಲ ವಿಶ್ವಾಸಗೂಡಣಿಯ 
ಹೌದು, ಈ ಎರಡನೆಯ 'ಕಾರ ಮನಃಪೂರ್ತಿಯಾಗಿ ನಡೆದಿಲ್ಲ. ಜನತೆಯಲ್ಲಿ ವಿಶ್ವಾಸ 
ಮೂಡಲು ಜನರಲ್ಲಿ ಏಕಾಂಗಿ ಭಾವನೆ ತೋರಬೇಕು. 


ಜನರಲ್ಲಿರುವ ಹೆದರಿಕೆ, ಅವಿಶ್ವಾಸ ಅಪನಂಬಿಕೆಗಳು ದೂರವಾಗಲು ಈಏಕಾಂಗಿ 
ಭಾವನೆ ತೊಲಗಬೇಕು, ಇಂದು ಎದೆನಡುಗಿಸುವಂಥ ಆತಂಕದ ಪರಿಸ್ಥಿತಿಯಿಂದಾಗಿ 
ಸದ್ಯ ಸದ್ಭಾವನೆಗಳು ತೀರಾ ಅಗತ್ಯವಾಗಿದೆ. ಸದ್ಭಾವನೆಯ ಸಂಕೇತ.ಶಾಂತಿ ಯಾತ್ರೆ 
ಅಗತ್ಯವಾಗಿದೆ. 


ಆತ್ಮ - ಕರ್ಮ- ಮುಕ್ತಿ ( ಭರತೇಶ ವೈಭವದಿಂದ) 

ಮುಕ್ತರಾದವರೆಲ್ಲ ಮುನ್ನ ಸಂಸಾರ ಸಂ 
ಯುಕ್ತ ರಾಗಿರ್ದು ಕರ್ಮಗಳ 
ಯುಕ್ತಿಯರಿದು ಶಕ್ತಿಗೆಡಿಸಿ ದೇಹವ ಬಿಟ್ಟು 

ಮುಕ್ತಿ ಗೈದಿದರೆಲೆ ಭವ್ಯಾ 
ಸುಖಕುಬ್ಬಿ ದುಃಖಕೆ ಮರುಗಿದರೊಡನೆ ಮುಂ 
ದಖಿಳ ಕರ್ಮಗಳು ಕಟ್ಟುವುವು 
ಸುಖದುಃಖ ಕತ್ತಲಾಗದೆ ಧ್ಯಾನಾಭಿ" 
ಮುಖದೊಳಿದ್ದರೆ ಬಂಧುವಿಲ್ಲ 

ಕರ್ಮವ ಸುಡುವ ಸಾಮರ್ಥ್ಯವುಂಟಾಗತ್ಮಂಗೆ 
ಕರ್ಮದೊಳಡಗಿರುತಿಹನು 
ಕರ್ನವರಿದು ತಾನು ತನ್ನ ನೋಡಿದರೆಂಟು 

ಕರ್ಮವ ಸುಟ್ಟುರುಹುವನು. 
ಸಿದ್ದಗಂಗಾ 


121 


ವಿಜ್ಞಾನ ಮತ್ತು ಆಧ್ಯಾತ್ಮ 
ಎಚ್ .ಎಸ್ . ನರಸಿಂಹಜೀಯರ್ , ಲಕ್ಷ್ಮಯ್ಯನತೋಟ, 14ನೇ ಕ್ರಾಸ್ , ಸೋಮೇಶ್ವರಪುರಂ , 

- ತುಮಕೂರು- 2 . 


ಈ ಲೇಖನದಲ್ಲಿ, ವಿಶ್ವದ ಸೃಷ್ಟಿ ಮತ್ತು ಪ್ರಳಯಗಳ ವಿಚಾರದಲ್ಲಿ , ವೇದಾಂತದಲ್ಲಿ 
ತಿಳಿಸಿರುವ ಅಂಶಗಳಿಗೂ , ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದು ಬಂದಿರುವ 
ಅಂಶಗಳಿಗೂ ಸಾಮ್ಯತೆ ಇದೆಯೇ ಇಲ್ಲವೇ ಎಂಬ ಬಗ್ಗೆ ಪರಿಶೀಲಿಸೋಣ. 


ವೇದಾಂತದ ಪ್ರಕಾರ ಈ ವಿಶ್ವದ ಸೃಷ್ಟಿಯು ಪರಮಾತ್ಮನ ಸಂಕಲ್ಪ 
( ಏಕೋಹಂಬಹುಶ್ಯಾ೦) ದಿಂದ ಪ್ರಾರಂಭವಾಗಿದೆ. ಕೋಟ್ಯಂತರ ವರ್ಷಗಳ ಕಾಲ 
ಇದು ಅಸ್ತಿತ್ವದಲ್ಲಿರುತ್ತದೆ. ಅಂದರೆ ಬಹುಕಾಲದನಂತರ ಪ್ರಳಯವಾಗಿ ಮತ್ತೆ ಸೃಷ್ಟಿ 
ಕರ್ತನಲ್ಲಿಯೇ ಲೀನವಾಗುತ್ತದೆ. ಸೃಷ್ಟಿಯಿಂದ ಪ್ರಳಯದ ವರೆಗಿನ ಈ ಕಾಲವನ್ನು 
ಒಂದು ಕಲ್ಪವೆಂದು ಕರೆಯಲಾಗಿದೆ. ಇಡೀ ವಿಶ್ವವು ಪ್ರಳಯ ಕಾಲದಲ್ಲಿ ಬ್ರಹ್ಮನಲ್ಲಿ 
ಲೀನವಾದ ನಂತರ ಪರಮಾತ್ಮನನ್ನು ಹೊರತು ಮತ್ತೆ ಯಾವುದೂ ಅಸ್ತಿತ್ವದಲ್ಲಿರುವ 
ವುದಿಲ್ಲ. ಭಗವಂತನ ಲೀಲೆಯಿಂದ ವಿಶ್ವವು ಮತ್ತೆ ಸೃಷ್ಟಿಯಾಗುತ್ತದೆ. ಹೀಗೆಸೃಷ್ಟಿ , 
ಅಸ್ತಿತ್ವ , ನಂತರ ಪ್ರಳಯಗಳು ಏಕ ಪ್ರಕಾರವಾಗಿ ಒಂದಾದ ಮೇಲೊಂದರಂತೆ 
ಚಕ್ರೀಯವಾಗಿ ನಡೆಯುತ್ತಲೇ ಇರುತ್ತವೆ. ಇದಕ್ಕೆ ಆದಿ ಮತ್ತು ಅಂತ್ಯಗಳಿಲ್ಲ. ಆದಿ 
ಅಂತ್ಯಗಳಿಲ್ಲದ ಈ ತತ್ತ್ವದಕ್ರಿಯೆಯನ್ನು ಭಗವಂತನ ಲೀಲೆ ಎಂದು ಕರೆಯಲಾಗಿದೆ. 


According to Vedic Theory 5 Viparyayene the 
Krimetcha Upapadyatecha ' (w o hot 2 - 3. 14 ) At the 
time of Pralaya or Dissolution of the Universe , the 
elements are with drawn in to Brahman - its Prime 
source. ” ಪ್ರಳಯ ಕಾಲದಲ್ಲಿ ಅಥವಾ ವಿಶ್ವದ ಅಂತ್ಯದಲ್ಲಿ ಎಲ್ಲಾ ಪಂಚಭೂತ 
ಗಳೂ ತಮ್ಮ ಸೃಷ್ಟಿಯ ಮೂಲವಾದ ಬ್ರಹ್ಮನಿಂದ ಹಿಂದಕ್ಕೆ ತೆಗೆದುಕೊಳ್ಳಲ್ಪಡುತ್ತವೆ. 
ಅಥವಾ ಅವನಲ್ಲಿ ಐಕ್ಯವಾಗುತ್ತವೆ. 


ಭೂಮಿ , ನೀರು, ಬೆಂಕಿ , ಗಾಳಿ ಮತ್ತು ಆಕಾಶ ಈ ಪಂಚಭೂತಗಳಿಂದ ಈ 
ವಿಶ್ವಸೃಷ್ಟಿಯಾಗಿದೆ, ಪ್ರಳಯಕಾಲದಲ್ಲಿ ಭೂಮಿಯು ನೀರಿನಲ್ಲಿ ಮುಳುಗಿಹೋಗುತ್ತದೆ, 
ನಂತರ ನೀರು ಬೆಂಕಿಯಿಂದ ಆವಿಯಾಗಿ ಗಾಳಿಯನ್ನು ಸೇರುತ್ತದೆ. ಆವಿಯು ಗಾಳಿ 
ಯಲ್ಲಿ ಸೇರಿದನಂತರ ಗಾಳಿಯು ಆಕಾಶವನ್ನು ಸೇರುತ್ತದೆ. ಆಕಾಶವು ಭಗವಂತನನ್ನು 
ಸೇರುತ್ತದೆ. ಆಗ ಯಾವ ವಸ್ತುವೂ ಇಲ್ಲ, ಎಲ್ಲವೂ ಬ್ರಹ್ಮನಲ್ಲಿ ಲೀನವಾಗುವುದೇ 
ಪ್ರಳಯ ಅಥವಾ ವಿಶ್ವದ ಅಂತ್ಯ , ಆಗ ಸೃಷ್ಟಿಕರ್ತನ ಹೊರತು ಮತ್ತೆ ಯಾವುದೂ 
ವಿಶ್ವದಲ್ಲಿಲ್ಲ. 
ಅಕ್ಟೋಬರ್ -1992 

19 


ಭಗವದ್ಗೀತೆಯಲ್ಲಿ ಇದೇ ವಿಚಾರವನ್ನು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ 
ಹೇಳಿರುವುದನ್ನು ಒಂಬತ್ತನೆಯ ಅಧ್ಯಾಯದ ಏಳನೆಯ ಶ್ಲೋಕದಲ್ಲಿ ವಿವರಿಸಲಾಗಿದೆ 
ಶ್ಲೋಕವು ಈ ರೀತಿ ಇದೆ. 

ಸರ್ವ ಭೂತಾನಿ ಕೌಂತೇಯ 
ಪ್ರಕೃತಿಂ ಯಾಂತಿ ಮಾಮಿಕಾಮ್ 
ಕಲ್ಪ ಕ್ಷಯೇ ಪುನಸ್ತಾನಿ 

ಕಲ್ಪಾದೌ ವಿಸೃಜಾಮ್ಯಹಮ್ || 
ಅರ್ಜುನ , ಕಲ್ಪವು ಮುಗಿಯುತ್ತಲೇ ಎಲ್ಲ ವಸ್ತುಗಳೂ ನನ್ನ ಮಾಯೆಯೊಳ 
ಗಡಕವಾಗುತ್ತವೆ. ಕಲ್ಪದ ಮೊದಲಲ್ಲಿ ಅವುಗಳನ್ನು ಮತ್ತೆ ನಾನು ಹೊರಗೆ 
ಡಹುತ್ತೇನೆ. 


ಈ ಶ್ಲೋಕದಲ್ಲಿ ಅಂತ್ಯ ಮತ್ತು ಕಲ್ಪದ ಪ್ರಾರಂಭವನ್ನೂ ತನ್ನ ಶಿಷ್ಯನಿಗೆ 
ಹೇಳುವ ಮುಖಾಂತರ ಭಗವಂತ ಸರ್ವರಿಗೂ ತಿಳಿಸಿದ್ದಾನೆ. 


ಇನ್ನು ವಿಜ್ಞಾನಿಗಳು ಈ ವಿಶ್ವದ ಸೃಷ್ಟಿ ಹಾಗೂ ಅಂತ್ಯದ ಬಗ್ಗೆ ತನ್ನ 
ಸಂಶೋಧನೆಗಳಿಂದ ಮನಗಂಡಿರುವ ವಿಚಾರ ಪರಿಶೀಲಿಸೋಣ. ಸೃಷ್ಟಿಯ ನಂತರ ಈ 
ವಿಶ್ವವು ಕೋಟ್ಯಂತರ ವರ್ಷಗಳಕಾಲ ಅಸ್ತಿತ್ವದಲ್ಲಿರುತ್ತದೆ ಎಂಬ ವಿಚಾರವನ್ನು 
ವಿಜ್ಞಾನಿಗಳು ಒಪ್ಪಿದ್ದಾರೆ. ವಿಶ್ವವು ನಾಶವಾಗುವುದಿಲ್ಲ; ಇದರಲ್ಲಿರುವ ವಸ್ತುಗಳು 
ಅವಿನಾಶಿ ಎಂದು ವಿಜ್ಞಾನಿಗಳು ಭಾವಿಸಿದ್ದರು. ಇತ್ತೀಚಿನ ಸಂಶೋಧನೆಗಳಿಂದ ಈ 
ವಿಶ್ವವೂ ಒಂದು ಕಾಲದಲ್ಲಿ ನಾಶಹೊಂದುತ್ತದೆ ಎಂಬ ಸಿದ್ಧಾಂತಕ್ಕೆ ಬಂದಿದ್ದಾರೆ. 
ಕಾರಣ ಈರೀತಿ ಇದೆ. ಎಲ್ಲಾ ವಸ್ತುಗಳಿಗೂ ಮೂಲ, ಪರಮಾಣುಗಳು, ಈ ಪರಮಾಣು 
ಗಳಿಂದ ಅಣುವಿನ ರಚನೆಯಾಗುತ್ತದೆ. ಈ ಅಣುಗಳಿಂದಲೇ ವಸ್ತುವಿಗೆ ಆಕಾರ ಸ್ವರೂಪ 
ದೊರೆಯುತ್ತೆ ಪ್ರತಿಯೊಂದು ಪರಮಾಣುವೂ ಪ್ರೋರ್ಟಾ, ನ್ಯೂಟ್ರಾನ್ ಮತ್ತು 
ಎಲೆಕ್ಟ್ರಾನಗಳಿಂದ ರೂಪಿತವಾಗಿದೆ; ಇವುಗಳಲ್ಲಿ ಪರಮಾಣುಗಳ ಕೇಂದ್ರದಲ್ಲಿರುವ 
ಪ್ರೊರ್ಟಾಎಂಬುದೇ ಪರಮಾಣುವಿನ ರಚನೆಯಲ್ಲಿ ಬಹುಮುಖ್ಯ ಪಾತ್ರವಹಿಸಿರುತ್ತದೆ. 
ಈ ಪ್ರೋರ್ಟಾ ನಾಶವಾಗದ್ದು ಎಂಬ ಭಾವನೆ ಈವರೆವಿಗೆ ವಿಜ್ಞಾನಿಗಳಿಗೆ ಇದ್ದು ದರಿಂದ 
ಯಾವ ವಸ್ತುವೂ ನಾಶವಾಗುವುದಿಲ್ಲವೆಂದು ಹೇಳುತ್ತಿದ್ದರು. ಆದರೆ ಈಚಿನ ಸಂಶೋಧ 
ನೆಗಳಿಂದ ಅಣುವಿನ ರಚನೆಯಲ್ಲಿ ಮುಖ್ಯ ಪಾತ್ರವಹಿಸಿರುವ ಈ ಪ್ರೋಟಾನ್ ಕೂಡ 
ನಾಶವಾಗುತ್ತದೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಪೊರ್ಟಾ ನಾಶವಾದಮೇಲೆ 
ಪರಮಾಣು [ atom ] ರಚನೆ ಇಲ್ಲ. ಪರಮಾಣುಗಳಿಲ್ಲದಿದ್ದಲ್ಲಿ ಅಣು [ molecule ] 
ಗಳಿಲ್ಲ. ಅಣುಗಳಿದಿಲದ್ದಲ್ಲಿ ವಸ್ತುಗಳೇ ಇಲ್ಲ. ಅಂದಮೇಲೆ ವಿಶ್ವದ ಮೇಲಿನ ಯಾವ 


ಸಿದ್ದಗಂಗಾ 


ವಸ್ತುಗಳೂ ಶಾಶ್ವತವಲ್ಲ. ಈ ಬಗ್ಗೆ ಪ್ರಸಿದ್ಧ ವಿಜ್ಞಾನಿ ಐri Ferris ಈ ರೀತಿ 
to lead 8 " The Proton the solid citizen who Presides over 
the neucleus of every atom and once regarded as 
æternal is now diseovered as being bound to decay and 
thus be sure to bring the universe to an end " . 303DEJTIS 
ಕೇಂದ್ರದಲ್ಲಿರುವ ಬಹುಮುಖ್ಯವಾದ ಹಾಗೂ ಈ ವರೆವಿಗೂ ಅವಿನಾಶಿ ಎಂದು ಭಾವಿ 
ಸಲಾಗಿದ್ದ ಪ್ರೋರ್ಟಾ ಸಹ ನಾಶವಾಗುತ್ತದೆ ಎಂಬುದು ಸಂಶೋಧನೆಗಳಿಂದ ತಿಳಿದು 
ಬಂದಿರುವುದರಿಂದ ಈ ವಿಶ್ವದ ನಾಶವು ಖಚಿತವಾದಂತಾಯಿತು ಎಂದು ಈ ವಿಜ್ಞಾನಿ 
ಹೇಳಿದ್ದಾರೆ. ಇವರ ಈ ಹೇಳಿಕೆ ವೇದಾಂತದ ಪ್ರಳಯಕ್ಕೆ ಹೊಂದಿಕೊಂಡಿರುವುದನ್ನು 
ನಾವು ಗಮನಿಸಬಹುದಾಗಿದೆ. ಇದೇ ವಿಶ್ವದ ಅಂತ್ಯ . 


- ವಿಶ್ವವು ನಾಶವಾದಮೇಲೆ ಮುಂದೇನು ? ಈ ಬಗ್ಗೆ Drtt Weinberg ಎಂಬ 
322, 2018 3 As far as we know , the universe would then 
start a new cycle ............ though as an endless cycle 
of expansion and contraction stretching in to the 
infinite past with no begining whatever." 


ವಿಶ್ವವು ನಾಶವಾದ ಮೇಲೆ ಪುನಃ ಸೃಷ್ಟಿ ಕೆಲಸ ಪ್ರಾರಂಭವಾಗುತ್ತದೆ. ಇದೇ 
ರೀತಿ ಸೃಷ್ಟಿ , ಪ್ರಳಯಗಳು ಚಕ್ರೀಯವಾಗಿ ಒಂದಾದ ಮೇಲೊಂದರಂತೆ ಆದಿ 
ಅಂತ್ಯಗಳಿಲ್ಲದೆ ನಡೆಯುತ್ತಲೇ ಇರುತ್ತವೆ” ಎಂದಿದ್ದಾರೆ. ಇವರ ಈ ಅಭಿಪ್ರಾಯವೂ 
ಸಹ ವೇದಾಂತದಲ್ಲಿ ತಿಳಿಸಿರುವ ಅಂಶಗಳಿಗೆ ಹೊಂದಿಕೆಯಾಗಿದೆ. 


ಇನ್ನು ಕಲ್ಪದ ಬಗ್ಗೆ ವಿಚಾರಮಾಡೋಣ. ವಿಶ್ವದ ಸೃಷ್ಟಿಯಿಂದ ಪ್ರಳಯ 
ವಾಗುವ ವರೆಗಿನ ವಿಶ್ವದ ಅಸ್ತಿತ್ವದ ಕಾಲವೆ ಒಂದು ಕಲ್ಪ , ವೇದಾಂತದ ಪ್ರಕಾರ 
ಈ ಕಲ್ಪವುಬ್ರಹ್ಮನ ಒಂದು ದಿವಸ ( One day of Brahma). ಈ ಕಾಲವನ್ನು 
ನಮ್ಮ ಪೂರ್ವಜರು 4329 ದಶಲಕ್ಷ ವರ್ಷಗಳೆಂದು ಅಂದಾಜು ಮಾಡಿದ್ದಾರೆ. 
ಅಂದರೆ ಈ ವಿಶ್ವವು 4329 ದಶಲಕ್ಷ ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತದೆ. 


ವೈಜ್ಞಾನಿಕ ಸಂಶೋಧನೆಗಳಿಂದ ಈ ವರೆಗೆ ತಿಳಿದು ಬಂದಿರುವ ಅಂಶವೆಂದರೆ, 
ಈ ಸೌರವ್ಯೂಹದ ಚಲನೆಗೆ ಹಾಗೂ ಭೂಮಿಯ ಮೇಲಿನ ಎಲ್ಲಾ ಚೈತನ್ಯಗಳಿಗೆ 
ಕಾರಣ ಕರ್ತನಾಗಿರುವ ಸೂರ್ಯನೂ ಸಹ ಕ್ರಮೇಣ ತನ್ನ ಶಕ್ತಿಯನ್ನು ಕಳೆದು 
ಕೊಳ್ಳುತ್ತಾ ಬರುತ್ತಿದ್ದಾನೆಂಬುದು. ಈ ಶಕ್ತಿಯೂ ನಾಶವಾಗುತ್ತದೆ. ಈ ಸೌರ 


ಸಿದ್ಧಗಂಗಾ 


- 21 


ವ್ಯೂಹ ಕಾಲವನ್ನು ವಿಜ್ಞಾನಿಗಳು 4500 ದಶಲಕ್ಷ ವರ್ಷಗಳೆಂದು ಅಂದಾಜು 
ಮಾಡಿದ್ದಾರೆ. ನಂತರ ಇದು ನಾಶ ಹೊಂದುತ್ತದೆ. ( Age of Solar System. 
is 4500 million years). ಇದೂ ಪ್ರಳಯವೇ , ವಿಜ್ಞಾನವು ಸೌರವ್ಯೂಹ 
ಅಂತ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ತಿಳಿಸಿದೆ. ವೇದಾಂತವು ಇನ್ನೂ ಒಂದು ಹೆಜ್ಜೆ 
ಮುಂದೆ ಹೋಗಿ ಇಡೀ ವಿಶ್ವದ ಪ್ರಳಯದ ಕಾಲವನ್ನೇ ಸೂಚಿಸಿದೆ. ನಾವಿಲ್ಲಿ ಗಮ 
ನಿಸಬೇಕಾದ ಮುಖ್ಯ ಅಂಶವೆಂದರೆ ಭೂನಿವಾಸಿಗಳಾದ ನಮಗೆ ಎರಡರ ಅಂತ್ಯವೂ 
ನಮ್ಮ ನಾಶವನ್ನು ಸೂಚಿಸುತ್ತದೆ. ಅಲ್ಲದೆ ವಿಜ್ಞಾನಿಗಳ ಲೆಕ್ಕಾಚಾರ ಹಾಗೂ 
ವೇದಾಂತದ ಪ್ರಕಾರ ಪ್ರಳಯದ ಕಾಲದ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಆಗಿದೆ 
ಎಂಬುದನ್ನೂ , ಎರಡರ ಪ್ರಕಾರ ಅಂತ್ಯ ಅಥವಾ ಪ್ರಳಯ ಖಚಿತವೆಂಬ ವಿಚಾರವನ್ನು 
ಮನಗಾಣ ಬಹುದಾಗಿದೆ, 


ಸೃಷ್ಟಿ , ಪ್ರಳಯಗಳು ಈ ವಿಶ್ವಕ್ಕೆ ಅನಿವಾರ್ಯವೆಂಬುದನ್ನು ವಿಜ್ಞಾನವೂ 
ಒಪ್ಪುತ್ತಿದೆ, ವೇದಾಂತವೂ ತಿಳಿಸಿದೆ. ಇವುಗಳು ಕ್ರಮವಾಗಿ ಒಂದಾದ ಮೇಲೊಂದ 
ರಂತೆ ಬರುತ್ತವೆ ಎಂಬ ಬಗ್ಗೆ ಯೂ ಏಕಾಭಿಪ್ರಾಯವಿದೆ . ವಿಶ್ವದ ಅಸ್ತಿತ್ವದ ಕಾಲದ 
ಬಗ್ಗೆ ಯೂ ಹೆಚ್ಚು ಕಡಿಮೆ ಸಾಮ್ಯವಿರುವುದನ್ನು ಕಾಣಬಹುದಾಗಿದೆ. ಇವೆಲ್ಲ 
ಪರಿಶೀಲಿಸಿದಾಗ ವೇದಾಂತದಲ್ಲಿ ನಮೂದಿಸಲ್ಪಟ್ಟಿರುವ ವಿಚಾರಗಳು ಗೊತ್ತು 
ಸಂಪ್ರದಾಯದ ಜಡ್ಡು ವಿಚಾರಗಳಲ್ಲದೆ ಇವೆಲ್ಲಕ್ಕೂ ವೈಜ್ಞಾನಿಕ ತಳಹದಿ ಇದೆ 
ಎಂಬುದು ಗೋಚರವಾಗುತ್ತದಲ್ಲವೆ. 


ಕೋಗಿಲೆ 

ರಾಗ -ಸೌರಾಷ್ಟ್ರ 
ಕೋಗಿಲೆ ಚೆಲ್ವ ಕೋಗಿಲೆ ಮುದ್ದು | | 
ಕೋಗಿಲೆ ಜಾಣ ಕೋಗಿಲೆ || ಪ|| 


ಹಿಂದೆ ತಪದೊಳೀಶ ನೊಂದಿರು ತರಲೆಚ್ಚು ! 
ಬೆಂದ ಕಾಮನ ಬಿಟ್ಟು ಕೋಗಿಲೆ|| 
ಬಂದು ಬೇಗದಿ ಬಾಲೇಂದುಧರನ ಕೂಡಿ| 
ಕುಂದದೆ ನೀ ಬಾಳು ಕೋಗಿಲೆ. 


Toll 


22 


ಸಿದ್ದಗಂಗಾ 


ಬಾಪೂಜಿ ಮತ್ತು ನಾವು 
ಎಲ್ . ವಿ . ಶಾಂತಕುಮಾರಿ, ಸಿದ್ದಗಂಗಾ ಪದವಿಪೂರ್ವ ವಿದ್ಯಾಲಯ , ತುಮಕೂರು- 2 


SS 


ಗುಮ್ಮಟದ ತಲೆ, ಸುಕ್ಕು ಹಣೆ, ಕಂಬಮೂಗು, ಮೊರದಕಿವಿ , 
ಕನ್ನಡಕದೊಳು ಹೊಳೆವ ಕಣ್ಣೆರೆಡು ದೀಪ 
ಹಸುಗೂಸಿನಾ ಬಾಯಿ ಅಂಥದೇ ಮನಸು . 
ಮೂಳೆ ಮೈ ಮುಚ್ಚಲೊಂದು ಒರಟು ಖಾದಿಯ ಹೊದಿಕೆ 
ಮಂಡಿ ಮುಚ್ಚಲೊಂದು ಅಂಥದೇ ಉಡಿಗೆ | 
ಕೈಲೊಂದು ಬಡಿಗೆ, ಧಡ ಧಡ ದಾಪುಗಾಲಿನ ನಡಿಗೆ 
ಇವರೆ ನಮ್ಮ ಗಾಂಧೀಜಿ, ನಮ್ಮ ಬಾಪೂಜಿ. 


ಓ ಬೆಣಪೂ , 
ನಮ್ಮಂತೆಯೇ ನೀನು ಹುಟ್ಟಿನಲಿ ಬಲು ಸಾಮಾನ್ಯ . 
ಬಾಲ್ಯ ಯೌವನದ ತಪ್ಪು ಒಪ್ಪುಗಳೆಲ್ಲ ನಿನಗು ಮಾನ್ಯ 
ಆದರದೇಕೊ ಈ ಸವೆದ ಹಾದಿಯು ತೊರೆದೆ 
ಸತ್ಯದೊಂದು ಪುಟ್ಟ ಕಣವಾಗಿ ಬೆಳೆದ ಹಿಮಗಿರಿಯ ತೆರೆದೆ 
ಜೀವನ ಪ್ರಯೋಗಶಾಲೆಯಲಿ ಸತ್ಯದವಿರತ ಪ್ರಯೋಗಗಳ ನಡೆಸತೊಡಗಿದೆ. 
ಅನೃತ, ಅಸ್ತೇಯ, ಅಪರಿಗ್ರಹ, ವಿಧ ವಿಧ ಅಸ್ತ್ರಗಳ ಹೊರತೆಗೆದೆ. 
ಅಂದು ನೀನುಸ್ಫೋಟಿಸಿದ ಮಹಾಶಕ್ತಿ ಸತ್ಯಾಗ್ರಹ. 
ಇಂದು ಸಣ್ಣ ಪುಟ್ಟ ದಕಲ್ಲ ನಾವು ಮಾಡುವೆವು ಬರಿ ಆಗ್ರಹ 
ಅಂದು ನೀನಾದೆ ಮಹಾ ಮಾಂತ್ರಿಕ. 
ನಿನ್ನ ಕೈ ಬಡಿಗೆ ಆಗಿತ್ತು ಕ್ರಾಂತಿ ಮಂತ್ರದಂಡ 
ಸೆಪ್ಟಂಬರ್ -1992 


- 


23 


ಕತ್ತಿ ಬಂದೂಕುಗಳಿಗೆ ಮಣಿಯದ, ಸೂರ್ಯಮುಳುಗದ ಸಾಮಾಜ್ಯ 
ಭಾರತ ಬಿಟ್ಟು ತೊಲಗಿ ಸೇರಿತ್ತು ತನ್ನ ರಾಜ್ಯ , 
ನೀ ನಮಗೆ ಬೋಧಿಸಿದ್ದು ಐಕ್ಯ , ಸತ್ಯ , ಅಹಿಂಸೆ. 
ನಾವು ಕಲಿತಿದ್ದು ಅನೈಕ್ಯ ಅಸತ್ಯ ಹಿಂಸೆ. 
ನೀ ಕಲಿಸಿದ ಪಾಠದಲ್ಲಿ ಹೆಚ್ಚೇನು ಬದಲಾಯಿಸಿಲ್ಲ ಬಾಪೂ , 
ಮಾಡಿರುವೆವು ನಾವು ಕೇವಲ ಒಂದಕ್ಷರದ ಸ್ಥಾನಪಲ್ಲಟ. 
ಅಷ್ಟೆ ಆಗಿಹುದು ಜೀವನದ ಎಲ್ಲ ಮಮೌಲ್ಯಗಳ ಪಲ್ಲಟ 


ನಿನಗೇನೋ ಅಂದೆ ರಾಮ ರಹೀಮ ಎಲ್ಲ ಒಂದೆ. 
ಇಂದಿಗೂ ನಮಗಂತೂ ಎಲ್ಲ ಬೇರೆ ಬೇರೆ. 
ಅದಕೆಂದೇ ನಿನ್ನೆದೆಗೆ ಗುಂಡಿಟ್ಟೆವು ಅಂದೆ 
ಹರಿದಿತ್ತು ನಿನ್ನೆದೆಯ ನೆತ್ತರು ಧಾರೆ ಧಾರೆ 
ಆದರಿನ್ನೂ ಆಳಿದಿಲ್ಲ ಹಿಂಸೆಯ ಪರಂಪರೆ. 


ನಿನ್ನ ಹನಿ ಹನಿ ರಕ್ತ ಬೇಟೆಯಾಡುತಿದೆ ನಮ್ಮಂತರಾಳಗಳ. 
ಕಡೆಗೊಮ್ಮೆ ನೀನಾಗುವೆ ನಮ್ಮ ಬಂಧಿಸುವ ಬಿಡುಗಡೆಯ ಕೋಳ 
ಕೊಲೆ ಸುಲಿಗೆ ರಕ್ತಪಾತ ವೈಷಮ್ಯ ಪ್ರಾಣಹರಣ 
ಎಲ್ಲರೂ ನಿನ್ನ ಮಹಾ ಮಂತ್ರದನುರಣನ 
ತ್ರಿಕರಣ ಶುದ್ಧ ಅಂತಃಕರಣ 

ಭೂತಾಯ ಕಮಾದಾನ. 
ನಿನ್ನದೆಂಬುವ ಪರಿಧಿಯ ಹಿಗ್ಗಾ ಮುಗ್ಗ ಎಳದು ವಿಸ್ತರಿಸಿದೆ 

ಜಗದುದ್ದಗಲಕ್ಕೂ ಬೆಳೆದೆ . 
ಈ ಜಗದ ನೋವುನಲಿವುಗಳಿಗೆ ನೊಂದೆ ನಲಿದೆ 

ವಿಶ್ವ ಪ್ರೇಮಿಯಾದೆ, 


ಅದಕೆಂದೇ , 

ಸತ್ತ ಸಮತಾವಾದ, ಜೀವಶನ ಸಮಾಜವಾದ 
ಸುಲಿವ ಬಂಡವಾಳಶಾಹಿ ನಾರುವ ಪ್ರಜಾಪ್ರಭುತ್ವ 

ನೂರು ವಾದ ವಿವಾದ 
ಈ ಅಸಂಗತಗಳ ನಡುವೆ ನೀ ಇಂದಿಗೂ 

ಎಂದೆಂದಿಗೂ ಸುಸಂಗತ 


ಸಿದ್ದಗಂಗಾ 


1993 - ಅಂಕಿ ಶಾಸ್ತ್ರದ ಪ್ರಕಾರ ಹೇಗೆ ? ? ಒಂದು ವಿಚಾರ, 

.ಎಸ್ ಪ್ರಸಾದ್ , ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಗುಲ್ಬರ್ಗ. 
1993 ದೇಶಕ್ಕೆ ಹೇಗೆ ? ? ಶ್ರೀಮುಖ ಸಂವತ್ಸರವು ಮುಂದಿನ 60 ವರುಷಗಳಲ್ಲಿ 
7ನೇ ಸಂವತ್ಸರವು ಆಗಿದೆ. ಆದ್ದರಿಂದ ದೇಶದ ರಾಜ್ಯಗಳ ರಾಜಕೀಯದಲ್ಲಿ ಅಂಕಿ 
ಕ್ರಮ ಶಕ್ತಿ ಪ್ರಕಾರ ನೋಡಿದರೆ 4 . ಅಂಕಿಗಳಲ್ಲಿ ಜನ್ಮ ತಾಳಿದವರುಗಳು ಪ್ರಬಲ 
ರಾಗುವುದಲ್ಲದೆ ಅವರುಗಳ ವರ್ಚಸ್ಸಿಗೆ ಕುಂದುಂಟಾಗದೆ ಇತರೆ ಅಂಕಿಗಳ ವ್ಯಕ್ತಿ 
ಗಳು ದುರ್ಬಲರಾಗುತ್ತಾರೆ ಮತ್ತು ನನ್ನ ಆಳವಾದ ಅಧ್ಯಯನದ ಪ್ರಕಾರ ದೇಶವು 
ಬ್ಲಾಕ್ ಮಾಜಿಕ್ ಪ್ರಕ್ರಿಯೆಗೆ ಒಳಗಾಗಿ ರಾಜಕೀಯ ಮತ್ತು ಅರ್ಥಿಕವಾಗಿ 
ನಾನಾ ಹಂತಗಳಲ್ಲಿ ಗಂಡಾಂತರ ಒದಗುವ ಸಾಧ್ಯತೆಗಳಿವೆ. ಹಲವಾರು ಇಂದಿನ 
ಪ್ರಬಲ ಸಕ್ರಿಯ ವ್ಯಕ್ತಿಗಳು ಹೇಳ ಹೆಸರಿಲ್ಲದೆ ಹಿಂದಕ್ಕೆ ಸರಿಯುತ್ತಾರೆ ಅಥವಾ 
ಪ್ರಕೃತಿಯ ಪ್ರಕೋಪಕ್ಕೆ ತುತ್ತಾಗುತ್ತಾರೆ. ದೇಶ ನಾಯಕತ್ವದ ಸವಾರಿ ಹಿಡಿದಿರುವ 
ವ್ಯಕ್ತಿ ವ್ಯಕ್ತಿಗಳಿಗೂ ಯೂರನಸ್ ಗ್ರಹವು ಅವರ ಆಶಾಗೋಪುರವನ್ನು ನುಚ್ಚು ನೂರು 
ಮಾಡುವ ಸಾಧ್ಯತೆಗಳಿವೆ. ಈಗ ಬೆಂಬಲ ತೋರುತ್ತಿರುವ ಹಲವರು ಬಂಡಾಯ 
ಹೂಡುವ ಸಾಧ್ಯತೆಗಳಿವೆ. 

- ಯಾವುದೇ ವ್ಯಕ್ತಿಯನ್ನು ಒಂಟಿಯಾಗಿದ್ದಾಗ ಒಂದು ಸಿಂಹ ಅಥವಾ ಹುಲಿ 
ಆಕ್ರಮಣ ಮಾಡಿದರೆ ಅವನ ಸ್ಥಿತಿಯನ್ನು ಒಂದು ಕ್ಷಣ ಯೋಚಿಸಿದರೆ ಏನಾಗು 
ತಿರುತ್ತದೋ ಅದೇ ರೀತಿ ಪರಿಸ್ಥಿತಿ ದೇಶ ರಾಜ್ಯಗಳಿಗೆ ಒದಗುವ ಭೀತಿ, ಎರಗುವ 
- ಆತಂಕ ಆಗಬಹುದಾದ ಅಪಾಯ , ಅನಿಷ್ಟ ಅನಿಶ್ಚಿತತೆಗಳು ಶನೇಶ್ವರ ಸ್ವಾಮಿಯವರ 
ತಂದೆ ಆ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ. ಹೊಸಬರುಗಳು ತರುವ ರೀತಿ-ನೀತಿ 
ಪ್ರಕ್ರಿಯೆಗಳೂ * ಶಾಶ್ವತವಾಗಿರಲಾರವು 1. M F ಹಾಗೂ ಇತರೆ ಹೊರ ಪ್ರಭಾವಿ 
ಸಂಸ್ಥೆಗಳು ವಿಚಿತ್ರ - ವೈಪರೀತ್ಯವಾದ ಒತ್ತಡಗಳನ್ನು ಹೇರಿ ಈಗ ಸರಿಯಾಗಿ 
ನಡೆಯುತ್ತಿರುವುದನ್ನು ತಪ್ಪಾಗಿಸುತ್ತಾರೆ. ದೇಶದ ಆರ್ಥಿಕ ವ್ಯವಹಾರ ಏರು- ಪೇರಿನ 
ಅಲೆಗಳಿಗೆ ಸಿಲುಕುವ ಸಾಧ್ಯತೆಗಳಿವೆ ಕೆಲವೇ ಪ್ರಭಾವಿ ವ್ಯಕ್ತಿಗಳು ದೇಶವನ್ನು 
ನಾಶಮಾಡುವಲ್ಲಿ ಒಳ್ಳೆಯದನ್ನು ಮಾಡುವ ಸೊಗನ್ನು ಹಾಕಿ ಅಪಾಯಕ್ಕೆ 
ಅಪ್ಪಣೆ ನೀಡುತ್ತಾರೆ. ಇದು ಈ ಲೇಖಕನಿಗೆ ಕಾಲಜ್ಞಾನದ ಅಪ್ಪಣೆ. ಅಪದ್ದಕ್ಕೆ 
ಅಪ್ಪಣೆಯೇ ಎಂಬಂತೆ ವಸ್ತು ಸಂಗತಿಗಳು ನಡೆಯುತ್ತವೆ. ಶನಿಯ ತಂದೆಯು ರವಿಗೆ 
ಬೇಕಾಗಿರುವುದರಿಂದ ಸ್ನೇಹಿತೋತ್ತಮನು ಹಾಗೂ ಗೌರವಾನ್ವಿತನೂ ಆಗಿರುವುದರಿಂದ 
ಭಾರತ ದೇಶದ ಮೇಲೆ ಮರ್‌ಕ್ಯುರಿ ಗ್ರಹದ ಪ್ರಭಾವವಿರುವುದರಿಂದ ಹಲವು ಹತ್ತು 
ಸಂಕಷ್ಟಗಳಿಂದ ದೇಶವು ಚೇತರಿಸಿಕೊಳ್ಳಬಹುದಾಗಿದೆ. ಆದರೆ ಈ ಮಾತು 
ರಾಜಕೀಯ ವ್ಯಕ್ತಿಗಳಿಗೆ ಅನ್ವಯವಾಗುವುದಿಲ್ಲ . 

1993 ಶುಕ್ರವಾರ ಪ್ರಾರಂಭವಾಗುವುದರಿಂದ ಐದು ಅಂಕಿಯ ವ್ಯಕ್ತಿ ಮಹಿಳೆ 
ಯು ತಮ್ಮ ಹಿಂದಿನ ನಿರ್ಧಾರ ಬದಲಿಸಿ ರಾಜಕೀಯದಲ್ಲಿ ಹೆಸರು ಮಾಡುವ 
ಸಾಧ್ಯತೆಗಳಿವೆ. ಭಾರತದ ಮರ್‌ಕ್ಯುರಿ ಆಕೆಗೆ ಸಹಾಯಕಾರಿಯ ಪೋಷಕ 
ಕಾರಯೂ ಆಗಬಹುದು ಎಂದು ಕಾಲಜ್ಞಾನದ ಕೋಲಿ೦ಚು ತಿಳಿಸುತ್ತದೆ. ದೇಶದ 
ಹಲವು ತೀರ್ಮಾನಗಳು ಮುಂದಿನ ವರ್ಷ ಸಾಯಿಬಾಬರ ಮೂಲಕ ಹರಿದು ಬರುವ 
ಸಾಧ್ಯತೆಗಳಿವೆ. ಇದು ಕಾಲ ಜ್ಞಾನದ ಅಪ್ಪಣೆ. ಅಂಕಿ- ಅಂಶಗಳಿಂದ ಸಾಬೀತು. 
ಸೆಪ್ಟೆಂಬರ್-92 

25. 


ನುಡಿಯ ಹಂಗಿನ್ನು ನಿಮಗೆ ಹಿಂಗುದು, ನಡೆಯನೆಂತು ಪರರಿಗೆ ಹೇಳುವಿರಿ ಒಡಲಿನ 
ಹಂಗಿನ ಸುಳುಹು ಬಿಡದು , ಎನ್ನೊಡನೆ ಮತ್ತೇತರನುಭವವಣ್ಣಾ ? ತಾನದಲ್ಲದೆ 
ಇತರರಿಗೆ ಹೇಳಬಹುದೆ ? ಅರಿವ ತೋರಬಲ್ಲರೆ ತನ್ನ ರುಹದೆ ? ಎಂಬ ಮಾತುಗಳೇ 
ಸಾಕು , ನಿನ್ನನ್ನೇ ತಿಳಿದುಕೊಳ್ಳದ ನೀನು ನನಗೇನು ಸಮಾಧಾನ ಹೇಳಬಲ್ಲೆ? ಹೊಗತ್ಯ 
ಎಂದು ಪ್ರಭುದೇವರಿಗೆ ಹೇಳುವಂತಹ ಕೆಚ್ಚು ಮುಕ್ತಾಯಕ್ಕನದಾಗಿತ್ತು . ಮತ್ತು 
ಆ ಸೋದರ ಪ್ರೇಮ, ಯೋಗಭಕ್ತಿಯ ವಿರಾಟಸ್ವರೂಪದ ವಚನಗಳು, ಭಾಷೆ 
ಶೈಲಿ, ಓಘ ಎಷ್ಟು ಸುಂದರವಾಗಿದೆ, 


6, ಮಹಾದೇವಿಯನ್ನು :- ಮೋಳಿಗೆ ಮಾರಯ್ಯನ ಪತ್ನಿ ಆದ ಈಕೆ 
ಗಂಡನಿಗೇ ನಿಜೈಕ್ಯದ ತತ್ವವನ್ನು ತಿಳಿಸಿ ಸದ್ದೋಧಕಳಾದಳು , ಲೌಕಿಕ, ಪಾರಮಾ 
ರ್ಥಕಗಳೆರಡನ್ನೂ ಜಾಣತನದಿಂದ ಇವರು ನಡೆಸುತ್ತಿದ್ದರು. ಕಾಶ್ಮೀರದರಸನ ಹೆಂಡತಿ 
ಗಂಗಾದೇವಿ ಅದ ಈರಾಣಿ ಅರಮನೆಯ ವೈಭವ ಸುಖಸಂಪತ್ತುಗಳನ್ನು ತೃಣೀಕರಿಸಿ 
ಗಂಡನೊಂದಿಗೆ ಕಲ್ಯಾಣಕ್ಕೆ ನಡೆದಳು, ಕಟ್ಟಿಗೆ ಮಾರುವ ಕಾಯಕ ಗಂಡನದು. 
ಇದರಲ್ಲೇ ತಮ್ಮ ಜೀವನ ಮತ್ತು ದಾಸೋಹಗಳೂ ಆಗುತ್ತಿತ್ತು . ಅವರಿಗೆ ಈ ವೃತ್ತಿ 
ಯಲ್ಲೇ ಆನಂದ, ತೃಪ್ತಿ , ಮತ್ತು ಮುಕ್ತಿಗಳಿದ್ದವು. ಸರಳ ಜೀವನ ಋತುಮಾರ್ಗ 
ಕಾಯಕ ಪ್ರಧಾನ ಪಾತಿವ್ರತ್ಯಗಳೇ ಈಕೆಯ ಹಿರಿಮೆ ಗರಿಮೆಗಳಾಗಿದ್ದವು. ಈಕೆ 
“ ಎನ್ನಯ ಪ್ರಿಯ ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನ'' ಎಂಬ ಅಂಕಿತನಾಮದಲ್ಲಿ 
ವಚನ ರಚಿಸಿದಳು, 


7. ಲಕ್ಕಮ್ಮ :- “ ಮಾರಯ್ಯ ಪ್ರಿಯ ಅಮಲೇಶ್ವರ ” ಎಂಬ ಅಂಕಿತ ನಾಮ . 
ದಲ್ಲಿ ವಚನ ರಚನೆಗೈದ ಈಕೆಯದು ನಿರ್ಭೀತ ನಡವಳಿಕೆ , ಪ್ರಭುದೇವರನ್ನು ಸ್ತುತಿಸುತ್ತ 
ಕೂತ ಮಾರಯ್ಯನನ್ನು ಕಾಯಕಕ್ಕೆ ಹೊತ್ತಾಯ್ತು . ಇಲ್ಲಿಂದ ಹೊರಡು ಎಂದು 
ಎಚ್ಚರಿಸಿದಳು, ಇವರು ಆಯ್ದು ತಂದ ಅಕ್ಕಿ ಇಂದ ಜೀವನ ದಾಸೋಹಗಳನ್ನು 
ಮಾಡುತ್ತಿದ್ದ ದಂಪತಿಗಳು, ದಿನಕ್ಕಿಂತ ಹೆಚ್ಚು ಅಕ್ಕಿ ದೊರೆಯಿತು ಎಂದು ಒಂದು 
ದಿನ ಮಾರಯ್ಯ ತಂದಾಗ ಅದನ್ನು ಕಂಡ ಲಕ್ಕಮ್ಮ ( ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗೆ 
ಉಂಟಿ ? ” ಎಂದುಕೇಳಿ ತನಗೆ ಅಂದಿಗೆ ಬೇಕಾದಷ್ಟನ್ನು ಇಟ್ಟು ಕೊಂಡು ಉಳಿದುದನ್ನು 
ಹಿಂದಕ್ಕೆ ಕಳುಹಿಸಿ ಬಿಟ್ಟ ಸಾದ್ವಿ . ಅಂಗದರಿವನ್ನು ತಿಳಿಸೆನಗೆ ” ಎಂದು ಕೇಳಿದ 
ಗಂಡನಿಗೆ ಲಿಂಗದಾಸೆ ಏಕೆ ? ದಾಸೋಹ ಸಾಲದೆ ? ” ಎಂದುಕೇಳಿ ನಿಷ್ಕಾಮ ಗುರು 
ಲಿಂಗ ಜಂಗಮರ ಸೇವೆಯನ್ನು ಅವರಿಗೆ ಸಮರ್ಪಣ ಮಾಡ ಬೇಕೆಂಬ ತತ್ರವನ್ನು 
ಪತಿಗೆ ತಿಳಿಸಿದಳು. ಚಿತ್ತಶುದ್ದಿ ಯಿಂದ ಕಾಯಕ ಮಾಡಬೇಕೆನ್ನುವ ತತೋಪದೇಶ 
ಅದಾಗಿತ್ತು . 


26 


ಸಿದ್ದಗಂಗಾ 


8, ಸತ್ಯಕ :- ಶಿವಭಕ್ತರ ಮನೆಯ ಅಂಗಳ ಗುಡಿಸುವ ಕಾಯಕ ಈಕೆಯದು. 
ಶಿವನಲ್ಲದೆ ಬೇರೆ ದೇವರ ಹೆಸರನ್ನು ಕೇಳಲು ಇಚ್ಚಿಸಿದ, ಈಕೆಯನ್ನು ಪರೀಕ್ಷಿಸಲೆಂದು 
ಬಂದ ಶಿವನು, ಆಕೆಯ ಬಳಿ ಅನ್ಯರದೇವರ ಹೆಸರು ಹೇಳಿ ಏಟು ತಿಂದನು. 
ಶಂಭುಜಕ್ಕೇಶ್ವರ ಈಕೆಯ ಅಂಕಿತನಾಮ . 


9. ಕಾಳ :- ಜಂಗಮರು ಯಾವಾಗಲುಶ್ರೇಷ್ಠ ನಡೆತೆಉಳ್ಳವರಾಗಿರಬೇಕು. 
ಎನ್ನುವ ಕಾಳವ್ವ ಒಮ್ಮೆ ಡಕಾಯಿತನಾಗಿದ್ದ ಉರಿಲಿಂಗಪೆದ್ದನ ಹೆಂಡತಿ ಗಂಡನಿಂದ 
ತತ್ವ ಬೋಧನೆ ಪಡೆದ ಈಕೆ, ಭಕ್ತರನ್ನು ಜರಿಯಬಾರದು, ಸುಳ್ಳು ಹೇಳಬಾರದು, 
ಉತ್ತಮಿಗಳಾಗಿರಬೇಕು ಎನ್ನುತ್ತಾಳೆ. 


10. ನೀಲಾಂಬಿಕೆ: - “ ಬಸವ ಪ್ರಿಯ ಕೂಡಲ ಸಂಗಮದೇವ' ಎಂಬ ಅಂಕಿತ 
ನಾಮದಲ್ಲಿ ವಚನ ರಚನೆಗೈದ ಈಕೆ ಬಸವಣ್ಣವರ ಧರ್ಮ್ಮಪತ್ನಿ , ಈಕೆಯನ್ನು ಕರಿತು 
ಸಾಂಗತ್ಯ , ಪದ್ಯಗಳು, ಕಾಲಜ್ಞಾನ ಎಂದು ಸಾಹಿತ್ಯ ನಿರ್ಮಾಣವಾಗಿದೆ. ಬಸವಣ್ಣ 
ನವರ ಸೋದರ ಮಾವ ಸಿದ್ದಣ್ಣ ಮಂತ್ರಿಯ ಮಗಳು ನೀಲಾಂಬಿಕೆ. ಬಸವಣ್ಣನವರು 
ಮಹಾ ಬುದ್ದಿವಂತರು ಎಂದು ತಿಳಿದು ಬಸವಣ್ಣನಿಗೆ ಕೆಲಸ ಕೊಟ್ಟರು. ಬಿಜ್ಜಳನು 
ಈಕೆಯನ್ನು ಕೊಟ್ಟು ಲಗ್ನ ಮಾಡಿದರು, ವೀರಶೈವ ಶಿವಶರಣೆಯರ ಸ್ಥಾನದಲ್ಲಿ 
ಈಕೆಗೆ ಉಚ್ಚಸ್ಥಾನವಿದೆ. ಈಕೆಯು ಪಂಡಿತಳು, ಸುಸಂಸ್ಕೃತಳು ಆಗಿದ್ದಳು. 
ಬಸವಣ್ಣನವರು ಕೂಡಲ ಸಂಗಮಕ್ಕೆ ತೆರಳಿದಾಗ ನೀಲಾಂಬಿಕೆಯ ನೆನಪಾಗಿ 
ಆಕೆ ಬಂದು ಕೂಡಲ ಸಂಗಮದಲ್ಲಿ ಐಕ್ಯವಾಗುವಂತೆ ಹೇಳಿ ಕಳುಹಿಸಿದರು. ತಂಗಡಿ 
ಯಲ್ಲಿದ್ದಾಗಲೇ ಬಸವಣ್ಣನವರು ಬಯಲಾದ ವಿಷಯ ತಿಳಿದ ಈಕೆ ಅಲ್ಲಿಯೇ ತನ್ನ 
ಇಷ್ಟಲಿಂಗದಲ್ಲಿ ಬಯಲಾದಳು. ಆದರ್ಶಪತ್ನಿ ವಚನಗಾರ್ತಿ , ಇಚ್ಛಾಮರಣಿ , 
ಅನ್ನದಾಸೋಹದ ಅನ್ನಪೂರ್ಣೆ. 


ಶರಣೆಯರ ಸ್ಥಾನದಲ್ಲಿ 


ಈಕೆಯು ಪಂಡಿತಳು. 


ಬಸವಣ್ಣನವರು " 


ಕ್ಯವಾಗುವಂತೆ ನೀಲಾಂಬಿಕೆಯ ಆಗಿದ್ದಳು. 


11. ನಾಗಲಾಂಬಿಕೆ:- ಬಸವಣ್ಣನವರ ಅಕ್ಕ ಆದ ಈಕೆ ಬಸವಣ್ಣನವರ 
ಜೀವನದಲ್ಲಿ ಹಿರಿಯ ಪಾತ್ರ ವಹಿಸಿದ್ದಾಳೆ. ಕಲ್ಯಾಣದಿಂದ ಬಾಗೇವಾಡಿಯವರೆಗೂ 
ಅವರ ಹಿಂದಿಯೇ ನಡೆದಿದ್ದಾಳೆ, ಕಲ್ಯಾಣದಕ್ರಾಂತಿಯಲ್ಲಿ ಶರಣರರಕ್ಷಣೆ ಮಾಡಿದ್ದಾಳೆ. 
ಅನುಭವ ಮಂಟಪದ ಕಾರ ಕಲಾಪಗಳಿಗೆ ಸೊಂಟಕಟ್ಟಿ ದುಡಿದಿದ್ದಾಳೆ. “ ಬಸವಣ್ಣ 
ಪ್ರಿಯ ಚನ್ನಸಂಗಾ ” ಈಕೆಯ ಅಂಕಿತನಾಮ . 


ಅನುಭವ ಮಂಟಪದ್ದಾಳೆ. ಕಲ್ಯಾಣದಕಾಲದ ಬಾಗೇವಾಡಿಯವರೆಗೆ 


ಜನವರಿ -1992 


ಹೊಸವರ್ಷದ ಶುಭಾಶಯ ಕಾರ್ಡುಗಳು 
ಬಿ . ಸುಬ್ರಾಯ ಅಡಿಗ , ನಿವೃತ್ತ ಉಪಾಧ್ಯಾಯರು, ಸೊಂಡೂರು, ಬಳ್ಳಾರಿ ಜಿಲ್ಲೆ-583119 . 

ಮೊಗಲ್ ಬಾದಶಹ ಅಕ್ಷರನ ಬಳಿ ಎಲ್ಲ ವೈಭವವೂ ಇತ್ತು . ಆದರೆ 
ಉತ್ತರಾಧಿಕಾರಿ ಮಾತ್ರ ಇರಲಿಲ್ಲ. ಸಂತಾನವಿಲ್ಲದ ಅಕ್ಷರ್ ಪುತ್ರಪ್ರಾಪ್ತಿಗಾಗಿ 
ಎಲ್ಲ ಪ್ರಯತ್ನಗಳನ್ನು ಮಾಡಿದ. ಕಟ್ಟಕಡೆಗೆ ಬರಿಗಾಲಲ್ಲಿ ನಡೆದು ಅಜಮೇರಿನ 
ಸ್ವಾಜಾನ ದರ್ಗಾಕ್ಕೆ ತಲುಪಿದ, ಮರಳುವಾಗ ಸೂಫಿಸಂತ ಶೇಖ್ ಸಲೀಮ್' 
ಬಿಸ್ತಿಯನ್ನು ಕಾಣಲು ಫತೇಪುರ ಸೀಕ್ರಿಗೆ ಹೋದ. ಶೇಖ್ ಸಾಹೇಬರ ಕೃಪೆಯಿಂದ 
ಅಕೃರನಿಗೆ ಸಲೀಮ್ ಎಂಬ ಮಗ ಹುಟ್ಟಿದ. ಈಗ ಬಾದಶಹನ ಆನಂದ ಮೇರೆ. 
ಮೀರಿತು. ಈ ಸಂಭ್ರಮದ ವೇಳೆ ಅವನಿಗೆ ತನ್ನ ಪ್ರಜೆಗಳಿಂದಷ್ಟೇ ಅಲ್ಲ ನೆರೆ ಹೊರೆಯ 
ರಾಜಮಹಾರಾಜರಿಂದಲೂ ಅಭಿನಂದನೆಯ ಸಂದೇಶಗಳು ಬಂದವು. ಈ ಲಿಖಿತ 
ಅಭಿನಂದನಾ ಸಂದೇಶಗಳೇ ಭಾರತದ ಶುಭಾಶಯ ಪತ್ರಗಳ ಆರಂಭಕ್ಕೆ ಕಾರಣವಾದ 
ವೆಂದು ಹೇಳಲಾಗುತ್ತದೆ. 


ಹುಟ್ಟು ಹಬ್ಬ , ಮದುವೆಮುಂಜಿ, ಉತ್ಸವ ಹಾಗೂ ಹೊಸವರ್ಷದ ಆರಂಭದವೇಳೆ 
ಮಿತ್ರರಿಗೂ ಬಂಧು ಬಾಂಧವರಿಗೂ ಕಳುಹಿಸಲಾಗುವ ಶುಭಾಶಯ ಕಾರ್ಡುಗಳ ಪರಂಪರೆ 
ಮನೋರಂಜಕ ಇತಿಹಾಸ ಹೊಂದಿದೆ , ಎನ್‌ಸೈಕ್ಲೋಪೀಡಿಯಾ ಆಫ್ ಅಮೇರಿಕಾದ 
ಪ್ರಕಾರ ಶುಭಾಶಯ ಕಾರ್ಡು ಕ್ರಿಸ್ತಪೂರ್ವ ೪೦೦ ವರ್ಷಗಳಷ್ಟು ಹಿಂದೆಯೇ 
ರೋದಲ್ಲಿ ಪ್ರಾರಂಭವಾಗಿತ್ತು . ಈ ಕಾರ್ಡು ಲೋಹನಿರ್ಮಿತ ತಟ್ಟಿ ಯಂತಿದ್ದು , 

ಅದನ್ನು ರೋಮ್ ನಿವಾಸಿಗಳು ತಮ್ಮ ಸಮ್ರಾಟನಿಗೆ ಕಾಣಿಕೆಯಿತ್ತಿದ್ದರು. 
ರೋಮ್‌ಜನತೆ ತನ್ನ ಮಹಾಶಾಸಕ ಆಗಸ್ಟಸ್‌ನಿಗೆ ಹೊಸವರ್ಷ ಸುಖಮಯವೂ 
ಸಮೃದ್ದವೂ ಆಗಲೆಂದು ಹಾರೈಸುತ್ತದೆ.”- ಎಂದು ಈ ತಟ್ಟೆಯ ಮೇಲೆ ಬರೆಯಲಾಗಿತ್ತು , 

ಇದು ವಿಶ್ವದ ಮೊತ್ತಮೊದಲ ಶುಭಶಯಕಾರ್ಡು ಆಗಿದ್ದರೂ ಈ ಪರಂಪರೆ 
ಆಗ ಮುಂದುವರಿಯಲಿಲ್ಲ. ಮುಂದೆ ೧೮೪೩ ರಲ್ಲಿ ಮತ್ತೆ ಇದು ಆರಂಭವಾಯಿತು. 
ಲಂಡನಿನ ಸರ್ ಹೆನ್ರಿ ಕೊಲ್ ತನ್ನ ಚಿತ್ರಕಾರ ಮಿತ್ರ ಜೋನ್ ಕಾಲ್ನಟ್ 
ಹೋರ್ಸಲೆಗೆ ಕ್ರಿಸ್ಮಸ್ ಹಾಗೂ ಹೊಸವರ್ಷಕ್ಕಾಗಿ ಶುಭಾಶಯ ಕಾರ್ಡುಗಳನ್ನು 
ತಯಾರಿಸುವಂತೆ ಸಲಹೆನೀಡಿದ ಅದರಂತೆ ಹೋರ್ಸಲೇ ಒಂದು ಕಾರ್ಡು ತಯಾರಿಸಿದ 
ಈ ಕಾರ್ಡಿನಲ್ಲಿ ಕ್ರೈಸ್ತಧರ್ಮದ ಮಾನ್ಯತೆಗಳನ್ನಾಧರಿಸಿದ ಮೂರು ಚಿತ್ರಗಳಿದ್ದವು. 
ಅಕ್ಕಪಕ್ಕದ ಚಿತ್ರಗಳಲ್ಲಿ ಹಸಿದವನಿಗೆ ಆಹಾರ ಹಾಗೂ ಬತ್ತಲೆಯವನಿಗೆ ಬಟ್ಟೆ ಕೊಡುವ 
ದೃಶ್ಯಗಳಿದ್ದರೆ ಮಧ್ಯದ ದೊಡ್ಡ ಚಿತ್ರದಲ್ಲಿ ವಿಕ್ಟೋರಿಯಾಯುಗದ ಒಂದು ಪರಿವಾರ 
ಉತ್ಸವದ ವಾತಾವರಣದಲ್ಲಿರುವಂತೆ ಚಿತ್ರಿಸಲಾಗಿತ್ತು . ಅದರ ಕೆಳಗೆ ( ಎ ಮೆರೀ ಕ್ರಿಸ್ 
ಮಸ್ ಅಂಡ್ ಎ ಹೆಪ್ಪಿ ನ್ಯೂ ಇಯರ್ ಟು ಯೂ ' ಎಂದು ಬರೆಯಲಾಗಿತ್ತು . 


ಸಿದ್ದಗಂಗಾ 


28 


ಸರ್ ಹೆನ್ರಿ ಕೋಲ್ ಈ ' ಕಾರ್ಡಿನ ಸಾವಿರ ಪ್ರತಿಗಳನ್ನು ತಯಾರಿಸಿದ 
ಮತ್ತು ತನ್ನ ಮಿತ್ರರಿಗೂ ಸಂಬಂಧಿಕರಿಗೂ ಕಳುಹಿಸಿ ಕೊಟ್ಟ, ಗಿನೀಸ್ ಬುಕ್ 
ಆಫ್ ವರ್ಲ್ಡ್ ರಿಕಾರ್ಡ್' ಪ್ರಕಾರ ಇದು ವಿಶ್ವದ ಮೊದಲ ಹೊಸವರ್ಷದ ಶುಭಾಶಯ 
ಕಾರ್ಡ್ ಆಗಿದ್ದು ಇಲ್ಲಿಂದಲೇ ಆ ಪರಂಪರೆ ಆರಂಭವಾಯಿತು. 

ಮುಂದೆ, ೧೮೪೮ರಲ್ಲಿ ವಿಲಿಯಮ್ ಮಾವ್ ಬಗ್ಗೆ ಎಂಬ ತರುಣ ಚಿತ್ರಕಾರ 
೧೮೪೨ರಲ್ಲಿ ಪ್ರಕಟವಾಗಿದ್ದ 'ಕ್ರಿಸ್ಮಸ್ ಕೆರೋಲ್' ಎಂಬ ಚಿತ್ರವನ್ನಾಧರಿಸಿ ಶುಭಾ 
ಶಯ ಕಾರ್ಡೊಂದನ್ನು ತಯಾರಿಸಿದ, ಈ ಕಾರ್ಡಿನಲ್ಲಿ ಕ್ರಿಸ್‌ಮಸ್ ಹಬ್ಬದ ಶುಭ 
ದಿನದಂದು ಪರಿವಾರದ ಸಾಮೂಹಿಕ ಭೋಜನ, ನೃತ್ಯಕೂಟ, ಕೆರೋಲ್ ಹಾಡುವಿಕೆ 
ಹಾಗೂ ಬಡವರಿಗೆ ಭಿಕ್ಷೆನೀಡುತ್ತಿರುವ ವ್ಯಕ್ತಿಗಳನ್ನು ಚಿತ್ರಿಸಲಾಗಿತ್ತು . ಬಗ್ಗೆ ಈ 
ಕಾರ್ಡನ್ನು ವ್ಯಾಪಾರದ ದೃಷ್ಟಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಚ್ಚು ಮಾಡಿಸಿ 
ಮಾರಾಟಕ್ಕಾಗಿ ಪೇಟೆಗೆ ಕಳುಹಿಸಿದ. ಅಂದಿನಿಂದಲೇ ಶುಭಾಶಯ ಕಾರ್ಡುಗಳ ಮಾರಾಟ 
ಜನಪ್ರಿಯವಾಯಿತು. 

ಮೆಲ್ಲಮೆಲ್ಲನೆ ಈ ಕಾರ್ಡುಗಳು ಯುರೋಪಿನ ಹಾದಿಯಾಗಿ ಅಮೇರಿಕೆಗೆ 
ತಲುಪಿದವು. ೧೮೭೪ರಲ್ಲಿ ಲುಯಿಸ್ ಪ್ರಾಂಗ್ ವ್ಯಾಪಾರದ ದೃಷ್ಟಿಯಿಂದ ಇವನ್ನು 
ಪ್ರಕಟಿಸತೊಡಗಿದ, ಈ ವ್ಯಾಪಾರ ಕುದುರುತ್ತ ಹೋದಂತೆ ಈ ಕಾರ್ಡುಗಳಲ್ಲಿ 
ವಿಧ ವಿಧ ಚಿತ್ರಗಳೂ ದೃಶ್ಯಗಳಸ್ಥಾನ ಪಡೆಯತೊಡಗಿದವು. ಮೊದಲನೇ ವಿಶ್ವ 
ಯುದ್ಧದ ಬಳಿಕ ಇವುಗಳ ವ್ಯಾಪಾರ ಹೆಚ್ಚುತ್ತ ಹೋಯಿತು. ಮುದ್ರಣಕಲೆಯ 
ವಿಕಾಸದೊಂದಿಗೆ ಈ ಕಾರ್ಡುಗಳು ತುಂಬ ಸುಂದರವೂ ಅಗ್ಗವೂ ಆಗಿ ಮಾರುಕಟ್ಟೆಗೆ 
ಬರತೊಡಗಿದವು. ಈಗ ಅವು ಜನಸಾಮಾನ್ಯರನ್ನು ತಲುಪಿ ಆನಂದದಾಯಕವಾತಾವರಣ 
ಹುಟ್ಟಿಸುತ್ತಿದ್ದವು. 

ಬ್ರಿಟಿಷರ ಶಾಸನಕಾಲದಲ್ಲಿ ಈ ಕಾರ್ಡುಗಳು ಭಾರತಕ್ಕೂ ಕಾಲಿಟ್ಟವು. 
ಕಾಲಕಳೆದಂತೆ ಇಲ್ಲಿಯೂ ಜನಪ್ರಿಯತೆ ಪಡೆದವು. ಇಂದು ದೇಶದಮೂಲೆಮೂಲೆಗಳಲ್ಲೂ 
ಎಲ್ಲ ಸಂದರ್ಭಗಳಿಗೂ ಉಪಯುಕ್ತವಾದ ಶುಭಾಶಯ ಕಾರ್ಡುಗಳು ದೊರೆಯುತ್ತಿವೆ. 
ಭಾರತದಲ್ಲಿ ಮುದ್ರಣಕಲೆ ವಿಕಾಸಗೊಂಡಿರುವುದರಿಂದ ಈ ಕಾರ್ಡುಗಳು ಅತ್ಯಾ 
ಕರ್ಷಕ ಹಾಗೂ ಮೋಹಕವಾಗಿರುವುದಷ್ಟೇ ಅಲ್ಲ ನಮ್ಮ ಭವ್ಯ ಸಂಸ್ಕೃತಿಯ ಪರಿಚಾ 
ಯಕವೂ ಆಗಿವೆ. ಈ ಕಾರ್ಡುಗಳಲ್ಲಿ ಅಚ್ಚಾದ ಚಿತ್ರಗಳಲ್ಲಿ ಭಾರತದ ಶಿಲ್ಪಕಲೆ , 
ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪರಿಚಯ ಹಾಗೂ ಜನಜೀವನವನ್ನು 
ಕಾಣಬಹುದು. ಈ ವಿಚಾರದಲ್ಲಿ ನಾವು ಯಾವ ದೇಶಕ್ಕೂ ಹಿಂದಿಲ್ಲ. ನಮ್ಮ ದೇಶದ 
ಹಲವಾರು ಕಂಪೆನಿಗಳು ಶುಭಾಶಯ ಕಾರ್ಡುಗಳಿಂದಾಗಿಯೇ ಖ್ಯಾತಿ ಪಡೆದಿವೆ. 
ಈ ಕಾರ್ಡುಗಳಲ್ಲದೆ ಯೂನಿಸೆಫ್ದ ಶುಭಾಶಯ ಕಾರ್ಡುಗಳೂ ವಿಶೇಷಮಹತ್ವ ಪಡೆದಿವೆ. 
ಏಕೆಂದರೆ ಇವುಗಳ ಮಾರಾಟದಿಂದ ದೊರೆಯುವ ಹಣವನ್ನು ಬಾಲ ಕಲ್ಯಾಣಯೋಜನೆ 
ಗಳಿಗಾಗಿ ಬಳಸಲಾಗುತ್ತದೆ. 

( ಹಿಂದಿಯಿಂದ) 
ಜನವರಿ - 1992 


29 


అయ్యా 


ಯಾರು ದೊಡ್ಡವರು 
ಬಿ- ಮಲ್ಲಿಕಾರ್ಜುನ, ನಂ . 5 .4 -60 , ಸೋಮವಾರಪೇಟೆ, ರಾಯಚೂರು-584101 . 
ಅಯ್ಯಾ , 

ನಿಮ್ಮ ಶರಣರ ಉದಯ 
ಬೇಕು ಈ ಜಗಕೆ ಮತ್ತೊಮ್ಮೆ 
ಅವರನ್ನೊಮ್ಮೆ ಈ ಭುವಿಗೆ 
ಬರುವಂತೆ ಮಾಡಯ್ಯ , 
ಜ್ಞಾನದನುಭವ ಮಂಟಪವನು 
ಮತ್ತೊಮ್ಮೆ ನಡೆಸುವಂತೆ ಮಾಡಯ್ಯ 
ಆ ಸತ್ಯಶರಣ ಸಂತತಿಯನು 
ಮತ್ತೊಮ್ಮೆ ಬೆಳೆಸಯ್ಯಾ 
ಅವರ ಸಮ್ಮಿಲವು ಅಹುದು 
ಲೋಕೋದ್ಧಾರವು ನೋಡಾ 
ಶ್ರೀಗುರುವೆ ಚನ್ನವೀರ 
ನಿಮ್ಮ ದಾನ, ಎನಗೆ ಪ್ರಾಣ; 
ನಿಮ್ಮ ದಾನ ಎನಗೆ ಮಾನ; 
ನಿಮ್ಮ ದಾನ ಎನಗೆ ಸನ್ಮಾನ; 
ನಿಮ್ಮ ದಾನ ಎನಗೆ ಸಮಾಧಾನ; 
ನಿಮ್ಮ ದಾನ ಎನಗೆ ಶ್ರೀರಕ್ಷೆಯಾಗಿತ್ತು 
ನೋಡಾಶ್ರೀಗುರುವೆ ಚನ್ನವೀರ 
ಅದಕೆ, ಸದಾ ನಿಮ್ಮ ಶ್ರೀರಕ್ಷೆ 
ಎನ್ನ ಮೇಲಿರಲಿ ಶ್ರೀಗುರುವೆ. 
ಒಂಟಿಯಾ ಹೆಂಣನು ಸಿಕ್ಕಾ ಹಣವನು. 
ಯಾರೂ ಬಿಡರಯ್ಯ ಇದು ಸತ್ಯವಯ್ಯಾ 
ನೋಡಿದವರು ಪಡೆಯಲೆತ್ನಿಸುವರಯ್ಯ | 
ಬಿಟ್ಟವರು ಮಹನೀಯರು ನೋಡಾ 
ಶ್ರೀಗುರುವೆ ಚನ್ನವೀರ.. 


ಅಯಾ , 


ಆಯಾ…' 


ನಿಮ್ಮ ನೆನಹಿನಲಿ ಶಾಂತಿಯಿದೆ| 
ನಿಮ್ಮ ನೆನಹಿನಲಿ ಸಮಾಧಾನವಿದೆ 
ನಿಮ್ಮ ನೆನಹಿನಲಿ ಸಗ್ಗ ವಿದೆ 
ನಿಮ್ಮ ನೆನಹಿನಲಿ ಸರ್ವವೂ ಅಡಗಿದೆ 
ನೋಡಾ ಶ್ರೀಗುರುವೆ ಚನ್ನವೀರ. 


ಸ್ವಾತಂತ್ರ್ಯಕ್ಕಾಗಿ ಪ್ರಾಣತೆತ್ತ ವೀರಶೈವರತ್ನ ಕಲ್ಯಾಣಪ್ಪ 
ನೈ , ಉಮಾನಾಥಶಣೈ , ಇತಿಹಾಸ ಉಪನ್ಯಾಸಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ 

ಕಾಲೇಜು, ಉಜಿರೆ -574240 
1857 ರಲ್ಲಾದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾ ಸು ( ಸಿಪಾಯಿ ದಂಗೆ) ಕ್ಕಿಂತ 
ಮೊದಲೇ ಕರಾವಳಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಭುಗಿಲೆಬ್ಬಿಸಿದ ಕಲ್ಯಾ 
ಣಪ್ಪ ಇಲ್ಲಿಯ ಇತಿಹಾಸದಲ್ಲಿ ಸದಾ ಮಿನುಗುತ್ತಿರುವ ಒಬ್ಬ ವೀರಶೈವ ಧ್ರುವತಾರೆ. 
ಭದ್ರ ಬ್ರಿಟಿಷ್ ಸರಕಾರದ ಅಸ್ತಿವಾರವನ್ನೇ ನಡುಗಿಸಿದ್ದ ಧೀಮಂತ ಹೋರಾಟಗಾರ , 
- ಆತನ ಹೆಸರೇ ರೋಮಾಂಚಕಾರಿ, ಆತನ ಪುಣ್ಯ ಸ್ಮಾಗಿ ಈ ಲೇಖನ. 


ಕರ್ನಾಟಕ ಎಲ್ಲಾ ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀರಶೈವರ 
- ಜನಸಂಖ್ಯೆ ಅತ್ಯಂತ ಕಡಿಮೆಯಿದೆ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳೂ ಕಡಿಮೆ . 

ಕೆಳದಿ ಅರಸರ ಆಳ್ವಿಕೆಯ ಕಾಲದಲ್ಲಿ ಕೇವಲ ಎರಡು ಶತಮಾನಗಳಷ್ಟು ಕಾಲ 
( ಸು . ಕ್ರಿ .ಶ.1600 -1763) ವನ್ನು ಬಿಟ್ಟರೆ ಉಳಿದ ಕಾಲದಲ್ಲಿ ಇಲ್ಲಿ ಇತರ ಮತಗಳ 
ವರದ್ದೇ ಪ್ರಾಬಲ್ಯ , ಕ್ರಿ . ಶ. ಸುಮಾರು 11 ನೇ ಶತಮಾನದಿಂದ ಇಲ್ಲಿ ಜೈನ ಆಳ್ವಿಕೆ 
ನಡೆಯುತ್ತಿದ್ದು ದೂ . 14ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರಿಂದಾಗಿ ಇಲ್ಲಿ 
ವೈಷ್ಣವ ಮತ ಹೆಚ್ಚು ಪ್ರಬಲವಾದುದೂ ಇದಕ್ಕೆ ಕಾರಣವಾಗಿರಬೇಕು, ಆದರೂ 
ಇಲ್ಲಿ ಜನಜಾಗೃತಿ ಮತ್ತು ರಾಷ್ಟ್ರಪ್ರೇಮಗಳನ್ನು ಜನಮನದಲ್ಲಿ ಜಾಗೃತಗೊಳಿಸಿ 
ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನು ಪ್ರಾರಂಭಿಸಿದವನು 1837 ನೇ ಇಸವಿ ಎಪ್ರಿಲ್ 
ತಿಂಗಳಲ್ಲಿ ಕೊಡಗು ರಾಜ್ಯದಿಂದ ಇಲ್ಲಿಗಾಗಮಿಸಿದ್ದ ವೀರಶೈವನಾದ ಕಲ್ಯಾಣಪ್ಪ 
ಆಥವಾ ಕಲ್ಯಾಣಸ್ವಾಮಿ ಎಂಬವನು. 


_ 1834 ನೇ ಇಸವಿಯಲ್ಲಿಕೊಡಗು ರಾಜ್ಯವನ್ನು ಬ್ರಿಟಿಷರು ಕಬಳಿಸಿದ ನಂತರ 
ಸದಾಕಾಲವೂ ಇಲ್ಲಿಯ ಜನರಲ್ಲಿ ಬ್ರಿಟಿಷ್ ಸರಕಾರದ ಬಗ್ಗೆ ಅತೃಪ್ತಿಯ ಹೊಗೆ. 
ಯಾಡುತ್ತಿತ್ತು . ಯಾವ ತರದ ಹೋರಾಟವನ್ನು ನಡೆಸಿಯಾದರೂ ಈ ಪ್ರಶಾಂತ 
ಕೊಡುಗು ರಾಜ್ಯದಿಂದ ಬ್ರಿಟಿಷರನ್ನು ಹೊರದೂಡಬೇಕೆಂದು ಜನರು ವಿವಿಧ ಯೋಜನೆ 
ಗಳನ್ನು ಹೂಡುತ್ತಿದ್ದರು. ಹಿಂದಿನ ರಾಜವಂಶಕ್ಕೆ ಸೇರಿದ್ದೆ ಯಾರಾದರೊಬ್ಬರು ಇದರ 
ನಾಯಕತ್ವವನ್ನು ವಹಿಸಿದರೆ ಜೀವದ ಹಂಗನ್ನು ತೊರೆದು ಹೋರಾಡಲು ಕೊಡಗಿನ 
ಜನ ಸಿದ್ಧರಾಗಿದ್ದರು, ಆದರೆ ಕೆಲವು ಕುಹಕಿಗಳು ಬ್ರಿಟಿಷ್ ಸರಕಾರವನ್ನು ಬೆಂಬಲಿ 
ಸುತ್ತಿದ್ದುದರಿಂದ ಅದರ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿರಲಿಲ್ಲ. 


ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಕಾಶದ ಉಲ್ಕೆಯಂತೆ ಶರವೇಗದಿಂದ ಕೊಡಗಿ 
ನಲ್ಲಿ ಉದಯಿಸಿ ಬಂದ ಅಸಾಮಾನ್ಯ ಸ್ವಾತಂತ್ರ ಹೋರಾಟಗಾರನೇ ಕಲ್ಯಾಣಪ್ಪ . 
ಅಕ್ಟೋಬರ್ -1992 


31 


ಕೊಡಗರ ವಿನಂತಿಯಂತೆ ತಾನು ಜಂಗಮ ಸನ್ಯಾಸಿ ಆಪರಂಪರನ ಶಿಷ್ಯನೆಂದೂ 
ಕೊಡಗಿನ ಅರಸುಕುಮಾರ ವೀರಪ್ಪನ ತಮ್ಮ ನಂಜುಂಡರಸ ನೆಂದೂ ಘೋಷಿಸಿ 
ಕೊಂಡ. ನಿಜವಾಗಿ ಈತನು ಕೊಡಗು ಜಿಲ್ಲೆ ಶನಿವಾರ ಸಂತೆಯ ಹತ್ತಿರದ ಹೆಮ್ಮಿಸಿ 
ಎಂಬಲ್ಲಿ ಸಾಮಾನ್ಯ ರೈತನಾಗಿದ್ದ ಪುಟ್ಟ ಬಸಪ್ಪನೇ , ಆಗಿದ್ದರೂ ರಾಜಲಕ್ಷಣದ 
ಸುಂದರ ಮುಖ , ಚೆಲುವಾದ ಪೌರುಷಯುಕ್ತ ಮೈ ಕಟ್ಟು , ದಷ್ಟ ಪುಷ್ಟವಾದ 
ಸ್ನಾಯುಗಳ ಅವಯುವಗಳು ಹಾಗೂ ಅಂತ ರಂಗದಲ್ಲಿ ಪ್ರಜ್ವಲಿಸುತ್ತಿದ್ದ ರಾಷ್ಟ್ರ ಪ್ರೇಮ 
ಮತ್ತು ಸ್ವಾತಂತ್ರ್ಯದ ಕೆಚ್ಚನ್ನು ಮನಗಂಡಿದ್ದ ಕೊಡುಗರು ಆತನನ್ನು ಕಲ್ಯಾಣಪ್ಪ 
ನೆಂದು ಘೋಷಿಸಿ ಕೊಡಗಿನಲ್ಲಿ ಬ್ರಿಟಷರ ಬೆಂಬಲಿಗರಿದ್ದ ಕಾರಣ ಆತನನ್ನು 
1837ನೇ ಇಸವಿ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರೆದು 
ಕೊಂಡು ಬಂದರು. ಮೊದಲು ಸುಳ್ಯ ತಾಲ್ಲೂಕಿನ ಬೆಳ್ಳಾರೆಯಲ್ಲಿ ಆತನಿಗೆ ಕಲ್ಯಾಣ 
ಸ್ವಾಮಿ ಎಂಬ ಹೆಸರಿನಿಂದ ಪಟ್ಟಾಭಿಷೇಕವನ್ನು ನಡೆಸಿದರು. ಬಳಿಯ ಪೂವಲೆಯಲ್ಲಿ 
ಹೊಸತೊಂದು ಗುಡಿಸಲನ್ನು ಕಟ್ಟಿ ಅದನ್ನೇ ಅರಮನೆ ಎಂದು ಕರೆದರು. ಕೆದಂಬಾಡಿಯ 
ರಾಮೇಗೌಡ, ವೀರಣ್ಣ ಬಂಟ ಮತ್ತು ಕುಂಬಳೆಯ ಸುಬ್ರಾಯ ಎಂಬುವರು 
ಸಲಹೆಗಾರರಾಗಿ ನಿಂತರು, ಕೊಡಗು ಅರಸು ಮನೆತನದ ಅಂಗರಕ್ಷಕರಾಗಿದ್ದ ಚಡ್ಡಿ 
ಕುಡಿಯ ಮತ್ತು ಕುರ್ತುಕುಡಿಯ ಎಂಬುವರನ್ನು ಅಂಗರಕ್ಷಕರನ್ನಾಗಿ ನೇಮಿಸಿ 
ಕೊಂಡರು . 


ಇವರೆಲ್ಲರ ನಿರ್ಧಾರದಂತೆ, ಇಲ್ಲಿ ಬ್ರಿಟಿಷರ ಸರ್ಕಾರವನ್ನು ನಿರ್ಬಲಗೊಳಿಸುವ 
ಸುಲಭ ಉಪಾಯವೆಂದರೆ ಜನರು ಸರಕಾರಕ್ಕೆ ಕೊಡುತ್ತಿದ್ದ ಕಂದಾಯವನ್ನು ಕೊಡ 
ದಂತೆ ಮಾಡುವುದು. ಬ್ರಿಟಿಷ್ ಸರಕಾರದ ಖಜಾನೆಗಳನ್ನು ದೋಚುವುದು. 
ಜನರನ್ನು ಬ್ರಿಟಿಷ್ ಸರಕಾದ ವಿರುದ್ಧ ರೊಚ್ಚಿಗೇಳುವಂತೆ ಮಾಡುವುದು . ಹಾಗೂ 
ಹಿಂಸಾಕೃತ್ಯಗಳ ಮುಖಾಂತರ ಬ್ರಿಟಿಷರಲ್ಲಿ ಭಯವನ್ನು ಹುಟ್ಟಿಸುವುದು. ಈ 
ನಿರ್ಧಾರಗಳೊಂದಿಗೆ ಕಲ್ಯಾಣಪ್ಪನ ಸ್ವಾತಂತ್ರ ಹೋರಾಟವು 1837ನೇ ಇಸವಿ 
ಏಪ್ರಿಲ್ ತಿಂಗಳ ೩ನೇಯ ವಾರದಲ್ಲಿ ಸುಳ್ಯದಲ್ಲಿ ಪ್ರಾರಂಭವಾಯಿತು. 
Gಷ ಮೊದಲ ಹೆಜ್ಜೆಯಾಗಿ ಬ್ರಿಟಿಷರ ವಿಧೇಯ ಬೆಂಬಲಿಗನಾಗಿ ಶ್ರೀಮಂತನಾ 
ಇದ್ದೆ ಸುಳ್ಯದ ಅಮಲ್ದಾರ ರಾಮಪ್ಪಯ್ಯನನ್ನು ಕೊಂದು ಆತನ ಮನೆಯಲ್ಲಿ ಕೂಡಿ 
ಹಾಕಿದ್ದ ಅಪಾರ ಸಂಪತ್ತು , ಮತ್ತು ಗುಂಡುಗಳನ್ನು ವಶಪಡಿಸಲಾಯಿತು. ಆತನು 
ಸೆರೆಯಲ್ಲಿರಿಸಿದ್ದ ಅನೇಕ ಗುಲಾಮರನ್ನು ಸೆರೆಯಿಂದ ಬಿಡಿಸಿ ಕಲ್ಯಾಣಪ್ಪನ ದಂಡಿಗೆ 
ಸೇರಿಸಿಕೊಳ್ಳಲಾಯಿತು. ಆ ದಂಡಿನಲ್ಲಿ ಮೂರು ಸಾವಿರ ಕಟ್ಟಾಳು ಸೈನಿಕರಿದ್ದರು. 

ವ ಈ ಸಶಸ್ತ್ರ ದಂಡು ಬೆಳ್ಳಾರೆಯಲ್ಲಿದ್ದ ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಿ 
ಸಂಪತ್ತನ್ನು ವಶಪಡಿಸಿಕೊಂಡು ಮುಂದಿನ ಮೂರು ವರ್ಷಗಳವರೆಗೆ ಬ್ರಿಟಿಷ್ 


32 


ಸಿದ್ದಗಂಗಾ 


- ರಕ್ಕೆ ಜನರು ಯಾವ ಕಂದಾಯವನ್ನು ಕೊಡುವ ಅಗತ್ಯವಿಲ್ಲವೆಂದು ಘೋಷಿಸಿತು. 
ರಂತೆ ತನ್ನ ಹೋರಾಟಕ್ಕೆ ಜನರು ಕೊಡುವ ವಂತಿಗೆಯನ್ನು ಸಂಗ್ರಹಿಸಲಿಕ್ಕಾಗಿ 
bಣಪ್ಪನು ದಂಡಿನ ಪ್ರಮುಖರನ್ನು ಊರೊಳಗೆ ಕಳುಹಿಸಿ ಹಣವನ್ನು ಸಂಗ್ರ 
ಕೊಂಡು ಅನಂತರ ಆ ದಂಡು ಪುತ್ತೂರನ್ನು ತಲುಪಿತು. 


| ಬರುತ್ತಾ ದಾರಿಯಲ್ಲಿ ಕಲ್ಯಾಣಪ್ಪನಿಗೆ ಕೆಲವು ಆನೆಗಳೂ ಕುದುರೆಗಳೂ 
ಣಿಕೆಯಾಗಿ ಕೊಡಲ್ಪಟ್ಟವು. ಉಪ್ಪಿನಂಗಡಿಯ ಜೈನ ಸಾಹುಕಾರನೊಬ್ಬನು ಒಂದು 
ಏವಂಗಿಯನ್ನೂ ರೇಷ್ಮೆ ಅಂಗವಸ್ತ್ರವನ್ನೂ ಕೊಟ್ಟಂತೆ ತಿಳಿದುಬರುತ್ತದೆ. ಶ್ರೀ 
ರ್ಸುಸ್ಥಳದ ಅಂದಿನ ಧರ್ಮಾಧಿಕಾರಿಗಳಾಗಿದ್ದ ಮಂಜಯ್ಯ ಹೆಗ್ಗೆಡೆಯವರು 
ಡು ಫಿರಂಗಿಗಳನ್ನು ಕೊಟ್ಟಿದ್ದರು, ಕಲ್ಯಾಣಪ್ಪನು ಪುತ್ತೂರಿನ ಪರಿಸರದ ಜನ 
ದ ಒಂದು ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿಕೊಂಡನು. ಕಲ್ಯಾಣಪ್ಪನ 
ರ್ಯಚಟುವಟಿಕೆಗಳನ್ನು ತಿಳಿದ ಮಂಗಳೂರಿನ ಬ್ರಿಟಿಷ್ ಕಲೆಕ್ಟರನು ತನ್ನ ಶಿರಸ್ತೆ 
ರನೊಂದಿಗೆ ಒಂದು ಸಣ್ಣ ಸೈನ್ಯವನ್ನು ಪುತ್ತೂರಿನ ರಕ್ಷಣೆಗಾಗಿ ಕಳುಹಿಸಿಕೊಟ್ಟನು. 
ರವಾಗಿ ಬ್ರಿಟಿಷರೊಡನೆ ಕಾದರೆ ಮೊದಲಿಗೆ ಅಡಗಿದ್ದು ಒಮ್ಮೆಯೇ ಅವರ 
ಹೈದ ಠಾಣೆಗಳ ಮೇಲೆರಗಬೇಕೆಂದು ಕಲ್ಯಾಣಪ್ಪನು ನಿರ್ಣಯಿಸುತ್ತಿದ್ದಂತೆ ಬ್ರಿಟಿಷ್ 
ವ್ಯವು ಪುತ್ತೂರನ್ನು ಬಿಟ್ಟು ಮಂಗಳೂರಿಗೆ ಪಲಾಯನ ಮಾಡಿತು, ಶಿರಸ್ತೆದಾರ 
ವಪ್ಪನನ್ನು ಬಂಧಿಸಿ ಖಜಾನೆಯನ್ನು ಸೂರೆ ಮಾಡಲಾಯಿತು. 


| ಬ್ರಿಟಿಷರ ಧೋರಣೆಯಿಂದ ಅನ್ಯಾಯಕ್ಕೆ ಒಳಗಾಗಿದ್ದ ಪಾಣಿಮಂಗಳೂರು ಬಳಿಯ 
ದಾವರದ ಬಂಗರಸನಾದ ಲಕ್ಷಪ್ಪರಸನೂ ಆತನ ಸೈನಿಕರೂ ಕಲ್ಯಾಣಪ್ಪನ 
ಡನ್ನು ಸೇರಿಕೊಂಡರು. ಅತಿಥಿಗಳಿಗೆ ಅರಸನು ಏರ್ಪಡಿಸಿದ್ದ ಔತಣದಿಂದ ಉತ್ಪಾ 
ಗೊಂಡ ಸೈನಿಕರು ಮಂಗಳೂರಿನ ವೀರಾವೇಶದಿಂದ ಧಾವಿಸತೊಡಗಿದರು. ಕೆಲವು 
ನಿಕರು ಬಂಟವಾಳದ ಬ್ರಿಟಿಷ ಖಜಾನೆಯನ್ನು ಲೂಟಿ ಮಾಡಿ ಹಣವನ್ನು ಸಂಗ್ರಹಿಸಿ 
ನಿಂಡು ಬಂದರು. ಮರುದಿನವೇ ಕೈಗಳಲ್ಲಿಕೋವಿಗಳನ್ನೂ , ಕತ್ತಿ ದೊಣ್ಣೆಗಳನ್ನೂ 
ಒಗಿನಗರಿಯ ಕೊತ್ತಳಿಗೆ ಇದರಿಂದ ಹೊಡೆಯುವುದು ತೀರ ಅಪಮಾನಕರ ಎಂಬ 
bಬಿಕೆ ದಕ್ಷಿಣಕನ್ನಡ ಜಿಲ್ಲೆಯಲ್ಲಿದೆ] ಗಳನ್ನೂ ಹಿಡಿದುಕೊಂಡಿದ್ದ ಕಲ್ಯಾಣಪ್ಪನ ಸೈನಿ 
ರು ಮಂಗಳೂರನ್ನು ತಲಪಿದರು. ಇದರಿಂದ ಭಯಭೀತರಾದ ಬ್ರಿಟಿಷ್ ಅಧಿಕಾರಿಗಳು 
ರು ಎರಡನೆಯ ರೆಜಿಮೆಂಟಿನೊಂದಿಗೆ ಮಂಗಳೂರನ್ನು ಬಿಟ್ಟು ತಮ್ಮನ್ನು 
ಕ್ರಿಸಿ ಕೊಳ್ಳಲಿಕ್ಕಾಗಿ ಕಣ್ಣಾನೂರಿನ ಕಡೆಗೆ ಹಡಗದಲ್ಲಿ ಪ್ರಯಾಣಿಸತೊಡಗಿದರು. 
ಲ್ಯಾಣಪ್ಪನ ದಂಡು ನೇರವಾಗಿ ಜಿಲ್ಲಾಧಿಕಾರಿಯ ಕಛೇರಿಗೆ ಹೋಗಿ ಅಲ್ಲಿಯ ಜಿಲ್ಲಾ 
ಜಾನೆಯನ್ನು ಒಡೆದು ಹಣವನ್ನು ಸ್ವಾಧೀನಪಡಿಸಿಕೊಂಡರು. ಜೈಲಿನ ಕಡೆಗೆ 
ವಿಸಿ ಬಂಧಿತರಾಗಿದ್ದ ಬೈದಿಗಳನ್ನು ಬಿಡಿಸಿದರು . ಕಾವಲುಗಾರರಾಗಿದ್ದ ಬ್ರಿಟಿಷ್ 
ಕ್ಟೋಬರ್ - 92 


33 


ಅಧಿಕಾರಿಗಳನ್ನು ಇರಿದು ಹಾಕಿದರು . ತಡೆಯಲು ಬಂದವರನ್ನು ಬಡಿದು ಹಾಕಿದರು. 
ಮಂಗಳೂರು ಪೇಟೆಯಲ್ಲಿದ್ದ ಕಲವು ಬ್ರಿಟಿಷರ ಮನೆಗಳಿಗೆ ಕೊಳ್ಳಿಯನ್ನಿಟ್ಟರು, ಕೆಲ 
ರತ್ತ ಗುಂಡನ್ನು ಹಾರಿಸಿದರು. ದಕ್ಷಿಣಕನ್ನಡದ ಜನ ಈತನಿಗೆ ಪೂರ್ಣ ಸಹಕಾರವನು 
ಕೊಟ್ಟರು. 

ಆ ಸಂದರ್ಭದಲ್ಲಿ ಬ್ರಿಟಿಷರ ರಕ್ಷಣೆಗೆ ಬರುವವರು ಯಾರೂ ಇರಲಿಲ್ಲ. ಕಲ್ಯಾಣ 
ಸ್ಪನ ಸಶಸ್ತ್ರ ಸೈನ್ಯವೊಂದು ಜಿಲ್ಲಾಧಿಕಾರಿಯ ಕಛೇರಿಯ ಮೇಲಿದ್ದ ಬ್ರಿಟಿಷ್ ಧ್ವಜ 
[ಯೂನಿಯನ್ ಜಾಕ್ಕೆ 7 ವನ್ನು ಕೆಳಗಿಳಿಸಿ ಕೊಡಗಿನ ಧ್ವಜವನ್ನು ಹಾರಿಸಿತು. ಕಲಾ 
ಣಪ್ಪನು ಸ್ವತಃ ದೀಪಸ್ತಂಭ ಗುಡ್ಡೆಯಲ್ಲಿ ಕೊಡಗಿನ ಧ್ವಜವನ್ನು ಹಾರಿಸಿ ಅದಕ್ಕೆ 
ಬಾವುಟಗುಡ್ಡೆ ಎಂದು ಹೆಸರುಕೊಟ್ಟನು ( ಇಂದಿಗೂ ಆ ಗುಡ್ಡವನ್ನು ಅದೇ ಹೆಸರಿನಿಂದ 
ಕರೆಯಲಾಗುತ್ತಿದೆ. ಈ ರೀತಿಯಾಗಿ ಬ್ರಿಟಿಷ್ ವಿರೋಧಿ ವಿಧ್ವಂಸಕ ಕೃತ್ಯಗಳನ್ನು 
ಕೈಗೊಳ್ಳುತ್ತಾ ಮಂಗಳೂರು ನಗರದಮೇಲೆ ಆತನು ಹದಿಮೂರು ದಿನಗಳವರೆಗೆ ತನು 
ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದ್ದನು. 

ಕಲ್ಯಾಣಪ್ಪನ ಈ ಸ್ವಾತಂತ್ರ್ಯ ಹೋರಾಟವನ್ನು ಬ್ರಿಟಿಷರು ಕೇವಲ ಸುಲಿಗೆ 
ಸೂರೆ, ದರೋಡೆಎಂಬರ್ಥ ಬರುವಂತೆ “ಕಾಟಕಾಯಿ ” ಎಂಬಹೆಸರಿನಿಂದ ಕರೆದಿದ್ದಾರೆ 
ಆದುದರಿಂದ ಬ್ರಿಟಿಷರು ಬರೆದ ಇತಿಹಾಸದಲ್ಲಿ ಇದನ್ನ “ ಕಲ್ಯಾಣಪ್ಪನ ಕಾಟಕಾಯಿ 
ಎಂದು ವರ್ಣಿಸಲಾಗಿದೆ. ಆದರೆ ಆತನಲ್ಲಿ ಪ್ರಜ್ವಲಿಸುತ್ತಿದ್ದ ಸ್ವಾತಂತ್ರದ ಕೆಚ್ಚನು 
ಅವರು ಗಮನಿಸಿಕೊಳ್ಳಲೇ ಇಲ್ಲ. ಆತನಲ್ಲಿದ್ದ ದೂರದೃಷ್ಟಿಯ , ಆರ್ಥಿಕ ಚಿಂತನೆಯ 
ಆತನ ಕಾರ್ಯಕ್ರಮಗಳಿಂದಲೇ ಅರ್ಥವಾಗುತ್ತದೆ 


ಆ ಸಮಯಕ್ಕೆ ಕಣ್ಣಾನೂರಿಗೆ ಓಡಿ ಹೋಗಿದ್ದ ಬ್ರಿಟಿಷರು ಇನ್ನೂ ಹೆಚ್ಚಿನ 
ಸೈನ್ಯದೊಂದಿಗೆ ಹಿಂದಿರುಗಿ ಬಂದರು. ಕಲ್ಯಾಣಪ್ಪನ ಸಹಾಯಕ್ಕಾಗಿ ಬರುತ್ತಿದ್ದ 
ಕುಂಬಳೆ ಸುಬ್ರಾಯನ ಕಡೆಯವರನ್ನು ಮದ್ದು ಗುಂಡುಗಳ ಸಹಾಯದಿಂದ ನಾಶಗೊಳಿ 
ಉಳಿದವರನ್ನು ನೇತ್ರಾವತಿ ನದಿಯಲ್ಲಿ ಮುಳುಗಿಸಿ ಕೊಲ್ಲಿಸಿದರು , ಸಶಸ್ತ್ರ ಬ್ರಿಟಿಷ್ 
ಸೈನ್ಯಾಗ್ನಿಯು ಜಿಲ್ಲಾಧಿಕಾರಿಯ ಕಛೇರಿಯತ್ತ ಬರುತ್ತಿದ್ದಂತೆ ಅದನ್ನು ನೋಡಿ ದಿಕ್ಕು 
ಕೆಟ್ಟು ಕಲ್ಯಾಣಪ್ಪನ ದಂಡಿನವರು ಚದುರತೊಡಗಿದರು ಕಲ್ಯಾಣಪ್ಪನೂ ಕಣ್ಮರೆಯಾ 

- ಕಲ್ಯಾಣಪ್ಪನನ್ನು ಹೇಗಾದರೂ ಮಾಡಿ ಮುಗಿಸಬೇಕೆಂದಿದ್ದ ಕೊಡಗಿನ 
ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಲೀ ಹಾರ್ಡಿಯು ಆತನನ್ನೂ ಆತನ ಸಹಾಯಕ 
ರನ್ನೂ ಹುಡುಕಿಸತೊಡಗಿದನು. ಅದರಂತೆ ಆತನನ್ನು ಹಿಡಿದುಕೊಟ್ಟವರಿಗೆ ಹತ್ತು 
ಸಾವಿರ ರೂಪ್ಪಾ ಬಹುಮಾನವನ್ನು ಬ್ರಿಟಿಷ್ ಸರಕಾರವು ಘೋಷಿಸಿತು . ವೇಷ 
ಪಲ್ಲಟ ಮಾಡಿಕೊಂಡು ಕಾಡುದಾರಿಯಾಗಿ ಕಲ್ಯಾಣಪ್ಪನು ಸಕಲೇಶಪುರದ ಮಂಜಿ 
ರಾಜಾದಿಗೆ ಬಂದು ಹೇಗಾದರೂ ತನ್ನ ಹಳ್ಳಿಯನ್ನು ಸೇರಿಬಿಟ್ಟನು. 
ಸಿದ್ದಗಂಗಾ 


ಆದರೆ ಹಣದ ಆಸೆಗೆ ಬಲಿಯಾದ ವಿಶ್ವಾಸಘಾತಕಿ ಕರಿಬಸವಯ್ಯನೆಂಬ 
ವನು ಬ್ರಿಟಿಷರಿಗೆ ಕಲ್ಯಾಣಪ್ಪನ ಸುಳಿವನ್ನು ಕೊಟ್ಟನು. ಆದರಿಂದಾಗಿ 1837 
ನೇ ಇಸವಿ ಮೇ ತಿಂಗಳ ಎರಡನೇ ವಾರದಲ್ಲಿ ಕಲ್ಯಾಣಪ್ಪನೂ ಆತನ ಸೈನ್ಯದ 
ಹೆಚ್ಚಿನ ಎಲ್ಲಾ ನಾಯಕರೂ ಬಂಧಿತರಾದರು. ವಿಚಾರಣೆಯನ್ನು ನಡೆಸಿ ಅವ 
ರನ್ನು ಬಂಡುಕೋರರೆಂದೂ , ರಾಷ್ಟ್ರದ್ರೋಹಿಗಳೆಂದೂ , ದರೋಡೆಕೋರರೆಂದೂ 
ಆಪಾದಿಸಿ ಕಲ್ಯಾಣಪ್ಪನನ್ನೂ ಆತನ ಸಹಚರನಾಗಿದ್ದ ರಾಜಾ ಲಕ್ಷಪ್ಪರಸ ಬಂಗ 
ನನ್ನೂ ಅದೇ ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳೂರು ಪೇಟೆಯ ಬಿಕರ್ನ . 
ಕಟ್ಟೆ ( ವಿಕ್ರಮ ಕೋಟಿ) ಯಲ್ಲಿ ಗಲ್ಲಿಗೇರಿಸಲಾಯಿತು. ಇಬ್ಬರೂ ತಮ್ಮ ದೇಶದ 
ಸ್ವಾತಂತ್ರಕ್ಕಾಗಿ ಪ್ರಾಣತೆತ್ತು ಅಜರಾಮರಾದರು. ರಾಷ್ಟ್ರಭಕ್ತಿ , ಹಾಗೂ 
ಸ್ವಾತಂತ್ರ ಪ್ರೇಮದಿಂದ ಉಕ್ಕಿ ಹರಿಯುತ್ತಿದ್ದ ಅವರ ಬಿಸಿರಕ್ತವು ಬ್ರಿಟಿಷರ 
ಇತಿಹಾಸದ ಮೇಲೆ ಚಿಮ್ಮಿಕ್ಕಿ ಎಂದೂ ಅಳಿಸಲಾಗದ ಕುರೂಪಿ ಕಲೆಯಾಗಿ 
ಉಳಿಯಿತು. 


ಲಿಂಗವ ಸ್ಕೂಲವೆಂಬರು ಕೆಲವರು ಲಿಂಗಸ್ಥಲವಲ್ಲ 
ಲಿಂಗವ ಸೂಕಮೆಂಬರು ಕೆಲರು, ಲಿಂಗ ಸೂಕ್ಷವಲ್ಲ. 
ಸ್ಕೂಲಸೂಕ್ಷದ ಮೇಲಣ ಜ್ಞಾನರೂಪು ಪರನಾದ 
ಪರಬ್ರಹ್ಮವೇ ಲಿಂಗವೆಂದರಿದ ಅರಿವು ಅಖಂಡ 
ರೂಪು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ 
ನಿಲವುತಾನೆ ಬೇರಿಲ್ಲ . 


ಸರ್ವವೂ ಶಿವನಿಂದ ಉದ್ಭವಿಸಿದವೆಂದೆಡೆ, ಆ ಉದ್ಭವಿಸಿದ 
ವೆಲ್ಲ ಶಿವನೆ ? ಸಕಲಬೀಜವ ಬಿತ್ತುವನು ಒಕ್ಕಲಿಗ 
ನೆಂದೆಡೆ, ಬೆಳೆ ತಾನೊಕ್ಕಲಿಗನೆ ? ಮಡಕೆಯ ಕುಂಬರ | 
ಮಾಡುವನೆಂದೆಡೆ, ಆ ಮಡಕೆ ತಾ ಕುಂಬರನೇ ? ಕಬ್ಬು ನವ 
ಕಮ್ಮರ ಮಾಡುವನೆಂದಡೆ, ಆ ಕಬ್ಬುನ ತಾಕಮ್ಮರನೆ ? 
ಈ ಪರಿಯಲ್ಲಿ ಸಕಲ ಜಗತ್ತು ಸಚರಾಚರವನು ಶಿವನು 
ಮಾಡುವನೆಂದಡೆ ಆ ಚರಾಚರವೆಲ್ಲ ಶಿವನೇ ? 
ಇದು ಕಾರಣ ಸದ್ಭಕ್ತ ಸದಾಚಾರದಲ್ಲಿರ್ಪನು, ಅಂತಲ್ಲ 
ದೆ, ಸರ್ವವೂ ಶಿವನೆಂದೆಡೆ ಘೋರ ನಾಯಕ ನರಕ 
ಕೂಡಲಚೆನ್ನ ಸಂಗಯ್ಯ . 


ಅಕ್ಟೋಬರ್ -92 


蒙歐歇歇歇歇歇歇歇際驗談戀愛盛談談盛靈驗感黑 

ಸಮೃದ್ಧಿ, ಸಂತೃಪ್ತಿ ಸಂತಸದ ಮೂಲ. 


ಉತ್ತಮ ಆರೋಗ್ಯ, ಶಿಕ್ಷಣ , ಲಾಭದಾಯಕ ಉದ್ಯೋಗ.... ಇವು ಇಲ್ಲ 
ಕರ್ನಾಟಕ ಸರ್ಕಾರವು ಜನತೆಯ ನೆಮ್ಮದಿಯ ಜೀವನಕ್ಕಾಗಿ ಕೈಗೊಂಡಿರುವ 
ವಿನೂತನ ಪ್ರಗತಿಪರ ಕಾರ್ಯಕ್ರಮಗಳು, ಜನತೆಯ ಅಗತ್ಯ ಮತ್ತು 
ಆ ಶೋ ತ ರ ಗ ಳ ಪೂರೈಕೆಗಾಗಿ ಸರ್ಕಾರವು ಈ ಕಾರ್ಯಕ್ರಮಗಳನ್ನು 
ಮುಂದುವರಿಸಿದೆ. 

ಮಹಾತ್ಮಾ ಗಾಂಧೀಜಿಯವರ ಸ್ವಯಂಪೂರ್ಣ ಗ್ರಾಮ ರಾಜ್ಯದ ಎಲ್ಲ 
ಕನಸನ್ನು ನನಸಾಗಿಸಲು 1991ರ ಅಕ್ಟೋಬರ್ 2 ರಂದು ವಿಶ್ವ ' ಎಂಬ 
ವಿನೂತನ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ. ಗ್ರಾಮೀಣ ಗುಡಿಕೈಗಾರಿಕೆ 
ಗಳಿಗೆ ಉತ್ತೇಜನ ನೀಡಿ, ನಿರಂತರ ಉತ್ಪನ್ನಕಾರಕ ಉದ್ಯೋಗ ಸೃಷ್ಟಿಸಿ 
ಗ್ರಾಮೀಣ ಅಭಿವೃದ್ಧಿಗೆ ನೆರವಾಗುವುದು ಈ ಯೋಜನೆಯ ಗುರಿ . ಈಗ 
ಈ ಯೋಜನೆಯನ್ನು ನಗರ ಪ್ರದೇಶದ ಬಡ ಜನರಿಗೂ ವಿಸ್ತರಿಸಲಾಗಿದೆ. ಈ 


ಶಿಕ್ಷಣ ಪಡೆದ ಸಮಾಜ ಮಾತ್ರ ಪ್ರಗತಿ ಪಥದಲ್ಲಿ ಸಾಗಬಲ್ಲದು. ಇದ 
ನರಿತ ಸರ್ಕಾರ, ಶಿಕ್ಷಣದ ಪ್ರಗತಿಗಾಗಿ ಅಕ್ಷಯ ” ಎಂಬ ವಿಶೇಷ ಕಾರ್ಯ 
ಕ್ರಮವನ್ನು ಕೈಗೊಂಡಿದೆ. ಈ ಕಾರ್ಯಕ್ರಮದಂತೆ ಶಾಲೆಗಳಲ್ಲಿ ಓದುವ 1 
ರಿಂದ 4ನೇ ತರಗತಿಯ ಹಿಂದುಳಿದ ವರ್ಗದ ಕುಟುಂಬಗಳ ಮಕ್ಕಳಿಗೆ, ಶಾಲೆಗೆ ಈ 
ಹಾಜರಾಗುವ ಪ್ರತಿಯೊಂದು ದಿನಕ್ಕೆ ಒಂದು ರೂಪಾಯಿ ಹಣದ ಉತ್ತೇಜನ 
ಧನ ನೀಡಲಾಗುತ್ತದೆ. ಈ ಯೋಜನೆಯ ಮಧ್ಯದಲ್ಲಿ ಮಕ್ಕಳು ಶಾಲೆ ತೊರೆ 
ಯುವ ಪ್ರಮಾಣವನ್ನು ತಗ್ಗಿಸುತ್ತದೆ, ಅಲ್ಲದೆ, ಬಾಲ ಕಾರ್ಮಿಕರ ಸಮಸ್ಯೆ ಆ 

ಯನ್ನು ಸಹ ನಿವಾರಿಸಲು ನೆರವಾಗುತ್ತದೆ. 1992 ರ ಜೂನ್ ತಿಂಗಳಿ 
ಇ ನಿಂದ 1992 ಸೆಪ್ಟೆಂಬರ್ ವರೆಗೆ ಶಾಲೆಗೆ ಕ್ರಮವಾಗಿ ಹಾಜರಾದ ರಾಜ್ಯದ ಈ 

ಮಕ್ಕಳಿಗೆ ಇಂದು ಈ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. 
- ಜನತೆಯ ಮತ್ತೊಂದು ಪ್ರಾಥಮಿಕ ಅಗತ್ಯ ವಸತಿ, ಈ ಸಮಸ್ಯೆಯ | 

ಪರಿಹಾರಕ್ಕಾಗಿ ಸರ್ಕಾರವು ವಿಶೇಷ ಗಮನ ನೀಡಿದೆ. ( ಆಶ್ರಯ ” ಯೋಜ 
9 ನೆಯಡಿ ಸರ್ಕಾರವು ರಾಜ್ಯಾದಾದ್ಯಂತ ನಿವೇಶನ ರಹಿತ ಆರು ಲಕ್ಷಕ್ಕೂ ಅ 
ಇ ಹೆಚ್ಚು ಜನರಿಗೆ ನಿವೇಶನಗಳನ್ನು ವಿತರಿಸಿದೆ ಮತ್ತು ಮನೆಗಳ ನಿರ್ಮಾಣವನ್ನು । 

ಕೈಗೊಂಡಿದೆ. ಇಂದು ರಾಜ್ಯದ 175 ತಾಲ್ಲೂಕಿನಲ್ಲಿ ಪ್ರತಿ ತಾಲ್ಲೂಕಿನ 
# ಒಂದು ಸಾವಿರ ಜನರು ಹಕ್ಕು ಪತ್ರ ಪಡೆಯುತ್ತಾರೆ. 


ಕೃಷಿ ಕಾರ್ಮಿಕರ ಕ್ಷೇಮಕ್ಕಾಗಿ ಸರ್ಕಾರ ಕೈಗೊಂಡಿರುವ ' ಶ್ರಮ | 
ಕಲ್ಯಾಣ ನಿಧಿ ' ಇಂದು ಉದ್ಘಾಟನೆಯಾಗುತ್ತದೆ. ಇದಕ್ಕಾಗಿ 1992 -93ರಲ್ಲಿ 
ಹದಿನೈದುಕೋಟಿರೂಪಾಯಿ ಒದಗಿಸಲಾಗಿದೆ. ದುರ್ಬಲ ವರ್ಗದವರ ಕ್ಷೇಮಾ 
ಭ್ಯುದಯಕ್ಕಾಗಿ ಸರ್ಕಾರ ಇನ್ನು ಹಲವು ಹತ್ತು ಪ್ರಗತಿಪರ ಕಾರ್ಯಕ್ರಮ 
ಗಳನ್ನು ಕೈಗೊಂಡಿದೆ. 

*ಶುಷಾ” ಕಾರ್ಯಕ್ರಮದಂತೆ ಗ್ರಾಮೀಣ ಜನತೆಗೆ ವರ್ಷಕ್ಕೆ 
ಎರಡು ಸಲ ಉಚಿತ ಆರೋಗ್ಯ ತಪಾಸಣಾ ಸೌಲಭ್ಯವನ್ನು ಆರೋಗ್ಯ 
ಕೇಂದ್ರಗಳ ಮೂಲಕ ಕಲ್ಪಿಸಲಾಗಿದೆ, 

* ಅಸಂಘಟಿತ ಕಾರ್ಮಿಕರಿಗೆ ಸಮೂಹ ವಿಮಾಸೌಲಭ್ಯ ಒದಗಿಸುವ 
“ ಬೀದಿಭಾಗ್ಯ ” ಅವರ ಬದುಕಿಗೆ ಭರವಸೆಯ ಬೆಳಕು ನೀಡಿ ಸಾಮಾಜಿಕ ಭದ್ರತೆ 
ಒದಗಿಸಿದೆ. 
* ಹಿಂದುಳಿದ ವರ್ಗಗಳ ಜನರು ವಾಸಿಸುವ ಪ್ರದೇಶದಲ್ಲಿನ ದೇವಸ್ಥಾನಗಳ 
ನಿರ್ಮಾಣ ಮತ್ತು ಜೀರ್ಣೋದ್ದಾರದ ಗುರಿ ಹೊಂದಿರುವ ಆರಾಧನಾ ? 
ಕಾರ್ಯಕ್ರಮವು ಅನುಷ್ಠಾನಗೊಳ್ಳುತ್ತಿದೆ. 

ರೈತರು ತಮ್ಮ ಜಮೀನುಗಳಲ್ಲಿ ವೈಜ್ಞಾನಿಕ ಕೃಷಿ ಪದ್ಧತಿ ಕೈಗೊಳ್ಳಲು 
ಮಣ್ಣು ಪರೀಕ್ಷೆಗೆ ನೆರವಾಗುವ ಭೂಗುಣ ಕಾರ್ಯಕ್ರಮ . 


ಯುವಜನರ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ಪ್ರತಿ 
ಭಾವಂತ ಕ್ರೀಡಾಪಟುಗಳಿಗೆ “ ಏಕಲವ್ಯ ಪ್ರಶಸ್ತಿ ” ನೀಡಲಾಗುತ್ತಿದೆ. 10, 000 € 
ರೂ . ನಗದು ಬಹುಮಾನ, ಕಂಚಿನ ಪ್ರತಿಮೆ ಮತ್ತು ಪ್ರಶಸ್ತಿ ಪತ್ರ , ಈ 
ಪ್ರಶಸ್ತಿಯಲ್ಲಿ ಸೇರಿವೆ. 

ಬಡವರು ಮತ್ತು ದಲಿತರ ಮುನ್ನಡೆಗಾಗಿ ರಾಜ್ಯ ಸರ್ಕಾರ ಈಗಾಗಲೇ 
ಹಲವಾರು ಸವಲತ್ತು , ಸೌಕರ್ಯಗಳನ್ನು ಕಲ್ಪಿಸಿದೆ. ಈ ದಿಶೆಯಲ್ಲಿ ಅದು 

ಇನ್ನೂ ಹೆಚ್ಚಿನ ಸೇವೆಗೆ ಸನ್ನದ್ದವಾಗಿದೆ. 
- ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಜನತೆಯ ಸೇವೆಗಾಗಿ .. 

ಸರ್ಕಾರದ ಮರು ಸಂಕಲ್ಪ , ಅವರ ಮುಗುಳ್ಳಗೆ ಮಾಸದಿರಲು । 
ಮತ್ತಷ್ಟು ಕಾರ್ಯಕ್ರಮಗಳ ಅನುಷ್ಠಾನ. 
ಜನಮನಕ್ಕೆ ಸ್ಪಂದಿಸುವ ಸರ್ಕಾರ 

ಕರ್ನಾಟಕ ವಾರ್ತೆ 
目錄 參參參參參參參主參聯談談參感器 


ನಿಜವನರಿದ ನಿಜಗುಣ ಶಿವಯೋಗಿ ಮುಂದುವರಿದಿದೆ) 
ಸಿದ್ದಯ್ಯ ಪುರಾಣಿಕ, ಶ್ರೀಗಿರಿ, 4/5ಎ , ಆಲಿಯಾಸ್ಕರ್ ರಸ್ತೆ , ಬೆಂಗಳೂರು- 560052. 


ಗಾಯಕ:- ಮಾಡಲಿಲ್ಲವೇ - ತಪವ - ಮಾಡಲಿಲ್ಲವೇ 

ಕೂಡೆ ಸುಗುಣದೊಡನೆ ತಿಳಿದು 
ನೋಡಿತ್ರಿವಿಧ ಕರಣದಲ್ಲಿ . ಮಾಡಲಿಲ್ಲವೇ ? 
ಗುರುಭಜನೆ ಸುಕರ್ಮ ವೃತ್ತಿ 
ಹರನ ಪೂಜೆ ಶರಣಸೇವೆ 
ಪರಮ ಸಾತ್ವಿಕಂಗಳೆಂಟು 
ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ? 


ವಿನಯವನ್ಯ ಹಿತವತರ್ಕ 
ವನಸ ಶಬ್ದ ವಚಲಿತಾರ್ಥ 

ವನಘ ಮಂತ್ರವಾಗಮಂಗಳಿನಿತು ಪಿಡಿದು ವಚನದಲ್ಲಿ ಮಾಡಲಿಲ್ಲವೇ ?! 
ಶಮ ವಿವೇಕವಾತ್ಮ ವಿದ್ಯೆ 
ದಮೆ ದಯಾ ವಿರಕ್ತಿಯೋಗ 
ವಗಳ ರೂಪ ಶಂಭುಲಿಂಗ 
ವನರ್ದು ತೋರೆ ಸುಮನದಲ್ಲಿ . ಮಾಡಲಿಲ್ಲವೇ 


ನಿರೂಪಕ:- ನಿಜಗುಣ ಶಿವಯೋಗಿಗಳ ಮನವಚನ ಕಾಯಗಳಲ್ಲಿ ನಡೆಯಿತು ತ್ರಿವಿಧ ತಳ 

ಅವ್ಯಾಹತವಾಗಿ ತತ್ಪಲವಾಗಿ ಅವರ ತನುವಿನಲ್ಲಿ ' ಪರಮ ಸಾತ್ವಿಕಂಗಳೆಂಟು' 
ನೆಲೆಸಿದುವು; ಅವರ ವಚನದಲ್ಲಿ ಅನಸಶಬ್ದ , ಅಚಲಿತಾರ್ಥ” ಗಳು 
ಮೈದೋರಿದುವು; 


ಅವರ ಸುಮನದಲ್ಲಿ “ಶಮೆ, ವಿವೇಕ, ಆತ್ಮ ವಿದ್ಯೆ , ದಮೆ , ದಯೆ , ವಿರಕ್ತಿ , 
ಯೋಗ, ಅವಳ ಶಂಭುಲಿಂಗರೂಪಗಳು ಮನೆಮಾಡಿದುವು. ಅಂತೆಯೇ 
ವೇದಾಂತದ ಶಿವರಾಮ ಶಾಸ್ತ್ರಿಗಳು ಸಾರಿರುವಂತೆ ಸುಜನರೊಪ್ಪುವ ತೆರದಿ 
ಶ್ರುತಿಗಳ ನಿಜರಹಸ್ಯವತೋರುವುದು ಅವರಿಗೆ ಸಾಧ್ಯವಾಯಿತು. ಜ್ಞಾನದ 
ತುತ್ತ ತುದಿಯನ್ನೇರಿದ ಈ ಮಹಾಜ್ಞಾನಿ ಅಲ್ಲಿಂದ ಭಕ್ತಿಯ ಬಾಂದೊರೆ 
ಯಾಗಿ ಕೆಳಗೆ ಹರಿದುದೊಂದು ಹಿರಿಮೆ ಅವರದು. ( ಸುಜ್ಞಾನ ಸದ್ಭಕ್ತಿಗಳ 
ಸಂಗಮ ನಿಜವಾಗಿಯೂ ಹೃದಯಂಗಮ , ಇದೊ , ಕೇಳಿ, 


38 


ಸಿದ್ದಗಂಗಾ 


ಗಾಯಕ ರಾಗ- ಶಂಕರಾಭರಣ 

ನೆಡಲಾಗದೆ ದೇವನೋಡಲಾಗದೆ ? 
ಕೂಡೆ ನಿನ್ನ ದಿಟ್ಟ ಮೂರು- ನಾಡೆಲೇಸು ಮಾಡಲೆನ್ನ , ನೋಡಲಾಗದೆ ? 
ಮಿಸುಕಲೀಯದೆನ್ನ ಮೋಹ 
ವಿರಸವೆಂಬ ವನವನುರುಹಿ 
ಭಸಿತವೆನಿಸಿ ರುದ್ರ ನಿನ್ನ 
ನೊಸಲ ವಗ್ನಿ - ನೇತ್ರದಿಂದ ನೋಡಲಾಗದೆ? 
ಕಲುಷ ತಿಮಿರ ಮುಸುಕಿ ಮುಗಿದು 
ನಲಿಯದೆನ್ನ ಹೃದಯನಳಿನ. 
ವಲರೆ ದಿವ್ಯರೂಪ ನಿನ್ನ 
ಬಲದ ಭಾನು ನಯನದಿಂದ ನೋಡಲಾಗದೆ ? 
ಕರಣ ಕುಲ ಚಕೋರಿತಣಿಯೆ 
ಹರುಷ ಶರಧಿ ಮೀರಲೆನ್ನ | 
ವರದ ಶಂಭುಲಿಂಗ ನಿನ್ನ 
ವರಸುಧಾಕರಾಕ್ಷಿಯಿಂದ ನೋಡಲಾಗದೆ ? 


ನಿರೂಪಕ: 


ನಿಜಗುಣರ ಜ್ಞಾನ ನಿಜಜ್ಞಾನ, ನಿಜಗುಣರ ಭಕ್ತಿ ನಿಜಭಕ್ತಿ ' ಕಾಲ' ಕರ್ಮ , 
ಮಾಯೆಯೆಂಬಿವನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರೆ. 
ಎಂಬ ವಿಶ್ವಾಸ ಅವರದು, ಆಶ್ವಾಸನೆ ಅವರದು. ಈ ಭಕ್ತಿಯನ್ನು ಸಾಧಿ . 
ಸುವುದು ಹೇಗೆ? ಅದೊ , ವನದ ಕೋಗಿಲೆ ಕೂಹು ಕೂಹು' ಎಂದು 
ಪೂಜಿಸುತ್ತಿದೆ. ಆ ವನದಕೋಗಿಲೆಯ ಕುಜನವನ್ನು ಕೇಳಿದ ನಿಜಗುಣರು 

ಮನದಕೋಗಿಲೆಗೆ ಏನು ಹೇಳುತ್ತಲಿದ್ದಾರೆ ? 
ಗಾಯಕ ರಾಗ:- ತೋಡಿ 

ಕೋಗಿಲೆ, ಚೆಲ್ವ ಕೋಗಿಲೆ, ಮುದ್ದು ಕೋಗಿಲೆ ಜಾಣಕೋಗಿಲೆ || 
ಹಿಂದೆ ತಪಸದೊಳೀಶನೊಂದಿರುತಿರಲೆಚ್ಚು 


ಅಕ್ಟೋಬರ್ -1992 


ಹಿಂದೆ ಕಾಮನ ಬಿಟ್ಟು ಕೋಗಿಲೆ 
ಬಂದು ಬೇಗದಿ ಬಾರೆಂದುಧರನ ಕೂಡಿ 
ಕುಂದದೆ ನೀ ಬಾಳು ಕೋಗಿಲೆ || 
ಮನು ಮುನಿಗಳ ನೀತಿಯನು ಕೆಡಿಸುವ ದುಷ್ಟ 
ಮನಸಿಜನನು ಮೀರಿಕೋಗಿಲೆ 
ಘನಪದವನು ತನ್ನ ನೆನೆವರಿಗೊಲಿದೀವ 
ಧನವಮಿತ್ರನ ಸಾರು ಕೋಗಿಲೆ | | 
ನಲ್ಲರನಗಲಿದ ಮೆಲ್ಲೆವೆಯರ ಪೊಲ್ಯ 
ಫುಲ್ಲಿಶರನ ಸಿಂಗಿ ಕೋಗಿಲೆ 
ಎಲ್ಲ ಜೀವರಿಗೆರವಿಲ್ಲ ದೊಲವನೀವ 
ಬಲ್ಲ ಭವನೊಳಿರು ಕೋಗಿಲೆ 
ಮಂಗಳರವದೊಳನಂಗನ ಬಣ್ಣಿಸೆ 
ಭಂಗವಲ್ಲವೆ ನೋಡುಕೋಗಿಲೆ ? 
ಕಂಗೊಳಿಸುವ ಸರ್ವ ಮಂಗಳೆಯರಸನ 
ಪಿಂಗದೆ ನೀ ಪಾಡುಕೋಗಿಲೆ 
ದುರುಳ ಕಂತುವಿನೊಡನಿರೆ ಲೋಕದೊಳು ನಿನ್ನ 
ಪರಪುಟ್ಟ ನೆಂಬರು ಕೋಗಿಲೆ 
ಧರೆಗೆ ಜನಕನಾದ ಗುರುಶಂಭುಲಿಂಗದ 
ಚರಣಪಲ್ಲವೆ ಸಿಡಿ ಕೋಗಿಲೆ 


ನಿರೂಪಕ: 


ಮನದ ಕೋಗಿಲೆ “ ಗುರು ಶಂಭುಲಿಂಗದ ಚರಣಪಲ್ಲವ ಸಿಡಿ ” ಯ ಭಕ್ತಿ 
ಸಾಧಿಸದಿರುವುದೆ ? ಭಕ್ತಿಯಾಯಿತು. ಜ್ಞಾನವಾಯಿತು. ಇನ್ನೊಂದು 
ಉಳಿದಿದೆ ನಿಜಗುಣರ ತ್ರಿಪುಟರಲ್ಲದೆ. ಅದೇ ವೈರಾಗ್ಯ , ಈ ಮೂರು 
ಮುಪ್ಪುರಿಗೊಂಡಾಗ ಮಾನವ ಮುತ್ತಾತ್ಮ , ಈ ಮೂರರ ಮರ್ಮವನ್ನೂ 

ಅವರಿಂದಲೇ ತಿಳಿಯೋಣ. 
ಗಾಯಕ ರಾಗ- ದೇಶಿ 

ಕರುಣಿಸೆನಗಿದನ ಬೇಡುವೆನಭವ ಬೇರೊಂದು 
ವರವನೊಲ್ಲೆನು ಮುಕ್ತಿ ದೊರೆವ ಸಾಧನವ 
ಆವಕಾಲದೊಳು ಬಳಿಕಾವ ದೇಶದೊಳು ಬೇ | 

ರಾವ ವಸ್ತು ನಿನೊಳೊಡತಿರೆರುದತಿ ವವುಮತೆ 
ಸಿದ್ಧಗಂಗಾ 


40 


ಆವ ಪರಿಯೊಳು ತನ್ನ ಮೇಲಿರ್ಪದಂತೆ ಗುರು 
ದೇವತೆಯೊಳನುರಾಗವಿಹುದೆ ಭಕ್ತಿ 
ಅದಿದೆನ್ನ ದಖಳ ತತ್ವವನೇತಿಗಳದುಳಿದ 
ಸದವಳ ಚಿದಾನಂದ ಪೂರ್ಣ ತಾನೆಂದು 
ಹೃದಯದೊಳು ನಂಬಿ ಬಹುಮತವನೆಣಿಸದೆ ಮತ್ತೆ 
ಪದುಳದಿಂದಿರಲದೇ ಸಹಜ ಸುಜ್ಞಾನ || 
ಅರಿದು ವನಿತಾದಿ ವಿಷಯದೊಳುಳ್ಳ ದೋಷವನು 
ತೊರೆದವನು ಮರಳಿ ಮೋಹಿಸದೆ ಛಲಿಯಾಗಿ 
ಕೊರತೆಯಿಲ್ಲದ ಶಂಭುಲಿಂಗದಂತಿದೆ ಭೋಗ 
ರಕವಿಲ್ಲದುದೀಗ ಪರಮ ವೈರಾಗ್ಯ || 


ನಿರೂಪಕ:- ಇಂಥ ನಿಜ ಭಕ್ತಿ , ಸಹಜ ಸುಜ್ಞಾನ, ಪರಮ ವೈರಾಗ್ಯಗಳ ಸಾಕಾರ 

ಶೂಪದಂತಿದ್ದ ನಿಜಗುಣರು ವಿಶ್ವ ಕುಟುಂಬಿಗಳಾಗಿ ಲೋಕಹಿತಾರ್ಥವಾಗಿ 
ಕನಡದಲ್ಲಿ ಜ್ಞಾನ ಸಾಹಿತ್ಯದ ತವನಿಧಿಯೊಂದನ್ನು ಬಿಟ್ಟ ಹೋಗಿರುವರು. 
4ಅರೊಡನೆ ವೈರ ಮತ್ತಾರೊಡನೆ ಮಿತ್ರತ್ವ . ವಾರನನೆನಗೆ ಗರುವರನೆ 
ತವಪಾದವಾರಿಜ ದೊಳೊಂ ದೆನಗಿನ್ನು ? ಎಂದು ಕೇಳಿದ ಆ ಮಹಾತ್ಮ 
ಒಂದು ಪುಟ್ಟ ಸಂಸಾರವನ್ನು ತೊರೆದು ಮಾನವ ಕುಲವೆಲ್ಲ ತನ್ನ ಕುಟುಂಬ 
ವೆಂದು ಭಾವಿಸಿ ಬಾಳಿದ, ಅವನ ಹೊಸ ಸಂಸಾರದ ಸೊಬಗನ್ನು ಅವನೇ 
ವರ್ಣಿಸಲಿ . 


ಯೋಗಿಗೆ ಸಕಲ ಸಂಸಾರ ಸಂಗವವಿಲ್ಲ 
ನಾಗಿತಿಳಿವರದು ಪುಸಿನೋಡು ರಮಣಿ 11ಪ!! 
ಪರವಿದ್ಯೆಯೆಂಬ ಕುಲವನಿತೆಯುಂಟಗಲದ 
ಪರಿತೋಷವೆಂಬ ಮೋಹದಣುಗನುಂಟು 
ವಿರತಿಯೆಂಬನುಕೂಲ ಜನನುಂಟು ಕ್ಷಮೆಯೆಂಬ 
ಚರನುಂಟು ಶಾಂತಿಯೆಂಬ ಸಖನ ಸರಸವುಂಟು 
ನತಭಕ್ತಿಯೆಂಬ ಮಾತೆಯುಂಟು ಸುಚರಿತ್ರೆನೆಂಬ 
ಪಿತನುಂಟು ಸತ್ಯವೆಂಬ ಕುವರಿಯುಂಟು 
ಹಿತವಾದ ನಂಬುಗೆಯೆಂಬಾ ಜನರ ಸೇವೆಯುಂಟು 


ಅಕ್ಟೋಬರ್ -92 


ಮತಿಯೆಂಬಗೇಹ ಮುಂಟಾರಾರವೆಂಬ ಕ್ಷೇತ್ರವುಂಟು 
ದಾಸಿಯುಂಟಹಿಂಸೆಯೆಂಬ ದಾಸನುಂಟಕ್ಕೇಯವೆಂಬ 
ಲೇಸನೀವ ಧರ್ಮವೆಂಬ ವಾಹನವುಂಟು 
ಭಾಸುರ ಮೈತ್ರಾದಿಯೆಂಬ ಪೌತ್ರರುಂಟು ಮುಕ್ತಿಯೆಂಬ 
ದೇಶಮುಂಟು ಶಂಭುಲಿಂಗವೆಂಬ ಗುರುತನವುಂಟು || 


ನಿರೂಪಕ ಭಕ್ತಿಯೆಂಬ ಮಾತೆ ಸುಚರಿತ್ರವೆಂಬ ಪಿತನಿಗೆ, ಸುತನಾಗಿ , ಮತಿಯೆಂಬ 

ದೇಹದಲ್ಲಿ ವಾಸಿಸಿ, ವರವಿದ್ಯೆಯೆಂಬ ವನಿತೆಯ ಕೈ ಹಿಡಿದು, ಆಚಾರವೆಂಬ 
ಕ್ಷೇತ್ರದಲ್ಲಿ ಕೃಷಿಮಾಡಿ, ಪರಿತೋಟವೆಂಬ ಮಗನನ್ನೂ , ಸತ್ಯವೆಂಬ ಮಗಳನೂ . 
ಪಡೆದ, ವಿರತಿ , ಕ್ಷಮೆ , ಶಾಂತಿ, ವಿಶ್ವಾಸ, ಅಹಿಂಸೆ, ಅಸ್ತೇಯ, ಮೈತ್ರಿ | 
ಗಳೊಡನೆ ಹುದುಬಾಳಿ, ಮುಕ್ತಿಯೆಂಬ ದೇಶವನ್ನಾಳಿದ ನಿಜಗುಣರು ವಿಮಲು 
ಪರಂಜ್ಯೋತಿಯಾಗಿ ವಿಶ್ವಜ್ಯೋತಿಯನ್ನು ಬರೆದರು. ಎಂಥಜ್ಯೋತಿಯದು? 


ಗಾಯಕ ರಾಗ ನಾದನಾಮಕ್ರಿಯೆ 

ಜ್ಯೋತಿಬೆಳಗುತಿದೆ ವಿಮಲ 
ಪರಂಜ್ಯೋತಿ ಬೆಳಗುತಿದೆ 
ಮಾತು ಮನಂಗಳಿಂದತ್ತತ್ತ ಮೀರಿದ 
ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತಿದೆ 
ಶಿವಧರ್ಮ ನಾಳವೆಂಬ ಕಂಭದ ಮೇಲೆ 
ಸುವಿವೇಕ ಹೃದಯಾಬ್ಬ ಪ್ರಣತಿಯೊಳು 
ಸವೆಯದ ಸದ್ಭಕ್ತಿ ರಸತೈಲ ತೀವಿದ 
ಪ್ರವಿಮಳ ಕಳೆಯೆಂಬ ವ ವಿಡಿದು ದಿವ್ಯ - ಜ್ಯೋತಿ ಬೆಳಗುತಿದೆ. 
ಮುಸುಕಿದ ವಿಷಯಪತಂಗ ಬಿದ್ದುರುಳೆ ತಾ . 
ಮಸಬುದ್ದಿ ಯೆಂಬ ಕತ್ತಲೆಯಳಿಯೆ 
ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ 
ಪಸರಿಸಿ ಮಾಯಾ ಕಾಳಿಕೆ ಪೊರ್ದಾದನುಪಮಾ - ಜ್ಯೋತಿಬೆಳಗುತಿದೆ. 

ವಿಮಲ ಪರಂಜ್ಯೋತಿ ಬೆಳಗುತಿದೆ 
ನಿಜಗುಣ ಜ್ಯೋತಿ ಬೆಳಗುತಿದೆ 
ನಿಜಭಕ್ತಿ ಜ್ಯೋತಿ ಬೆಳಗುತಿದೆ 
ನಿಜಜ್ಞಾನ ಜ್ಯೋತಿ ಬೆಳಗುತಿದೆ 


ಸಿದ್ದಗಂಗಾ 


ಕ್ಷೇತ್ರ ವಾ ರ್ತ 

- - - ಹೆಚ್ . ಬಿ. ಗಂಗಾಧರಯ್ಯ 


ಶ್ರೀ ಮಠದ ಸಂಯುಕ್ತ ವಿದ್ಯಾರ್ಥಿಸಂಘದ ಆಶ್ರಯದಲ್ಲಿ ಅಕ್ಟೋಬರ್ 2ರಂದು 
ಗಾಂಧಿಜಯಂತಿ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಶ್ರೀ ಬಿ .ಎಸ್ ಮಲ್ಲಿಕಾರ್ಜುನಯ್ಯ 
ಹವರ ಮಾರ್ಗದರ್ಶನದಲ್ಲಿ ಶ್ರೀ ಬಸವೇಶ್ವರ ಶಿಕ್ಷಕರ ತರಬೇತಿ ಸಂಸ್ಥೆ ಶಿಕ್ಷಣಾರ್ಥಿಗಳು 
ರಕ್ತಿಗೀತೆಗಳನ್ನು ಹಾಡಿದರು . ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು ಈ ಸಂದರ್ಭ ದಲ್ಲಿ 
ಮಾತನಾಡಿ ಗಾಂಧೀಜಿಯವರ ಜೀವನವೆಲ್ಲಾ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. 
ರಾಗಿತ್ತು . ಇದಕ್ಕಾಗಿ ಅವರು ಬಳಸಿದ ಆಯುಧಗಳು ಸತ್ಯ ಮತ್ತು ಅಹಿಂಸೆ. 
ಭಾರತದ ಧಾರ್ಮಿಕ ಸಂಸ್ಕೃತಿಯ ತಳಹದಿಯಾಗಿ ಮುನ್ನಡೆಯುತ್ತಿರುವ ಈ 
ಮಹಾಸ್ತ್ರಗಳು ಬ್ರಿಟಿಷರು ಕಾಲೆಗೆಯುವಂತೆ ಮಾಡಿದವು. ಅವರ ಜೀವನ ದರ್ಶನ 
ಎಲ್ಲಾ ಕಾಲಕ್ಕೂ ಶ್ರೇಷ್ಠವಾದುದು 
* ವಿದ್ಯಾರ್ಥಿಗಳು ಅವರ ಹಿರಿಮೆಯಲ್ಲಿ ಒಂದನ್ನು ಅನುಸರಿಸಬೇಕಾಗಿದೆ. ಇಂದು 
ಕಷ್ಟ ಪಟ್ಟು ಅಧ್ಯಯನ ಮಾಡದೆ ಪರೀಕ್ಷೆಗಳಲ್ಲಿಕಾಪಿ ಮಾಡುವ ಕೆಟ್ಟ ಸಂಪ್ರದಾಯ 
ವಿಶೇಷವಾಗಿ ಬೆಳೆಯುತ್ತಿದೆ. ವಿದ್ಯಾರ್ಥಿದಿಶೆಯಲ್ಲಿ ಗಾಂಧಿ Kettle ' ಎಂಬ ಪದ 
ವನ್ನು ತಪ್ಪಾಗಿ ಬರೆದಾಗ ಶಿಕ್ಷಕರು ಪಕ್ಕದ ಸಹಪಾಠಿಯಿಂದ ನೋಡಿ ತಿದ್ದಿಕೊಳ್ಳಲು 
ಸೂಚಿಸಿದರೂ ಮನಒಪ್ಪದೆ ತಮ್ಮ ಬುದ್ದಿ ಮಟ್ಟದ ಸತ್ಯತೆಯನ್ನೇ ಎತ್ತಿಹಿಡಿದರು. 
ಕಳವು ಮಾಡಿ ಜ್ಞಾನಗಳಿಕೆ ಯೋಗ್ಯವಲ್ಲ ಎಂಬ ಅಂಶವನ್ನು ಈ ಘಟನೆ ಪ್ರತಿ 
ಪಾದಿಸುತ್ತದೆ. ನಮ್ಮನ್ನು ಎಚ್ಚರಗೊಳಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ 
ಮಾಡುತ್ತವೆ ಎಂದು ಹೇಳಿದರು . 


- ಅಧ್ಯಕ್ಷತೆ ವಹಿಸಿದ್ದ ತುಮಕೂರಿನ ಡಾ || ಟಿ.ಎಸ್ . ಮಲ್ಲಿಕಾರ್ಜುನಯ್ಯನವರು 
ಮಾತನಾಡಿ ಮಹಾತ್ಮಗಾಂಧಿಯವರು ಅದ್ವಿತೀಯ ಮಹಾನ್ ವ್ಯಕ್ತಿ . ಜಗತ್ತಿನಲ್ಲಿ 
ಅವರಿಗೆ ಸರಿಸಮಾನರಾದ ವ್ಯಕ್ತಿಯಿಲ್ಲವೆಂದೇ ಹೇಳಬಹುದು . ಅವರ ವ್ಯಕ್ತಿತ್ವಕ್ಕೆ 
ಒಂದು ನಿದರ್ಶನ. ನೆಹರೂರವರನ್ನು ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ . ಹೊರದೇಶಗಳಿಗೆ 
ಹೋಗುವಾಗ ನೀವು ಪ್ಯಾಂಟ್ ಮತ್ತು ಕೋಟ್ ಧರಿಸಿಕೊಂಡು ಹೋಗುತ್ತೀರಿ, 
ಆದರೆ ಗಾಂಧೀಜಿಯವರು ಇಂಗ್ಲೆಂಡಿನಲ್ಲಿ ದುಂಡುಮೇಜಿನ ಸಭೆಗೆ ಹಾಜರಾದಾಗಲೂ 
ಅರಬೆತ್ತಲೆ ದುಬಟಿ ಹೊದ್ದುಹೋದರು. ನೀವು ಹಾಗೆ ಅವರಂತೆ ಉಡುಪು ಧರಿಸಿದರೆ 
ಭಾರತೀಯರ ಸ್ಥಿತಿಗತಿ ಚೆನ್ನಾಗಿ ವಿದೇಶಿಯರಿಗೆ ಅರ್ಥವಾಗುತ್ತದೆಯಲ್ಲವೆ ? ಇದಕ್ಕೆ 
ನೆಹರು ಹೇಳಿದ ಉತ್ತರ. ನಾನು ಹಾಗೆ ಉಡುಪನ್ನು ಅನುಕರಣೆ ಮಾಡಿದರೆ ಜನರು 
ನನ್ನನ್ನು ಹುಚ್ಚನೆಂದು ತಿಳಿದು ಕಲ್ಲುಹೊಡೆಯುತ್ತಾರೆ. ಎಲ್ಲರನ್ನು ಗಾಂಧಿಗೆ ಹೋಲಿ 
ಸಲು ಸಾಧ್ಯವೆ? ನಾವು ಅನುಕರಣೆ ಮಾಡುವುದು ಅವರ ಜೀವನದರ್ಶನ, ಶುದ್ದ 
ಅಕ್ಟೋಬರ್ - 1992 


43 


ಪ್ರಾಮಾಣಿಕ ನಡವಳಿಕೆ, ಉಜ್ವಲವಾದ ರಾಷ್ಟ್ರಪ್ರೇಮ ಮತ್ತು ಭಕ್ತಿ . ಅವರ ವ್ಯಕ್ತಿ 
ತ್ರದಲ್ಲಿ ಸಾಸಿವೆಯಷ್ಟನ್ನಾದರೂ ಆಚರಣೆಯಲ್ಲಿ ತಂದರೆ ಅದೇ ನೀಡ ಬಹುದಾದ 
ಗೌರವ, ಈಗಲೂ ಅನೇಕರು ಗಾಂಧಿಟೋಪಿ ಮತ್ತು ಜುಬ್ಬಗಳನ್ನು ಧರಿಸುತ್ತಾರೆ. 
- ಆಚರಣೆಯಲ್ಲಿ ಅವರ ವ್ಯಕ್ತಿತ್ವವಿಲ್ಲದೆ ಇದ್ದರೆ ಆ ಉಡುಪು ತೋರ್ಪಡಿಕೆಯಾಗುತ್ತದೆ.. 
ಅದಕ್ಕೆ ಹುರುಳಿಲ್ಲ. 

- “ ಸಿದ್ಧಗಂಗಾ ” ಸಂಸ್ಕೃತಿ ಸ್ಮರಿಸಿದರು 
ನಾನು 1985 - 86 ಶ್ರೀ ಮಠದಲ್ಲಿ ನಡೆದ ಘಟನೆಯಲ್ಲಿ ಅಗ್ನಿ ಪರೀಕ್ಷೆಗೆ ಒಳ 
ಗಾಗಿ ಬೆಂಗಳೂರು ಆಸ್ಪತ್ರೆಯಲ್ಲಿದ್ದೆ . ಒಬ್ಬರು ನನ್ನ ಮೈ ಸವರಿ, ನಿಮಗೆ ಯಾವುದೇ 
ತೊಂದರೆ ಇದೆಯೇ ? ಇದ್ದರೆ ಹೇಳಿ ? ಶ್ರೀ ಸ್ವಾಮೀಜಿಯವರು ನಮಗೆ ನಿಮ್ಮ ಆರೈಕೆ 
ನೋಡಿಕೊಳ್ಳಲು ಹೇಳಿದ್ದಾರೆ. ಅವರು ಹೈದ್ರಾಬಾದ್‌ನಿಂದ ಬಂದ ಡಾಕ್ಸ್‌ 
ಆಗಿದ್ದರು. ಈ ಮಾತು ನನ್ನ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರಿ ನಾನು 
ಗುಣಮುಖನಾದೆ ಎಂದು ಭಾವೋದ್ವೇಗದಿಂದ ನುಡಿದರು . ಇಂಥ ಅಪೂರ್ವ ಸಂಸ್ಕೃ 
ತಿಯನ್ನು ಶ್ರೀ ಶ್ರೀ ಗಳವರು ಮತ್ತು ಶ್ರೀಮಠ ಮೈಗೂಡಿಸಿಕೊಂಡಿರುವುದು ಗಾಂಧೀಜಿ 
ಯವರಂಥ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವದ ಪ್ರಭಾವದಿಂದ ಎಂದು ಭಾವಿಸಿದ್ದೇನೆ. 


ಮುಖ್ಯ ಅತಿಥಿಯಾಗಿ ತುಮಕೂರಿನ ಶ್ರೀ ಟಿ. ಎಸ್ . ಮಂಜುನಾಥ್ ಮಾತ 
ನಾಡಿ ಗಾಂಧಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ಉದಾತ್ತಗೊಳಿಸ 
ಬೇಕೆಂದರು . 

- ಪೂಜ್ಯ ಶ್ರೀ ಶ್ರೀಗಳವರು ಹೇಳಿದ ಮಾತನ್ನು ಭಕ್ತಿಯಿಂದ ಸ್ಮರಿಸಿದರು. 
ಅದು ಯಾವುದೆಂದರೆ ಮಾನವ ವರ್ಗದ 5 ವಿಧಗಳು 


1, ನಾನು ( ನಾನೇ ಸರ್ವಸ್ವ ) : ಶಿಲಾ ವರ್ಗಕ್ಕೆ ಸೇರಿದವ 
2. ನಾನು ಮತ್ತು ಕುಟುಂಬ : ಸಸ್ಯ ವರ್ಗಕ್ಕೆ ಸೇರಿದವ 
3. ನಾನು , ಕುಟುಂಬ ಮತ್ತು ಊರು : ಪ್ರಾಣಿ ವರ್ಗಕ್ಕೆ ಸೇರಿದವ 
4 , ನಾನು, ಕುಟುಂಬ ಮತ್ತು ಊರು, ದೇಶ : ಮಾನವ ವರ್ಗಕ್ಕೆ ಸೇರಿದವ 
5 . ನಾನು ಮತ್ತು ಜಗತ್ತೆಲ್ಲವೂ : ದೈವೀ ಮಾನವ ವರ್ಗಕ್ಕೆ ಸೇರಿದವ 
ಇದರಂತೆ ಗಾಂಧೀಜಿಯವರು 5 ನೇ ವರ್ಗದ ದೈವೀ ಮಾನವ ವರ್ಗಕ್ಕೆ ಸೇರಿದವರಾ 
ಗಿದ್ದರು. ಆದ್ದರಿಂದಲೇ ಅವರ ಹೆಸರು ಮತ್ತು ವ್ಯಕ್ತಿತ್ವದ ಪ್ರಭಾವ ಎಲ್ಲಾ ದೇಶಗಳಲ್ಲಿ 
ಜಗದ್ವಿಖ್ಯಾತವಾಗಿದೆ, 
ಸಿದ್ದಗಂಗಾ 


ಅವರು ಮಾತೃವಾಕ್ಯ ಪರಿಪಾಲನೆಗೆ ಆದ್ಯತೆ ನೀಡಿದ್ದರು. ತಾಯಿಯ ಆದರ್ಶ 
ಗುರಿಗಳು ಎಳೆಯವಯಸ್ಸಿನ ಮನಸ್ಸಿನಮೇಲೆ ಪರಿಣಾಮ ಬೀರಿದವು. ವ್ಯಾಸಂಗಕ್ಕಾಗಿ 
ಇಂಗ್ಲೆಂಡ್‌ಗೆ ಹೋದಾಗ ತಾಯಿಯ ವಚನಗಳನ್ನು ಕಟ್ಟು ನಿಟ್ಟಾಗಿ ನಡೆಸಿಕೊಟ್ಟರು 
ಅವು ಮದ್ಯಪಾನ, ಪರಸ್ತ್ರೀಸಂಗ, ಮಾಂಸಾಹಾರ ವರ್ಜಿತ. 


ಪುಸ್ತಕಗಳ ಅಧ್ಯಯನಕ್ಕೆ ಮಹತ್ವ ನೀಡಿದ್ದರು. ಅವರ ಅತ್ಮ ಚರಿತ್ರೆಯಲ್ಲಿ 
ಪುಸ್ತಕಗಳೇ ನನ್ನ ಆಪ್ತ ಮಿತ್ರರು ಮತ್ತು ಸಹಪಾಠಿಗಳೆಂದು ಹೇಳಿದ್ದಾರೆ. ಹಿಂದೂ 
ಸಂಸ್ಕೃತಿ ಎಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ಅಡಕವಾಗಿದೆ. ಎಲ್ಲರೂ ಕಲಿಯುವಂತೆ 
ಕಡ್ಡಾಯ ಮಾಡಬೇಕು ಬಸವೇಶ್ವರರ ವಚನಗಳ ಪರಿಚಯವೇನಾದರು ಆಗಿದ್ದರೆ 
ಗಾಂಧಿಯವರು ಆಮೂಲ್ಯ ಸಾಹಿತ್ಯ ಭಂಡಾರವೆಂದು ಪರಿಗಣಿಸಿ ಅಧ್ಯಯನ 
ಮಾಡುತ್ತಿದ್ದರು. ಜಗತ್ತಿನ ಎಲ್ಲ ಧರ್ಮಗಳು ಸಾರುವ ಸತ್ಯತೆಯಲ್ಲಿ ಅವರಿಗೆ 
ಪೂರ್ಣ ನಂಬಿಕೆ ಇತ್ತು . ಅವರ ಮುಖ್ಯ ಸಂದೇಶಗಳೆಂದರೆ ಬೆವರು ಸುರಿಸಿ ದುಡಿಯ 
ಬೇಕು. ಸ್ವದೇಶಿ ವಸ್ತುಗಳಿಗೆಪ್ರೋತ್ಸಾಹ, ಶೋಷಣೆಯಿಲ್ಲದಗಳಿಕೆ. ತ್ಯಾಗದ ಪೂಜೆ, 
ಆಡಂಬರವಿಲ್ಲದ ಸಂಸ್ಕೃತಿ ಇವೇ ಮುಂತಾದವು. ಇವು ಕೇಳಲು ಆಹ್ಲಾದ, ಆಚರಣೆಗೆ 
ಸಾಧನೆಬೇಕು. 


ಅವರ ತತ್ವಗಳನ್ನು ಎಲ್ಲರೂ ಅನುಷ್ಠಾನಕ್ಕೆ ತಂದು ಪ್ರತಿಯೊಬ್ಬರು ಅವರವರ 
ಕ್ಷೇತ್ರದಲ್ಲಿ ಸತ್ಯ , ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಇಂದಿನ ಹಲವಾರು 
ಸಮಸ್ಯೆಗಳು ಪರಿಹಾರವಾಗುತ್ತವೆಎಂದು ಹೇಳಿದರು, ಕೆ. ಬಸವರಾಜು ಸ್ವಾಗತಿಸಿದರು . 
- ಎಸ್ . ಆರ್ . ಸದಾಶಿವಯ್ಯ ವಂದನೆ ಸಲ್ಲಿಸಿದರು , 


ವಿಜಯದಶಮಿ ಸಮಾರಂಭ: 


ತ್ರಿವಿಧ ದಾಸೋಹ ಮೂರ್ತಿಗಳಾದ ಪೂಜ್ಯ ಶ್ರೀ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ 
ನೆರವೇರಿತು. ಆಶೀರ್ವಚನ ನೀಡುತ್ತಾ ಮಾನವನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿ 
ಗಳು ಇರುತ್ತವೆ. ಆದರೆ ಒಳ್ಳೆಯದು ಬೆಳವಣಿಗೆಯಾಗಿ ಕೊಟ್ಟ ಕೃತ್ಯಗಳು ಬೆಳೆಯದೆ 
ನಶಿಸಿಹೋಗಬೇಕು. ಈ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ವಿಜಯ 
- ದಶಮಿಯ ಸಂದೇಶ. 


ಅಕ್ಟೋಬರ್ -1992 


ಇಂದಿನ ಸಾಮಾಜಿಕ ಜೀವನ ಪೂರ್ಣವಾಗಿ ಅಧಃಪತನವಾಗಿದೆ. ಮಾನವ 
ಸ್ವಾರ್ಥ ಸಾಧನೆಯನ್ನೇ ಗುರಿಯಾಗಿಟ್ಟುಕೊಂಡು ಭೋಗಜೀವನದ ವಿಲಾಸಗಳಿಗೆ 
ದಾಸನಾಗಿದ್ದಾನೆ ಇಂಥಹ ಜೀವನಕ್ಕಾಗಿ ಮಾಡಬಾರದ ದುಶ್ಚಟಗಳಲ್ಲಿ ತೊಡಗಿ 
ದ್ದಾನೆ. ಶಾಂತಿ ಭದ್ರತೆಗಳಿಲ್ಲದೆ ಸಮಾಜ ತತ್ತರಿಸಿ ಹೋಗಿದೆ. ಮಾನವ ದಾನವನಾಗಿ 
ವಿಚ್ಛಿದ್ರ ಕಾರಕಶಕ್ತಿಗಳು ದೇಶದ ಎಲ್ಲೆಡೆ ವ್ಯಾಪಿಸಿವೆ. ಇಂಥಹ ವಿಷಮ ಸನ್ನಿವೇಶದಿಂದ 
ಪಾರಾಗಲು ಪ್ರತಿಯೊಬ್ಬರೂ ವಿವೇಚನೆಯಿಂದ ಚಿಂತನಮಾಡಬೇಕು. ಮಹಾನ್ 
ವ್ಯಕ್ತಿಗಳ ಸಂದೇಶಗಳನ್ನು ಸ್ಮರಿಸಬೇಕು ಭಾರತ ಭವ್ಯ ಸಂಸ್ಕೃತಿ ಹೊಂದಿದರಾಷ್ಟ್ರ , ಆದರ 
ಪ್ರಭಾವ ಕುಗ್ಗಿ ಹೋಗಿದೆ. ವಿಜಯದಶಮಿಯಂದು ನಮ್ಮ ಸಂಸ್ಕೃತಿ ನಾಗರಿಕತೆಯ 
ಮೇಲೆ ಬೆಳಕು ಚೆಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೇವೆಂದು ಪ್ರತಿಜ್ಞೆ 
ಮಾಡಬೇಕು. ಆದಿಶೆಯಲ್ಲಿ ಯೋಚಿಸಿ ಸನ್ಮಾರ್ಗದಲ್ಲಿ ನಡೆಯುವ ಪ್ರವೃತ್ತಿಯನ್ನು 
ಎಲ್ಲರೂ ಬೆಳೆಸಿಕೊಳ್ಳಲು ಸಂಕಲ್ಪ ಮಾಡಬೇಕು. 


ಸಮಾರಂಭದ ಅಂಗವಾಗಿ ಶ್ರೀ ಮಠದ ವಿದ್ಯಾರ್ಥಿಗಳಿಂದ ಸಾಂ 
ಚಟುವಟಿಕೆಗಳು ಮತ್ತು ಕವಾಯಿತು ಪ್ರದರ್ಶನಗಳು ನಡೆದವು. 


ಶ್ರೀ ಮಠದ ಅಧಿದೇವತೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರಿಗೆ ರಾಜೋಪ 
ಚಾರ ನಡೆಸಲಾಯಿತು. ಕೊನೆಯಲ್ಲಿ ಆಕರ್ಷಣೀಯವಾದ ಮದ್ದಿನ ಪ್ರದರ್ಶನ 
ಅರಸೀಕೆರೆಯ ರಾಜಕಮಲ್ ಫೈರ್ ವರ್ಕ್ಸ್ ಅವರು ನಡೆಸಿಕೊಟ್ಟರು. 


ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದರವರು ಶ್ರೀಮಠದ ಬಗ್ಗೆ ರಚಿಸಿದ ಕ್ಯಾಸೆಟ್ 
ಚನ್ನಪಟ್ಟಣದ ಬೇವೂರು ಮಠದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು 
ಬಿಡುಗಡೆ ಮಾಡಿದರು. ಶ್ರೀ ಎಸ್ . ಆರ್ . ಸದಾಶಿವಯ್ಯ , ರಚಿಸಿದ ವಿಜಯದಶಮಿ 
ಕವನ ಹಾಡಿದರು . ಶ್ರೀ ಎಚ್ . ವಿ . ವೀರಭದ್ರಯ್ಯನವರು ಕಾರ್ಯಕ್ರಮ ನಿರೂ 
ಪಿಸಿದರು ಶ್ರೀ ಪಿ .ಎನ್ . ಚಂದ್ರಶೇಖರಯ್ಯ ಪ್ರಾರಂಭದಲ್ಲಿ ಸ್ವಾಗತಿಸಿದರು. 


46 


ಸಿದ್ದಗಂಗಾ 


米米米米米券※※※※※※紫藤製薬業業 


ಶ್ರದ್ದಾಂಜಲಿ 
ಲಿಂಗೈಕ್ಯ ಸಿರಿಗೆರೆಯ ಜಗದ್ಗುರುಗಳು 


ಸಿರಿಗೆರೆಯ ಪ್ರಖ್ಯಾತ ತರಳಬಾಳು ಬೃಹನ್ಮಠದ ಹಿರಿಯ ಸ್ವಾಮಿಗಳಾದ 
ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ ಸ್ವಾಮೀಜಿಯವರು | 
ದಿನಾಂಕ 24 .9.92ರಂದು ಲಿಂಗೈಕ್ಯರಾದುದನ್ನು ತಿಳಿದು “ ಸಿದ್ದಗಂಗಾ ” 
ಅತೀವ ದುಃಖವನ್ನು ವ್ಯಕ್ತ ಪಡಿಸುತ್ತದೆ. 


ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ಮುತ್ತುಗದೂರು ಗ್ರಾಮದಲ್ಲಿ 
1914ರಲ್ಲಿ ಮಹದೇವಯ್ಯ ಮತ್ತು ಬಸಮ್ಮ ದಂಪತಿಗಳ ಅಮೃತ ಪುತ್ರರಾಗಿ 
ಜನಿಸಿದ ಪೂಜ್ಯರು ರಾಶಿಯಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ 1933ರಲ್ಲಿ ಈ 
ಹಾಸನ ಜಿಲ್ಲೆ ಬೇಲೂರು ತಾಲ್ಲೂಕು ಯಲಹಂಕ ಮಠದ ಚರಸಟ್ಟಾಧ್ಯಕ್ಷರಾದರು. ಈ 
1940ರಲ್ಲಿ ಸಿರಿಗೆರೆಯ ಬೃಹನ್ಮಠದ ಇಪ್ಪತ್ತನೆ ಜಗದ್ದು ರುಗಳಾಗಿ ಪಟ್ಟಾಭಿಷಿಕ್ತ 
ರಾದರು . 1979ರಲ್ಲಿ ತರಳಬಾಳು ಪೀಠದಿಂದ ನಿವೃತ್ತರಾಗಿದ್ದರು, 


“ ಬಸವಣ್ಣನ ಹೋರಾಟ, ಮರುಳಸಿದ್ಧನ ತತ್ವ , ಶರಣರ ಆದರ್ಶ 
ಜೀವನಗಳ ತ್ರಿವೇಣಿಸಂಗಮ ” ವಾಗಿದ್ದ ಶ್ರೀಗಳವರದು ಉದ್ದಕ್ಕೂ “ ದಿಟ್ಟ ಹೆಜ್ಜೆ 
ಧೀರಕ್ರಮದಸಾರ್ಥಕ ಜೀವನ ಶ್ರೀಗಳವರು.” ವೀರಶೈವ ಧರ್ಮದಲ್ಲಿ ಅವಾಸ್ತವಿಕ 
ಸಂಗತಿಗಳೂ ಅಸಂಬದ್ದ ಸಂದರ್ಭಗಳೂ ವಿಶೇಷವಾಗಿ ಬೆಳೆದು ಇತಿಹಾಸಕ್ಕೆ 
ಮಸಿ ಬಳಿದಿವೆ. ವೀರಶೈವರ, ಶರಣರ ನಿಜ ಇತಿಹಾಸವನ್ನೂ ವೀರಶೈವಧರ್ಮದ 
ವೈಶಾಲ್ಯವನ್ನೂ ಬೆಳಕಿಗೆ ತರುವುದು ವೀರಶೈವ ಮಠಾಧಿಪತಿಗಳ ಕರ್ತವ್ಯವಾಗಿದೆ' 
ಎಂಬುದಾಗಿ ಮೇಲಿಂದ ಮೇಲೆ ಅಪ್ಪಣೆಕೊಡಿಸುತ್ತಿದ್ದುದನ್ನು ಈ ಸಂದರ್ಭದಲ್ಲಿ ಈ 
ಸ್ಮರಿಸಬೇಕು. ಅಂತೆಯೇ “ ಯಾವುದೇ ದೇಶದಲ್ಲಾಗಲಿ , ಧರ್ಮದ ಬಗ್ಗೆ ಇಲ್ಲ 
ಧರ್ಮಾಧಿಕಾರಿಗಳಿಂದ ಆಗಿರುವಷ್ಟು ಕೇಡು ಮತ್ತಾರಿಂದಲೂ ಆಗಿಲ್ಲ. ಈಗಲೀಗ 
ರಾಷ್ಟ್ರಕ್ಕೆ ರಾಜಕಾರಣಿಗಳಿಂದ ಆಗಿರುವಷ್ಟು ಅನರ್ಥ ಸಾಮಾನ್ಯ ಪ್ರಜೆಯಿಂದ 
ಆಗಿಲ್ಲ. ಅಂದು ಧರ್ಮ ನಮಗೊಂದು ಪಿಡುಗಾಗಿತ್ತು , ಧರ್ಮಾಧಿಕಾರಿಗಳ 
ಸ್ವಾರ್ಥದೃಷ್ಟಿಯ ಕಾರಣದಿಂದ, ಇಂದು ರಾಜಕೀಯವು ನಮಗೊಂದು 
ಪಿಡುಗಾಗಿದೆ. ರಾಜಕೀಯ ಪುರುಷರ ಕಾರಣದಿಂದ" ಎನ್ನುತ್ತಿದ್ದ ಪೂಜ್ಯ 
ಜಗದ್ದು ರಗಳ ಮಾತು ಇಂದಿನ ಸ್ಥಿತಿಗೆ ಕನ್ನಡಿಯಾಗಿದೆ. 


- ಶ್ರೀ ಶ್ರೀಗಳವರು ಸಿರಿಗೆರೆಯ ಬೃಹನ್ಮಠದ ಅಧಿಕಾರವನ್ನು ವಹಿಸಿಕೊಂಡಾಗ 
ಎಲ್ಲ ಮಠ ಒಂದು ಒಡೆದ ಮಡಕೆಯಾಗಿತ್ತು . ಸ್ವಾಮಿಗಳು ಆ ಚಾರುಗಳಿಂದಲೇ 

ಹೊಸಮಡಿಕೆಯನ್ನು ನಿರ್ಮಿಸಿದ ಪವಾಡ ಕೀರ್ತಿಗೆ ಪಾತ್ರರಾಗಿದ್ದಾರೆ.” 
( ಅಸಂಘಟಿತ ಸಮಾಜಕ್ಕೆ ಸಂಘಟಿತ ಸ್ವರೂಪಕೊಟ್ಟ ದೇವರೂವಾರಿಗಳು. ” 

- ಬಸವಣ್ಣ ಮೆಚ್ಚುವಂತೆ ಒಗೆತನ ಮಾಡಿದ ಸ್ವಾಮಿಗಳ ಸಾಧನೆ ಮಹತ್ವ 
ಪೂರ್ಣವಾದದ್ದು ”, ತಮ್ಮ 79 ವರ್ಷಗಳುದ್ದಕ್ಕೂ ಸಿರಿಗೆರೆಯ ಇತಿಹಾಸ 
ಸೃಷ್ಟಿಯಲ್ಲಿಯೇ ತಲ್ಲೀನರಾದ ಶ್ರೀಗಳು ಸಮಾಜಕ್ಕೆ ಎಂದೆಂದೂ ನಿಲ್ಲುವಂಥ 
“ ಸಿರಿಗೆರೆ'' ಯನ್ನು ಬರೆದು ಹೋದ ಪುಣ್ಯಮೂರ್ತಿಗಳು. 


ಜನಾಂಗ ಜಾಗೃತಿಗಾಗಿ ಜಂಗಮಲಿಂಗವಾಗಿ ಸಂಚರಿಸುತ್ತ ಮಹಾಲಿಂಗ 
ವಾದ ಜಗದ್ಗುರುಗಳ ದಿವ್ಯಾತ್ಮಕ್ಕೆ “ ಸಿದ್ದಗಂಗಾ ” ಭಕ್ತಿಪೂರ್ವಕ ಶ್ರದ್ದಾಂಜಲಿ 
ಯನ್ನ ರ್ಪಿಸುತ್ತದೆ. 


( ಶ್ರೀ ಮಹದೇವ ಬಣಕಾರರಿಂದ ಸಂಪಾದಿತವಾದ “ ದಿಟ್ಟ ಹೆಜ್ಜೆ -ಧೀರಕ್ರಮ ” 

ಗ್ರಂಥದಿಂದ ಉಪಕೃತ) 


ಸಂಗೀತ ಸಾಮಾಟ ಮಲ್ಲಿಕಾರ್ಜುನ ಮನ್ಸೂರೆರೆತಿ 

ದಿನಾಂಕ 12- 9-92 ರಂದು ಹಿಂದೂಸ್ತಾನಿ ಗಾಯಕ ರತ್ನ ಪಂಡಿತ 
ಮಲ್ಲಿಕಾರ್ಜುನ ಮನ್ಸೂರರು ಧಾರವಾಡದ ಮೃತ್ಯುಂಜಯ ” ದಲ್ಲಿ ನಿಧನ 
ರಾದುದನ್ನು ತಿಳಿದು : ಸಿದ್ದಗಂಗಾ 'ಕ್ಕೆ ಅಪಾರ ದ .:ಖವಾಯಿತು. ಜೀವನ 
ವನ್ನು ರಸಯಾತ್ರೆ ' ಯನ್ನಾಗಿ ನಡೆಸಿದ ದಿವಂಗತರು ಇಪ್ಪತ್ತನೆ ಶತಮಾನದ 
ಗಾಯನಲೋಕದ ಪವಾಡ ಪುರುಷರಾಗಿದ್ದರು. ಸ್ವರಲೋಕದ ಮೋಡಿಗಾರ 
ರಾಗಿದ್ದರು, ಶ್ರೀಯುತರ ನಿಧನದೊಂದಿಗೆ ಸಂಗೀತದ ಯುಗವೊಂದು ಅಂತ್ಯ 
ವಾಯಿತು. ಬಡತನದಿಂದ ಪ್ರಾರಂಭವಾದ ಮನ್ಸೂರರ ಬದುಕು ದೇಶ ವಿದೇಶ 
ಗಳ ಸಂಗೀತ ರಸಿಕರ ಮನಸೂರೆಗೊಂಡಿತ್ತು . ಸ್ವಾಭಿಮಾನದ ಶ್ರೀಮಂತಿ 
ಕೆಯ ಶುಭ್ರ ಜೀವನಕ್ಕೊಂದು ಉದಾಹಣೆ ಯಾಗಿದ್ದರು ಶ್ರೀ ಮಲ್ಲಿಕಾರ್ಜುನ 
ಮನ್ಸೂರರು . ಪ್ರಶಸ್ತಿಗಳು ಈ ಸಂಗೀತ ದಿಗ್ಗಜರನ್ನು ಹಿಂಬಾಲಿಸಿಕೊಂಡು 

ಬಂದವು. ( ಸಂಗೀತಗಾರರ ಸಂಗೀತಗಾರ ” ರಾಗಿದ್ದ ನನ್ನೂರರಿಗೆ ರಾಷ್ಟ್ರ 
* ಪ್ರಶಸ್ತಿ ಪದ್ಮಭೂಷಣ ಪ್ರಾಪ್ತವಾಗಿತ್ತು . ಕಾಳಿದಾಸ ಸನ್ಮಾನ ಪ್ರಶಸ್ತಿ ಯ 
崇崇紫禁禁禁禁禁禁禁禁禁禁禁禁禁禁禁禁禁禁禁 


※※※※※※米米米米米米茶紫藤崇券※※※楽 

ಲಭ್ಯವಾಗಿತ್ತು . ಮಲ್ಲಿಕಾರ್ಜುನ ಮನ್ಸೂರರದು ಬಹು ಎತ್ತರದ ಬದುಕು. 
ಶರಣಪಥದಲ್ಲಿ ನಡೆದ ರಸಯೋಗಿ, ಅಥಣಿಯ ಪೂಜ್ಯ ಶಿವಯೋಗಿಗಳಲ್ಲಿ ನಿಷ್ಠೆ 
ಯುಳ್ಳವರಾಗಿದ್ದರು, ಧಾರವಾಡದ ಮುರುಘಾ ಮಠದ ಸೇವಾ ತಪಸ್ವಿಗಳಾಗಿ 
ಬಾಳಿದ ಆದರ್ಶ ಜೀವಿಗಳು. ವಚನ ಸಂಗೀತಕ್ಕೆ ಅರ್ಪಿಸಿಕೊಂಡ ಅಪೂರ್ವ 
ಕಲಾವಿದರು, ಏಳು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗನನ್ನು ಆಗಲಿರುವ 
ಶ್ರೀಯುತರು 81 ವರ್ಷಗಳ ತುಂಬು ಜೀವನವನ್ನು ಕಲಾ ಸೇವೆಯನ್ನಾಗಿ ಆಚ 
ರಿಸಿದವರು . 

ದಿವಂಗತರ ಆತ್ಮಕ್ಕೆ ಸಿದ್ದಗಂಗಾ ಆತ್ಮೀಯ ಶ್ರದ್ದಾಂಜಲಿಯನ್ನು 
ಅರ್ಪಿಸುತ್ತದೆ. ದಿವಂಗತರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು 
ಸಹಿಸುವ ಶಕ್ತಿಯನ್ನು ನೀಡಲೆಂದು ದಯಾಮಯನನ್ನು ಪ್ರಾರ್ಥಿತ್ತದೆ. 


ಗಾನಕಲಾ ಗಂಧರ್ವ ಶ್ರೀ ಹೊನ್ನಪ್ಪ ಭಾಗವತರ್ 

ದಿನಾಂಕ :- 112 -92ರಂದು ಕರ್ನಾಟಕ ಕಲಾಜಗತ್ತಿನ ಶ್ರೇಷ್ಠರಲ್ಲೊಬ್ಬ 
ರಾಗಿದ್ದ ಶ್ರೀ ಹೊನ್ನಪ್ಪ ಭಾಗವತರ್ ಅವರ ಕೀರ್ತಿಶೇಷರಾದುದ್ದನು ತಿಳಿದು 
(ಸಿದ್ದಗಂಗಾ ' ಅಪಾರ ದುಃಖವನ್ನನುಭವಿಸುತ್ತದೆ. ಸಂಗೀತ ವಿದ್ವಾಂಸರಾಗಿ 
ನಟರಾಗಿ , ನಿರ್ದೇಶಕರಾಗಿ , ನಿರ್ಮಾಪಕರಾಗಿ ಬಾಳಿದ ಶ್ರೀಯುತರು ಬೆಂಗ 
ಳೂರು ಜಿಲ್ಲೆ ನೆಲಮಂಗಲ ತಾಲ್ಲೂಕುಚೌದಸಂದ್ರದಲ್ಲಿ 1915ರಲ್ಲಿ ಜನಿಸಿದರು. 
ಬಡತನದ ಜೊತೆ ಜೊತೆಯಲ್ಲಿಯೇ ಬೆಳೆದು ಬಂದ ಭಾಗವತದುಶ್ರೀಮಂತ 
ಕಂಠ ಆ ಭಾಗ್ಯದಿಂದಲೇ ರಸತಪಸ್ವಿಗಳಾಗಿ ಬೆಳೆದು ಬಂದರು . ತಮಿಳು, ಕನ್ನಡ 
ಚಿತ್ರಗಳಲ್ಲಿ ಅಭಿನಯಿಸಿದರು . ' ಜಗಜ್ಯೋತಿ ಬಸವೇಶ್ವರ' ಚಿತ್ರ ತಯಾರಿಸಿ .. 
ರಾಷ್ಟ್ರ ಪ್ರಶಸ್ತಿ ಪಡೆದರು . ಗಾಯಕ ಶಿಖಾಮಣಿ, ನಾದಮಹರ್ಷಿ , ಗಾನ 
ಕಲಾಭೂಷಣ , ನಾಟ್ಯಾಚಾರ , ಗಾನಾಭಿನಯ ಚಂದ್ರ , ಸಂಗೀತನಾಟಕ 
ಉಭಯ ಕಲಾಪೂರ್ಣ, ನಟವರ ಗಾನಗಂಧರ್ವ ಬಿರುದಾಂಕಿತರಾದ 
ಭಾಗವತರದ: ಹೃದಯವಂತಿಕೆಯ ಜೀವನ, ಗ್ರಾಮಾಂತರ ಪ್ರದೇಶದ ಸಂಗೀತ 
ವಿದ್ಯಾರ್ಥಿಗಳಿಗೆ ನೆರವು ನೀಡುವುದಕ್ಕಾಗಿ ಗಾನಕಲಾ ಭೂಷಣ ಸಿ ಹೊನ್ನಪ್ಪ 
ಭಾಗವತರ್ ಟ್ರಸ್ಟ್ ಸ್ಥಾಪಿಸಿದ ಉದಾರಿಗಳು”. ಓಂಕಾರನಾದ ಸುಧಾ ಕೃತಿಕಾರರು 
ಸಮಕಾಲೀನ ಸಂಗೀತ ದಿಗ್ಗಜರಿಂದ ಮುಕ್ತ ಪ್ರಶಂಸೆಗೆ ಪಾತ್ರರಾದ ಹೆಗ್ಗಳಿಕೆ 
ಭಾಗವತರದ್ದು . 


* 


ಶ್ರೀ ಹೊನ್ನಪ್ಪ ಭಾಗವತರ ಅಗಲಿಕೆಯಿಂದ ಸಂಗೀತ ಜಗತ್ತಿಗೆ ಆಗಿರುವ 
ನಷ್ಟ ಅಪಾರವಾದುದು. ಒಬ್ಬೊಬ್ಬರಾಗಿ ಹಳೆ ತಲೆಮಾರಿನ ಸಾಧಕ ಜೀವಿಗಳು | 
ಕಣ್ಮರೆಯಾಗುತ್ತಿರುವುದು ಕನ್ನಡಿಗರ ದೌರ್ಭಾಗ್ಯ , ಮಲ್ಲಿಕಾರ್ಜುನ ಮನ್ಸೂರರು 
ಹೋದರು , ಭಾಗವತರು ಅವರನ್ನು ಹಿಂಬಾಲಿಸಿದರು ಕನ್ನಡನಾಡಿನ 
ಸಾಂಸ್ಕೃತಿಕ ಜೀವನವನ್ನು ಬಡವಾಗಿಸಿದರು . ತಮ್ಮ ಅಗಲಿಕೆಯಿಂದ. 
- ಸಿದ್ಧಗಂಗಾ' ಭಾಗವತರ ಆತ್ಮಕ್ಕೆ ಅಶು,ತರ್ಪಣವನ್ನರ್ಪಿಸುತ್ತದೆ. 


ಶ್ರೀ ಐ . ಎಂ . ಮಗು ೦ . 
ಕರ್ನಾಟಕ ಸರ್ಕಾರದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 
ದಕ್ಷ ಆಡಳಿತಗಾರರೆಂದು , ಪ್ರತಿಭಾವಂತ ಇಂಜಿನಿಯರೆಂದು ಹೆಸರಾಗಿದ್ದ ಶ್ರೀ 
ಈಶ್ವರಪ್ಪ ಮಲ್ಲಪ್ಪ ಮುದ್ದುಂ ಅವರು ಇತ್ತೀಚೆಗೆ ನಿಧನರಾದುದನ್ನು ತಿಳಿದು 
ಸಿದ್ದಗಂಗಾ ಶೋಕಿಸುತ್ತದೆ, ದಿವಂಗತರು ಅಖಿಲ ಭಾರತ ವೀರಶೈವ 
ಮಹಾಸಭೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. 

- ದಿವಂಗತರ ಆತ್ಮಕ್ಕೆ : ಸಿದ್ದಗಂಗಾ ಶೋಕಿಸುತ್ತದೆ. 


ಶ್ರೀ ಶಿವಲಿಂಗಪ್ಪ ಶಿವಪ್ಪ ಕುಂಬಾರ 
ತುಮಕೂರಿನಲ್ಲಿ ಶ್ರೀ ಸಿದ್ದಗಂಗಾ ಕಾಲೇಜಿನ ಗ್ರಂಥಪಾಲಕರಾಗಿ ಸೇವೆ 
ಸಲ್ಲಿಸುತ್ತಿದ್ದ ಶ್ರೀ ಶಿವಲಿಂಗಪ್ಪ ಶಿವಪ್ಪ ಕಂಬಾರರು ದಿನಾಂಕ 13 -10 -92 
ರಂದು ನಿಧನರಾದುದನ್ನು ತಿಳಿದು ( ಸಿದ್ದಗಂಗಾ ' ಅಪಾರ ಶೋಕಕ್ಕೆ ಒಳಗಾ 
ಗಿದೆ. ಎನ್ . ಎಸ್ . ಕುಂಬಾರರೆಂದೇ ಜನಪ್ರಿಯರಾಗಿದ್ದ ದಿವಂಗತರು 
ಧಾರವಾಡ ಜಿಲ್ಲೆ ಸವಣೂರು ತಾಲ್ಲೂಕು ಮಾಹೂರ ಗ್ರಾಮದವರಾಗಿದ್ದರು. ಸಿ 
ವಿನಯ ಶೀಲರು, ಪ್ರಮಾಣಿಕ ಕರ್ತವ್ಯ ನಿಷ್ಠರು, ಸ್ನೇಹಪರರಾದ ಕುಂಬಾರರ 
ಅಗಲಿಕೆಯಿಂದ ಸಂಸ್ಥೆಗಾದ ನಷ್ಟ ಗಣನೀಯವಾದುದು. ಪತ್ನಿಯನ್ನು ಆಗ 
ಲಿರುವ ಕುಂಬಾರರಿಗೆ ವೃದ್ದ ಮಾತಾಪಿತರಿದ್ದಾರೆ. ದೈವಭಕ್ತರಾದ ಕುಂಬಾ 
ರರು ಗುರು - ಲಿಂಗ- ಜಂಗಮ ಪ್ರೇಮಿಗಳಾಗಿದ್ದರು ದಿವಂಗತರ ಆತ್ಮಕ್ಕೆ ದಯಾ 
ಮಯನು ಶಾಂತಿಯನ್ನೀಯಲೆಂದು ಸಿದ್ದಗಂಗಾ ಪ್ರಾರ್ಥಿಸುತ್ತದೆ. 


蒸米蒸米蒸米米米米米米紫米米米米米米紫濃紫紫 


“ ಮಾಟಕೂಟ೨” ಎಂಬ ಮಾತ ಕೇಳಲಾಗದು , ನಾ ಶಿವಾ ! ನಿನ್ನು 
ಭಕ್ತರಿಗೆ " ಮಾಡಿದೆ ” ನೆನ್ನದಿರೆಂದು ಶ್ರೀ ಗುರುಲಿಂಗವು ಕೃಪೆಯ 
ಮಾಡಿದ ಕಾರಣ , ಅಲ್ಲಿ ಮಾಡುವವರೂ ಮಾಡಿಸಿ ಕೊಂಬವರೂ 

ನೀನೇ ಕೂಡಲಸಂಗಮದೇವಾ. 


ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು, ನರ್ನುನನರಿಯದ ಮಾಟ 
ಸುಯಿದಾನದ ಕೇಡು ! ಬಂದ ಸಮಯೋಚಿತವನರಿಯದಿದ್ದರೆ 
ನಿಂದರಲೊಲ್ಲ ಕೂಡಲಸಂಗಮ ದೇವಾ, 

--ಶ್ರೀ ಬಸವೇಶ್ವರ 


ಆರಾಧ್ಯ ಅಂಡ್ ಆರಾದ್ಧ ಬಿಲರ್ 

ಪೈ , ಲಿಮಿಟೆಡ್ . 


21 /2, ಆರಾಧ್ಯ ಕಾಂಪ್ಲೆಕ್ಸ್ 
ವಾಣಿ ವಿಲಾಸ ರಸ್ತೆ , ಬೆಂಗಳೂರು- 560004 . 


ದೂರವಾಣಿ : ಕಛೇರಿ : - 623773 


– 


ಮನೆ : - 262455 


ಸ್ಥಾಪನೆ 
: 
1915 

ತತಿ:'ಹ್ಯಾಪಿಮನ್'ಶಾಸ್ರೋಕ್ತವಾಗಿ 
ತಯಾರಿಸಿದ 
ಸುಗಂಧ 
ಸಾಮಗ್ರಿಗಳು 


" SIDDAGANGA " MONTHLY Reg . No . KRNQ - 9 


ಶಿ ಸಿದ ಲಿ೦ಗೇಶ ರಸಾ ಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ , 572104 , 


/ 
4 


1 


$ 


ಪ್ರಖ್ಯಾತವಾದಅಪರಿಮಳದಶಾಂಗಅದೂಪದ 
ಕೊಡವಿಭೂತಿ 
ಹವನ 
ಸಾಮಗ್ರಿಗಳುತಯಾರಕರು 

ಶಿವಪೂಜಾ 
. 

ಸಾಮಗ್ರಿಗಳು 
ದೊರೆಯುತ್ತದೆ 
.ಫೋನ್:ಅಂಗಡಿ-28009ಮನೆ-22163.ನಾವಣಾವೈ,ಬಸ್,206,ಅವನ್ನೂರೋಡ್,ಬೆಂಗಳೂರು-560001 


Y 
. 
BASAP 
?. 

1 
J 
R 


( 
1 
HAPPY 
- 
MOON 
SPECIAL 
SATHU 


TRADU 


APES 


SAPPA 


. 


ABS 


ದ್ದಗಂಗಾ 


ಪುಟ - 28. 


ಸಂಚಿಕೆ- 11. 


ನವಂಬರ್ -1992, 


ತುಮಾಕೂರು ಧಾನವತಪರ ಸಹಪಾರಾಂಕ್ ನಿ. 


ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರು ತುಮಕೂರು ಧಾನ್ಯ ವರ್ತಕರ ಸಹಕಾರ 
ಕಾಕಿನ ರಜತಮಹೋತ್ಸವವನ್ನು ( 30 .1092) ಉದ್ಘಾಟಿಸಿದರು, 
ಚಿತ್ರದಲ್ಲಿ ಸಹಕಾರ ಸಚಿವ ಶ್ರೀ ಎಸ್ . ಆರ್ . ಮೋರೆ, ಬ್ಯಾಂಕಿನ ಅಧ್ಯಕ್ಷ ಶ್ರೀಆರ್ . ಜೆ. 
ತರಾಮಯ್ಯ , ನಿರ್ದೆಶಕರುಗಳಾದ ಶ್ರೀ ಎನ್ . ಆರ್ . ಜಗದೀಶ್, 
ರ್ಥ ಸಂಸ್ಥೆಯ ಶ್ರೀ ಹೆಚ್ ಎಂ . ಗಂಗಾಧರಯ್ಯ , ಶ್ರೀ ಶ್ರೀನಿವಾಸಶೆಟ್ಟರು. 


ಪರಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ 

ಸಿದ್ಧಗಂಗಾ ಷೇತ್ರ , 


* ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ 
( ಪರಮಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

* ವಜ್ರಮಹೋತ್ಸವ ನಿಧಿ ಸಮಿತಿ ”. 


• ಶಿವಪಥವನರಿವಡೆ ಗುರುಪಥವೇ ಮೊದಲು " 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೋಟಿ 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ. 
ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 

4ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

ಮತ್ತು 
ಬೃಹತ್ ಪ್ರಸಾದ ನಿಲಯ . 
( 16 - 2 - 92) ರಂದು 


S 


ಭಾರತದ ಈಗಿನರಾಷ್ಟ್ರಪತಿ ಡಾ || ಶ್ರೀ ಶಂಕರದಯಾಳ ಶರ್ಮ ಮತ್ತು 
ಲೋಕಸಭಾಧ್ಯಕ್ಷ ಶ್ರೀ ಶಿವರಾಜ್ ಪಾಟೀಲ್ ಇವುಗಳ ಶಿಲಾನ್ಯಾಸವನ್ನು 

* ನೆರವೇರಿಸಿದ್ದಾರೆ. 


5/ - , 10 / -, 25 /-, 51 / -, 101/ - , 201 /-, 501 /- , 1001 / 
5001 /-, 10,001 / - , 35 ,000 ರೂ . ಗಳ ಕೂಪನ್‌ಗಳು ನಿಧಿ 

- ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. 
ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು, ಹಿತೈಷಿಗಳು, 
( ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 
72 ಬಿ . ಎಸ್ . ಮುದ್ದ ಸ್ಪ , ಐ . ಎ .ಎಸ್ , ಪದ್ಮಭೂಷಣ ಡಾ || ಎಂ . ಸಿ .ಮೋದಿ, 
ಕಾರ್ಯಾಧ್ಯಕ್ಷರು, 

ಅಧ್ಯಕ್ಷರು , 
- ಎಸ್ . ಎಸ್ . ಹಸಬಿ, 

ವಜ್ರ ಮಹೋತ್ಸವ ಸಮಿತಿ, 
ಕಾರ್ಯದರ್ಶಿಗಳು . 

ಶ್ರೀ ಸಿದ್ದಗಂಗಾ ಮಠ, 
ತುಮಕೂರು ಜಿಲ್ಲೆ - 572 104 . 


( @ @ 


@ ೩೩೩೩೩೩೩೩೩೩೩೩೩ 


ത്യു 


# uಕವಾಯಿತಾರಾಮಿ 


ಸಿದ್ದಗಂಗಾ 


ಸಂಪುಟ-28 - 


ಸಂಚಿಕೆ-11. 


ನವಂಬರ್ -1992, 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಮಾನವ್ಯದ ಮಲಿನವನು ತೊಳೆಯು ಬಂದಗುರುವೆ 
ಮಾಯಾ ಮೋಹವನು ಬಿಡಿಸಿದೆ, ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


XXXX 


@ಾಲccessful 


- XX 


ത്തരുതയുള്ള 
യുദ്ധതയുള്ള 
യുദ്ധത്ത 
ഭൂ 


ತನುವೆಂಬ ಮನೆಯಲ್ಲಿ ಲಿಂಗಜ್ಯೋತಿಯನಿಟ್ಟೆ 
ಮನವೆಂಬ ಮನೆಯಲ್ಲಿ ಅರುಹಿಟ್ಟೆ , ನನ್ನ ತಂದೆ. 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಸ್ಕೂಲಸೂಕ್ಷ್ಮಗಳೊಡನೆ ಕಾರಣ ತನುವನೆರಚಿಸಿ 
ಲಿಂಗ ಮಂತ್ರ ಜ್ಞಾನದ ಬೆಳಕಿರಿಸಿದ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು. || 


C 


C}be 


- ಹೆಚ್ . ವಿ. ವೀರಭದ್ರಯ್ಯ , 


@ @ @ 


@ @ @ 


@ 


@ @ 


@ @ 


DETSKARTROZOROZDRAVKA 


ಲೇಖನ 


ಲೇಖಕರು 


* ಶ್ರೀವಾಣಿ 


* ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಸಂಪಾದಕೀಯ 


* ಬಸವಾದಿ ಪ್ರಮಥರಿಗೆ ನಾವುಕೊಟ್ಟಕಾಣಿಕೆ ಏನು, ರಾಜಕುಮಾರಿಸಾಲಿ 11 


* ಜಾತಿ ಪರಿಗಣನೆ ಹೇಗೆ: 


- ಪ, ರಾಮಕೃಷ್ಣ ಶಾಸ್ತ್ರಿ 14 


* ಸುಪ್ರೀಂಕೋರ್ಟ್ 


- ಬಿ. ಸುಬ್ರಾಯ ಅಡಿಗ 16 


* ಮೌಲ್ಯಗಳ ಮರುಚಿಂತನ 


ಎಂ , ಬಿ, ಸದಾಶಿವಯ್ಯ 


KORTETRARSTUKSETETIKUSJETFRISSE 


* ಆಹಾರ ಮತ್ತು ಆಧ್ಯಾತ್ಮ 


- ಮಂದಾಕಿನೀದೇವಿ 


* ಮಾನಸಿಕ ಶಕ್ತಿಗಳು 


ದೇವೇಂದ್ರಪ್ಪ ಬಡಿಗೇರಿ 


* ಬಸವತತ್ತ್ವ ರತ್ನಾಕರ - 16 - 


ಮೋಟಗಿ ಮಲ್ಲಿಕಾರ್ಜುನ 


* ವಿಜ್ಞಾನ ಮತ್ತು ಆಧ್ಯಾತ್ಮ - ಹೆಚ್ .ಎಸ್ . ನರಸಿಂಹಜೀಯರ್ | 


ಈ ಕಾವ್ಯಾನಂದರ ಚಮತ್ಕಾರ 


- ಟಿ . ಆರ್ . ಚಂದ್ರಶೇಖರ 41 


* ನಮ್ಮ ಮಹಾನ್ ನಾಯಕರ ಕನಸುಗಳ - ಎಸ್ . ಬಂಗಾರಪ್ಪ 47 

* ಶ್ರದ್ದಾಂಜಲಿ 
QETTACOBORT GS3kad 


# # # # # # # # # # # # # # # 
# # # # # # # # # # # # # # # # 


# # # # # # 
# # # # 


5 ಶ್ರೀವಾಣಿ 


# Angeeggage eggggg 


* 
* 


* 


មមមមមមមមមមមមមមមមមមមមម 


១២ 
សៀកកាកិកស្ថិតករា 
១១ 
១២ 
១ 


* 
* 
* 


* 


* 


* 
* 


# 
# 


# 
# 
# 
# 
# 
# 
# 


# 


# 
# 
# 
# 


%ಿತ್ಸwಳೆಗಳjಪಿಸಿ 
ಪವಾಡಗಳು 

ಮಹಾತ್ಮರ ಜೀವನದ ಸುತ್ತ ಪವಾಡಗಳು ಹೆಣೆದುಕೊಂಡಿರುತ್ತವೆ. 
ಅವುಗಳಿಂದ ವ್ಯಕ್ತಿತ್ವದ ನಿಜವಾದ ಪರಿಚಯ ಆಗುವುದಿಲ್ಲ, ಮಹಾತ್ಮರು 
ಪವಾಡ ಪ್ರಿಯರಿಲ್ಲ. ಮಾನವೀಯತೆಯ ಆರಾಧಕರು. ಪವಾಡಗಳಿಂದ 
ಯಾರೂ ದೊಡ್ಡವರಾಗುವುದಿಲ್ಲ. ಪವಾಡಗಳನ್ನು ಮಾಡುವುದು ದೊಡ್ಡದಲ್ಲ. 
ಪವಾಡಗಳು ಪೂರ್ಣ ಸಿದ್ಧಿಗಳಲ್ಲ. ಶೂನ್ಯದಿಂದ ಬೂದಿ ಸೃಷ್ಟಿಸುವುದಾಗಲಿ , 
ಗಡಿಯಾರ, ಉಂಗುರ ಮುಂತಾದವುಗಳನ್ನು ಬರಿಸುವುದಾಗಲಿ ಮಹತ್ವ 
ವೆನಿಸುವುದಿಲ್ಲ. ಗಾಜು ತಿನ್ನುವುದು, ಬ್ಲಡು ಅಗಿಯುವುದು, ವಿಷ ಕುಡಿ 
ಯುವುದು ಮುಂತಾದುವನ್ನು ಮಾಡಿ ತೋರಿಸುವವರಿದ್ದಾರೆ. ನೀರಿನಮೇಲೆ 
ನಡೆಯುವವರು , ಮರದ ಕೊಂಬೆಯ ಕೊನೆಯಮೇಲೆ ಪದ್ಮಾಸನಸ್ಥಿ ತರಾಗು 
ನವರು ಕಾಣಬರುತ್ತಾರೆ- ಇಂಥವರಿಂದ ಸಮಾಜಕ್ಕೆ ಏನು ಪ್ರಯೋಜನ ? 
ಜನಸಾಮಾನ್ಯರನ್ನು ಮರುಳು ಮಾಡಿ ಜೀವನೋಪಾಯಕ್ಕಾಗಿ ಆಯ್ದುಕೊಂಡ 
ಮಾರ್ಗಗಳೆನಿಸುವುದಿಲ್ಲವೆ ? ಇನ್ನೂ ಒಂದು ನಾವು ಗಮನಿಸಬೇಕಾದುದು 
ಪೂರ್ವಿಕರು ಪವಾಡಗಳನ್ನು , ಪವಾಡ ಮಾಡುವವರನ್ನು ಮೆಚ್ಚುತ್ತಿರಲಿಲ್ಲ. 
, ವಿಚಾರದೃಷ್ಟಿಯನ್ನು ಬೆಳೆಸಿಕೊಂಡವರಾಗಿದ್ದರು. ನಂಬುತ್ತಿರಲಿಲ್ಲ ಪವಾಡಗಳ 


# 
# 
# 
# 


# 
# 
# 
# 
# 
# 
# 


¥À¥ { } } } + 
# # # # # # # # 


+ + + + # # # # # # # # # # # # # # # # # # # # # # # kkkkkk 
# # # # # # # # # # # # # # # # # # # # # # # # # # # # # # # # # 


* * * 


# kkkkkkkkkkkkkkkkkkkkkkkkkkkk4 
# # # # # # # # 

R # # # # # # 
F # # # # # # # # # # # # # # # # # # # # # # # # # # # # # # # 

# # # # # # # # # # # # # # # # # # 


* 


ಮರೆಯಲ್ಲಿ ಬದುಕುವವರನ್ನು ಅವರು , ರಾಮಕೃಷ್ಣ ಪರಮಹಂಸರು ಒಂದು ಕಥೆ 
ಹೇಳುತ್ತಿದ್ದರು. ಶಿಷ್ಯನೊಬ್ಬ ತಪಸ್ಸು ಮಾಡಿ ನೀರಿನ ಮೇಲೆ ನಡೆದು 
ಹೋಗುವ ಸ್ಥಿತಿಯನ್ನು ಪಡೆದು ಗುರುಗಳ ಬಳಿಗೆ ಬಂದು ತಾನು ಪವಾಡ 
ಮಾಡುತ್ತೇನೆ ಎಂದ. ಸಿದ್ದಿ ಪುರುಷನಾಗಿದ್ದೇನೆ ಎಂದು ಗುರುಗಳು ಶಿಷ್ಯನ 
ಮೌಡ್ಯಕ್ಕೆ ಒಳಗೊಳಗೆ ಮರುಕಪಡುತ್ತಾ ಮತ್ತೊಬ್ಬ ಶಿಷ್ಯನನ್ನು ಕರೆದು 
ಅಂಬಿಗನೊಬ್ಬನನ್ನು ಕರೆತರುವಂತೆ ಹೇಳಿದರು. ಅಂಬಿಗ ಬಂದ. ಗುರುಗಳು 
ಶಿಷ್ಯನನ್ನು ನೀರಿನ ಮೇಲೆ ನಡೆದು ತೋರಿಸಲು ಕೇಳಿದರು. ಅಭಿಮಾನದಿಂದ 
ಶಿಷ್ಯ ನದಿಯ ನೀರಿನಮೇಲೆ ನಡೆದು ಒಂದು ದಡದಿಂದ ಇನ್ನೊಂದು ದಡಕ್ಕೆ 
ಹೋದ ಅಲ್ಲಿಂದ ಮೊದಲು ಹೊರಟಿದ್ದ ದಡಕ್ಕೆ ನಡೆದೇಬಂದ. ತನ್ನ ಪವಾಡ 
ದಿಂದ ಗುರುಗಳಿಗೆ ಸಂತೋಷವಾಗಿದೆ ಎಂದುಕೊಂಡು ಠೀವಿಯಿಂದ ಗುರುಗಳ 
ಮುಂದೆ ನಿಂತುಕೊಂಡ, ಗುರುಗಳು ಅಂಬಿಗನನ್ನು ಕೇಳಿದರು ನಾವು ಒಟ್ಟು 
ಮೂರು ಜನರಿದ್ದೇವೆ. ನಿನ್ನ ದೋಣಿಯಲ್ಲಿ ಕುಳಿತು ನದಿಯ ಆಚೆಗೆ ಹೋಗಿ 
ಪುನಃ ಈಚೆ ದಡಕ್ಕೆ ಬಂದು ಸೇರಲು ಎಷ್ಟು ಕೊಡಬೇಕು ಎಂದು ಅಂಬಿಗ 
ಸ್ವಾಮಿ ಮೊದಲು ಪ್ರಯಾಣ ಅನಂತರ ಹಣ ಎಂದ. ಮೂವರೂ ದೋಣಿ 
ಯಲ್ಲಿ ಕುಳಿತು ನದಿಯ ಮೇಲೆ ಪ್ರಯಾಣ ಮಾಡಿದರು. ಗುರುಗಳು ಮತ್ತೆ 
ಕೇಳಿದರು. ಏನಪ್ಪಾ ಏನುಕೊಡಲಿ ಎಂದು? ಸ್ವಾಮಿ ಎಂಟಾಣೆ ಕೊಡಿ ಸಾಕು 
ಎಂದ. ಗುರುಗಳು ಕೊಟ್ಟರು, ಶಿಷ್ಯನಕಡೆ ತಿರುಗಿ ಹೇಳಿದರು -ನೋಡು ನಿನ್ನ 
ಸಿದ್ದಿ ಯ ಬೆಲೆ ಕೇವಲ ಎಂಟಾಣೆಯಷ್ಟೆ ಎಂಬುದಾಗಿ , ಮಾನವೀಯತೆಯನ್ನು 
ಬೋಧಿಸದ, ಆರಾಧಿಸದ, ಯಾವುದೇ ಸಿದ್ದಿ , ಪವಾಡಗಳಿಂದ ಮಹಾತ್ಮರಾಗು 
ವುದು ಸಾಧ್ಯವಿಲ್ಲ. ಶರಣರು ಪವಾಡಗಳಿಂದ ದೂರವಿದ್ದರು. ಬಸವಣ್ಣನವರು 
ಪವಾಡಗಳನ್ನು ಮಾಡಿದರು ಎನ್ನುತ್ತಾರೆ. ಅಂತಹ ಪವಾಡಗಳನ್ನುಳ್ಳ ಗ್ರಂಥ 
ಗಳೂ ಇವೆ. ಆದರೆ ಸ್ವತಃ ಬಸವಣ್ಣನವರೇ ಪವಾಡಗಳನ್ನು ಖಂಡಿಸಿದ್ದಾರೆ, 
ಎಂಬತ್ನಾಲ್ಕು ಪವಾಡಗಳಮೆರೆದು ಹಗರಣದಚೋಹದಂತಾಯಿತ್ತೆನ್ನ ಮನ? 
ಎಂದಿದ್ದಾರೆ. ಪವಾಡಗಳು ಜನರನ್ನು ಮರುಳು ಮಾಡುವ ಮಾಧ್ಯಮಗಳಾಗಿ 
ರುವುದಂತೂ ಶೋಚನೀಯ, ಶ್ರಮಜೀವಿಗಳಾಗಿ , ಸಾತ್ವಿಕಮನೋಧರ್ಮ 
ವುಳ್ಳವರಾಗಿ , ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಪ್ರವೃತ್ತಿಗಿಂತ , 
ದೀನದಲಿತರ ದುಃಖ ದುಮ್ಮಾನಗಳನ್ನು ಪರಿಹರಿಸುವುದಕ್ಕಿಂತ ದೊಡ್ಡದಲ್ಲ 
ಪವಾಡಸಿದ್ಧಿ . 


# # # # # # # # # # # # # # # # # # # # # # # # # # # # # # # # # # # # # # # # # # # # # # ## 

# # # # # # # # # # # # # # # # # # # # # # # # # # # # # # # # # # # # 


"QkdMSJJAJW/dkತJತಮdMಯಿಸಿಡಿಮಿಡಿಯಿಡಿಡಿಡಿಡಿಪುಡಿಮಾಡಿದಪುಡಿ 


ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ವಚನ 
ಸದಾಚಾರದಲ್ಲಿ ನಡೆವವನ | 
ಶಿವನಲ್ಲಿ ಭಕ್ತಿಯಾಗಿಪ್ಪವನ 
ಶಿವಲಾಂಛನವ ಕಂಡಲ್ಲಿ ವಂದನೆಗೈವುತಿಪ್ಪುವನ 
ಲಿಂಗಜಂಗಮವ ಒಂದೆ ಭಾವದಲಿಕಂಡು 
ನೃತ್ಯಾಚಾರ ಸದಾಚಾರ ಯುಕ್ತನಾಗಿರಬಲ್ಲರೆ ಭ 
ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ|| 

ಭಕ್ತಿಯೆಂಬುದು ಶಿವೈಕವಿಷಯವಾದ ಪವಿತ್ರ ಭಾವವು, ಅನಾತ್ಮರೂಪ 
ವಾದ ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದೆಂಬ ಭ್ರಮೆಯನ್ನು ತ್ಯಾಗಮಾಡಿ 
ಸ್ವಾತ್ಮಸ್ವರೂಪನಾದ ಶಿವನೋರ್ವನನ್ನೇ ವಿಷಯೀಕರಿಸುವ ಭಾವವಿಶೇಷವೇ 
ಭಕ್ತಿಯು, ವಿಷಯಗಳತ್ತ ಮುಖಮಾಡಿ ಕೊಂಡಿದ್ದವನು ದೇವನತ್ತ ಮುಖ 
ತಿರುಗಿಸಿದನೆಂದರೆ ಅದೊಂದು ಆತ್ರೋದ್ದಾರದ ನಿಜ ಸುಖಾನುಭವದ ಮಾರ್ಗ 

ದಲ್ಲಿ ಹೆಜ್ಜೆ ಇಟ್ಟಂತೆಯೇ ಆಗುವದು . ಆಗ ಅವನಲ್ಲಿ ಸದಾಚಾರ, ಗುರುಲಿಂಗ 
ತೆ ಜಂಗಮರಲ್ಲಿ ಭಕ್ತಿ , ವಿನಯ , ಸೇವಾಭಾವ ಮುಂತಾದ ಶಿವಗುಣಗಳು ಆರಳ 

ಹತ್ತುವುವು. . 


MJGSMAYAJAJJGMJ9JcS9JG6MdSJcbWJGAJAGGJkd9JdSJc3da 


ನಿಜವಾಗಿಯೂ ಭಕ್ತಿಯೆಂಬುವದು ಒಂದು ಶಕ್ತಿಯೇ , ಅಂಗಗತವಾದ 
ಅದು ಭಕ್ತಿಯೆನಿಸುವುದು. ಭಕ್ತಿಯ ಮೊದಲನೆಯ ವಿಕಾಸದ ಹೆಸರು ಶ್ರದ್ಧೆಯು. 
ಅದೇ ನಿಷ್ಠಾ , ಅವಧಾನ, ಅನುಭವ , ಆನಂದ, ಸಮರಸ ಹೀಗೆ ತಕ್ಕ ಕ್ರಮ 
ದಿ೦ದಾದ ಭಕ್ತಿಯ ಪೂರ್ಣ ವಿಕಾಸವೇ ಅರ್ಥಾತ್ ಪರಿಪೂರ್ಣ ಭಕ್ತನಾಗು 
ವುದೇ ಜೀವನದ ಪರಮಗುರಿ. ಅದಕ್ಕೆ ಐಕ್ಯ ಎಂಬ ಹೆಸರು . ಇಂಥ ಸಿದ್ಧಿ 
ಯನ್ನು ಪಡೆಯಲು ಭಕ್ತಸ್ಥಲವೇ ಮೊದಲನೆಯದಾಗಿದೆ. ಅಂಥ ಭಕ್ತನಲ್ಲಿ 
ಇರಬೇಕಾದ ಲಕ್ಷಣಗಳನ್ನೇ ಸಿದ್ಧಲಿಂಗ ಶಿವಯೋಗಿಗಳು ಈ ವಚನದಲ್ಲಿ 
ಹೇಳಿರುವರು . 


[ ಕೃಪೆ: - ತೋಂಟದ ಶ್ರೀ ಸಿದ್ದಲಿಂಗ ಶಿವಯೋಗೀಶ್ವರರು ನಿರೂಪಿಸಿದ “ ಷಟ್ಸ್ಥಲ 

ಜ್ಞಾನಾನ್ನು ತ. ”- ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಕೈಂಕರ್ಯ ಸೇವಾಸಂಘ 
# ಎಡೆಯೂರು- ಗದಗ ] 
ಪವಮತವನತನ 

( SQQSg 


ಾ ಮಾಸ ಪತ್ರಿಕೆ 
ಶ್ರೀ ಸಿದ್ಧಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ವೀರಭದ್ರಯ್ಯ 


ಸಹಸಂಪಾದಕರು 

ಬಿ . ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 

ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
• ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ: 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ. 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ, ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು, ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತುವಿಭಾಗ 
ಸಿ . ಬಿ . ಶಂಕರಪ್ಪ 


ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾಕ್ಷೇತ್ರ 


46 ಸಂಪಾದಕರು ” 
< ಸಿದ್ದಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ - 572104 . 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ | 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ರಾಜ್ಯೋತ್ಸವ 

ಸಂಪಾದಕೀಯ 
( ಕರ್ನಾಟಕಕ್ಕೆ ಭಾರತದಲ್ಲೇ ಅತ್ಯಜ್ವಲವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ 
ಚರಿತ್ರೆ ಇದೆ'. ಆದರೆ ಇಂದು ಯುವ ಜನಾಂಗಕ್ಕೆ , ಕಣ್ಣೆರೆಯುತ್ತಿರುವ ಕನ್ನಡದ 
ಬಣ್ಣರಿಗೆ ಆ ಚರಿತ್ರೆಯ ಪರಿಚಯ ಮಾಡಿಕೊಡುವ ಯಾವ ಯೋಜನೆಗಳನ್ನು ನಾವು 
ರೂಪಿಸಿದ್ದೇವೆ. ? ನವಂಬರ್ 1 ರಂದು ( ಜೈ ಭುವನೇಶ್ವರಿ' ಎಂಬುದೊನ್ನುಳಿದು, 
“ ನವಂಬರ್ ಕನ್ನಡಿಗರಾದ ನಮಗೆ ನಿಜವಾದ ನಾಡು ನುಡಿಯ ಪ್ರೇಮವಿದೆಯೇ ? 
ಪ್ರತಿಯೊಬ್ಬರೂ ಹೇಳಿಕೊಳ್ಳ ಬೇಕಾದ ಪ್ರಶ್ನೆಯಿದು. 

- ಕನ್ನಡನಾಡನ್ನು ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರ . 
ಕೂಟರು, ಕಲ್ಯಾಣ ಚಾಲುಕ್ಯರು, ಯಾದವರು , ವಿಜಯನಗರದ ಅರಸರು, ಮುಸ್ಲಿಂ 
ದೊರೆಗಳು, ಕೆಳದಿ ಮೈಸೂರು ಅರಸರು, ಹೈದರ್‌ , ಟಿಪ್ಪುಗಳು ಕಾಲಕಾಲಕ್ಕೆ 
ಕಟ್ಟಿದರು , ಅಳಿದರು. ಆಧುನಿಕ ಮೈಸೂರನ್ನಂತೂ ಮುಮ್ಮಡಿಕೃಷ್ಣರಾಜ ಒಡೆಯರು, 
ಚಾಮರಾಜ ಒಡೆಯರು, ನಾಲ್ಮಡಿಕೃಷ್ಣರಾಜ ಒಡೆಯರು ಸ್ಮರಣೀಯ ಸಾಧನಗಳಿಂದ 
ಹೆಸರಾಗಿದ್ದಾರೆ. ರಂಗಾಚಾರ್ , ಶೇಷಾದ್ರಿ ಅಯ್ಯರ್, ಎಂ . ವಿಶ್ವೇಶ್ವರಯ್ಯ , 
ಮಿರ್ಜಾ ಇಸ್ಮಾಯಿಲ್ ಮುಂತಾದ ದಿವಾನರು ತಮ್ಮ ಆಡಳಿತದಿಂದ ಕೀರ್ತಿವೆತ್ತಿದ್ದಾರೆ. 
ಬಿ. ಎಂ . ಶ್ರೀ , ಡಿ. ವಿ. ಜಿ , ಹೆಚ್ , ವಿ . ನಂಜುಂಡಯ್ಯ , ಕರ್ಪೂರ ಶ್ರೀನಿವಾಸರಾವ್ , 
ಆಲೂರು ವೆಂಕಟರಾವ್ , ಮುದವೀಡು ಕೃಷ್ಣ ರಾವ್ , ಬೆನಗಲ್ ರಾಮರಾವ್ , 
ಪಂಜೆಮಂಗೇಶರಾವ ಮುಂತಾದವರ ಕನ್ನಡಪರ ಚಟುವಟಿಕೆಗಳು ನಾಡಿನ ಏಕೀ 
ಕರಣಕ್ಕೆ ಮೂಲವಾದುವು. 

೧೭೯೯ರಲ್ಲಿ ಮೈಸೂರನ್ನು ೧೮೧೮ರಲ್ಲಿ ಉತ್ತರ ಕರ್ನಾಟಕವನ್ನು ೧೮೩೪ರಲ್ಲಿ 
ಕೊಡಗನ್ನು ಬ್ರಿಟೀಷರು ಗೆದ್ದರು. ಅವರ ಆಡಳಿತಕಾಲದಲ್ಲಿ ಕನ್ನಡ ಭಾಷಾಪ್ರದೇಶಗಳು 
- ಇಪ್ಪತ್ತು ಆಡಳಿತಗಳಲ್ಲಿ ಹರಿದು ಹಂಚಿ ಹೋಗಿದ್ದ ವು. ಸವಣರ, ಸಂಡೂಠ, 
- ಜಮಖಂಡಿ, ಮುಧೋಳ ದಂಥ ಸಂಸ್ಥಾನಗಳು ಇದರಲ್ಲಿದ್ದವು. ದೋಂಡಿಯಾ ವಾಫ್ 
ಉತ್ಥಾನ, ಕೊಪ್ಪಳ ಬಂಡಾಯ , ದೇಶಮುಖ್ ಬಂಡಾಯ , ಸಿಂದಗಿಬಂಡಾಯ , 
ಕಿತ್ತೂರ ಚೆನ್ನಮ್ಮರಾಣಿಯ ಹೋರಾಟ, ಸಂಗೊಳ್ಳಿ ರಾಯಣ್ಣನ ಉತ್ಥಾನ, ನರಸಪ್ಪ . 
ಪೇಟ್ಕರ್, ಬಿದರೆಯ ಲಿಂಗಪ್ಪ , ಕೊಡಗಿನ ಕಲ್ಯಾಣಪ್ಪನ ಪ್ರತಿಭಟನೆಗಳೆಲ್ಲ ಕರ್ನಾ . 
ಟಕದಲ್ಲಿ ನಡೆದ ಬ್ರಿಟಿಷ್ ವಿರೋಧಿ ಪ್ರತಿಭಟನೆಗಳು, ೧೮೫೭ರಲ್ಲಿ ಸುರಪುರದ ವೆಂಕಟಪ್ಪ . 
ನಾಯಕ ಹಲಗಲಿಯ ಬೇಡರು, ನರಗುಂದದ ಭಾಸ್ಕರ ಬಾವೆ, ಮುಂಡರಗಿ ಭೀಮರಾಯ , 
ಸೂಫಾದ ಪನ್ನೀಸ್ ಸೋದರರು ಬ್ರಿಟಿಷರ ವಿರುದ್ಧ ಬಂಡೆದ್ದರು. 

೧೮೮೫ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಕರ್ನಾಟಕವೂ ಅದರಲ್ಲಿ ಪಾಲ್ಗೊಂಡಿತು. 
ಗಂಗಾಧರ ದೇಶಪಾಂಡೆ, ಶ್ರೀನಿವಾಸರಾವ್ ಕೌಜಲಗಿ , ಮುದವೀಡು ಕೃಷ್ಣ ರಾವ್ , 
ಕಾರ್ನಾಡ್ ಸದಾಶಿವರಾವ್ ಮುಂತಾದವರು ಕಾಂಗ್ರೆಸ್ಸಿನಲ್ಲಿ ಸೇರಿದರು . ೧೯೨೧ರಲ್ಲಿ 
ಧಾರವಾಡದಲ್ಲಿ ೧೯೨೨ರಲ್ಲಿ ಬೆಂಗಳೂರಿನ ದಂಡು ಪ್ರದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿ 
ಕಾರರ ವಿರುದ್ದ ಗೋಳಿಬಾರಾಯಿತು. ಐವರು ಹತರಾದರು . ೧೯೨೪ರಲ್ಲಿ ಅಖಿಲ 
ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಮಹಾತ್ಮಗಾಂಧೀಜಿ 
ನವಂಬರ್ -1992 


ಅಧ್ಯಕ್ಷರಾಗಿದ್ದರು. ೧೯೩೦ ರಲ್ಲಿ ಕಾನೂನು ಭಂಗ ಚಳುವಳಿ ಆಯಿತು, ಅದೇ . 
ಸಮಯಕ್ಕೆ ಹಿರೇಕೆರೂರು, ಶಿರಸಿ , ಸಿದ್ದಾಪುರ , ಅಂಕೋಲಾಗಳಲ್ಲಿ ಕರನಿರಾಕರಣ 
ಚಳುವಳಿ ನಡೆಯಿತು. ರಂಗನಾಥದಿವಾಕರ , ವೀರಣ್ಣಗೌಡಪಾಟೀಲ, ತಿ. ಶು , ನೆಸ್ಸಿ 
ಹುಕ್ಕೇರಿಕರ, ಹನುಮಂತರಾವ್ ಕೌಜಲಗಿ , ಅಣು ಗುರೂಜಿ, ಚನ್ನ ಪ್ರವಾಲಿ, 
ಚನ್ನಬಸಪ್ಪ ಅಂಬಲಿ , ತಿಮ್ಮಪ್ಪನಾಯಕ್ , ಎಸ್ .ಎಸ್ . ಶಾಸ್ತ್ರಿ , ಪಂದ್ಯಂಡ ಬೆಳ್ಳಿಯಪ್ಪ 
ರಾಮಕೃಷ್ಣ ಕಾರಂತ, ಫಣಿಯಾಡಿ, ರಾಮರಾಯಮಲ್ಯ , ಎಸ್ .ಎಸ್ . ಕಿಲ್ಲಿ, ಇವರೆಲ್ಲ 
ಬ್ರಿಟಿಷ್ ಕರ್ನಾಟಕದ ಗಣ್ಯಸ ಸ್ವತಂತ್ರ್ಯ ಯೋಧರು . ಹಳೆಯ ಮೈಸೂರಿನಲ್ಲಿ 
ಸೆಟ್ಟೂರ್, ಭಾ ಹೈ ೨, ತಗಡೂರುರಾಮಚಂದ್ರರಾವ್ , ಎಸ್ . ನಿಜಲಿಂಗಪ್ಪ , 
ಟಿ . ಸಿದ್ದಲಿಂಗಯ್ಯ , ಎಚ್ . ಕೆ. ವೀರಣ್ಣಗೌಡ, ಕೆ. ಹನುಮಂತಯ್ಯ , ತಾಳೆಕೆರೆ 
ಸುಬ್ರಹ್ಮಣ್ಯಂ, ಎಂ . ಎನ್ . ಜೋಯಿಸ್ , ಕಡಿದಾಳ್ ಮಂಜಪ್ಪ ಮುಂತಾದವರು 
ಉಲ್ಲೇಖನಿಯರು, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕರ್ನಾಟಕದಿಂದ ೧೫೦೦೦ಕ್ಕೂ 
ಹೆಚ್ಚು ಜನ ಜೈಲು ಕಂಡರು. ಐವತ್ತಕ್ಕೂ ಹೆಚ್ಚು ಜನ ಹುತಾತ್ಮರಾದರು, 

ಕನ್ನಡದ ಪುನರುಸ್ಥಾನ, ಕರ್ನಾಟಕದ ಜಾಗೃತಿಗೆ ಪ್ರಾಶಾತ್ಯ ಶಿಕ್ಷಣ 
ಪ್ರೇರಣೆ ನೀಡಿತು. ಬಾಸೆಟ್ , ಲಂಡನ್ ಮಿಶನ್‌ರವರು ಕನ್ನಡ ಮುದ್ರಣ ಆರಂಭಿಸಿದರು 
ಡೆಪುಟ ಚನ್ನಬಸಪ್ಪ , ವೆಂಕಟರಂಗೋ ಕಟ್ಟಿ , ಹೊನ್ನಾಪುರಮಠ ಇವರೆಲ್ಲ ಉತ್ತರ 
ಕರ್ನಾಟಕದಲ್ಲಿ ಕನ್ನಡ ಪುನರುತ್ಥಾನಕ್ಕೆ ದುಡಿದರು . ಆಲೂರು ವೆಂಕಟರಾಯರು | 
ಏಕೀಕರಣಕ್ಕಾಗಿ ವಿಶೇಷವಾಗಿ ದುಡಿದು ಕನ್ನಡಕುಲ ಪುರೋಹಿತರೆನಿಸಿದರು, ಹಳಕಟ್ಟಿ , 
ಬಸವನಾಳ, ಸಿದ್ದಪ್ಪ ಕಂಬಳಿ , ತಮ್ಮಣ್ಣಪ್ಪ ಚಿಕ್ಕೋಡಿ, ಇವರೆಲ್ಲ ಏಕೀಕರಣಕ್ಕೆ ಬೆಂಬಲ 
ನೀಡಿದರು . ರಾಜಕೀಯ ನಾಯಕರಾದ ಡಾ || ಹರ್ಡಿಕರ್ , ದಿವಾಕರ್ , ರಾಮಕೃಷ್ಣ , 
ಕಾರಂತ, ಅಣ್ಣು ಗುರೂಜಿ, ಶಾಂತಿನಾಥ ಇಂಗಳೆ, ಜಿನರಾಜಹೆಗ್ಗಡೆ, ಚನ್ನ ಪ್ರವಾಲಿ, 
ಓಂಕಾರಮಠ, ಹಳ್ಳಿಕೇರಿಗುದ್ದೆ ಸ್ಪ , ಅಳವಂಡಿ ಶಿವಮೂರ್ತಿಸ್ವಾಮಿ , ವೀರಭದ್ರಪ್ಪ , 
ಶಿರೂರ, ಪೂಣಚ್ಚ ಇವರೆಲ್ಲ ಚಳುವಳಿಯಲ್ಲಿ ಮುಂದಿದ್ದರು. ಪತ್ರಕರ್ತರಾದ ಬಿ. 
ಶಿಮೂರ್ತಿಶಾಸ್ತ್ರಿ , ತಿ, ತಾ . ಶರ್ಮ, ಮೊಹರೆ , ವೀರಕೇಸರಿ , ಸೀತಾರಾಮಶಾಸ್ತ್ರಿ , 
ಸಾಹಿತಿಗಳಾದ ಶಿವರಾಮಕಾರಂತ, ಗೊರೂರು, ಅ. ನ.ಕೃ , ಕಪಟರಾಳಕೃಷ್ಣ ರಾವ್ , 
ಕುವೆಂಪು, ಶ್ರೀ ರಂಗ ಇವರೆಲ್ಲ ಏಕೀಕರಣಕ್ಕೆ ವಿಶೇಷಒತ್ತಾಸೆ ನೀಡಿದರು, 

ಸ್ವಾತಂತ್ರ್ಯ ಪೂರ್ವದಲ್ಲಿ ೨೦ ಆಡಳಿತಗಳಲ್ಲಿ ಹರಿದು ಹಂಚಿಹೋಗಿದ್ದ ಕರ್ನಾ 
ಟಕವು ೧೯೪೭ರಲ್ಲಿ ಐದು ಆಡಳಿತಗಳಿಗೆ ಒಳಪಟ್ಟಿತು, ( ಮದ್ರಾಸ್, ಮುಂಬೈ 
ಪ್ರಾಂತಗಳು , ಕೊಡಗು ಹಾಗೂ ಹೈದರಾಬಾದ್ ಮತ್ತು ಮೈಸೂರು ಸಂಸ್ಥಾನದಲ್ಲಿದ್ದ 
ಪ್ರದೇಶಗಳು ) ೧೯೫೬ರಲ್ಲಿ ಒಂದಾಯಿತು, ೧೯೬೩ರಲ್ಲಿ “ ಕರ್ನಾಟಕ ” ನಾಮಕರಣ 
ಆಯಿತು, ಆದರೆ ಅಂದಿನ ಹೋರಾಟಗಾರರ ಭವ್ಯ ಕನಸಾದ ಸಕಲ ಸಮೃದ್ಧಿಯ 
ಕರ್ನಾಟಕ ಈ ಚೆಲುವ ಕನ್ನಡನಾಡು ” ಇನ್ನೂ ಉದಯಿಸಬೇಕಾಗಿದೆ, 

- ಕನ್ನಡದ ಸಮಸ್ಯೆಗಳು ಹಲವು ಹನೊಂದಿವೆ. ನಾಡಿಗೆ ಸೇರಬೇಕಾದ ಪ್ರದೇಶ. 
ಗಳಿವೆ. ಜಲವಿವಾದವಿದೆ, ರೈಲುಮಾರ್ಗವಿದೆ, ನಿರುದ್ಯೋಗಸಮಸ್ಯೆಯಿದೆ, ಆಡಳಿತ 
ಭಾಷೆಯ ಅನುಷ್ಠಾನದ ಮಣಿಹವಿದೆ, ಮಹಿಷಿ ವರದಿಯ ಕಾರಚರಣೆಯಿದೆ, ಶಿಕ್ಷಣ 
ಮಾಧ್ಯಮದ ಮಾತಿದೆ, ಹಿಂದಿ ಆಕ್ರಮಣದ ಆತಂಕವಿದೆ. ಕಾನ್ವೆಂಟ್ ಶಾಲೆಗಳ 
ಕ್ಯಾನ್ಸ್‌ ಭಯವಿದೆ. ಇವೆಲ್ಲವುಗಳಿಗಿಂತ ಅಭಿಮಾನದ ಅಭಾವವಿದೆ . “ ಹೆಸರಾಯಿತು 
ಕರ್ನಾಟಕ ಉಸಿರಾಗಲಿ ಕನ್ನಡ ” ಎಂಬ ನಿಷ್ಠೆ ಬೇಕಾಗಿದೆ. 


ನೀಡಿದರು. ಅಣ್ಣ ಗುರಗುದ್ದೆ 


ಬಸವಾದಿ ಪ್ರಮಥರಿಗೆ ನಾವು ಕೊಟ್ಟ ಕಾಣಿಕೆ ಏನು ? 

ರಾಜಕುಮಾರ ಸಾಲಿ, ಚಾಂಗ್ರೇರ್‌, ಬೀದರ 
ಮಾತಿಗಿಂತ ಕೃತಿಲೇಸು. ಮಣ ಮಾತಾಡುವುದಕ್ಕಿಂತ ಕಣ ಕೃತಿಮಾಡುವದೇ 
ಒಳಿತು. ಸೈದ್ಧಾಂತಿಕ ಸಮಾನತೆಗಿಂತ ಪ್ರಾಯೋಗಿಕ ಸಮಾನತೆಗೆ ಹೆಚ್ಚಿನ ಮಹತ್ವ 
ಕೊಡಬೇಕು. ಇವತ್ತಿನ ಪ್ರಜಾಪ್ರಭುತ್ವದ ಕಾಲದಲ್ಲಿ ಅನ್ಯರಿಗೆ ಉಪದೇಶ ಮಾಡು 
ವುದು ಸಮಾಜಕ್ಕೆ ಅಂಟಿಕೊಂಡ ಒಂದು ಜಾಡ್ಯ , ಮತ್ತೊಬ್ಬರಿಗೆ ತತ್ವವನ್ನು 
ಹೇಳುವುದಕ್ಕಿಂತ ಮೊದಲು ನಾನೆಷ್ಟು ತತ್ವ ಪರಿಪಾಲನೆ ಮಾಡುತ್ತಿದ್ದೇನೆ ಎಂದು 
ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ( ಒಂದನಾಡ ಹೋಗಿ 
ಮತ್ತೊಂದನ್ನಾಡುವ ಡಾಂಭಿಕರ ಮೆಚ್ಚ ಕೂಡಲಸಂಗಮದೇವ ಎಂದು ಬಸವಣ್ಣನ 
ವರು ಎಚ್ಚರಿಸಿದ್ದಾರೆ. ಸಮಾನತೆ ಸಾಧಿಸ ಹೊರಟ ನಾವು ಊಟ ಮಾಡುವಾಗ 
- ಹಂದಿ ಬಂದರೆ ಓಡಿಸುತ್ತೇವೆ. ಇದಕ್ಕೆ ಅನ್ನಬಹುದೇ ಸಮಾನತೆ ? ಇದಲ್ಲ . ನಾವಿಲ್ಲಿ 
ಸಮಾನತೆ ಸಾಧಿಸುವಾಗ ಇಂದಿನ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಭಾವುಕತೆಗೆ 
ಆಸ್ಪದ ಕೊಡಬಾರದು . ವಾಸ್ತವಿಕತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಮತ್ತೊ 
ಬೃರ ಭಾವನೆಗಳನ್ನು ಕೆದುಕುವುದಕ್ಕೆ ನಮಗೇನು ಅಧಿಕಾರವಿದೆ ? ಅವರ ಮನ 
ಸ್ಪನ್ನು ಪರಿವರ್ತಿಸಲು ಪ್ರಯತ್ನಿಸಬೇಕು. ಇದಕ್ಕೆ ಎಲ್ಲಕ್ಕಿಂತಲೂ ಪ್ರಬಲವಾದ 
ಅಸ್ತ್ರ ಪ್ರೀತಿ ಪ್ರೇಮ , ಭಾವ, ಭಾತೃತ್ವ . ಮೂರ್ತಿ ಪೂಜೆಯನ್ನು ನಾವು ಖಂಡಿ 
ಸುತ್ತೇವೆ. ಆದರೂ ನಮಗೆ ಮೂರ್ತಿಗಳು ಬೇಕು. ಅವು ಪೂಜೆ ಮಾಡುವುದ 
ಕ್ಕಾಗಿ ಅಲ್ಲ. ನಮ್ಮಲ್ಲಿ ಪೂಜ್ಯ ಭಾವನೆ ಬೆಳೆಸಿಕೊಳ್ಳುವುದಕ್ಕಾಗಿ. ಇವತ್ತು ನಮ್ಮಲ್ಲಿ 
ನಮ್ಮ ಧರ್ಮ ಪ್ರಸಾರಕರಲ್ಲಿ ಧರ್ಮಾನುಯಾಯಿಗಳಲ್ಲಿ ಇದರ ಕೊರತೆಯನ್ನೇ ಕಾಣು 
ತಿದ್ದೇವೆ. ಹಟಮಾರಿ ಸ್ವಭಾವ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ. ಛಲ , ಹಟ 
ನಮ್ಮಲ್ಲಿಂಬೇಕು, ಆದರೆ ಈ ಗುಣಗಳನ್ನು ಸಮಯ ಸಂದರ್ಭಗಳನ್ನರಿತು ಪ್ರದ 
ರ್ಶಿಸಬೇಕು ಶಾಂತಿಯಿದ್ದಲ್ಲಿ ಸೌಮ್ಯದಿಂದ ನಡೆಯಬೇಕು. 


- ಕ್ರಾಂತಿಯಿದ್ದಲ್ಲಿ ಶೌರ್ಯದಿಂದ ಹೋರಾಡಬೇಕು. ಶರಣರು ಮಾಡಿದ್ದು 
ಇದನ್ನೆ . ಯಾರನ್ನು ಅವರು ಒತ್ತಾಯಿಸಿ ಧರ್ಮ ಬೋಧೆ ಮಾಡಿಲ್ಲ. ಕತ್ತಲಲ್ಲಿ 
ದಾರಿ ತಪ್ಪಿದವರಿಗೆ ಮೊದಲು ಬೆಳಕು ನೀಡಿದರು. ಆಗ ಅವರು ದಾರಿ ಯಾವ 
ಕಡೆಗಿದೆ ಎಂಬುದು ತಾವೇ ಕಂಡುಕೊಂಡರು . ಇದು ನಿಜವಾದ ಕ್ರಾಂತಿ ಶಾಂತಿ . 
ಯುತ ಕ್ರಾಂತಿ. 


ಶೋಷಣೆಗೆ ಒಳಗಾದವರನ್ನು ಕಂಡು ಕೇವಲ ಕಣ್ಣೀರು ಸುರಿಸಿ ಸಾಂತ್ವನ 
ಹೇಳಲಿಲ್ಲ . ಹೊರತಾಗಿ ಶೋಷಣೆಗೆ ಒಳಗಾದವರನ್ನು ಪ್ರತಿಭಟಿಸಲು ಸಿದ್ಧ ಮಾಡಿದರು . 


ನವೆಂಬರ್ -92 


ಈ ಮಾತನ್ನು ಬಸವಣ್ಣನವರ ವಚನದಲ್ಲಿಯೇ ನೋಡುವುದಾದರೂ ಮಾತಿನ 
ಮಾತಿಂಗೆ ನಿನ್ನ ಕೊಂದಿಹರೆಂದು ಅಳುಕಂಡ್ಯಾ , ವೇದವನೋದಿದವರ ಮುಂದೆ 
ಅಳು ಕ ೦ ಡ್ಯಾ ಶಾಸ್ತ್ರವನೋದಿದವರ ಮುಂದೆ ಅಳುಕಂಡ್ಯಾ ನೀನು ದಕ್ಕೆ 
ತಕ್ಕುದ ಮಾಡುವ ನಮ್ಮ ಕೂಡಲಸಂಗಮದೇವಾ ಎಂದಿದ್ದಾರೆ. ಕೇವಲ ಅಳುವ 
ಹೋತದ ಕಣ್ಣಿರು ಒರೆಸಲಿಲ್ಲ. ಹೊರತಾಗಿ ನೀನು ಹೋರಾಟ ಮಾಡು, ಅನ್ಯಾ 
ಯದ ವಿರುದ್ಧ ಪ್ರತಿಭಟಿಸು, ನಿನ್ನ ಪ್ರಯತ್ನಕ್ಕೆ ಫಲ ದೊರೆತೇ ದೊರೆಯುತ್ತದೆ 
ಎಂಬುದಾಗಿ ಅಣ್ಣನವರು ಸಾರಿದರು . ಹೀಗೆ ಧರ್ಮ ಗ್ಲಾನಿಯಾದಾಗ ಮಾನವ 
ಜೀವನ ರಥಕ್ಕೆ ನೀತಿ, ತತ್ವಗಳೆಂಬ ನೊಗ ಕಟ್ಟಿದರು . ಧರ್ಮ ಕ್ಷೀರದಲ್ಲಿ ನೀತಿ 
ನವನೀತವನ್ನೇ ತೆಗೆದರು. ಧರ್ಮವೇ ಅಂಗ, ನೀತಿಯೇ ಪ್ರಾಣ, ತತ್ವವೇ ಆತ್ಮ 
ವೆಂದು ಸಿದ್ದ ಮಾಡಿ ತೋರಿದರು . ಧರ್ಮಕ್ಕೆ ಅಂಟಿದ್ದ ಕಲಂಕವನ್ನು ತೊಡೆದು 
ಧರ್ಮ ಪುನರುಜೀವನಗೊಳಿಸುವುದರ ಮೂಲಕ ಇಲ್ಲಿಯವರೆಗೂ ಜಗತ್ತು ಕಂಡರಿ 
ಯದ ವಿಶಿಷ್ಟವಾದ ಧರ್ಮವನ್ನು ಸ್ಥಾಪಿಸಿದರು . ಅದು ಇಡೀ ವಿಶ್ವಕ್ಕೆ ಮಾದರಿ 
ವೀರಶೈವ ಧರ್ಮವಾಯಿತು. ಇಂತಹ ದಾರ್ಶನಿಕ ಯುಗ ಪ್ರವರ್ತಕರು ತೋರಿಸಿ 
ದಂತಹ ಮಾರ್ಗದಲ್ಲಿ ನಡೆಯುವುದೇ ಒಂದು ಸೌಭಾಗ್ಯ . ನಮ್ಮ ಜೀವನದಲ್ಲಿ 
ಇದೊಂದು ಅವಕಾಶ ದೊರೆತಿದೆ ಎಂದರೆ ಸಂಪೂರ್ಣವಾಗಿ ನಾವಿದನೇಕೆ ಉಪ 
ಯೋಗಿಸಿಕೊಳ್ಳಬಾರದು. ಬಸವಣ್ಣನವರು ತೋರಿಸಿದ ತತ್ವಗಳಲ್ಲೊ೦ದೌಂಶವಾ 
ದರೂ ಪಾಲಿಸದಿದ್ದರೆ ಬಸವಣ್ಣನ ಅನುಯಾಯಿಗಳೆಂದು ಹೇಳಿಕೊಳ್ಳುವುದಕ್ಕೆ ನಮಗೆ 
ಯಾವ ಹಕ್ಕು ಇಲ್ಲ! 

ಈ ಜೀವನ ಒಂದು ಕನಸಾದರೆ ಅದನ್ನು ನನಸಾಗಬೇಕು, ಈ ಜೀವನ ಒಂದು 
ಅಟವಾದರೆ ಅದನ್ನು ಆಡಬೇಕು ಈ ಜೀವನ ಒಂದು ಸವಾಲಾದರೆ ಅದನ್ನು 
ಎದುರಿಸಬೇಕು, ಈ ಜೀವನ ಒಂದು ಸೌಂದರ್ಯವಾದರೆ ಅದನ್ನು ಆರಾಧಿಸಬೇಕು, 
ಈ ಜೀವನ ಒಂದು ರಹಸ್ಯವಾದರೆ ಅದನ್ನು ಭೇದಿಸಬೇಕು, ಈ ಜೀವನ ಕ್ಷಣಿಕವಾದರೆ 
ನಾವೇಕೆ ಇದನ್ನು ಸತ್ಸಂಗದಲ್ಲಿ ಧರ್ಮಕಾರ್ಯದಲ್ಲಿ, ಸಮಾಜ ಸುಧಾರಣೆಯಲ್ಲಿ, 
ನಿರ್ಗತಿಕರ ಸಹಾಯದಲ್ಲಿ ದೀನರ ಏಳಿಗೆಯಲ್ಲೇಕೆ' ಸವೆಸಬಾರದು ? ಇದಕ್ಕಾಗಿ ನಮ್ಮಲ್ಲಿ 
ಛಲ ಬೇಕು, ಹಟ ಬೇಕು. ಇದು ನಮ್ಮಲ್ಲಿ ರಕ್ತಗತವಾಗಲು ಉತ್ತಮ ಬುನಾದಿ ಬೇಕು| 
ಶ್ರೇಷ್ಠ ಸಂಸ್ಕಾರಬೇಕು ಗುರುಗೋವಿಂದ ಸಿಂಗರ ಮಕ್ಕಳನ್ನು ಜೀವಸಹಿತ ಸಮಾಧಿ 
ಮಾಡುತ್ತಿದ್ದರಂತೆ ನೀನು ಈಗಲಾದರೂ ನಿನ್ನ ಹಟ ಬಿಟ್ಟು ನಮ್ಮ ಮಾತು ಕೇಳೆಂದು 
ವಿರೋಧಿಗಳು ಹೆದರಿಸಿದಾಗ, ಅವರು ನನ್ನ ಧರ್ಮದ ಪುನರುತ್ಥಾನಕ್ಕಾಗಿ ಈ ಒಂದು 
ಜನ್ಮದಲ್ಲೇಕೆ ನನ್ನ ಜನ್ಮಜನ್ಮದಲ್ಲಿಯೂ ಪ್ರಾಣಕೊಡಲು ಸಿದ್ದ , ತ್ಯಾಗ ಮಾಡಲು 
ಸಿದ್ಧ ಎಂದರಂತೆ, ಇದರಲ್ಲೆಂಥ ಬೆಳಕಿನ ಸಂಜು ಇದೆ ಎಂಬುದು ಕಲ್ಪಿಸಿಕೊಂಡೇ 
ಅರಿಯಬಹುದು 

12 
ಸಿದ್ದಗಂಗಾ 


- ಒಬ್ಬ ಏಸು ತನ್ನ ಪ್ರಾಣ ತ್ಯಾಗ ಮಾಡಿದಕ್ಕಾಗಿ ಇಡೀ ಜಗತ್ತೇ ಅವನನ್ನಿಂದು 
ದೇವರೆಂದು ಪೂಜಿಸಿ ಪುನೀತವಾಗುತ್ತಿದೆ. ಆದರೆ ನಮ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ , 
ಐದುದೈದು ಜನ ಸಮಾನತೆಗಾಗಿ , ಸಮಾತಾ ತತ್ವಕ್ಕಾಗಿ ಜಗತ್ತ ಕಲ್ಯಾಣಕ್ಕಾಗಿ ತಮ್ಮ 
ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವರ ತ್ಯಾಗಕ್ಕೆ ಪ್ರತಿಫಲವಾಗಿ ಅವರಿಗೆ ಕೊಟ್ಟ 
ಕಾಣಿಕೆ ಏನು ? ನಮ್ಮನ್ನೇ ನಾವು ಪ್ರಶ್ನಿಸಿಕೊಂಡಾಗ ತಲೆ ತಗ್ಗಿಸುತ್ತೇವೆ ವಿನಹ 
ಅನ್ಯಮಾರ್ಗವಿಲ್ಲ. ಆದರೂ ಈವರೆವಿಗೂ ಆದದ್ದಾಯಿತು, ಇನ್ನು ಮುಂದೆ ಕಣ್ಣು 
ಮುಚ್ಚಿಕೊಂಡು ಕೂಡುವುದು ಬೇಡ, ಜಗತ್ತಿನ ಜೊತೆಗೆ ಓಡೋಣ. ಬೆಳಕಾಗಿ 
ಓಡೋಣ, ನಮ್ಮ ಆದರ್ಶಗಳನ್ನು ಎತ್ತಿ ತೋರಿಸುವುದರ ಮೂಲಕ ಬಸವಾದಿ 
ಮಥರಿಗೆ ಪೂಜಿಸಿ ಆರಾಧಿಸೋಣ ಬೀಜ ಬಿತ್ತಿದಮೇಲೆ ಕೆಟ್ಟಿತೆನಬೇಡ, ಅದುಮುಂದಣ 
ಫಲದಲ್ಲಿರಿಸಿಕೊ ” ಎನ್ನುವಂತೆ ನಾವಿವತ್ತು ವಾಸ್ತವಿಕ ಬದುಕನ್ನು ಬಾಳೋಣ. ಬಸು. 
ವಾದಿ ಪ್ರಮಥರ ತತ್ತ್ವಗಳನ್ನು ಅನೂಚಾನವಾಗಿ ಪಾಲಿಸೋಣ ನಂತರ ತಪ್ರಸಾರ 
ಮಾಡೋಣ, ಏಕೆಂದರೆ ಇವತ್ತು ನಮ್ಮನ್ನು ನಾವುದ್ರೋಹ, ವಂಚನೆ ಮಾಡಿ 
ಕೊಂಡಿದ್ದೇವೆ ಆದರೆ ಜೊತೆಗೇನೆ ಬಸವಣ್ಣನವರಿಗೆ ದ್ರೋಹ ಮಾಡುತ್ತಿದ್ದೇವೆ. ಗತಿಸಿ 
ದುದಕ್ಕೆ ವ್ಯಥೆಪಡುವುದು ಬೇಡ. ಮುಂದೆ ನಮ್ಮನ್ನು ಮತ್ತೊಬ್ಬರು ಸ್ತುತಿಸುವಂತೆ 
ಮಾಡಿಕೊಳ್ಳೋಣ. 


ಈ ಜಗತ್ತಿನಲ್ಲಿ ಮತ್ತೆ ಶಾಂತಿ ಸಮೃದ್ಧಿ ನೆಲೆಸಬೇಕಾದರೆ ಬಸವಪಥವೊಂದೇ 
ಸಾಧನ. ಕೊನೆಗೊಮ್ಮೆ ಬಸವ ಪಥನೇ ಬಂದೀತು! ಬಸವ ಧ್ವಜವೇ ನೆರೆದೀತು ? 
ಆದರೆ ಬಸವಾನುಯಾಯಿಗಳು ಜಾಗ್ರತರಾದಾಗ ಅದು ಬಸವಣ್ಣನವರ ಹೆಸರು ಪಡೆ 
ಯುತ್ತದೆ, ಇಲ್ಲವಾದರೆ ಬೇರೆ ಯಾರದೋಹೆಸರು ಪಡೆದು ಬರುತ್ತದೆ. ಈ ಪರಿಸ್ಥಿತಿ 
ಬರಗೊಡದಂತೆ ಪ್ರಯತ್ನಿಸುವುದು ಬಸವ ಧರ್ಮದ ಅನುಯಾಯಿಗಳಾದ ನಮ್ಮ 
ನಿಮ್ಮ ಆದ್ಯ ಕರ್ತವ್ಯವಾಗಲಿ. 


ಎನ್ನಂಗದ ಸತ್ಕ್ರೀಯೆ ಬಸವಣ್ಣನು, ಎನ್ನ ಲಿಂಗದ ಸತ್ಕ್ರೀಯೆ ಚೆನ್ನಬಸ 
ವಣ್ಣನು, ಎನ್ನ ಅರಿವಿನ ಸತ್ಕ್ರೀಯೆ ಪ್ರಭುವೇನೀವು, ಎನ್ನ ದಾಸೋಹದ ನಿಷ್ಠೆಯ 
ಮಡಿವಾಳಯ್ಯನು. ಇದು ಕಾರಣ ಎನ್ನಂಗ ಲಿಂಗಜ್ಞಾನ ದಾಸೋಹ ಇವುಮುಂತಾದ 
ಸವಸ್ತ್ರವೂ ನಿಮ್ಮ ಪುರಾತನರಾದ ಕಾರಣ , ಚೆನ್ನಬಸವಣ್ಣನ ಕರುಣ ಇಂತು ಮಾಡ 
ಲಾಗಿ, ನಾನು ನಿಮ್ಮ ಪಾದವ ಬೆರೆದು ಬೇರಿಲ್ಲದೆ ನಿಜವನರಿಯಲ್ಲದೆ ಚನ್ನಬಸವಣ್ಣಾ . 
ಚಂದೇಶ್ವ ಲಿಂಗದಲ್ಲಿ ಶರಣರ ಸುಗ್ ಜ್ಞಾನವೆನಗಾಯಿತ್ತಯ್ಯಾ ಪ್ರಭುವೆ . 

ಶರಣ ಚಂದಯ್ಯ 


ನವಂಬರ್ - 92 


13 


ಜಾತಿ ಪರಿಗಣನೆ ಹೇಗೆ ? ( ಚಿಂತನ). 
- ಪ. ರಾಮಕೃಷ್ಣ ಶಾಸ್ತ್ರಿ , ಶಿವಶಕ್ತಿ ನಿಲಯ , ಮಚ್ಚಿನ ಅಂಚೆ :-574295 ,( ದ. ಕ.) 
ಜನ್ಮನಾ ಜಾಯತೇ ಜಯಃ ಕರ್ಮಣಾ ಜಾಯತೇ ದ್ವಿಜಃ, ಅಂದರೆ ಹುಟ್ಟು, 
ವಾಗ ಎಲ್ಲರೂ ಜಯ ಸಮಾನರಾಗಿರುತ್ತಾರೆ. ನಾವು ಆಚರಿಸುವ ಸಂಸ್ಕಾರ 
ಯುಕ್ತ ಕಲೆಗಳಿಂದ ಜಾತಿಯು ನಿರ್ಣಯಿಸಲ್ಪಡುತ್ತದೆ ಎಂಬ ಮಾತನ್ನು ನಾವು 
ಕಂಠಪಾಠ ಮಾಡುವಾಗಲೂ ಇನ್ನೊಂದು ಜಾತಿ ಕಂಡರೆ ಹರದಾರಿ ಓಡಿಬಿಡುತ್ತೇವೆ. 
ನಮ್ಮ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ವರ್ಣಾಶ್ರಮಗಳು ದೇವರಿಂದಲೇ 
ನಿಯುಕ್ತವಾದದ್ದು . ನಾವು ಮಾಡಿದುದಲ್ಲ ಎಂದು ಜಾತೀಯತೆಯ ಅಪರಾಧವನ್ನು 
ಕಾಣದ ದೇವರ ತಲೆಗೆ ಹೊರಿಸಿಬಿಡುತ್ತೇವೆ. ಆದರೆ ಪರಿಸರವನ್ನು ಒಂದು ಸಲ 
ಅವಲೋಕಿಸಿದರೆ ಜಾತಿಗಳ ಒಳಗೆ ಜಾತಿಗಳು , ಒಳ ಪಂಗಡಗಳು, ಕೆಳಪಂಗಡಗಳು 
ಮೇಲು, ಕೀಳು ಎಂಬ ತಾರತಮ್ಯ ಮನೋಭಾವ. 


ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನರಿತಿದ್ದೀರಾ 
ಎಂಬ ಹಾಡನ್ನು ದಿನನಿತ್ಯ ಹಾಡಿದಾಗಲೂ ಅದರ ಒಳತಿರುಳು ನಮ್ಮ ಹೃದಯಕ್ಕೆ 
ತಟ್ಟದು, ಎತ್ತಣ ಕುಲ , ಎತ್ತಣ ಜಾತಿ, ಎಲ್ಲರಿಗೂ ಒಂದೇ ಭೂಮಿ, ಒಂದೇ . 
ಗಾಳಿ, ಸುಡುವಗ್ನಿಯೂ ಒಂದೇ ಹೀಗಿದ್ದರೂ ತಾನು ಮೇಲೆ, ಅವನು ಅನ್ಯ 
ಪರಕೀಯನೆಂಬ ಭಾವನೆ ಎಲ್ಲೆಡೆಯೂ ರಾರಾಜಿಸುತ್ತದೆ. ಭಗವಂತನಾದ ಬುದ್ಧ 
ಒಂದು ಸಲ ನಡೆದು ಹೋಗುತ್ತಿದ್ದಾಗ ಹಣ್ಣು ಮುದುಕಿಯೊಬ್ಬಳು ಅತಿ ಪ್ರೀತಿ, 
ಯಿಂದ ಕರೆದು ಕೊಟ್ಟ ಹಾಲನ್ನು ಅವಳ ಬೊಗಸೆಯಲ್ಲಿ ಕುಡಿದನಂತೆ, ಆಗ 
ಶಿಷ್ಯರಲ್ಲೊಬ್ಬ “ ಭಗವಂತ, ನೀವು ಅವಳ ಬೊಗಸೆಯಿಂದ ಹಾಲು ಕುಡಿದಿರಾ ? 
ಕುಷ್ಠರೋಗಪೀಡಿತಳಾದ ಅವಳ ಕೈ ಬೆರಳೊಂದು ಕೊಳೆತು ಉದುರಿ ಹೋಗಿದ್ದು . 
ದನ್ನು ಗಮನಿಸಲಿಲ್ಲವೆ ? ” ಎಂದು ಕೇಳಿದ. ಭಗವಾನ್ ಬುದ್ದ ಮುಗುಳಕ್ಕು , 
“ ನನಗೆ ಹಾಲು ಕೊಟ್ಟ ವ್ಯಕ್ತಿ ಯಾರೆಂಬುದಾಗಲೀ ಅವಳ ಕೈಏನಾಗಿತ್ತೆಂಬುದಾಗಲೀ 
ಗಮನಕ್ಕೆ ಬರಲಿಲ್ಲ. ನನಗೆ ಕಾಣಿಸಿದ್ದು ದು ಕೊಡುವ ಕೈಗಳಲ್ಲಿರುವ ಕಾತುರ . 
ಭಾವ, ಆ ಹೃದಯದಲ್ಲಿರುವ ಸಮರ್ಪಣಾ ಬುದ್ದಿ ಮಾತ್ರ ಕಾಣಿಸಿತು ” ಎಂದನಂತೆ, 


ಜಾತಿಯ ನಿರ್ಣಯಕ್ಕೆ ನಾವು ಧರಿಸುವ ಮುದ್ರೆಗಳ ಸಂಖ್ಯೆ ಎಷ್ಟೆಂಬು 
ದಾಗಲೀ ಜಾತಿಸೂಚಕ ಧಾರಕಗಳಾಗಲೀ ಎಂದಿಗೂ ಅಳತೆಗೋಲಾಗಲಾರವು. 
ಚಿತ್ತ ಶುದ್ಧಿ ಇಲ್ಲದವ ಸುತ್ತಿದರೆ ಹತ್ತೂರು ಪುಣ್ಯ ಫಲ ಹೇಗೆ ಸಿಕ್ಕಿತು ? ಹೃದಯ . 
ದಲ್ಲಿ ವಿಷದ ಮುಳ್ಳನ್ನಿರಿಸಿಕೊಂಡು ಸವಿಮಾತಿನಿಂದ ಇನ್ನೊಬ್ಬಳನ್ನು ರಂಜಿಸಿದರೆ 
ಅದು ಹೇಗೆ ಮೇಲುತನವಾದೀತು ? ಅಚ್ಯುತಾಯ ನಮಃ ಅನಂತಾಯನಮಃ 


O 


00 


ಸಿದ್ದಗಂಗಾ 


ಎಂಬ ನಾಮಸ್ಮರಣೆ ಬಾಯಲ್ಲಿದ್ದರೂ ಮನಸ್ಸಿನಲ್ಲಿ ಪರರ ಬಗೆಗೆ ಕಿಚ್ಚತನವನ್ನಿರಿಸಿ 
ಕೊಂಡರೆ ಸತ್ಸಲ ಹೇಗೆ ಸಿಕ್ಕಿತು ? ಗುಡಿಯ ಜೀರ್ಣೋದ್ದಾರಕ್ಕೆ ಸಹಸ್ರ ಸಹಸ್ರ 
ರೂಪಾಯಿಗಳನ್ನಿತ್ತು ಅಲ್ಲಿಯ ಶಿಲಾಫಲಕದಲ್ಲಿ ನಮ್ಮ ಹೆಸರನ್ನು ಕೊರೆಸಿದರೆ 
ಭಗವಂತನ ಪುಸ್ತಕದಲ್ಲಿಯೂ ನಮ್ಮ ಹೆಸರು ದಾಖಲಾಗಲೇ ಬೇಕೆಂದೇನು ಇಲ್ಲ. 
ಅಂಗಡಿಯಲ್ಲಿ ಮಾರುವ ಸಾಮಾನಿನಲ್ಲಿ ನೂರು ಗ್ರಾಂ ತೂಕದಲ್ಲಿ ಹಾರಿಸಿ, ಉಳಿಸಿದ 
ಹಣ ಸದ್ಧರ್ಮಕ್ಕೆ ವಿನಿಯೋಗಿಸಿ , ಶಿಲಾಲೇಖನದಲ್ಲಿ ನಮ್ಮ ಹೆಸರು ರಾರಾಜಿಸು. 
ವಂತೆ ಮಾಡುವುದು ಜಾತಿ ನಿರ್ಣಯದ ಅಳತೆಗೋಲೇನೂ ಆಗುವುದಿಲ್ಲ . 

ಕರ ಶುದಿ , ಹೃದಯ ಶುದ್ದಿ , ಮನೋವಾಕಾಯ ಶುದ್ದಿಗಳೇ ದೇವರ ಬಳಿಗೆ 
ನಮ್ಮನ್ನು ಸಮೀಪಿಸುವಂತೆ ಮಾಡುವ ಸಾಧನಗಳೇ ವಿನಾ ಜಾತೀಯ ಕಲಹಗಳು 
ಖಂಡಿತ ಅಲ್ಲ. ಜಾತಿಗಾಗಿ ಹೋರಾಡುವುದು ಅದಕ್ಕಾಗಿ ರಕ್ತಪಾತ ಇದೆಲ್ಲವು 
ಒಂದಂಶ ಕೆಳಗಿಳಿಸಬಹುದೇ ವಿನಾ ಮಾನವತೆಯ ಉತ್ತುಂಗ ಶಿಖರಕ್ಕೇರಿಸಲಾರವು. 
` ಮಾನವನಿಗಿರಬೇಕಾದ ಹಿರಿಯ ಗುಣಗಳೇನೆಂಬುದನ್ನು ಇಳಿದು ಇನ್ನೂ ಮನುಷ್ಯ 
ಅನಿಸಿಕೊಂಡಿರದವನು ಅದರಲ್ಲೂ ಶ್ರೇಷ್ಠ ಎನಿಸಲು ಸಾಧ್ಯವುಂಟೆ ? ಕಚ್ಚಾಟ, 
ಸ್ವಜಾತಿ ಭಕ್ಷಣೆ ಇನ್ನೊಬ್ಬರಿಗೆ ಕೊಡದೆ ತಿನ್ನುವುದು , ಪರೋಪಕಾರ ಅಂದರೇನು 
ತಿಳಿಯದಿರುವುದು , ಹೆಣ್ಣು ಎಂದರೆ ಎಲ್ಲರೂ ಒಂದೇ ಎಂದು ತಿಳಿಯುವುದು, ಪಾನ 
ಮತ್ತತೆಯಿಂದ ಬುದ್ದಿ ಕಳೆದುಕೊಂಡು ಮಾಡಬಾರದುದನ್ನೆ ಮಾಡುವುದು , ಪರರ 
ಸೊತ್ತನ್ನು ಅಪಹರಿಸುವುದು - ಈ ಯಾವುದೂ ಮನುಷ್ಯ ಮಾಡದೆ .ಪ್ರಾಣಿಗಳು 
ಮಾತ್ರ ಮಾಡುವಂಥದ್ದು . ಆದರೆ ಇದನ್ನೆಲ್ಲ ಗೆದ್ದುಕೊಂಡು ಏಕಾಗ್ರತೆ ಸಾಧಿಸಿದವ 
ಯಾವನಿದ್ದಾನೆ ? 

ಇದನ್ನು ಸಾಧಿಸಿದವ ಮನುಷ್ಯ ಅನಿಸಿಯಾನು, ಇಂಥ ಸಾಧಕ ಶಕ್ತಿ ಅವನ 
ಕೈವಶವಾದ ಮರುಗಳಿಗೆಯಲ್ಲಿ ಅವನಿಗೆ ಜಾತಿಯ ಅಭಿಮಾನ ಹಾಗಿರಲಿ ಈ 
ಪ್ರಪಂಚದ ಜೀವರಾಶಿಯಲ್ಲಿ ತಾನು ಏನೂ ಅಲ್ಲ. ಇಂದು ಇದು ನಾಳೆ ಹೇಳ ಹೆಸರಿಲ್ಲದೆ 
ಹೋಗುವ ನಶ್ವರ ವಸ್ತು ಎಂಬುದು ತಾನಾಗಿ ತಿಳಿಯುತ್ತಿದೆ. ಇಂದು ಹೋರಾಟ 
ಕಚ್ಚಾಟ ಏನೇ ಮಾಡಿದರೂ ಈ ದೇಹ ಪಂಚಭೂತಗಳಲ್ಲಿ ಐಕ್ಯವಾದರೆ ತನ್ನದಾಗಿ 
ಏನನ್ನೂ ಉಳಿಸಿಕೊಳ್ಳುವಂತಿಲ್ಲ ಎಂಬ ಕಠೋರ ಸತ್ಯ ಅರಿವಾಗುತ್ತದೆ. 

ಜಾತಿಯ ರಕ್ಷಣೆಗಾಗಿ ನಾವು ನಾವೇ ಗುದ್ದಾಡಬೇಕಿಲ್ಲ. ನಮ್ಮಿಂದ ಯಾರೂ 
ಅದನ್ನು ಕಸಿಯುವುದೂ ಇಲ್ಲ. ಇಂದು ನಾವಿರುತ್ತೇವೆ ನಾಳೆಗೂ ನಮ್ಮ ಪೀಳಿಗೆ 
ಮುಂದುವರಿಯುತ್ತದೆ. ಎಲ್ಲ ಜಾತಿ ವ್ಯವಸ್ಥೆಗಳಿಲ್ಲದಿದ್ದರೂ ಬದುಕ ಬಹುದು ಹೊಸ 
ಬದಲಾವಣೆಗಳಿಗೆ ಹೊಂದಿಕೊಳ್ಳಬಹುದು. ಆದರೆ ಮಾನವೀಯತೆಯೇ ಮರೆತು 
ದಾನವೀಯತೆ ಅಲ್ಲಿ ಆವಿರ್ಭವಿಸಿತೆಂದಾದರೆ ನಾವೆಲ್ಲ ಕೈ ಎತ್ತಿ ನಮ್ಮದು ಮಾನ 
ವೀಯ ಜಾತಿ, ನಾವು ಪ್ರಾಣಿಗಳಲ್ಲ, ಒಂದಾಗಿ ಬಾಳೋಣಎಂದು ಕೂಗಿಕೂಗಿ 
ಹೇಳಬೇಕಾದೀತು, ಆ ವರೆಗೆ ನಿರ್ಭಯವಾಗಿ ಇರೋಣ. 
ನವಂಬರ್ - 92 

_15 


1 


ಸುಪ್ರೀಂಕೋರ್ಟ್ಮತ್ತು ಕಂಪನಿಯ ನಡುವಣ ಸೆಣಸಾಟ 

[ ಸತ್ಯ ಘಟನೆ ರೋಚಕ ವೃತ್ತಾಂತ] 
ಬಿ. ಸುಬ್ರಾಯ ಅಡಿಗ, ಸಂಡೂರು, ಬಳ್ಳಾರಿ ಜಿಲ್ಲೆ .583119 
ಇತ್ತೀಚಿಗೆ ನ್ಯಾಯಾಂಗ ಹಾಗೂ ಶಾಸಕಾಂಗಗಳ ನಡುವೆ ಸಂಘರ್ಷದ ಒಂದೆ 
ರಡು ಘಟನೆಗಳು ವರದಿಯಾಗಿವೆ . ಆದರೆ ಭಾರತಕ್ಕೆ ಇದೇನು ಹೊಸದಲ್ಲ. ಭಾರತದ 
ಮೊತ್ತಮೊದಲ ಸುಪ್ರೀಮ್ಕೋರ್ಟಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವೇಳೆ 
ಸ್ಥಾಪಿತವಾಗಿತ್ತು . ಅದು ಅಸ್ತಿತ್ವಕ್ಕೆ ಬರುತ್ತಲೇ ತನ್ನ ಪ್ರಭಾವ ಬೀರಲಾರಂಭಿಸಿತು , 
ಪರಿಣಾಮವಾಗಿ ಕಂಪೆನಿಯ ಆಡೊಕೇಟ್ ಜನರಲ್ ಮತ್ತು ಸುಪ್ರೀಂಕೋರ್ಟಿನ 
ನಡುವೆ ವಿವಾದ ಆರಂಭವಾಗಿ ನ್ಯಾಯವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ವಿವಾದ 
ಅದೆಷ್ಟು ಗಂಭೀರ ರೂಪ ತಳೆಯಿತೆಂದರೆ ೧೭೮೧ರಲ್ಲಿ ಒಂದು ಆಧಿನಿಯಮ ಪಾಸುಮಾಡಿ 
ಸುಪ್ರೀಂಕೋರ್ಟಿನ ಅಧಿಕಾರವ್ಯಾಪ್ತಿ [ ಜ್ಯುರಿಸ್ ಡಿಕ್ಷನ್ ] ಯನ್ನು ನಿಯಂತ್ರಿಸ 
ಬೇಕಾಯಿತು, 


ನಡೆದ ಸಂಗತಿಯೇನೆಂದರೆ ೧೭೭೩ರ ಪ್ರಸಿದ್ದ ರೆಗ್ಯುಲೇಟಿಂಗ್ ಕಾಯಿದೆಯ 
ಮೇರೆಗೆ ಒಂದು ಸುಪ್ರೀಕೋರ್ಟ್ ಸ್ಥಾಪನೆಗೆ ಅವಕಾಶ ಸಿಕ್ಕಿತು. ಅದರಲ್ಲಿ ಒಬ್ಬರು 
ಮುಖ್ಯ ನ್ಯಾಯಾಧೀಶರಲ್ಲದೆ ಐವರು ನ್ಯಾಯಾಧೀಶನ್ನು ನೀಮಿಸುವಂತೆ ಹೇಳಲಾಗಿತ್ತು . 

ಇಡೀ ಬಂಗಾಳ ಪ್ರಾಂತ್ಯವೇ ಇದರ ಕಾರ್ಯಕ್ಷೇತ್ರವಾಯಿತು. ಇಂಗ್ಲೆಂಡಿನಿಂದ 
ಆಗಮಿಸಿದ ಜಡ್ಡರು ಪೂರ್ತಿ ವಿದೇಶಿಯರಿದ್ದರು. ರೋಮನ್ ಹಾಗೂ ಇಂಗ್ಲೀಷ್ 
ಕಾಯದೆಯಲ್ಲಿ ನಿಷ್ಣಾತರಾದ ಇವರು ಭಾರತೀಯ ಭಾಷೆಯನ್ನಾಗಲೀ ಇಲ್ಲಿಯ 
ಪರಂಪರೆಯನ್ನಾಗಲೀ ಅರಿತವರಲ್ಲ. 
ಮೆಕಾಲೇ ಸುಪ್ರೀಂ ಕೋರ್ಟಿನ ಕಾರ್ಯ ಪದ್ಧತಿಯಬಗ್ಗೆ ಹೀಗೆ ಬರೆದಿದ್ದಾರೆ : 

ಈ ಸುಪ್ರೀಂಕೋರ್ಟಿನ ಕಾರ್ಯವಿಧಾನದ ಉದ್ದೇಶವೇ ಜನರಲ್ಲಿ ಅಂತರವನ್ನು 
ಹರಡುವುದಾಗಿತ್ತು . ಇದರ ರಹಸ್ಯಮಯ ಕಾರ್ಯ ಪದ್ಧತಿ ಜನತೆಯಲ್ಲಿ ಭೀತಿ 
ಹೆಚ್ಚಿಸಿತು ಇದು ನೀಡಿದ ನ್ಯಾಯವನ್ನು ಜನ ಎಂತೆಂತೋ ಸ್ವೀಕರಿಸಿದರು. ಆದರೆ 
ಇದು ಮುಂದೆ ಏನೇನು ಮಾಡುವುದೋ ಎಂಬ ಭಯ ಜನರಲ್ಲಿ ಯಾವಾಗಲೂ ತುಂಬಿ 
ರುತ್ತಿತ್ತು . ಈ ನ್ಯಾಯಾಲಯ ಯಾವ ಹಾದಿ ಹಿಡಿಯುವುದೆಂದು ಯಾರೂ ಊಹಿ 
ಸುವಂತಿರಲ್ಲಿಲ್ಲ. ಏಳುಸಮುದ್ರಗಳಾಚೆಯಿಂದ ಬಂದ ನ್ಯಾಯಾಧೀಶರು ನ್ಯಾಯ ಬೇಡಿ 
ಬಂದ ಜನರ ಜೀವನ ಕ್ರಮವನ್ನಾಗಲೀ ಇಚ್ಛೆಗಳನ್ನಾಗಲೀ ಅರಿತಿರಲಿಲ್ಲ. ಇವರ ತೀರ್ಪು 
ವಿದೇಶಿ ಭಾಷೆಯಲ್ಲಿರುತ್ತಿದ್ದರಿಂದ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಈ ನ್ಯಾಯಾ 
ಲಯದನ್ಯಾಯ ವಿದೇಶೀ ಅತ್ಯಾಚಾರಿಗಳ ಅತ್ಯಾಚಾರಕ್ಕಿಂತಲೂ ಭಯಂಕರವಾಗಿತ್ತು , 
ಸಿದ್ದಗಂಗಾ 


ಕಾಶೀ ಜೂಡಾರಾಜನೆ ಪ್ರಕರಣ 
ಮೆಕಾಲೆಯ ಮೇಲಿನ ಹೇಳಿಕೆ ತುಸು ಅತಿಶಯೋಕ್ತಿಪೂರ್ಣ ಎನಿಸಬಹು 
ದಾದರೂ ಅದು ಪೂರ್ತಿ ಸುಳ್ಳನ್ನು ವಂತಿಲ್ಲ ಇದಕ್ಕೆ ಉದಾಹರಣೆಯಾಗಿ ಒಂದು 
ಘಟನೆಯನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ: 
| ಕಾಜೂಡಾ ರಾಜ ಬಹುದೊಡ್ಡ ಜಮೀಾಂದಾರ, ಅವನ ವಿರುದ್ದ ಸುಪ್ರೀಂ 
ಕೋರ್ಟಿನಲ್ಲಿ ಒಂದುಕೇಸು ದಾಖಲಾಯಿತು, ಆತಕಂದಾಯದ ಲೆಕ್ಕವನ್ನು ಸರಿಯಾಗಿ 
ಇಡುತ್ತಿಲ್ಲವೆಂದೂ ಲೆಕ್ಕದಲ್ಲಿ ಬಹಳಷ್ಟು ವಂಚನೆಯಿದೆಯೆಂದೂ ಅವನ ವಿರುದ್ದ 
ಹೇಳಲಾಯಿತು. 

ರಾಜನನ್ನು ಬಂಧಿಸಿ ತನ್ನೆದುರು ಹಾಜರುಪಡಿಸುವಂತೆ ಸುಪ್ರೀಂಕೋರ್ಟ್ 
ವಾರಂಟ್ ಜಾರಿಮಾಡಿತು. ಬಂಧನದಿಂದ ತಪ್ಪಿಸಿಕೊಳ್ಳಲು ರಾಜ ಆಡಗಿಕೊಂಡ 
ರಾಜನೇ ಇಲ್ಲದಮೇಲೆ ಕಂದಾಯ ವಸೂಲಿ ಹೇಗೆ ನಡೆದೀತು ? ಪರಿಣಾಮವಾಗಿ , 
ಬೊಕ್ಕಸಕ್ಕೆ ಕಂದಾಯ ತಲುಪಲಿಲ್ಲ. ಕಾಶೀಜಾಡಾರಾಜ ಸುಪ್ರೀಂಕೋರ್ಟಿನ ವಾರೆಂ 
ಟಿನಿಂದಾಗಿ ಭೂಗತನಾಗಿರುವನೆಂದೂ , ಈ ರೀತಿಕಂದಾಯ ವಸೂಲಿಗೆ ಅಡ್ಡಿ ಮಾಡಿದ 
ಸುಪ್ರೀಂಕೋರ್ಟಿನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದೂ ಕಲೆಕ್ಟರ್ ಕಂಪೆನಿಗೆ ದೂರು 
ಸಲ್ಲಿಸಿದ. ಕಂಪೆನಿಯ ಅಡೊಕೇಟ್ ಜನರಲ್‌ನ ಸಲಹೆಯಂತೆ ಆಗಿನ ಗೌರ್ನರ್ 
ಜನರಲ್ ವಾರನ್ ಹೇಸ್ಟಿಂಗ್ಸ್ ಕಾಶೀಜೂಡಾ ರಾಜನಿಗೆ ಈ ರೀತಿ ಬರೆದ: 


ಈ ಪ್ರಕರಣದಲ್ಲಿ ನೀವೇನೂ ಗಾಬರಿಯಾಗಬೇಡಿ. ನೀವು ಸುಪ್ರೀಂಕೋರ್ಟ್ 
ನೆದುರು ಬರಬೇಕಿಲ್ಲ. ಈ ವಿಷಯದಲ್ಲಿ ಅದರ ಆಜ್ಞೆಯನ್ನೂ ಪಾಲಿಸಬೇಕಿಲ್ಲ ! 

ಇದು ಸುಪ್ರೀಂಕೋರ್ಟಿಗೆಸಗಿದ ಅಪಮಾನವಲ್ಲವೆ? ರಾಜನ ಸಂಪತ್ತನ್ನು 
ಜಪುಮಾಡಿ , ಅವನನ್ನು ಸೆರೆಹಿಡಿಯುವಂತೆ ಸುಪ್ರೀಮ್ ಕೋರ್ಟು ತಕ್ಷಣ ಆಜ್ಞಾಪಿ 
- ಸಿತು ೬೦ ಸಿಪಾಯಿಗಳ ತಂಡವನ್ನು ಇದಕ್ಕಾಗಿ ಕಳುಹಲಾಯಿತು ತಮ್ಮ ಶಕ್ತಿ 

ಪ್ರದರ್ಶನಕ್ಕೆ ತಕ್ಕ ಅವಕಾಶ ಇದೀಗ ಪ್ರಪ್ರಥಮವಾಗಿ ಅವರಿಗೆ ದೊರೆತಿತ್ತು . ಅವರು 
- ರಾಜನ ಬಂಗಲೆಯನ್ನು ಮುತ್ತಿ ಕೋಲಾಹಲ ಎಬ್ಬಿಸಿದರು ಸಾಮಾನುಗಳನ್ನೆಲ್ಲ 
( ಚಿಲ್ಲಾಪಿಲ್ಲಿ ಮಾಡಿದರು. ಸಿಕ್ಕ ಜನರನ್ನು ಚೆನ್ನಾಗಿ ಥಳಿಸಿದರು; ಮತ್ತು ಎಲ್ಲ 
ಸಂಪತ್ತನ್ನೂ ವಶಪಡಿಸಿಕೊಂಡರು . 


ಕಾಶೀಜೂಡಾರಾಜ ದುಃಖಿತನಾಗಿ ಕ೦ಪನಿಯೆದುರು ತನ್ನ ಗೋಳು ತೋಡಿ- 
| ಕೊಂಡು “ ನಾನು ಸುಪ್ರೀಮ್ ಕೋರ್ಟಿನೆದುರು ಬರುತ್ತಲೇ ಇರಲಿಲ್ಲ. ಬಂದ 
ಪರಿಣಾಮ ನೋಡಿರಿ , ” ನನ್ನ ಅಮಲ್ಯ ಸ್ವರ್ಣಭೂಷಣಗಳೂ ಇನ್ನಿತರ ಬೆಲೆ 
ಬಾಳುವ ವಸ್ತುಗಳೂ ಕೊಳ್ಳೆಯಾದವು ನನಗಾದ ಅಪಮಾನ ಅಷ್ಟಿಷ್ಟಲ್ಲ. 
ನವಂಬರ್ - 1992 


17 


ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್ 2 ಡಿಮಿಡಿಗೊಂಡ. ಸುಪ್ರೀಂ 
ಕೋರ್ಟ್ ಕಳುಹಿಸಿದ ೬೦ ಮಂದಿ ಸಿಪಾಯಿಗಳನ್ನು ಸೆರೆಹಿಡಿದು ತರುವಂತೆ ದೊಡ್ಡ 
ಸೇನೆಯೊಂದನ್ನು ಕಳುಹಿಸಿಕೊಟ್ಟ ಸೈನ್ಯ ಅವರನ್ನು ಬಂಧಿಸಿ ತಂದಿತು. ಅವರೆ 
ಲ್ಲರನ್ನು ಕಲ್ಕತ್ತೆಗೆ ಕರೆತಂದು ವಾರನ್ ಹೇಸ್ಟಿಂಗ್ಸ್ನೆದುರು ನಿಲ್ಲಿಸಲಾಯಿತು. ಈ 
ಎಲ್ಲ ಕ್ರಮವನ್ನು ಕಂಪೆನಿಯ ಅಡ್ವಕೇಟ್ ಜನರಲ್ ನ ಸಲಹೆಯ ಮೇಲೆ ನಡೆಸ . 
ಲಾಯಿತೆಂದು ಸುಪ್ರೀಮಕೋರ್ಟಿಗೆ ತಿಳಿದಾಗ , ಅದು ಸಿಪಾಯಿಗಳ ಇನ್ನೊಂದು 
ತಂಡ ಕಳುಹಿಸಿ ಆಡೊಕೇಟ್ ಜನರಲ್‌ನನ್ನು ಬಂಧಿಸಿತು. ಇತ್ತ ಮೊದಲು 
ಸೆರೆಯಾದ ಜನರಲ್ಲಿ ಬಾಬೂ ಕಾಶೀನಾಥರೂ ಒಬ್ಬರು. ಅವರು ಸುಪ್ರೀಮ್ 
ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿ , ಕಂಪೆನಿಯ ಸೈನಿಕರು ತಮ್ಮನ್ನು ಬಂಧಿಸಿ , ಸುಪ್ರೀಂ 
ಕೋರ್ಟಗೆ ಅಪಮಾನ ಮಾಡಿದ್ದಾರೆ. ಇದರಲ್ಲಿ ತಮ್ಮ ತಪ್ಪೇನೂ ಇಲ್ಲ .ಕೋರ್ಟಿನ 
ಆಜ್ಞಾಪಾಲನೆಯಷ್ಟೇ ತಮ್ಮಿಂದಾದು - ಎಂದು ತಿಳಿಸಿದರು. 

ಸುಪ್ರೀಮಕೋರ್ಟ್ ತಕ್ಷಣ ಗವರ್ನರ್ ಜನರಲ್ ಹಾಗೂ ಅವರ ಪರಿಷತ್ತಿನ 
ಎಲ್ಲ ಸದಸ್ಯರ ವಿರುದ್ದ ವೈಯಕ್ತಿಕವಾಗಿ ಸಮನ್ಸ್ ಜಾರಿ ಮಾಡಿತು. ಮೊದಲೇನೋ 
ಒಂದೆರೆಡು ಸಲ ನ್ಯಾಯಾಲಯದ ಗೌರವ ರಕ್ಷಣೆಗಾಗಿ ಗವರ್ನರ್ ಜನರಲ್ ಕೊರ್ಟ 
ನೆದುರು ಹಾಜರಾದ. ಆದರೆ ಸುಪ್ರೀಂಕೋರ್ಟಿನ ಕಠೋರವರ್ತನೆಯನ್ನು ಕಂಡು 
ಮತ್ತೆ ಹಾಜರಾಗಲೇ ಇಲ್ಲ. ಈ ರೀತಿ ಅಸಾಧಾರಣವಾದ ಸಂವಿಧಾನಾತ್ಮಕ ಸಂಕಟ 
ಎದುರಾಯಿತು. ಇಡೀ ಬಂಗಾಳದ ಕಾನೂನು ವ್ಯವಸ್ಥೆ ಅಸ್ತವ್ಯಸ್ತವಾಯಿತು, 

ಈ ನಡುವೆ ಇಡೀ ಪ್ರಕರಣದ ಬೆಳವಣಿಗೆಯನ್ನು ಬ್ರಿಟಿನಿನಲ್ಲಿರುವ ಕಂಪೆನಿಯ 
*ಕೋಟ್೯ ಆಫ್ ಡೈರೆಕ್ಟರ್ಸ್ ' ದ ಬಳಿಗೆ ಬರೆದು ಕಳುಹಿಸಲಾಯಿತು. ಸುಪ್ರೀಂ 
ಕೋರ್ಟುತನ್ನ ಅಧಿಕಾರವ್ಯಾಪ್ತಿಯನ್ನು ಮೀರಿ ವರ್ತಿಸಿದೆಯೆಂದು ಅದಕ್ಕೆ ಮನವರಿಕೆ 
ಯಾಯಿತು. ೧೭೭೩ ರ ರೆಗ್ಯುಲೇಟಿಂಗ್ ಕಾಯದೆಯಲ್ಲಿ ಕೊಟ್ಟ ಅಧಿಕಾರಗಳು 
ಸೀಮಿತವಾಗಿದ್ದವು. ಅವನ್ನು ಸುಪ್ರೀಂಕೋರ್ಟ್ ಮಾಡಿದಂತೆ ಬಳಸುವಂತಿಲಲಿಲ್ಲ. 
ಕಟ್ಟ ಕಡೆಗೆ ೧೭೮೧ ರಲ್ಲಿ ಒಂದು ತಿದ್ದುಪಡಿ ಅಧಿನಿಯಮವನ್ನು ಪಾಸುಮಾಡ. 
ಲಾಯಿತು. ಅದರಲ್ಲಿ ಸುಪ್ರೀಂಕೋರ್ಟಿನ ಅಧಿಕಾರ ಹಾಗೂ 'ಕಾರ ವ್ಯಾಪ್ತಿಯನ್ನು 
ಸ್ಪಷ್ಟವಾಗಿ ನಮೂದಿಸಲಾಯಿತು. ಗವರ್ನರ್ ಜನರಲ್ ಹಾಗೂ ಅವನ ಪರಿಷತ್ 
ಸದಸ್ಯರು ಕೈಗೊಂಡ ಯಾವುದೇ ಸರಕಾರೀ ನಿರ್ಣಯಕ್ಕೆ ಆ ಜನ ವೈಯಕ್ತಿಕವಾಗಿ 
ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿರುವರೆಂದೂ 'ಸೂಚಿಸ. 
ಲಾಯಿತು. ಅತಿ ಮುಖ್ಯ ವಿಚಾರವೇನೆಂದರೆ , ಭಾರತೀಯರ ಮೇಲೆ ಇಂಗ್ಲೀಷ್ 
ಕಾಯಿದೆಗಳನ್ನು ಅನ್ವಯಿಸ ಬಾರದೆಂದೂ , ಭಾರತೀಯರ ಪ್ರಕರಣಗಳಲ್ಲಿ ನ್ಯಾಯ 
ನೀಡುವಾಗ ಅಲ್ಲಿಯ ಕಾಯದೆ ಸಾಮಾಜಿಕ ಮಾನ್ಯತೆ ಹಾಗೂ ಪರಂಪರಾಗತ 
ನಿಯಮಗಳನ್ನು ಪಾಲಿಸಬೇಕೆಂದೂ ಸ್ವಷ್ಟಪಡಿಸಲಾಯಿತು. 
ಸಿದ್ದಗಂಗಾ 


- ೧೭೮೧ ರ ಈ ಕಾನೂನು ಸುಪ್ರೀಂ ಕೋರ್ಟನ ಅಧಿಕಾರವನ್ನು ತುಂಬ 
ಟಕುಗೊಳಿಸಿತಾದರೂ , ಕಾಲಾಂತರದಲ್ಲಿ ಈ ಸೀಮಿತ ಅಧಿಕಾರವೇ ಸುಪ್ರೀಂ 

ರ್ಟ್ ಅತಿ ಸನ್ಮಾನಿತ ಹಾಗೂ ಪ್ರೌಢ ನ್ಯಾಯಾಲಯವಾಗಿ ರೂಪುಗೊಳ್ಳಲು 
ರವಾಯಿತು. ಮೊದಲು ಅಧಿಕಾರಿಗಳ ಸ್ಪಷ್ಟ ಕಲ್ಪನೆ ಇರದುದ್ದರಿಂದ ಸುಪ್ರೀಂ 
ನೀರ್ಟು ನ್ಯಾಯಾಂಗ ಹಾಗೂ ಶಾಸಕಾಂಗ ಈಎರಡರ, ಕೆಲಸವನ್ನೂ ಮಾಡ 
ಯಸಿತು, ಮುಂದೆ ಆಡಳಿತದ ಅಧಿಕಾರ ಕೈ ತಪ್ಪಿದಾಗ, ಅದು ನ್ಯಾಯಾಂಗ 
ಾಗಿಯೇ ಉಳಿದುಕೊಂಡು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸತೊಡಗಿತು. 

ಈ ಪರಂಪರೆ ೧೮೬೧ ರ ತನಕ ನಡೆಯಿತು. ೧೮೬೧ ರಲ್ಲಿ ಭಾರತೀಯ 
ಎಚ್ಚನ್ಯಾಯಾಲಯ ಆಧಿನಿಯಮ ಪಾಸಾಗಿ ಬೊಂಬಾಯಿ , ಮದ್ರಾಸ್ ಹಾಗೂ 
ಲಕತ್ತೆಯಲ್ಲಿ ಉಚ್ಚ ನ್ಯಾಯಾಲಯಗಳು ಸ್ಥಾಪಿತವಾದವು. ನ್ಯಾಯಪರಂಪರೆ 
ನದಿನಕ್ಕೆ ಶಕ್ತವಾಗುತ್ತ ಹೋಯಿತು. 
- ಆದರೆ ಈಗಲೂ ನ್ಯಾಯಾಂಗದ ಸಂಘಟನೆ ಕೊನೆಗೊಂಡಿಲ್ಲ. ವಿಧಾನ ಸಭೆಯ 
ಕರ್ ಮತ್ತು ಸುಪ್ರೀಂ ಕೋರ್ಟಿನ ನಡುವೆ ಸೆಣಸಾಟ ಆರಂಭವಾಗಿದೆ. 
ಕರ್‌ನಿಗೆ ವಿಧಾನ ಸಭೆಯಲ್ಲಿ ಪೂರ್ಣ ಅಧಿಕಾರವಿದೆ. ಅವನನ್ನು ಪ್ರಶ್ನಿಸುವ 
ಅಧಿಕಾರ ಯಾರಿಗೂ ಇಲ್ಲ - ಎಂಬುದು ಸ್ಪೀಕರನ ನಿಲುವು.... ಸುಪ್ರೀಂಕೋರ್ಟು 
ಒಂದು ಪ್ರಕರಣದಲ್ಲಿ ಸ್ಪೀಕರನಿಗೇ ನೋಟೀಸು ಜಾರಿ ಮಾಡಿದೆ . ಈ ಸಂಘಟದ 
ಕೊನೆ ಎಂದು ? - ಎಂದು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದಾರೆ. - 
ಸವಿಜೇನು ನೀಡುವ ಜೇನುನೊಣಗಳಿಗೆ ವಿಷವಿಕ್ಕದಿರಿ : 

- - ಜಿ. ಆರ್ . ರಂಗಸ್ವಾ ಮಯ್ಯ . 
ಮನುಷ್ಯ ಇಂದು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಬೇಕಾಗಿಲ್ಲ. ಈ 
ಕಾರ್ಯವನ್ನು ಜೇನುಹುಳುಗಳು ನಮಗಾಗಿ ಮಾಡಿ, ಭೂಲೋಕದ ಅಮೃತವಾದ 
ಜೇನನ್ನು ಉಣಿಸುತ್ತವೆ. ಆದರೆ ನಾವು ಕೃತಘ್ನರಾಗುತ್ತಿದ್ದೇವೆ. ಇದು ಖಂಡಿತ ಸಲ್ಲ . 
| ಎಂಡೋಸಲ್ಫಾನ್ ಮತ್ತು ಫೆನೆಟ್ರೋಥಿಯಾನ್ ಮತ್ತು ಗಳನ್ನು ಹಲವಾರು 
ಹಣ್ಣಿನ ಬೆಳೆಗಳನ್ನು ಬೆಳೆಯಲು ಕೀಟನಾಶಕಗಳಾಗಿ ಬಳಸಲಾಗುತ್ತಿದೆ. ಇವು ಜೇನು 
ಹುಗಳಿಗೆ ಮಾರಕ. ಈ ಕೀಟನಾಶಕಗಳನ್ನು ಸಂಜೆಹೊತ್ತು ಸಿಂಪಡಿಸಿ ಜೇನು 
ಹುಳುಗಳಿಗೆ ಕೃತಜ್ಞತೆಯನ್ನಾದರೂ ಸೂಚಿಸುವುದು ನಮ್ಮ ಕರ್ತವ್ಯ . ಈ ವಿಷವಸ್ತ 
ಗಳನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಿಂಪಡಿಸದೆ ಜೇನುಹುಳುಗಳು ಸಂಜೆಗೆ ಜೇನು 
ಗೂಡಿಗೆ ಹಿಂದಿರುಗಿದ ಮೇಲೆಸಿಂಪಡಿಸಬೇಕು. ಫಸಲೂನ್ ಜೇನುಹುಳುಗಳಿಗೆ ಮಾರ 
ಕವಲ್ಲವಾದರೂ ಮೆಲಾಥಿಯನ್ ಮಾರಕವಾಗಿದೆ, 
1 ಹಣ್ಣಿನ ಮರಗಿಡಗಳ ಪರಾಗಸ್ಪರ್ಶದಲ್ಲಿ ನಮಗೆ ಸಹಾಯಕವಾಗಿ ಇಳುವರಿ 
ಹೆಚ್ಚಿಸುವುದರೊಡನೆ ಸಿಹಿ ಜೇನನ್ನು ನೀಡುವ ಜೇನನ್ನೂ ನೀಡುವ ಜೇನು 
ಹುಳುಗಳನ್ನು ಜೋಪಾನವಾಗಿ ನೋಡಿಕೊಳ್ಳೋಣ. ( ಐ. ಸಿ. ಎ. ಆರ್ .) 
ನವಂಬರ್ -92 

- 19 


ಮೌಲ್ಯಗಳ ಮರು ಚಿಂತನ 
ಎಂ.ಬಿ. ಸದಾಶಿವಯ್ಯ , ಆಂಗ್ಲ ಭಾಷಾ ಉಪನ್ಯಾಸಕರು, ಸಿದ್ಧ ಗಂಗಾ ಕಾಲೇಜ್, ತುಮಕೂರು 


ಅನಾದಿಯಿ೦ದಲೂ ಮನುಷ್ಯನು ಚಲನೆಯ ಗುಣ [Dynamism ] ಹೊಂದಿ 
ಪರಿಸರ ಮತ್ತು ಕಾಲಕ್ಕೆ ಶರಣಾಗಿ ತನ್ನ ಜೀವನದ ದಿಕ್ಕನ್ನು , ಗುರಿಯನ್ನು , ಬದರ್ಲಾ 
ಯಿಸಿಕೊಂಡು ವಿಕಾಸ ಮಾರ್ಗದಲ್ಲಿ ನಡೆದಿದ್ದಾನೆ. ಹಸಿ ಮಾಂಸವನ್ನು ತಿಂದು ಹರಿ: 
ಯುವ ನೀರನ್ನು ಕುಡಿಯುತ್ತಿದ್ದ ಮಾನವ , ಬೇಸಿದ ಆಹಾರವನ್ನು ತಿಂದು, ಸೋಸಿದ 
ನೀರನ್ನು ಕುಡಿಯುತ್ತಿರುವುದು ಅವನ ಬೌದ್ಧಿಕ ಬೆಳವಣಿಗೆಗೆ ಸಂಕೇತವಾದರೆ, ತನ್ನ 
ನಿತ್ಯ ಜೀವನದಲ್ಲಿ ಒಳಿತು ಕೆಟ್ಟುದನ್ನು ಪರಾಮಾರ್ಶಿಸಿ ತನ್ನ ಜೀವನದ ಅರ್ಥವನ್ನು 
ಹುಡುಕಿಕೊಂಡು, ಸಾರ್ಥಕತೆಯೆಡೆಗೆ ನಡೆಯುತ್ತಿರುವುದು ಜ್ಞಾನದ ಬೆಳವಣಿಗೆಗೆ 
ಸಾಕ್ಷಿಯಾಗಿದೆ. 


ಅನಕ್ಷರತೆಯಿಂದ ಅಜ್ಞಾನಅಂಧಕಾರದಲ್ಲಿ ತಡವರಿಸುತ್ತಿದ್ದ ಮಾನವನಿಗೆ ಅಕ್ಷರ 
ಜ್ಯೋತಿಆಶಾಕಿರಣವಾಗಿ ಜೀವನದಲ್ಲಿ ನೆಮ್ಮದಿಯ ನಿಟ್ಟುಸಿರು ತಂದು ಕೊಟ್ಟಿದ್ದವು. 
ದುರಾಸೆಯಿಂದ ದೂರವಿದ್ದು ಸಂತೃಪ್ತಿ ಕಾಣುತ್ತಾ ಮಾನವ ಕೆಲವು ಶತಮಾನಗಳು , 
ಕೆಲವು ಜೀವನದ ಮೌಲ್ಯಗಳಾದ ಸಹನೆ, ಪರೋಪಕಾರ, ಧರ್ಮದಲ್ಲಿ ನಂಬಿಕೆ, ಹಿರಿ 
ಯರಲ್ಲಿ ಭಕ್ತಿಗೌರವ ಮುಂತಾದವುಗಳನ್ನು ಬೆಳೆಸಿಕೊಂಡು ಒಂದು ಗುರಿಯತ್ತ ಸಾಗು 
ತಿದ್ದು ಸಂಸಾರದ ಜೀವನವನ್ನು ನಡೆಸುತ್ತಿದ್ದನು. ಈ ನೆಮ್ಮದಿಗೆ ದೇವರು ಧರ್ಮ, 
ಧರ್ಮಗ್ರಂಥಗಳು ಹೆಚ್ಚಾಗಿ ಕಾಣಿಕೆ ನೀಡಿವೆಯೆಂದರೆ ತಪ್ಪಾಗಲಾರದು. 


ಯಾಂತ್ರಿಕ ಯುಗವಾದ ಈ ಶತಮಾನದಲ್ಲಿ, ಇತ್ತೀಚಿನ ದಶಕಗಳಲ್ಲಂತೂ 
(ಭೌತಿಕವಾದ ಗಾಳಿ ಮತ್ತು ಪೆರಿಸ್ಕೋಯಿಕ' ದ ಅಲೆ ವಿಶ್ವದಾದ್ಯಂತ ಹರಡಿ 
ಮೌಲ್ಯಗಳನ್ನೇ ಬುಡಮೇಲು ಮಾಡಿ ಜೀವನದ ಅರ್ಥವೇ ಕಾಣದಾಗಿ ಅರಾಜಕತೆ 
ಮತ್ತು ರಕ್ತಪಾತ ವಿಶ್ವಾದ್ಯಂತ ತಾಂಡವವಾಡುತ್ತಿವೆ. ಇಂದಿನ ಸ್ಥಿತಿಯನ್ನು W . B . 
Yeats - ಎಂಬ ಆಂಗ್ಲ ಮಹಾಕವಿ • Second coming ' - ಎಂಬ ಪದ್ಯದಲ್ಲಿ 
ಸೊಗಸಾಗಿ ವಿಶ್ಲೇಷಿಸಿದ್ದಾನೆ - Mere anarchy is losed up on the 
world , the blood dimmed tide is losed . 


Qoww a crime is culture and aduitry a way of life " 
- ಆಗಿ- ಪೈಶಾಚಿಕ ಗುಣಗಳಾದ ಜಾಷಧಿ ಸೇವನೆ, ಭಯೋತ್ಪಾದಕತೆ, ಕೋಮುಗಲಭೆ, 
ಜಾತೀಯತೆ, ಅಪ್ರಮಾಣಿಕತೆ, ವಿಶ್ವಾಸಘಾತುಕತೆ ಎಲ್ಲೆಲ್ಲಿಯೂ ಹೆಚ್ಚಿ ಪ್ರತ್ಯೇಕವಾಗಿ 


20) 


ಸಿದ್ದಗಂಗಾ 


ಕಂಡು ಬರುತ್ತಿವೆ. ವಿಶ್ವ ವಿನಾಶದತ್ತ ಸಾಗಿದೆ. ಪ್ರಾಮಾಣಿಕರ ಜೀವನದಲ್ಲಿ 
ನಿರಾಶೆ ಹೆಚ್ಚಾಗಿ ತುಂಬಿದೆ. 


ಈ ಗೊಂದಲಮಯ ವಾತಾವರಣದಿಂದ ಅನ್ಯಮಾರ್ಗವಿಲ್ಲವೇ ? ಇದಕ್ಕೆ 
ಸಮಂಜಸ ಉತ್ತರ ನನ್ನ ದೃಷ್ಟಿಯಲ್ಲಿ, ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿ 
ಕೊಳ್ಳುವುದೊಂದೇಮಾರ್ಗ - ಅನ್ಯಥಾ ಶರಣಂ ನಾಸ್ತಿ . ಆ ಮಲ್ಯಗಳು ಯಾವುವು 
ಜೀವನದಲ್ಲಿ ನಿರ್ದಿಷ್ಟ ಗುರಿ ಆಶಾವಾದ, ನೈತಿಕಶಕ್ತಿ ,ಕ್ರೀಡಾಮನೋಭಾವ, ಸಹನೆ , 
ಪರಸ್ಪರ ನಂಬುಗೆ ಮತ್ತು ವಿಶ್ವಾಸ, ಕೊನೆಯದಾಗಿ ವಿಶ್ವಭ್ರಾತೃತ್ವ . 


ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದಿರಬೇಕು, ಇಲ್ಲದಿ 
ದ್ದಲ್ಲಿ ನಮ್ಮ ಜೀವನ ಚುಕ್ಕಾಣಿ ಇಲ್ಲದ ನಾಲೆಯಂತಿರುತ್ತದೆ. ಗೊತ್ತು ಗುರಿಯಿಲ್ಲದ 
ಇಂದಿನ ಜನಾಂಗದ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಟೀಕೆ ಸಮಂಜಸವಾಗಿದೆ. 


' ಅಂದು ಗುರುವಿದ್ದ , ಗುರಿಯಿತ್ತು 
ಇಂದು ಗುರುವಿಲ್ಲ , ಗುರಿಯಿಲ್ಲ 

ನುಗ್ಗುತಿದೆ ಕುರಿಯ ಹಿಂಡು. ” * 
ಬೃಹತ್ ವ್ಯಾಪ್ತಿಯಾಗಿರುವ ನಿರಾಶೆಯ ಮರಳುಗಾಡಿನಲ್ಲಿ ಆಶಾವಾದದ ಬೆಳ 
ವಣಿಗೆಗೆ ಒಂದು ಒಯಸಿಸ್‌ ಅಥವಾ ತಂಗಾಳಿ, ಆಶಾವಾದ ಬೆಳೆಸಿಕೊಳ್ಳದ ಪಕ್ಷದಲ್ಲಿ 
- ಧೃತಿಗೆಟ್ಟು ಅಶಾಂತ ಮನಸ್ಕರಾಗಿ ನಮ್ಮ ಬದುಕು ನೈರಾಶ್ಯದ ನರಕವಾಗುತ್ತದೆ. 
ಸೋಲು- ಗೆಲುವನ್ನು ಮೆಟ್ಟಿ ನಾವು ಮುನ್ನಡೆಯಬೇಕು. 


ಇನ್ನು ನೈತಿಕಶಕ್ತಿ [ Vioral courage ] ದೈಹಿಕ ಶಕ್ತಿಗಿಂತಲೂ ಶಕ್ತಿ 
ಯುತವಾದದ್ದು . ನೈತಿಕ ಶಕ್ತಿಯ ಬೆಳವಣಿಗೆ ಇಂದಿನ ಯುವಪೀಳಿಗೆಯನ್ನು ಕಾಡು 
ಶ್ರೀಗುವ ಮನೋದೌರ್ಬಲ್ಯ ಮತ್ತು ಮನೋವಿಕಲ್ಪನೆಗಳಿಗೆ ರಾಮಬಾಣ. ಭಕ್ತಿ 
ಯಿಂದ ಶಕ್ತಿ . ಆಸ್ತಿಕರಲ್ಲಿ ಭಕ್ತಿ ಧರ್ಮ ಮತ್ತು ದೇವರಲ್ಲಿ ಓರೆನಾಸ್ತಿಕರು ಪ್ರಕೃತಿ 
ಅಥವಾ ಅದರ ಶಕ್ತಿಯಲ್ಲಿಟ್ಟರೆ ಒಳ್ಳೆಯದು. 


ನಾವುಗಳು ಬದುಕುತ್ತಿರುವುದು ಸ್ಪರ್ಧಾಯುಗದಲ್ಲಿ ವಿಜಯದ ಹೂ ಮಾಲೆ 
ಗೆದ್ದವರ ಮತ್ತು ಮುಂದಾಳುಗಳಿಗೆ ಮಾತ್ರ . ಹಾಗೆಂದ ಮಾತ್ರಕ್ಕೆ ಮಿಕ್ಕವರೆಲ್ಲರೂ 
ನಿರಾಶರಾಗಬೇಕೆಂದಲ್ಲ . ಸ್ಪರ್ಧಿಸಲು ವಿಪುಲ ಅವಕಾಶಗಳುಂಟು . ಮರಳಿ ಯತ್ನವ 
ಮಾಡಿ ಸಾರಿ ಸಾರಿ ತನ್ನ ಮನೆಯ ಬಲೆಯ ಮಾಲೆ ತುಂಡಾದರೂ ಜೇಡ ತನ್ನ 
ಪ್ರಯತ್ನವನ್ನು ಬಿಡದು. ಮನುಕುಲಕ್ಕೆ ಎಂತಹ ಸ್ಫೂರ್ತಿ! ಎಂತಹ ಪಾಠ ! 


ನವಂಬರ್ - 92 


2 { 


ಪಂಚ ಪಾಂಡವರಲ್ಲಿ ಯುಧಿಷ್ಟರನಿಗಿದ್ದ ಸಹನೆ ಇಂದಿನ ಮನುಕುಲಕ್ಕೆ 
ಮೇಲ್ಪಂಕ್ತಿ . ಇಂದು ಪ್ರಪಂಚದಾದ್ಯಂತ ಕಾಣುತ್ತಿರುವ ಸಣ್ಣ ಪುಟ್ಟ ಯುದ್ಧಗಳಿಗೆ 
ಆಸಹನೆಯೊಂದೆ ಕಾರಣವೆಂದರೆ ತಪ್ಪಾಗಲಾರದು. ( ತಾಳಿದವನು ಬಾಳಿಯಾನು ”. 
ತಾಳ್ಮೆಯಿಂದ . ಸಹನೆಯಿಂದ ಜಟಿಲ ಸಮಸ್ಯೆಗಳ ಪರಿಹಾರವು ಸಾಧ್ಯ . 
ಕೆಲವರು ಸಹನೆಯನ್ನು (Weakness) ಬಲಹೀನತೆಯೆಂದು ಆಪಾರ್ಥ ಮಾಡಿ 
ಕೊಂಡಿದ್ದಾರೆ. ಇದು ಸರಿಯಲ್ಲ. Tolerance is not a negative 
virtue it is a positive virtue . 


- ಈ ಉತ್ಕೃಷ್ಟ ನಾಗರೀಕತೆಯ ಪ್ರಭಾವವೇ ಸರಿ , ನೆರೆ -ಹೊರೆಯ ರಾಷ್ಟ್ರಗ 
ಇನ್ನು ನಂಬುವುದು ಹಾಗಿರಲಿ , ತಂದೆ- ಮಕ್ಕಳು, ದಂಪತಿಗಳು ಸಹ ಪರಸ್ಪರ ಆಪ 
ನಂಬಿಕೆ ಹೊಂದಿರುತ್ತಾರೆ. ಈ ಸಂಶಯ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಮತ್ತು 
ನಮ್ಮ ರಾಷ್ಟ್ರಗಳ ಮಧ್ಯೆ ಎಷ್ಟು ಅಪಾಯ ಉಂಟು ಮಾಡಿದೆ ಎನ್ನುವುದನ್ನು 
Mathew Arnold ಮಹಾಕವಿ ಈ ರೀತಿ ವಿಶ್ಲೇಷಿಸಿದ್ದಾರೆ. We are 
here as on a darkling plain , Swept with confused 
alarms of struggle and flight where ignorant 
armies clash by night, ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವಿಲ್ಲದಿದ್ದಲ್ಲಿ. 
ಹೆಚ್ಚು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿ ಸ್ವ - ವಿನಾಶದ ಅಂಚಿನಲ್ಲಿ 
ನಾವಿರುವುದು ಮೇಲಿನ ಪಂಕ್ತಿಗಳಿಂದ ಗೋಚರವಾಗುತ್ತದೆ. ಆದ್ದರಿಂದ ಮನುಷ್ಯ 
ನಲ್ಲಿರುವ ಮೂಲ ಧಾತುಗಳಾಗಿ ಪ್ರೀತಿ ವಿಶ್ವಾಸ ನೆಲೆಗೊಳ್ಳಬೇಕು 


2 


ಕೊನೆಯದಾಗಿ ವಿಶ್ವ ಭ್ರಾತೃತ್ವ : - ಪ್ರಪಂಚ ಇಂದು ಸಣ್ಣದಾಗಿದೆ. ( The 
world has become smaller ) ಮತ್ತು ಜಗತ್ತಿನ ರಾಷ್ಟ್ರಗಳು ಎಲ್ಲ 
ವಿಷಯಗಳಲ್ಲೂ ಪರಸ್ಪರ ಅವಲಂಬನೆಯೊಂದಿಗೆ ವಿಶ್ವರಾಷ್ಟ್ರದ ಕನಸು ಕಾಣುತ್ತಿದೆ. 
ಇಂತಹ ಸಂದರ್ಭದಲ್ಲಿ ನಾವು ಇನ್ನು ಸಂಕುಚಿತ ಸಂಕೋಲೆಗಳಲ್ಲಿ ಉಳಿದರೆ 
ವಿಶ್ವಶಾಂತಿಗೆ ಧಕ್ಕೆ , ವಿಶ್ವನಾಗರೀಕರಾಗಿ ಕಣ್ಣೆರೆದು, ಜಗತ್ತನ್ನೆ ಪೆಡಂಭೂತವಾಗಿ 
ಕಾಡುತ್ತಿರುವ ಮತ್ತೊಂದು ಮಹಾಯುದ್ಧವನ್ನು ಮಾಯ ಮಾಡಿದರೆ ನಮ್ಮ 
ಜೀವನ ಸಾರ್ಥಕ, 


CCಆ ಮತದ ಈ ಮತದ ಹಳೆಮತ ಸಹವಾಸ 
ಸಾಕಿನ್ನು ಸೇರಿರೈ ಮನುಜ ಮತಕೆ 
ಓ ಬನ್ನಿ ಸೋದರರೇ ವಿಶ್ವಪಥಕೆ 4 
ಓಂ ಶಾಂತಿಃ ಶಾಂತಿಃ ಶಾಂತಿಃ 


22 


ಸಿದ್ದಗಂಗಾ 


ಆಹಾರ ಮತ್ತು ಆಧ್ಯಾತ್ಮ 

ಮಂದಾಕಿನಿದೇವಿ, ಕಲ್ಯಾಣನಗರ, ಧಾರಾವಾಡ . 
ಅನ್ನವೇ ಬ್ರಹ್ಮ ! ಬ್ರಹ್ಮನು ಸೃಷ್ಟಿಸಿದ ಸಕಲ ಕ್ರಿಮಿ ಕೀಟ ಪಶು ಪಕ್ಷಿಗಳಿಗೂ 
ಆಹಾರ ಬೇಕು. ಆದರೆ ಈ ಎಲ್ಲ ಜೀವಿಗಳ ಆಹಾರಕ್ಕಿಂತಲೂ ಮಾನವರ ಆಹಾರ 
ಕ್ಕಿರುವ ಮಹತ್ವ ಅಷ್ಟಿಷ್ಟಲ್ಲ. ಕಾರಣ ಮನುಷ್ಯರಿಗೆ ಉಳಿದ ಜೀವಿಗಳಿಗಿಲ್ಲದ ಆತ್ಮ . 
ಬುದ್ದಿ - ಮನಸ್ಸು ಗಳಮೇಲೆ ಆಹಾರದ ಪರಿಣಾಮವಿರುತ್ತದೆ. ಜತೆಗೆ ಎಂಥದನ್ನು 
ತಿನ್ನ ಬೇಕು ಎಂಥದನ್ನು ತಿನ್ನಬಾರದು ಎಂಬ ವಿವೇಚನಾ ಶಕ್ತಿಯೂ ಇರುತ್ತದೆ. ಆದರೆ 
ಆ ಶಕ್ತಿಯನ್ನು ಬಳಸಿಕೊಳ್ಳುವಂಥ ಸಂಸ್ಕಾರವಿದ್ದರೆ ಮಾತ್ರ ಆಧ್ಯಾತ್ಮಿಕ ವಿಚಾರದಲ್ಲಿ 
ಅಹಾರ ಶುಚಿತ್ವಕ್ಕೂ ಮಹತ್ವವಿದೆ. 
“ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರಾ 

ಎಂದು ದಾಸವರೇಣ್ಯರು ಹಾಡಿದುದೇತಕ್ಕೆ ? ಮನುಷ್ಯರಲ್ಲಿ ಮೂರುಮೂಲ 
ಪ್ರವೃತ್ತಿಗಳಿರುತ್ತವೆ. ಸಾತ್ವಿಕ- ರಾಜಸ. ತಾಮಸ, ಈ ಮೂರುಪ್ರವೃತ್ತಿಗಳು ನಾವು 
ತಿನ್ನುವ ಆಹಾರದ ಮೇಲೆ ಅವಲಂಬಿಸಿರುತ್ತವೆ. ಆದುದರಿಂದ ಮನುಷ್ಯರಲ್ಲಿ ಸಾತ್ವಿಕತೆ 
ಸದಾಚಾರ, ಸಜ್ಜನಿಕೆ, ಪರೋಪಕಾರ ಹಾಗೂ ಜನಹಿತಕ್ಕಾಗಿ ಈ ದೇಹ ಎಂದು 
ತಿಳಿದು ಅಂತೆ ಬದುಕುವ ಪ್ರವೃತ್ತಿಗೆ ಪೂರಕವೇ ನಮ್ಮ ಆಹಾರ . ಆದರೆ ನಾಗರಿಕತೆ 
ಬೆಳೆದಂತೆಲ್ಲ ಈ ಮೂರೂ ಪ್ರವೃತ್ತಿಗಳೂ ಬೆರೆಕೆ ! 

ತಾಮಸ ಪ್ರವೃತ್ತಿ [ದೇಹ ಬಲಪ್ರಧಾನ] 
ಈ ಪ್ರವೃತ್ತಿ ಏನುಕೊಟ್ಟ ರೂ ತಿನ್ನುವಂಥದ್ದು ! ಪ್ರಾಣಿಗಳನ್ನು ಕೊಂದು 
ತಿನ್ನುವುದರೊಂದಿಗೆ ಸಸ್ಯಾಹಾರದಲ್ಲಿಯೂ ಮಿತಿ ಅರಿಯದವರು ನಾಲಿಗೆಯ ರುಚಿಗೆ 
ಅಧೀನರು, ಈ ನಾಲಿಗೆಯೇ ಎಲ್ಲ ದುಷ್ಟ ಪ್ರವೃತ್ತಿಗಳಿಗೆ ಮೂಲ. ಸಜ್ಜನರ ದೃಷ್ಟಿಯಲ್ಲಿ 
ಮರಿಗಳನ್ನೇಕೊಂಡ ಕಾಮ -ಕ್ರೋಧ-ಲೋಭ-ಮೋಹ- ಮದ ಮತ್ಸರಗಳು ತಾನು 
ಸರಿಗೆ ಆಪ್ತಗಳು. ಸಜ್ಜನರಿಗೆ ಬೇಡವಾದರೂ ಅಂಥ ಮುಖವಾಡ ಮಾತ್ರ ಅಗತ್ಯ 
ಅನಿವಾಯ್ಯ . ಇಂದಿನ ನವನಾಗರಿಕ ಜೀವನದಲ್ಲಿ ಪಾಪ- ಪುಣ್ಯ ; ಸ್ವರ್ಗ- ನರಕ; ದೇವರು 
ಧರ್ಮ ಎಂಬ ಕಲ್ಪನೆಗಳಿಗೆ ಬೆಲೆ ಇಲ್ಲ. ತಾಮಸ ಆಹಾರ [ ಮಾಂಸಾಹಾರ] ಎಲ್ಲ ಜಾತಿ 
ಪಂಗಡಗಳಲ್ಲಿ ವಿಜೃಂಭಿಸಿದೆ. ಮಾಸದ ಮಹತ್ವ ಅದರಲ್ಲಿರುವ ಸತ್ವ ಅನ್ನಾಂಗಗಳ 
ಕುರಿತು ಪ್ರಸಾರ ಮಾಧ್ಯಮಗಳ ಬಳಕೆಗೂ ಮಹತ್ವ ಬಂದಿದೆ! 


ಯಾವ ಕಾಲಕ್ಕೂ ಅಷ್ಟೇ ಸಮಾಜದಲ್ಲಿ ಎಂಭತ್ತು ಪ್ರತಿಶತ ತಾಮಸ ಪ್ರವೃ 
ತ್ರಿಯೇ ಇರುತ್ತದೆ. ಆದರೂ ಸಾತ್ವಿಕ ಶಕ್ತಿಯ ಅಂಕೆಯಲ್ಲಿದ್ದರೆ ಸಮಾಜಕ್ಕೆ ನೆಮ್ಮದಿ 
ಪ್ರಗತಿ ಕೂಡಾ. 


ನವಂಬರ್ -92 


23 


ರಾಜಸ ಪ್ರವೃತ್ತಿ [ ದೇಹ ಮತ್ತು ಆತ್ಮ ಬಲಪ್ರಧಾನ] 
ದೇಹಬಲವೂ ಬೇಕು, ಆತ್ಮ ಬಲವೂ ಬೇಕು ಈ ಪ್ರವೃತ್ತಿಗೆ ಆಹಾರಯಾವುದು 
ಹಿತಕರ ಯಾವುದು ಅ ಹಿತಕರ ಎಂಬುದರ ಅರಿವು ಇರುತ್ತದೆ. ಆಹಾರದ ಮಿತಿ, 
ಸತ್ವಯುತ ಆಹಾರ ಸೇವಿಸುವುದರಿಂದ ದೇಹ ಪೋಷಣೆಗೆ ಮಹತ್ವ ಈ ಪ್ರವೃತ್ತಿಗೆ | 
ಇರುತ್ತದೆ. ಜತೆಗೆ ಆತ್ಮಬಲ ಬೆಳೆಸಿಕೊಳ್ಳುವ ಹಂಬಲವೂ ಇರುತ್ತದೆ. ಹಾಲು, ತುಪ್ಪ 
ರುಚಿಯಾದ ವಿವಿಧ ತರಕಾರಿಯೊಂದಿಗೆ ರುಚಿ ಅರಿತು (ಪನ್ನಗಳನ್ನು ಕಂಡುಹಿಡಿದು) 
ಆಹಾರ ಸೇವಿಸಿದರೂ ಆಧ್ಯಾತ್ಮಿಕ ಪ್ರವೃತ್ತಿಯತ್ತ ಒಲವೂ ಇರುತ್ತದೆ. ಸದಾಚಾರ 
ಸಜ್ಜನಿಕೆಗೆ ಮಹತ್ವವೂ ಇರುತ್ತದೆ. ಅನ್ಯಾಯ, ಅಧರ್ಮ, ಪಾಪ ಕರ್ಮಗಳ ವಿರುದ್ದ 
ಸಿಡಿದೇಳುವ ಪ್ರವೃತ್ತಿ ! ಸಮಾಜದಲ್ಲಿ ಹದಿನೈದು ಪ್ರತಿಶತ ಮಾತ್ರವೇ ಈ ಪ್ರವೃತ್ತಿ 
ಇದ್ದರೂ ಸತ್ವಶಕ್ತಿಯ ಬೆಂಬಲದಿಂದ ಎಂಭತ್ತು ಪ್ರತಿಶತ ಇರುವ ತಾಮಸ ಸಮಾಜ 
ತನ್ನ ಕರ್ಮದಿಂದ ತಾನೇ ಹಾಳಾಗಿ ಹೋಗುವುದನ್ನು ತಪ್ಪಿಸುತ್ತದೆ. ಈ ರಾಜಸ 
ಪ್ರವೃತ್ತಿ ತಾಮಸ ಹಾಗೂ ಸಾತ್ವಿಕ ಪ್ರವೃತ್ತಿಗಳ ನಡುವಿನ ಕೊಂಡಿ ಇದ್ದಂತೆ, ಸತ್ವ 
ಶಕ್ತಿಯ ಬೆಳಕುತೋರಿ ಸಮಾಜವನ್ನು ಸದಾ ಎಚ್ಚರಿಸುತ್ತದೆ. ಆದರೂ ಗ್ರಹಚಾರ 
ವೆಂಬಂತೆ ಈ ರಾಜಸ ಪ್ರವೃತ್ತಿಯಲ್ಲಿರುವವರು ತಾಮಸಕ್ಕಿಳಿಯಬಹುದು. ಇಲ್ಲವೆ ಸತ್ವ 
ಶಕ್ತಿಗೂ ಏರಬಹುದು, ಅದೇ ರೀತಿ ತಾಮಸ ಪ್ರವೃತಿಯವರು ರಾಜಸ ಹಾಗೂ 
ಸಾತ್ವಿಕ ಆಹಾರ ಪ್ರಿಯರಾಗಿ ರಾಜಸ ಪ್ರವೃತ್ತಿಗೇರಬಹುದು ಅಥವಾ ಒಮ್ಮೆಲೆ ಸಾ . 
ಕಕ್ಕೇ ಏರಬಹುದು. ಉದಾಹರಣೆಯಾಗಿ ಒಬ್ಬ ಬೇಡ ವಾಲ್ಮೀಕಿ ಋಷಿಯಾಗಲಿಲ್ಲವೆ ? 
ಅದೇರೀತಿ ಉಚ್ಚವರ್ಣದವರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗಿ ಮಾಂಸಹಾರಿ 
ಯಾಗಿ ದೇವರು - ಧರ್ಮ; ಪಾಪ ಪುಣ್ಯ ; ಸ್ವರ್ಗ- ನರಕ; ಬರೀ ಭ್ರಮೆ ಸುಳ್ಳಿನ ಕಂತೆ 
ಎನ್ನುವರು ! ಅಷ್ಟೆ ಏಕೆ ನಾಡಪಿತ ಮಹಾತ್ಮಾಗಾಂಧೀಜಿ ತಮ್ಮ ಹುಡುಗತನದಲ್ಲಿ 
ಬ್ರಿಶ್ಚಿಯನ ಸ್ನೇಹಿತನ ಕುಹಕ ಸಲಹೆಯಂತೆ ಕುರಿತಿಂದು ಹೊಟ್ಟೆಯಲ್ಲಿ ರಾತ್ರಿ ಎಲ್ಲಿ 
ಬ್ಯಾಂ ಬ್ಯಾಂ ಅನುಭವಿಸಿ ಸಂಕಟ ಪಟ್ಟರು! 

ಆದರೆ ಮುಂದೆ, ಅದೇ ನಮ್ಮ ಬಾಪೂಜಿ ಸಾತಂತ್ರ್ಯ ಹೋರಾಟಕಾಲದಲ್ಲಿ 
ಆಶ್ರಮವಾಸಿಗಳಿಗೆ ಅಹಿಂಸಾತ್ಮಕಹೋರಾಟಕ್ಕೆ ಸಿದ್ಧಗೊಳಿಸುತ್ತ ಆಹಾರದಲ್ಲಿ ಹುಳಿ, 
ಖಾರ ಉಪ್ಪು ಕರಿದ ಪದಾರ್ಥಗಳಿಗೆ ನಿರ್ಬಂಧ ವಿಧಿಸಿದರು. ಆಗ ಕೆಲ ಆಶ್ರಮವಾಸಿ 
ಗಳು ನಾಲಿಗೆ ಪ್ರಧಾನರಾದವರ ಸಂಕಟ ಹೇಳತೀರದ , ಕಳ್ಳತನಮಾಡಿ ಸಿಕ್ಕಿ ಬಿದ್ದು 
ನಗೆಗೀಡು ಬಾಪೂಜಿಯ ಹಾಸ್ಯ ಛಟಾಕಿಯೊಂದಿಗೆ!] ಅಂಥ ಸತ್ವ ಪರೀಕ್ಷೆಯಲ್ಲಿಕೆಲವರು 
ಗೆದ್ದು ಜೀವನದ ರೀತಿಯಾಗಿ ಮಾಡಿಕೊಂಡರು . ಇನ್ನು ಕೆಲವರು ಬಾಪು ಹೆಸರು 
ಹೇಳಿಕೊಂಡು ಅಹಿಂಸಾವಾದದೊಂದಿಗೇ ಮಾಂಸದ ರುಚಿಯಲ್ಲಿ ತೇಗಿದರು. ಇತ್ತ 
ಭೋಗ ಅತ್ತ ತ್ಯಾಗದ ಹೆಸರು! ಅದೆಲ್ಲ ಅವರವರ ಗ್ರಹಚಾರ!... ವೈಯಕ್ತಿಕವಾಗಿ 
ಇದು ಸಹಜ. ಆದರೂ ಸತ್ಸಹವಾಸ ಪ್ರಭಾವ ಸಜ್ಜನಿಕೆ ಸದಾಚಾರಗಳತ್ತ ಒಲವು 

24 
ಸಿದ್ದಗಂಗಾ 


ಇಂಥ ತಾಮಸಪ್ರವೃತ್ತಿಯವರಿಗೂ ಇದ್ದೇ ಇರುತ್ತದೆ. ಆದ್ದರಿಂದಲೇ ಸಮಾಜದ 
ಮೇಲೆ ಪ್ರಬಲ ಸಾತ್ವಿಕ ಶಕ್ತಿಯ ಪ್ರಭಾವ ಸದಾಕಾಲಕ್ಕೂ ಇರುವಂತೆ ಸತತ ಪ್ರಯ 
ತೃಗಳು ಸಾಧು - ಸಂತರು , ಹರಿದಾಸರು , ಶರಣರು ತಮ್ಮ ಪದಗಳ ಮೂಲಕ ವಚನಗಳ 
ಮೂಲಕ ಹರಿಕಥೆ ಪುರಾಣಪ್ರವಚನಗಳ ಮೂಲಕ ನಡೆಸುತ್ತಲೇ ಬಂದಿದ್ದಾರೆ. ಆದರೆ 
ಆಹಾರ ಕುರಿತು ಉಪದೇಶಗಳು ಸಾಧ್ಯವಾಗಿಲ್ಲ. 


ಸಾತ್ವಿಕ ಪ್ರವೃತ್ತಿ [ಕೇವಲ ಆತ್ಮಪ್ರಧಾನ] 
ಈ ಪ್ರವೃತ್ತಿ ಬಹಳ ಅಪರೂಪ ಎಲ್ಲರಿಗೂ ಅಷ್ಟು ಸುಲಭಸಾಧ್ಯವಲ್ಲ. ಇರ್ವ 
ಋಷಿ- ಮುನಿಗಳು, ತಪಸ್ವಿಗಳು ಈಗ ಇಂಥವರು ಕಾಣಸಿಗುವುದೇ ದುಸ್ತರ. ಇಂಥವರು 
ಇದ್ದರೂ ಹಿಮಾಲಯದಲ್ಲಿರಬಹುದು ಹಾಗೆಂದು ಓದಲು ಸಿಕ್ಕಬಹುದು ಅಷ್ಟೇ . 
ಇಂಥವರ ಆಹಾರ ಕಾಡಿನಲ್ಲಿ ದೊರೆಯುವ ಕಂದಮೂಲಗಳೂ , ಕೆಲ ಸೊಪ್ಪುಗಳು 
[ಮತ್ತು ಗರಿಕೆಯ ರಸ ಎಂತಲೂ ಹೇಳುತ್ತಾರೆ!] ತಪಸ್ಸಿನಲ್ಲಿರುವ ಇವರು ರಾಜಯೋ 
ಗದ ಮೂಲಕ ಬ್ರಹ್ಮಾಂಡದ ರಹಸ್ಯವನ್ನು ಅರಿಯುವುದರಲ್ಲಿಯೇ ನಿರತರು. ರಾಜ 
ಯೋಗದಲ್ಲಿ ಕುಳಿತಲ್ಲಿಯೇ ಬ್ರಹ್ಮಾಂಡವನ್ನೆಲ್ಲ ಸುತ್ತಿಬರುವ ಶಕ್ತಿ ಇರುತ್ತದೆ. ಶ್ರೀ 
ರಾಮಕೃಷ್ಣ ಪರಮ ಹಂಸರು ವಿವೇಕಾ ನಂದರು ಈ ಶಕ್ತಿಯನ್ನು ಕಂಡುಕೊಂಡಿದ್ದರು 
ಅವರ ಆಹಾರ ಕಂದ ಮೂಲವಲ್ಲದಿದ್ದರೂ ಜನ್ಮಾಂತರದ ಸಂಸ್ಕಾರದಿಂದಲೂ ಈ 
ಜನ್ಮದ ಆಚಾರ-ವಿಚಾರಗಳಲ್ಲಿ ಉತ್ತಮ ಸಂಸ್ಕಾರ ಉಳ್ಳ ಮನೆತನ. ಇಂಥವರು 
ಸಮಾಜದಲ್ಲಿ ಐದು ಶತಮಾತ್ರ . 


ನಮ್ಮ ಹಿಂದಿನ ಮತಿ, ಮುನಿಗಳು ಕಾಣುತ್ತಿದ್ದರು ಬ್ರಹ್ಮಾಂಡದ ವಸ್ತುಜೀವಗ 
ನನ್ನಲ್ಲಿ ಬ್ರಹ್ಮಂಡದಲ್ಲಿ ಅಡಗಿದ ಎಲ್ಲ ಬಗೆಯಜ್ಞಾನ, ಅದೇ ಬ್ರಹ್ಮಜ್ಞಾನ ಭೌತಿಕ 
ಪ್ರಪಂಚದ ಹೊರಗೆಏನಿದೆ? ಅದನ್ನೂ ತಿಳಿಯುವ ಹಂಬಲ ಹನ್ನೆರಡುವರ್ಷಗಳಕಾಲ 
ಒಂಟಿ ಕಾಲಿನಮೇಲೆನಿಂತು ತಪಸ್ಸು ಮಾಡಿದ ಋಷಿಗಳ ಬಗ್ಗೆ ಹೇಳುತ್ತೇನೆ. ಅದ 
ಸತ್ಯವೇ ಎಂದು ಅನುಮಾನಗೊಳ್ಳುತ್ತೇವೆ. ಆದರೆ ಅಂದಿನ ತಪಸ್ವಿಗಳು ಗಾಳಿಯಲ್ಲಿರುವ 
ದೇಹಪೋಶಕ ( ಅಥವಾ ಜೀವಪೋಶಕ] ಅಂಶಗಳನ್ನು ಸೇವಿಸಿ ತಪಗೈಯುತ್ತಿದ್ದಾರೆಂದು 
ಎಲ್ಲಿಯೋಓದಿದ ನೆನಪು! ಎಂದರೆ ವಿಜ್ಞಾನವೂ ಸೇರಿದಂತೆ ಎಲ್ಲಬಗೆಯ ಜ್ಞಾನವೂ ಅವರಿಗೆ 
ಅಗತ್ಯ ! ಇದೇ ರಾಜ ಯೋಗದ ಮಾದರಿಯಲ್ಲಿ ಸ್ವಲ್ಪ ಮಟ್ಟಿನ ಸಾಧನೆ ಸಿದ್ದಿ ನನಗೆ 
ತಿಳಿದ ಮಟ್ಟಿಗೆಶ್ರೀಶಂಕರಾಚಾರ್ಯರಲ್ಲಿ, ಶಿರಡಿ ಸಾಯಿಬಾಬಾರಲ್ಲಿ ಇತ್ತೆಂದೆನಿಸುತ್ತದೆ, 
ಆ ತರಹದ ಸಾಧನೆ ಯಾವುದೇ ಜಾತಿ ಪಂಗಡಕ್ಕೆ ಮೀಸಲಿಲ್ಲ, ಅಲ್ಲಿಲ್ಲಿ ಸಿದ್ದಿ ಪಡೆದ | 
ಮಹಾತ್ಮರು ಇದ್ದೆ ಇರುತ್ತಾರೆ ಇದ್ದಾರೆ. ಆದರೆ ಇಂಥವರ ಅನುಕರಣೆಗೆ ತೊಡಗಿ ಯಕ್ಷಿಣಿ 
ವಿದ್ಯೆಯಿಂದ ಮೋಸಗೊಳಿಸುವ ಕಪಟ ಸನ್ಯಾಸಿಗಳೇ ಜಾಸ್ತಿ ಈಗಿನ ಕಾಲದಲ್ಲಿ ! 
ಅದಕ್ಕೇ ( ಕಾಲಕೆಟ್ಟ ತು ” ಎಂಬ ಉದ್ದಾರ ಎಲ್ಲರ ಬಾಯಲ್ಲಿ!! ಜಾಬಾಲಿ ಎಂಬ 
ನವಂಬರ್ - 92 

- 25 


ಸೂಳೆಯ ಮಗನನ್ನು ಖುಷಿಯನ್ನಾಗಿ ಮಾಡುವ ಶಕ್ತಿ ಈಗೆಲ್ಲಿ ? ಆದರೂ ಇಂದಿನ ಈ 
ಕೆಟ್ಟ ಕಾಲದಲ್ಲಿ ನಾವು ಓದಿ ಕೇಳಿ ತಿಳಿಯುವಂತೆ ತಪಸ್ವಿಗಳೆಲ್ಲರೂ ಹಿಮಾಲಯ ಸೇರಿ 
ದರೆ ಸಾಧು ಸಂತರು ತಮ್ಮ ಉಪದೇಶಗಳನ್ನು ಸಮಾಜಕ್ಕೆ ಅವ್ಯಾಹತವಾಗಿ ನೀಡು 
ತಲೇ ಬಂದಿದ್ದಾರೆ. ಆದರೆ ಸಮಾಜ ಅಧೋಗತಿಯತ್ತ ಸಾಗಿರುವುದನ್ನು ತಡೆಯುವ 
ಸತ್ವಶಕ್ತಿ ಮಾತ್ರ ಅಳಿದುಹೋಗಿದೆ, ಕಣ್ಮರೆಯಾಗಿದೆ. ಹಾಗೆ ನೋಡಿದರೆ ಈವತ್ತಿಗೂ 
ಸಾಧು ಸನ್ಯಾಸಿಗಳಿಗೇನೂ ಕಡಿಮೆ ಇಲ್ಲ ಆದರೆ ಆ ಒಂದು ಪರಾಶಕ್ತಿಯ ಅಭಾವ 
ದಿಂದಾಗಿ ಸಮಾಜವನ್ನು ಸರಿದಾರಿಗೆ ತರುವ ಪ್ರಬಲಶಕ್ತಿಯಿಂದ ವಂಚಿತರಾಗಿದ್ದಾರೆ. 
ಕೆಟ್ಟ ಪ್ರವೃತ್ತಿಯ ಪ್ರಭಾವಕ್ಕೆ ಸಾಧು- ಸನ್ಯಾಸಿಗಳೂ ಮಠಾಧಿಪತಿಗಳೂ ಒಳಗಾಗಿ 
ದ್ದಾರೆ ಕಾರಣ ಸ್ವಷ್ಟವೇ ಇದೆ. ಹಿಂದಿನ ರಾಜರು ಸಾಧು ಸಂತರಿಗೆ ಬಾಗುತ್ತಿದ್ದರು. 
ಇಂದಿನ ರಾಜರು ಅವರನ್ನೆಲ್ಲ ಬಾಗಿಸುತ್ತಿದ್ದಾರೆ. ಧರ್ಮವನ್ನು ಈವತ್ತು ಅಧರ್ಮ 
ಆಳುತ್ತಿದೆ. ಎಂತಲೇ ಸಮಾಜಘಾತುಕರನ್ನು ಅನೈತಿಕರನ್ನು ಓಲೈಸುವ ಹಣೆಬರಹ 
ಇಂದಿನ ಸಾಧು ಸನ್ಯಾಸಿಗಳಡಾಗಿದೆ! ಪ್ರಚಾರ ಪ್ರಸಿದ್ದಿ ಅನಿವಾರವಾಗಿದೆ. ಈಓಟದಲ್ಲಿ 
ಕಪಟ ಸನ್ಯಾಸಿಗಳಿಗೇನೂ ಬರವಿಲ್ಲ. 


ಆದರು ದೇವರದಯೆ.! ಈವತ್ತಿಗೂ ಅನೇಕ ಸಾಧು ಸತ್ಪುರುಷರು ಸಾಮಾನ್ಯರಲ್ಲಿ 
ಅಸಾಮಾನ್ಯರೆನಿಸಿ ಆಹಾರ - ಆಚಾರ - ವಿಚಾರಶುದ್ದಿಯೊಂದಿಗೆ ಮೌನ ಕರ್ಮಯೋಗಿ 
ಗಳಾಗಿದ್ದಾರೆ. ಮಠ. ಆಶ್ರಮಗಳ ಮೂಲಕ ಸಮಾಜವನ್ನು ಸುಸಂಸ್ಕೃತಗೊಳಿಸುವ 
ಮಹತ್ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕೋಪ ತಾಪವಿಲ್ಲದ ಶಾಂತ ಜೀವನ ಸಾಗಿ 
ಸಿದ್ದಾರೆ ಅಂಥವರಲ್ಲಿ ಹೆಸರಿಸಬಹುದಾದವರೆಂದರೆ ಕರ್ನಾಟಕದಲ್ಲಿ ಮಾತ್ರ ನಾನು 
ತಿಳಿದಂತೆ ಪೇಜಾವರಮಠದ ಶ್ರೀ ವಿಶ್ವೇಶತೀರ್ಥಸ್ವಾಮಿಗಳು, ಮಲ್ಲಾಡಿ ಹಳ್ಳಿಯ ಶ್ರೀ 
ರಾಘವೇಂದ್ರಸ್ವಾಮಿಗಳು ಇವರ ಆಹಾರ ಸಾಮಾನ್ಯರಂತೆಯೇ ಇದೆ ಎಂದು ನನ್ನ 
ಅನಿಸಿಕೆ . ಆದರೆ ನಾನು ಶ್ರೀ ಸಿದ್ದಗಂಗಾ ಮಠದಲ್ಲಿ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ 
ಸ್ವಾಮೀಜಿಯವರನ್ನು ಕಂಡಾಗ ಅವರ ಬಗೆಗೆ ಕೇಳಿತಿಳಿದಾಗ ನಿಜವಾಗಿಯೂ ಇವರು 
ಸಾಮಾನ್ಯರಲ್ಲಿ ಅಸಮಾನ್ಯರು ಎನಿಸಿತು. ಹಾಗೆ ನೋಡಿದರೆ ಲಿಂಗಾಯಿತ ಪಂಥದಲ್ಲಿ 
ಈರುಳ್ಳಿ , ಬೆಳ್ಳುಳ್ಳಿ ಅನಿವಾರ್ಯವೇನೋ ಎಂಬಂತಿದ್ದರೂ ಅಲ್ಲಿ ಅದನ್ನ ಕಾಣಲಿಲ್ಲ. 
ಮೆಣಸಿನಕಾಯಿಗೂ ಮಿತಿ ಇತ್ತು ಶ್ರೀ ಸ್ವಾಮಿಜಿಯವರ ಆಹಾರವಂತೂ ಬೆಳಿಗ್ಗೆ 
ಎರಡು ಮಾತ್ರ ಇಡ್ಲಿ , ಎರಡೂ ಹೊತ್ತಿನಊಟಕ್ಕೆ ಸ್ವಲ್ಪ ಅನ್ನ ಮಗು ತಿನ್ನುವಷ್ಟು ] 
ಹೆಸರು ಬೇಳೆ! ಊಟ ಬಲ್ಲವಗೆ ರೋಗವಿಲ್ಲ' ಎನ್ನುವಂತೆ! ನಿದ್ದೆ ಯಂತೂ ಎರಡೇ 
ಗಂಟೆಕಾಲ! ಉಳಿದಂತೆ ಕರ್ಮಯೋಗದಲ್ಲಿ ನಿರತರು ಎಂಬತೈದನೆಯ ವಸಂತಗಳನ್ನು 
ಕಂಡ ಅವರ ಮುಂದೆ ನನ್ನ ನಾಚುತ್ತದೆ! ಮುಖದಲ್ಲಿ ಶಾಂತತೆ ಇದೆ. ಗಾಂಭಿರ್ಯ 
ಇದೆ- ಸಾತ್ವಿಕ ತೇಜಸ್ಸಿದೆ. ಇದಕ್ಕೆ ಕಾರಣ ಅವರ ಸಾತ್ವಿಕ ಆಹಾರ, ಇಂದ್ರಿಯಗಳನ್ನು 
ಅಂತೆಯಲ್ಲಿಡಲು ಆಹಾರವೇ ಕಾರಣ ಇಂದ್ರಿಯಗಳ ದಾಸರನ್ನಾಗಿ ಮಾಡುವುದಾ 
ಸಿದ್ದಗಂಗಾ 


26 


ಆಹಾರವೇ ಆಧ್ಯಾತ್ಮಿಕ ಶಕ್ತಿಗೂ ಆಹಾರಕ್ಕೂ ಎಂಥ ಬಿಗಿಯಾದ ನಂಟು! ತಪಸ್ಸಿದ್ದಿಗೆ 
ರಾಜಯೋಗ ಸಿದ್ದಿ ಸಹ ಆಹಾರ ಬಲದಿಂದಲೇ ( ಉಪ್ಪು ಹುಳಿ ಖಾರ ತಿಂದವ 
ಎಷ್ಟಾದರೂ , ಕೋಪಬರದೇ ಇರುತ್ತಾ ?” ಎನ್ನುವುದು ಸಾಮಾನ್ಯರಲ್ಲಿನ, ರೂಢಿ 
ಮಾತು- ದೇಹವೆಂಬ ಈ ದೇಗುಲವನ್ನು ಶುಚಿಯಾಗಿಟ್ಟು ಕೊಂಡರೆ ಮಾತ್ರ ದೇವರ 
ದರ್ಶನ ದೈವಕೃಪೆ ....... 

ಒಟ್ಟಿನಲ್ಲಿ , ಅಂತರಂಗದ ಅರಿವಿಲ್ಲದೆ ಮುಖ ( ಮಾತ್ರ ) ನೋಡಿ ಮಣೆಹಾಕುವ 
ದೌರ್ಬಲ್ಯವನ್ನು ಮೆಟ್ಟಿ ಸಮಾಜವನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುವುದು, ಮುಖ 
ನೋಡಿ ಅಂತರಂಗ ಅಳೆಯಬಲ್ಲ ಮಹಾ ಸತ್ವ ಶಕ್ತಿಯಿಂದ ಮಾತ್ರ ಸಾದ್ಯ . 

- 2, ಭಾರತೀಯ ಪಾಮ್ ಎಣ್ಣೆ ಬರಲಿದೆ 

ಈಗ ಪಾವ ಎಣ್ಣೆಯ ಬಳಕೆ ಸಾರ್ವತ್ರಿಕವಾಗಿದೆ. ಇದನ್ನು 
ಹೊರಗಿನಿಂದ ತರಿಸಿಕೊಳ್ಳಲಾಗುತ್ತಿದೆ. ಅಪಾರ ಮೊತ್ತದ ವಿದೇಶಿ ವಿನಿಮಯ 

ವನ್ನು ಇದು ಕಬಳಿಸುತ್ತದೆ ಖಾದ್ಯ ತೈಲ ಆಮದು ಮಾಡಿಕೊಳ್ಳುವುದರಲ್ಲಿ 
| ಭಾರತ ಎತ್ತಿದ ಕೈ . ೧೯೯೦-೯೧ರಲ್ಲಿ ರೂ . ೩೨೫ಕೋಟಿಬೆಲೆಬಾಳುವ ೫೨೫ 
| ಸಾವಿರಟನ್ ಖಾದ್ಯ ತೈಲವನ್ನು ನಾವು ಹೊರದೇಶಗಳಿಂದ ತರಿಸಿ ಕೊಂಡಿ 
ದ್ದೇವೆ. ಇದರ ಸಿಂಹಪಾಲು ಪಾಮ್ ಎಣ್ಣೆಗೆ ಸಲ್ಲುತ್ತದೆ. 
- ಪಾಮ್ ಗಿಡಗಳಿಂದ ಉತ್ತಮ ಖಾದ್ಯ ತೈಲವನ್ನು ತೆಗೆಯಬಹುದೆಂದು 
ಕಂಡುಕೊಂಡ ಮೇಲೆ ಇದರಿಂದ ಎಣ್ಣೆ ತೆಗೆಯುವ ವಿಧಾನವನ್ನು ರೂಪಿಸುವ 
ಬಗ್ಗೆ ಭಾರತೀಯ ಕೃಷಿ ಸಂಶೋಧನಾ ಪರಷತ್ತಿನ ವಿಜ್ಞಾನಿಗಳು ತಲೆ . 
ಕೆಡಿಸಿಕೊಂಡು ಕೇರಳದ ತಿರುವನಂತಪುರದಲ್ಲಿನ ಪ್ರಾದೇಶಿಕ ಸಂಶೋಧನಾ 
ಪ್ರಯೋಗಶಾಲೆಯಲ್ಲಿ ನಾಲ್ಕು ವರ್ಷಗಳ ಸತತ ಪರಿಶ್ರಮದೊಂದಿಗೆ ಸಫಲ 
ತಂತ್ರಜ್ಞಾನವನ್ನು ರೂಪಿಸಿದ್ದಾರೆ. ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ 
ಜಿಲ್ಲೆಯ ಪೆಡವೇಗಿ ಎಂಬಲ್ಲಿ ಭಾರತದ ಪ್ರಪ್ರಥಮ ಖಾದ್ಯಪಾಮ್ ಎಣ್ಣೆಯ 
ಸ್ಥಾವರವೊಂದನ್ನು ಸ್ಥಾಪಿಸುವಲ್ಲಿ ಈ ಪ್ರಯೋಗಶಾಲೆ ನೆರವು ನೀಡುತ್ತಿದೆ. 

ಗಂಟೆಗೆ ೧೦೦೦ ಕಿಲೋ ಪಾವ ಹಣ್ಣುಗಳನ್ನು ಸಂಸ್ಕರಿಸಿ ಎಣ್ಣೆ ತೆಗೆಯುವ 
ಸಾಮರ್ಥವನ್ನು ಈಸ್ಥಾವರ ಹೊಂದಿದೆ. ಈ ಶತಮಾನದ ಅಂತ್ಯದ ಹೊತ್ತಿಗೆ 
ಇಂಥ ಹತ್ತು ಸ್ಥಾವರಗಳನ್ನು ವಾಣಿಜ್ಯ ಶ್ರೇಣಿಯಲ್ಲಿ ಸ್ಥಾಪಿಸುವ ವಿಶ್ವಾಸ 
ಈ ವಿಜ್ಞಾನಿಗಳಿಗಿದೆ. ಬರಲಿರುವ ವರ್ಷಗಳಲ್ಲಿ ಖಾದ್ಯ ತೈಲದ ಕೊರತೆಯನ್ನು 
ನೀಗುವಲ್ಲಿ ಪಾಮ್ ಎಣ್ಣೆ ಮಹತ್ವದ ಪಾತ್ರ ವಹಿಸಲಿದೆ. 
- ಭಾರತೀಯ ಕೇಂದ್ರ ಕೃಷಿ ಸಂಶೋಧನಾ ಸಂಸ್ಥೆ , ಹೊಸದೆಹಲಿ. 
ನವಂಬರ್ - 1992 


N 


ಮಾನಸಿಕ ಶಕ್ತಿಗಳು 
ದೇವೇಂದ್ರಪ್ಪ ಮಹಾದೇವಪ್ಪ ಬಡಿಗೇರ, ಶ್ರೀ ಗಾಯತ್ರಿ ಉಚಿತ ಆಯುರ್ವೇದ ಚಿಕಿತ್ಸಾಲಯ . 

- ಗೋಕುಲ ( ಹುಬ್ಬಳ್ಳಿ). 
ಮಾನವನ ಕಾಂತತ್ವ : ಎಷ್ಟೋ ಹಿಂದಿನ ಕಾಲದಿಂದಲೂ ಮನುಷ್ಯನಲ್ಲಿ 
ಒಂದು ಪ್ರಕಾರದ ಕಾಂತತ್ವ - ಆಕರ್ಷಣೆ ಇರುವುದು ವಿದಿತವಾಗಿದೆ. ನಮ್ಮ ಯೋಗಿ 
ಗಳು ಇದನ್ನು ಪ್ರಾಣ, ಎಂದು ಕರೆದರು. ವ್ಯಕ್ತವಾದ- ಹಾಗು ವ್ಯಕ್ತಗತವಾದ 
ಈ ಕಾಂತತ್ವವು ಇನ್ನೊಬ್ಬರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಈ 
ಕಾಂತತ್ವವೆಂಬುದು ಬಲು ಸೂಕ್ಷ್ಮವಾದ ಶಕ್ತಿ . ಒಬ್ಬ ವ್ಯಕ್ತಿಯು ವೈಚಾರಿತ ಗುಣ 
ಮಟ್ಟದ ಮೇಲೆ ಅವನ ಸುತ್ತಲೂ ಇರುವ ಕಾಂತವಾತಾವರಣ ಗುಣಮಟ್ಟವು 
ಅವಲಂಬಿಸಿದೆ. ಇದನ್ನು ಆ ವ್ಯಕ್ತಿಯು ದೇಹದಿಂದ ಹೊರದೂಡುವ ಕಾಂತತ್ವದ 
ವಿತರಣವೆಂದು ಹೇಳಬಹುದು. 


ಜೀವನದ ಅಂತಿಮ ಗುರಿ ಮರಣದ ನಿರೀಕ್ಷೆಯಲ್ಲಿ. ಏನನ್ನಾದರೂ ಸಾಧಿಸ 
ಬೇಕೆಂದು ಜೀವನದ ಗುರಿಯಾಗುವುದು. ಆದ್ದರಿಂದ ಪ್ರತಿಯೊಬ್ಬರೂ ಜೀವನದಲ್ಲಿ 
ಒಂದು ನಿಶ್ಚಿತ ಗುರಿಯನ್ನು ಹೊಂದಿರಬೇಕೆಂದು ಜೀವನದ ಇಷ್ಟ ಸಾಧನೆಯನ್ನು , 
ಮಾಡಿಕೊಳ್ಳಲು ಆಯಾ ವ್ಯಕ್ತಿಯ ಕಾಂತತ್ವವು ಬಹಳ ಮಟ್ಟಿಗೆ ಸಹಾಯಕವಾಗು 
ವುದು. ಮನುಷ್ಯನ ಮನಸ್ಸು ಮತ್ತು ಅವನ ಇಚ್ಛಾಶಕ್ತಿಗಳು ಅವನ ಕಾಂತತ್ವ 
ಶಕ್ತಿಗೆ ಆಧೀನವಾಗಿದೆ. ಈ ಶಕ್ತಿಗಳನ್ನು ಪ್ರಯತ್ನ ಪೂರೈಕವಾಗಿ ಬೆಳೆಯಿಸಬಹುದು. 
ಈ ಶಕ್ತಿಗಳನ್ನು ಸಂಗ್ರಹಿಸುವುದು, ಹೊರಚೆಲ್ಲುವುದು, ನಿಯಂತ್ರಿಸುವುದು , ನಿರ್ದಿಷ್ಟ 
ಗುರಿಯತ್ತ ಯೋಚಿಸುವುದು, ಬೆಳೆಯಿಸುವುದು, ಮತ್ತು ಸ್ಥಗಿತಗೊಳಿಸುವುದು 
ಸಾಧ್ಯವೆಂದ ಮೆಸ್ಮರನು ಸಿದ್ಧ ಮಾಡಿದ್ದಾನೆ. ಒಬ್ಬ ವ್ಯಕ್ತಿಯ ಜ್ವಾಂತತ್ವವು ಅವನ 
ಸುತ್ತಲೂ 2 ಇಂಚಿನವರೆಗೆ ಮಾತ್ರ ಇರಬಹುದು, ಅದು 10 ಇಂಚುಗಳವರೆಗೂ 
ವಿಸ್ತ್ರತವಾಗಬಹುದು. ಅಲ್ಲದೆ ಇನ್ನೂ ಮುಂದಕ್ಕೆ 5 ಇಂಚುಗಳವರೆಗೆ ಅದರ ವಿತ 
ರಣವು ನಡೆಯಬಹುದು. ಬುದ್ಧದೇವನ ಕಾಂತತ್ವವು ಅವನ ದೇಹದ ಸುತ್ತಲೂ 
ಎಷ್ಟೋ ಮೈಲುಗಳವರೆಗೆ ಹಬ್ಬುತ್ತೆಂದು ಹೇಳಲಾಗಿದೆ. ಎಲ್ಲ ಲೋಕಪ್ರಿಯನಾಯಕ 
ರಲ್ಲಿಯೂ ಈ ಕಾಂತತ್ವ ಇರುತ್ತದೆ. ಉದಾ: ನಮ್ಮ ಭಾರತೀಯ ಸಂಸ್ಕೃತಿಯ 
ಅನೇಕ ಮಠಾಧಿಪತಿಗಳಲ್ಲಿ, ಆಶ್ರಮವಾಸಿಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ , ನಿರಂತರ 
ಪ್ರಸಾದ ವಿತರಣಾ ಅನ್ನಪೂರ್ಣ ಮಂದಿರಗಳಲ್ಲಿ, ಅಲ್ಲದೆಲೋಕದ ಅನೇಕ ನಾಯಕ 
ರಲ್ಲಿ ನಮಗೆ ಕಂಡುಬರುವುದು . ನನ್ನ ದೃಷ್ಟಿಯಲ್ಲಿ - ಶ್ರೀ ಸಿದ್ದಗಂಗಾ ಕ್ಷೇತ್ರದಲ್ಲಿ 
ಅತ್ಯಧಿಕವಾದ ಕಾಂತತ್ವ ಶಕ್ತಿಯ ಪುಣ್ಯಪರಮ ಪೂಜ್ಯರಿದ್ದಾರೆ. ಅವರ ಪಾದಾರ 
ವಿಂದಗಳಿಗೆ ನಮೋ ನಮೋ ಎಂಬೆ. 


ಸಿದ್ದಗಂಗಾ 


- ಪ್ರೀತಿ ಸಹನೆ ಮೊದಲಾದ ಸದ್ದು ಣಗಳಿಂದ ಈ ಕಾಂತತ್ವವನ್ನು ಬೆಳೆಯಿಸ 
ಬಹುದು. ದ್ವೇಷ, ಅಸೂಯೆ, ಸಹನೆ ಭಾವನೆ, ವಿಕೃತ ವಿಚಾರಗಳು ಇವುಗಳಿಂದ 
ಕಾಂತತ್ವವು ಕುಗ್ಗುತ್ತದೆ. ನಾಗರಹಾವಿನ ತೀಕ್ಷಣವಾದ ಕಣ್ಣುಗಳಲ್ಲಿ ಪ್ರಕರವಾದ 
ಕಾಂತತ್ವವಿದೆ. ಸದಾವಕಾಶಗಳು ತಾವಾಗಿಯೇ ಒದಗಿಬರುವುದು ಅಪರೂಪ. 
ನಾವಾಗಿಯೇ ಅವುಗಳನ್ನು ಸೃಷ್ಟಿಸಬೇಕು. ಜೀವನದಲ್ಲಿ ಎಲ್ಲವೂ ಸರಿಯಾಗಿ 
ಪರಿಪೂರ್ಣವಾಗಿ ಒದಗಲೆಂದು ಆಶಿಸುವುದು ವ್ಯರ್ಥ. ಮುಂದೊದಗಬಹುದಾದ 
ಅಪತ್ತು ವಿಘ್ನಗಳನ್ನೂ ಎದುರಿಸಲು ನಾವು ಸನ್ನದ್ಧರಾಗಿರಬೇಕು. ಜೀವನದ 
ಆದರ್ಶ ಸ್ಥಾನದಲ್ಲಿ ಅನೇಕರು ವಿಫಲರಾಗುವುದಕ್ಕೆ ಕಾರಣವೆಂದರೆ ಅವರ ದೋಷ 
ಪೂರ್ಣ ಉಪಕ್ರಮ ಮತ್ತು ಅವರು ಎಸಗಿದ ಗುರುತರವಾದ ತಪ್ಪುಗಳು. ನಾವು 
ರೂಪಿಸಿದಂತೆ ನಮ್ಮ ಜೀವನ ಎಂಬ ಮಾತೂ ಎಂದಿಗೂ ನಿಜವೇ ! ಸಾವು 
ನಿಸ್ಸಯಕರು ಎಂಬ ಭಾವನೆಯಾಗಲಿ, ನಾವು ಅದೃಷ್ಟದ ಕೈಗೊಂಬೆಗಳು ಎಂಬ 
ಭಾವನೆಯಾಗಲಿ ಸರ್ವಥಾ ತ್ಯಾಜವಾದದು. 


ಅನಿರೀಕ್ಷಿತ ಘಟನೆಗಳು ನಡೆದಾಗ ದೈವದ ಮೇಲೆ ಭಾರಹಾಕುವುದಾಗಲಿ 
ಅಸಹಾಯಕತೆಯನ್ನು ಪ್ರದರ್ಶಿಸುವುದಾಗಲಿ ಅಸಾಮಾರ್ಥದ ಮತ್ತು ಅಜ್ಞಾನದ 
ದ್ಯೋತಕ. ಅನೇಕ ವೇಳೆ - ದೈವ' ವೆಂಬುದು ಸೋಮಾರಿಯಾದವನನ್ನು ಹೊಣೆಗಾರಿಕೆ 
ಯಿಂದ ತಪ್ಪಿಸಿಕೊಳ್ಳಲು ಮುಂದೆ ಮಾಡಿದ ನೆಪ ಮಾತ್ರ . 

ಬು ದ್ವಿ ಶಕ್ತಿ 


ವಿಚಾರಶಕ್ತಿ + ಆಯ್ಕೆ – ತರ್ಕ - ನಿರ್ಣಾಯಕ - ಶಕ್ತಿ 

ನಾವು ನಮ್ಮ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿಕೊಳ್ಳತಕ್ಕದ್ದು . ನಾವು 
ಬರಿಯ ಕುರುಡು ದೈವದ ಕೈಗೆ ಕಾರ್ಯವನ್ನು ಒಪ್ಪಿಸಿದರೆ ಕೊನೆಗೆ ನಾವು ಗೊಂದ 
ಲಮಯ ಸ್ಥಿತಿಗೆ ಬಂದು ಮುಟ್ಟುತ್ತೇವೆ ನಮ್ಮ ಜಾಗ್ರತ ಪ್ರಯತ್ನಗಳು ಒಂದು 
ವೇಳೆ ವಿಫಲವಾದರೂ ನಮ್ಮ ಸುಪ್ತ ಶಕ್ತಿಗಳು ಸಮಸ್ಯೆಗಳ ಪರಿಹಾರವನ್ನು ಕಂಡು 
ಹಿಡಿಯಲು ಎಂದಿಗೂ ತಪ್ಪುವುದಿಲ್ಲ. ನಾವು ನಮ್ಮ ಜಾಗೃತ ಶಕ್ತಿಗಳನ್ನು , 
ವಿಶ್ವವ್ಯಾಪಿಯಾಗುವಂತೆ ಬೆಳೆಸಿದರೆ ನಮ್ಮ ಮಿದುಳು ಉಚ್ಚ ಸ್ತರದಲ್ಲಿ ಕಾರ್ಯ 
ನಿರ್ವಹಿಸ ತೊಡಗುವುದು. ಅದರಿಂದ ಸರಿಯಾದ ವಿಚಾರ ಮತ್ತು ಯೋಜನೆಗೆ 
ಅ ವ ಶ್ಯ ವಾ ದಂ ಥ ಪ್ರ ಭಾ ವಿ ಕಲ್ಪನೆಗಳು ನಮಗೆ ಹೊ ಳೆ ಯು ನ ವು. 
ಈ ವಿಶ್ವವೆಂಬುದು ದೇವತ್ವವೆಂಬ ಕಲ್ಪನೆ ಸಾಕಾರ ರೂಪ, ವಿಶ್ವವ್ಯಾಪಿ ಜಾಗೃತ ಶಕ್ತಿ 
ಯನ್ನು ಬೆಳೆಸಲು ಕೊಳ್ಳುವ ಸಂದಭ್ರದಲ್ಲಿ ಡಾ ! ರಿಚರ್ಡ ಹೇಳುತ್ತಾರೆ. ನಿಮಗೆ 
ಒಂದು ಲಕ್ಷರೂಪಾಯಿಗಳಷ್ಟು ಹಣಬೇಕಾಗಿದೆ ಎಂದು ತಿಳಿಯಿರಿ. ಆಗ ನೀವು ನಿಮ್ಮನ್ನು 
ನವಂಬರ್ .92 


29 


ಮನಸ್ಸಿನಲ್ಲಿ ಚಿತ್ರದಲ್ಲಿರಿಸಿಕೊಂಡು ಚಿತ್ರಿಸಿಕೊಂಡು, ಈ ಸೃಷ್ಟಿಯ ವಿಶಾಲತೆಯನ್ನು 
ನೆನೆದುಕೊಳ್ಳಿರಿ ಹಾಗೆ ನೀವು ಮಾಡುವಾಗ ನಿಮ್ಮ ಮನಃಶಕ್ತಿಯನ್ನು ನೀವು ವಿಶ್ವದಲ್ಲಿ 
ಹೊರಚೆಲ್ಲುತ್ತೀರಿ, ಈ ವಿಚಾರ ತರಂಗಗಳು ನಿಮ್ಮ ಸುತ್ತಲೂ ಇರುವ ತೇಜೋವಲ 
ಯದಲ್ಲಿ ಸ್ಪಷ್ಟವಾಗಿ ಮುದ್ರಿತವಾಗುತ್ತಿದೆ ನಿಮ್ಮ ಸುತ್ತಲೂ ಇರುವ ಮತ್ತು ನಿಮ್ಮ 
ಮನಸ್ಸಿನಲ್ಲಿ ಮೂಡಿದ ವಿಚಾರ ಚಿತ್ರವನ್ನು ಸುತ್ತುವರೆದಿರುವ ವಿಶ್ವವ್ಯಾಪ್ತಿ ಜಾಗ್ರತೆಯು 
ಈ ವಿಚಾರದಿಂದ ಚಾಲನೆಯನ್ನು ಪಡೆಯುತ್ತದೆ. ನಿಮ್ಮಿಂದ ಒಂದು ಬಗೆಯ ಕಾಂತ 
ತ್ವದ ರಜ್ಜು ನನ್ನು ನೀವು ಬಯಸಿದ ಹಣದಮೊತ್ತದ ದಿಕ್ಕಿಗೆ ಈ ರಜ್ಜು ವವನ್ನು ನಿರ್ದೆ 
ಶಿಸುತ್ತದೆ. ಈ ಸಂಗತಿಯು ದ್ರಷ್ಟಾಯ , ಶರಖಋಷಿಗಳ , ಮನೋವಿಜ್ಞಾನಿಗಳಿಂದ 
ಪರೀಕ್ಷಿಸಲ್ಪಟ್ಟು ದೃಢೀಕೃತವಾಗಿದೆ. ಕೆಲವರು ಈ ವಿಚಾರಗಳನ್ನು ಕೇಳಿ ನಗಬಹುದು 
ಆದರೆ ಯಾವಒಂದು ಕೈರ್ಯವಿಲ್ಲದೆ ಕಾರ್ಯ ಪ್ರವೃತ್ತಿಯಾಗದಂತ ಎಷ್ಟೋ ಜನ 
ಬಡವರು ಕಾಲಾಂತರದಲ್ಲಿ ಅತ್ಯಂತ ಶ್ರೀಮಂತರಾಗಿ ಪರಿಣಮಿಸಿದ್ದು ಇದೇ ವಿಚಾರದಿಂದ 
ಎಷ್ಟೊವೇಳೆ ಕೆಲಜನರು ತಾವು ಒಂದಿಲ್ಲ ಒಂದು ದಿನ ಒಳ್ಳೆ ಶ್ರೀಮಂತರಾಗುತ್ತೇವೆ 
ಎಂಬ ದೃಢನಂಬಿಕೆಯನ್ನು ಇಟ್ಟು ಕೊಂಡರೆ ಮುಂದೆ ನಿಜವಾಗಿಯೂ ಶ್ರೀಮಂತರಾದ 
ಉದಾಹರಣೆಗಳು ಇವೆ. ಮನುಷ್ಯನ ಮನೋಕಾಂತತ್ವದ ಸಾಮಾರ್ಥವನ್ನು ಅಳೆ 
ಯಲು ಇದೊಂದು ಅಳತೆಗೋಲೆನ್ನ ಬಹುದು Sthenometer ಎಂದು ಕರೆದಿದ್ದಾರೆ. 
ಈ ಶಕ್ತಿಯನ್ನು ಹಿಡಿದಿಡಲು ಉಕ್ಕು ಕಬ್ಬಿಣದ ಸರಳುಗಳಿಗೆ ಸಾಧ್ಯವಿಲ್ಲ. ಆದರೆ ಬಟ್ಟೆ 
ಕಟ್ಟಿಗೆ ಸಂಗ್ರಹಿಸಿದ-ನೀರು ಇವುಗಳು ಕಾಂತ ಶಕ್ತಿಯನ್ನು ಸಂಗ್ರಹಿಸಬಲ್ಲವು. ಇಷ್ಟೇ 
ಅಲ್ಲದೆ ಈ ಶಕ್ತಿಯ ಪ್ರಭಾವವು ಕೆಲವೊಂದು ಅಂತರದ ಮೇಲಿಂದಕೂಡಾಕಾರ್ಯ 
ಪ್ರವೃತ್ತವಾಗಬಹುದು. ಈ ಕಾಂತತ್ವವನ್ನು ಬೀರುವ ಮೂಲವ್ಯಕ್ತಿಯ ಶಕ್ತಿಗೆ ಅನು 
ಗುಣವಾಗಿ ಕೆಲವೊಂದು ವಸ್ತುಗಳು ಈ ಕಾಂತಶಕ್ತಿಗೆ ಆಧೀನವಾಗುವವು. ಕೆಲವೊಂದು 
ಅಂತರದ ಮೇಲಿಂದ ಆವ್ಯಕ್ತಿಯು ತನ್ನ ಕೈಯಲ್ಲಿ ಹಿಡಿದರೆ ಸಸ್ಯಾದಿಗಳ ಮೊಳಕೆ 
ಮತ್ತು ಬೆಳವಣಿಗೆಗೆ ಇವುಗಳ ಮೇಲೆ ಪ್ರಭಾವ ಬೀಳುವುದು, ಕಾಂತ ಶಕ್ತಿಯುಳ್ಳ 
ವ್ಯಕ್ತಿಯು ಒಬ್ಬ ಮನುಷ್ಯನ ದೇಹದಮೇಲೆ ತನ್ನಕೈಯನ್ನು ಆಡಿಸಿದರೆ ಅವನ ಕೈ 
ಬೆರಳುಗಳೊಳಗಿಂದ ಕಂದು ಬಣ್ಣದ ಹೊಗೆ ಹೊರಬರುವುದು. ಆದರೆ ಆ ವ್ಯಕ್ತಿಯ 
ಕಾಂತ ಶಕ್ತಿಯುತೀವ್ರವಾಗಿರಬೇಕು. ಮನುಷ್ಯ ದೇಹವು ವಿದ್ಯುತ್ ತರಂಗಗಳನ್ನು 
ಹುಟ್ಟಿಸುತ್ತದೆ. ಈ ಸಂಗತಿಯು ಪ್ರಯೋಗಗಳಿಂದ ದೃಢವಾಗಿದೆ ಯಾವುದೇ ಒಂದು 
ವಸ್ತುವನ್ನು ಕಾಂತಶಕ್ತಿಗೆ ಒಳಪಡಿಸಬೇಕಾದರೆ ಆವಸ್ತು ವಿನಮೇಲೆಕೈಯಾಡಿಸಬೇಕು 
ಈರೀತಿ ಕೈ ಮತ್ತು ಬೆರಳುಗಳಿಂದ ಸವಸಿದಾಗ ಬೇಕಾದ ವಸ್ತುವನ್ನು ಕಾಂತತ್ವಕ್ಕೆ 
ಒಳಪಡಿಸಬಹುದು. ಇಂಥ ಕೈ ಸವರುವ ಕ್ರಿಯೆಯಿಂದ ದೈಹಿಕ ವ್ಯಾಧಿಗಳನ್ನು 
ಗುಣಪಡಿಸಬಹುದು. 

[ ಮುಂದುವರಿಯುವುದು ] 


ಸಿದ್ದಗಂಗಾ 


ಬಸವತತ್ಯ ರತ್ನಾಕರ - 16 

( ವಚನಕಾವ್ಯ ಸುಧಾಸಾಗರ) 
ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡ ಕವಿಕಾಳಿದಾಸ ”, ಅಥಣಿ, ( ಬೆಳಗಾವಿಜಿಲ್ಲೆ ) 


ಛನೇ ಸಾಕ್ಷಾತ್ ಭಗವಂತ 146 
“ ಭಕ್ತ ಸಾಕ್ಷಾತ್ ಭಗವಂತನಲ್ಲದೆ ಬೇರಿಲ್ಲ ಕಂಡಯ್ಯ . 
ಎಲ್ಲವೂ ತನ್ನೊಳಗೆ, ತನ್ನೊಳಗೆ ಎಲ್ಲವೂ ಏಕಾಕಾರವಾಗಿ, 
ತನ್ನ ತಾನರಿದಾತನೇ ಸಚ್ಚಿದಾನಂದ ಸ್ವರೂಪನು ಭಕ್ತ ಕಂಡಯ್ಯ , 
ಹೀಗೆ ತಾನು ಸರ್ವವಿಶ್ವಾತ್ಮ ಸ್ವರೂಪನಾಗಿರ್ದೊಡು 

ಭಿನ್ನನಾಗಿ ಸಂಚರಿಸುತಿಪ್ಪನು ಕಂಡಯ್ಯ 
ಇದು ಆತನದೆ ಆದ ಮೋಡಿ; ಇದನಾರು ಅರಿಯರು ಕಂಡಯ್ಯ . 
ಆತನು ಷಟ್ಸ್ಥಲ ನಿಷ್ಕಲ ನಿರ್ಮಲ ಲಿಂಗಾಂಗ ಸಮರಸ 
ಸುಖೋಲ್ಲಾಸದಲ್ಲಿರುವನು ಕಂಡಯ್ಯ . 
ಶ್ರೀಶೈಲ ಮಲ್ಲಿಕಾರ್ಜುನ ! ” 


ಬೀಜಾಂಕುರ ನ್ಯಾಯ 147 
“ ಶಿವಭಕ್ತಿಯೆ ಶಿವಪ್ರಸಾದಕ್ಕೆ ಅವರು ನೋಡಾ. 
ಶಿವಪ್ರಸಾದವೆ ಶಿವಭಕ್ತಿಗೆ ಜನ್ಮಭೂಮಿ ನೋಡಾ. 
“ ಬೀಜಾಂಕುರ ನ್ಯಾಯ ' ದೋಲುಭಯವನ್ನೋನ್ಯವಾಗಿಪ್ಪುದುನೋಡಾ 

ಭಕ್ತಿಯೆಂಬುದೊಂದ ವಿಚ್ಛಿನ್ನ ಮುಕ್ತಿ ನೋಡಾ, 
ಮುಕ್ತಿಯೆಂಬುದು ಶುದ್ಧ ಶುದ್ಧ ನಿಷ್ಕಳ ನಿಜೈಕ್ಯಪದ 
ಕಾಣಾ, ಶ್ರೀಶೈಲ ಮಲ್ಲಿಕಾರ್ಜುನ ! ” 


ತತ್ತ್ವ ಶ್ರೇಣಿವೀಕ್ಷಣೆ 148 , 
“ ಸ್ಕೂಲ-ಸೂಕ್ಷ್ಮ - ಕಾರಣಮೆನಿಪ್ಪ 
ತಾಳಿಯ ನೀಕ್ಷಿಪರಾರೆಂದಡೆ 
ಸ್ಕೂಲತತ್ವ ಸೀಕ್ಷಿಸರು ಸುರರು ಕಂಡಯ್ಯ . 
ಸೂಕ್ಷ್ಮ ತತ್ತ್ವವನೀಕ್ಷಸರು ಆತ್ಮಯೋಗಿಗಳು ಕಂಡಯ್ಯ . 
ಕಾರಣ ತತ್ವ ನೀಕ್ಷಿಸರು ಷಟ್ ಸ್ಥಲ ಸಂಪನ್ನ ಮಹಾಶಿವಶರಣರು 
ಕಾಣಾ, ಶ್ರೀಶೈಲ ಮಲ್ಲಿಕಾರ್ಜುನ ! ” 


ನವೆಂಬರ್ - 92 


ಲಿಂಗನಿಷ್ಠ 149 , 
* ಶಿವಭಕ್ತಂಗೆ ಲಿಂಗನಿಷ್ಠೆ ಯೆ ಶ್ರೇಷ್ಠ ಕಂಡಯ್ಯ . 
ಈ ಲಿಂಗನಿಷ್ಠೆಯ ನುಳಿದು ಬೇರೆ ತಪಸ್ಸು ಇಂದ್ರಿಯ ನಿಗ್ರಹ, 
ಯೋಗ, ಮೌನ ಇಂತೀ ಭಿನ್ನ ತಂಗಳನು ಭಕ್ತನಾಚರಿಸನು ಕಂಡಯ್ಯ 

ಮತ್ತೆ ಸಮಾಧಿ, ಸಂಧ್ಯಾವಂದನ ಹೋಮ, ನೇಮ , ಮಂತ್ರ , ಜಪ , 
ಶರೀರ ನಿಗ್ರಹ ತೀರ್ಥಯಾತ್ರೆ , ಎಂಬೀ ಮಾಯಾ ಜಾಡ್ಯಕ್ಕೊಳಗಾಗದೆ , 

ಭಕ್ತತಾ ಸ್ವತಂತ್ರ ಲಿಂಗವತ ನಿಷ್ಠನಾಗಿರ್ಪನು ಕಂಡಯ್ಯ . 
ಇದುವೆ ಸದ್ಭಕ್ತನ ಸಹಜಾಚರಣೆ ಶಿವಭಕ್ತಿ ಶಿವಲಿಂಗನಿಷ್ಠೆ , 
ಕಾಣಾ, ಶ್ರೀಶೈಲ ಮಲ್ಲಿಕಾರ್ಜುನ! ” 

ಭೋಗ-ಮೋಕ್ಷ [ 150 ] 
ಮಹಾ ಮಾಹೇಶ್ವರರು ಈಶ್ವರೀ ಪ್ರೇರಣೆಯಂತೆ 
ತಮಗೆ ಪ್ರಸಾದವಾಗಿ ಬಂದ ಬಯಕೆಗಳನ್ನು 

ತಡೆಗಟ್ಟಿ ಬಚ್ಚಿಡಬಾರದು ನೋಡಾ! 
ಐಹಿಕ- ದೈಹಿಕ ಘನ ಸೌಖ್ಯಮಂ ಬಿಡಬಾರದು ನೋಡಾ! 

ಲಿಂಗಕ್ಕರ್ಪಿಸಿ ಶಿವಾರ್ಪಣ ಭಾವದಿಂದ 

ಭೋಗಿಸಬೇಕು ನೋಡಾ! 
ಇಂತಪ್ಪ ಮಹಂತರಿಗೆ ಅವಸಾನ ಕಾಲದೊಳು. 
ಸ್ವಸ್ವರೂಪದ ಸುನಿಶ್ಚಯ ಭಾವವುಂಟಾಗಿ , ಬಯಸದೆ 

ಭೋಗ-ಮೋಕ್ಷಪರರಪ್ಪುದಿದು ಚೋದ್ಯವಿ ? 
ಹೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ !” 

ವಿಶ್ವಶಾಂತಿ ಸಂದೇಶ [1511 
ಜಾಗತಿಕಕೊರತೆಯ ನಿವಾರಣೋಪಾಯ : 

ಜಾಗತಿಕ ಶಾಂತಿಗೆ ಕಾಯಕವೇ ತಾರಕ ಮಂತ್ರನೋಡಾ! 
ಅಂದು ಬಸವಾದಿ ಪ್ರಮಥರು ಪೇಳ ಕಾಯಕ ರಹಸ್ಯಾರ್ಥ 
ಇಂದದನೇ ( ಮಹಾತ್ಮ ಗಾಂಧೀಜಿ, ನಿರ್ದೇಶಿಸಿದರಿಂತು: 
(ಪ್ರತಿಯೊಬ್ಬನೂ ತನಗೆ ಅವಶ್ಯವಿರುವಷ್ಟು ಮಾತ್ರ 
ಇಟ್ಟುಕೊಂಡರೆ, ಜಗತ್ತಿನಲ್ಲಿ ಯಾರಿಗೂ ಎಂದೂ 
ಕೊರತೆಯಾಗದು ” ನೋಡಾ! 
ಇಂತೀ (ಕಾಯಕತತ್ವ ' ದಾ ತಿರುಳನ್ನು ಜಗದ ಜನತೆ 
ತಿಳಿದು ನಡೆವಂದು, ಮನುಜ ಭೂಮಿಯಿದು 


ಸಿದ್ದಗಂಗಾ 


32 


ದೇವಭೂಮಿಯಾಗಿ ಅನ್ನತದ ಬೆಳೆ ಬಂದೀತು! 
ಕಾಣಾ , ಶ್ರೀಶೈಲಮಲ್ಲಿಕಾರ್ಜುನ:” 

ದೇವನಿದಾನಗಳು: [152]. 
(( ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, 
ಮಳೆ ನಿಮ್ಮ ದಾನ, ಹೊಳೆ ನಿಮ್ಮ ದಾನ, 

ಸುಳಿದು ಸೂಸುವಾ ಗಾಳಿ ನಿಮ್ಮ ದಾನ, 
ಇನಿತೆಲ್ಲ ದೇವನೀಡಿರ್ದ ದಾನಂಗಳನು 

ಸರ್ವರೂ ಸಮನಾಗಿ ಹಂಚಿಕೊಳ್ಳದಿ, 
ಮತ್ತೆ ಆನ್ಯರನು ಹೊಗಳುತ್ತ , ಸ್ವಾರ್ಥವನು ಸಾಧಿಸುತ್ತ 
ಗುತ್ತಿಗೆ ಹಿಡಿದಿಟ್ಟುಕೊಳ್ಳುವಾ ಕತ್ತೆ ಮಾನವರನೇನೆಂಬೆ 
ಹೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ!” 


ಮನುಕುಲದ್ರೋಹಿಗಳು [153] 
“ ಕಾಯಕತತ್ತ್ವಧರ್ಮದಯೆ ಮರೆದ ಸಿರಿವಂತರೆಲ್ಲ, 
ಲೋಕದೊಳು ಮನುಕುಲದ್ರೋಹಿಗಳೆನೆ ಮೆರೆಯುವರೆಲ್ಲ, 
ಅತಿಯಾಶೆಯಿಂ ಮತಿಭ್ರಮೆಗೊಂಡಿವರಿಗೆಲ್ಲ, 
ಅನ್ನಧಾನ್ಯಂಗಳಂ ಬೈತಿಟ್ಟು ಕಳ್ಳಪೇಟೆ ನಡೆಸುವರೆಲ್ಲ, 

ಭಾರತದ ಬಡತನದ ಬವಣೆಗೆ ಕಾರಣ ದುರ್ಧನಿಕರೆಲ್ಲ, 
ಈ ಪಾಪಿಗಳಿಗಾಗಿ ಭೂದೇವಿ ಕೂಗಿ ಕಂಪಿಸಿದಳು ನೋಡಾ! 

ಕೋಟ ಜನಗಳ ಅನ್ನ ಆಸರೆಯ ಕದ್ದ ಕಳ್ಳಧನಿಕರು ನೋಡಾ! 
ಹಸಿದೊಡಲ ಬಡ ಬಂಧುಗಳಾ ಕಣ್ಣೀರುಕೋಡಿಯಾಗಿ ಹರಿಯುತಿದೆ ನೋಡಾ! 
ಮೃತ್ಯುದೇವತೆ ಧರ್ಮದೇಹಿಗಳಿಗಾಗಿ ಬಾಯೆರೆದು ನಿಂದಿಹಳು ನೋಡಾ! 
ಇಂತೀಪ್ರಳಯಕಾರಿ ಧನಿಕವ್ಯಕ್ತಿಗಳನ್ನೆಲ್ಲ ಪಾತಾಳಕ್ಕೆಸೆಯ ಬಾರ ! 
ರುದ್ರ ಭಯಂಕರ ಶಾಂಕರಿ ಮಹಾಕಾಳಿ ಮಹಾವೀರಾಗ್ರಣಿ ತ್ರಿಶೂಲಧಾರಿಣಿ! 
ಸಹಸ್ರ ಸಹಸ್ರಮುಖಿ, ದಶಸಹಸ್ರಪಾಣಿ , ಕೊರಳರುಂಡ ಮಾಲಾಧಾರಿಣಿ! 
- ಧರ್ಮದೇವತೆಯೆ ಜಗಜ್ಜನನಿ ಮಹಾತಾಯೆ ! 
ಸಹಸ್ರಾರು ವರುಷಗಳಿಂದಳುತಿರ್ಪ ನಿಮಕ್ಕಳನು 
ಸಲಹುಬಾರೌ ತಾಯೆ ! ಬಂದೊಮ್ಮೆ ಕಂದಮ್ಮಗಳನು 
ನೋಡೊಮ್ಮೆ ! ಕರುಣದಿಂ ಕರುಣಿಸೊಮ್ಮೆ ತಾಯೆ ! 

ದುರ್ಮಾರ್ಗರತ ಹೃದಯ ಹೀನ ಕಟುಕ ಕೃತಾಂತ 
ದುಷ್ಟ ಧನಿಕರನು ಈ ಜಡ ಜೀವಿಗಳನ್ನು ನಿರ್ನಾಮಗೊಳಿಸಿ 
ನವೆಂಬರ್ -92 


ಜಗಕೆ ಸುಖದ ಹೊಳೆ ಹರಿಸ ಬಾರ್‌ ಕರುಣಿ ಮಹಾಮಾತೆ' 
ದಯಾಸಾಗರ ಮಹಾಲಿಂಗ ಪ್ರಭುವೆ ನೀವೆ ಹೇಳಾ ? 

ಶ್ರೀ ಶೈಲ ಮಲ್ಲಿಕಾರ್ಜುನ !?” 
ಹೆಸರಿಗಾಗಿ ಕೊಟ್ಟಿದಾನ ವ್ಯರ್ಥ : [154 ] . 
“ ಧನಿಕರು ಅಪಮಾರ್ಗದಲ್ಲಿ ಗಳಿಸಿರ್ಪಧನದಲ್ಲಿ, 
ಕನಿಷ್ಟ ಭಾಗವನು ಧರ್ಮಿಷ್ಟ ರಂತೆ ದಾನ ಮಾಳ್ವರುನೋಡಾ! 
ಕಲ್ಲು ಹೃದಯಿಗಳಿವರು ಕಲ್ಲುಗೋಡೆಯ ಮೇಲೆ ತಮ್ಮ 
ಹೊಲಸು ಹೆಸರು ಕೆತ್ತಿಸಿ ಕೊಂಬರು ನೋಡಾ, 

ಹೆಸರಿಗಾಗಿ ಕೊಟ್ಟ ದಾನ ಕೊಂಡ ಹೆಸರಿಗೆ ಮುಟ್ಟಿತ್ತು ನೋಡಾ 
ಕೊಂದ ಮಾರ್ಜಾಲದಾ ಪಾಪ ಕಳೆಯಲೆಂದು, 
ಕಾಶೀ ಕ್ಷೇತ್ರಕ್ಕೆ ಹೋಗಿ ಬಂಗಾರ ಬೆಕ್ಕಿನಾ ಮೂರ್ತಿ 
ಮುದ್ದಾಗಿ ಮಾಡಿಸಿ ನಿಲ್ಲಿಸಿದೊಡು ವಾಪ ಬಿಡದಾಯಿತ್ತೆಂಬಂತೆ ” 
ಮುನ್ನ ಮಾಡಿದ ಪಾಪ ಧನಿಕಂಗೆ ಮತ್ತೆ ಬೆನ್ನಟ್ಟಿ ಬಂದು 

ಬಿಡದೆ ಏಡಿಸಿ ಕಾಡಿತ್ತು ನೋಡಾ! 
ಇಂತು ಹೆಸರಿಗಾಗಿ ಕೊಟ್ಟ ಕೊಡುಗೆಯದು ಹಗರಣದ್ದಾಗಿ 
ಆತ್ಮ ವಂಚನೆಯೆನಿಸಿ ವ್ಯರ್ಥವಾಯಿತ್ತು ನೋಡಾ! 

- ಶ್ರೀ ಶೈಲಮಲ್ಲಿಕಾರ್ಜುನ ! ” 

ಸಹಜದಾನ : [ 155 ] 
“ ಸಹಜದಾನಗುಣಶೀಲಂಗೆ ಕೀರ್ತಿವ್ಯಾಮೋಹವಿರದು ನೋಡಾ. 

ದಾನ ಮಾಡಿದುದು ತನ್ನ ಮನಕರಿವಿಲ್ಲದಂತಿರಬೇಕುನೋಡಾ, 
“ಕೊಟ್ಟದ್ದು ಕೊಟ್ಟೆನೆಂದಡೆ ಅದು ಕೆಟ್ಟಿತ್ತು ನೋಡಾ! 
'ಕೊಟ್ಟಿದ್ದು ಕೊಟ್ಟಿತೆನಬೇಡ! ಕಟ್ಟಿತ್ತು ಅದೆ ಮುಂದಿನಾ ಬುತ್ತಿ ನೋಡು 

ಇಂತೀ ದಾನಗುಣಮರ್ಮವನರಿಯದೆ 
ಬರಿದೆ, ನಾವು ದಾನಕೊಟ್ಟೆವೆಂದು ನುಡಿವವರ 
ಬಾಯಲ್ಲಿ ಹುಡಿಮಣ್ಣು ಹೊಯ್ಯದಿರ್ಪನೆ ? 
- ನಮ್ಮ ಶ್ರೀ ಶೈಲಮಲ್ಲಿಕಾರ್ಜುನ ಮಹಾಲಿಂಗಮೂರ್ತಿ 
ಮಹಾದಾನಿ ! ಅಖಂಡ ತೇಜೋಮೂರ್ತಿದೇವರ ದೇವ! 

ಸಾರ್ಥಕದಾನ : [156 ] 
ತ್ಯಾಗರಾಜ ದಾನವೀರ ಶಿರಸಂಗಿ ಲಿಂಗರಾಜರ್ 
ಲಿಂಗಾಯತ ಧರ್ಮದುನ್ನತಿಗಾಗಿ ದಾನಗೆಯ ರಿ ? 


ಸಿದ್ದಗಂಗಾ 


ವೀರಶೈವ ಸಮಾಜದೇಳೆ ಗಾಗಿ 
ಕರುನಾಡ ಮಕ್ಕಳ ವಿದ್ಯಾಭಿವೃದ್ಧಿಗಾಗಿ 
ತಮ್ಮ ಶಿರಸಂಗಿ ಸಂಸ್ಥಾನದಾ ಸಕಲ ಉತ್ಪನ್ನವನು 
ದೂರದೃಷ್ಟಿ ಯಾಂತ ಲಿಂಗರಾಜರ್ ಹರುಷದದಿಂದಿತ್ತುದು. 
ಎಂದು ಮೃತ್ಯು ಪತ್ರ ಬರೆದಿಟ್ಟು ಲಿಂಗೈಕ್ಯರಾದರಿ ? 
ಆದಡೇಂ ಲಿಂಗರಾಜರ ಕೀರ್ತಿ ಆ ಚಂದ್ರಾರ್ಕವಾಗಿ 

ನಿಂದು ಬೆಳಗುತಿರ್ಪುದು ನೋಡಾ! 
ಲೋಕದೊಳಿಂತು ತ್ಯಾಗರಾಜ ಶಿರಸಂಗಿ ಲಿಂಗರಾಜರಾ 

(. ಮೃತ್ಯುಪತ್ರ ' ವಿಂದು ( ಅಮೃತ ಪತ್ರ ' ವಾಗಿತ್ತು ನೋಡಾ! 
ಇಂತೀ ದಾನಗುಣ ಪುಣ್ಯ ಕೀರ್ತಿ ಸಾರ್ಥಕ್ಯವ ? 
ನೀನೆ ಹೇಳಾ, ಶ್ರೀ ಶೈಲಮಲ್ಲಿಕಾರ್ಜುನ ! ” 


ಶ್ರೀ ಬಸವಕಲ್ಯಾಣ ಮಹಾತ್ಮ ( 157 ) 
(ಕೈಲಾಸವೆನಿಸಿರ್ಪ ಕಲ್ಯಾಣ ಮಹಾತ್ಮಯನು 
ಪೇಳುವಡೆ ಆದಿಶೇಷಂಗೆ ಅಸದಳವಾಗಿರ್ಪುದು ನೋಡಿರಯ್ಯ ! 

ಈ ಪರಮ ಪವಿತ್ರ ಕಲ್ಯಾಣಪಟ್ಟಣದುದಯದಾ 
ಕಾರಣ ಮಹಾತ್ಮಯನು ಷಟ್ಸ್ಥಲ ಚಕ್ರವರ್ತಿ 

ಮಹಾ ಜ್ಞಾನ ತೇಜೋಮೂರ್ತಿ ಚನ್ನಬಸವಣ್ಣನಾ 
ದಿವ್ಯವಾಣಿಯಿಂದ ಕೇಳಿ ಕೃತಾರ್ಥರಾಗಬೇಕು ನೋಡಿರಯ್ಯ ! 
ಚತುರ್ದಶ ಭುವನಂಗಳಿಗೆ ಕಲಶವಾಗಿ ಬೆಳಗುತಿರ್ಪಾ 

ರುದ್ರಲೋಕವೆ ಮೃತ್ಯಕ್ಕಿಳಿತಂದು “ಕಲ್ಯಾಣ' ವೆಂಬ 

ಪುರಪಟ್ಟಣವಾಗಿ ಜನಿಸಿ ಮಹಾಬೆಳಕಾಗಿ ನಿಂದಿತ್ತು ನೋಡಿರಯ್ಯ ! 
ಅಲ್ಲಿ ಸತ್ಯವಂತರು, ಸಾತ್ವಿಕ ಹೃದಯರು ಮತ್ತೆ ನಿತ್ಯ ನೀತಿವಿದರು , 

ನಿಜೈಕ್ಯ ಸದ್ಭಕ್ತರು, ಮಹಾಜ್ಞಾನ ಮೂರ್ತಿಗಳು, 
ಪರಮ ಶಿವಯೋಗಿಗಳು, ಶಿವಾನುಭವ ಸಂಪನ್ನರು, 
ಶಿವಲಿಂಗಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು , 
ಶಿವಾಚಾರ ವೇದ್ಯರು, ಶಿವಾಗಮ ಸಾಧ್ಯರು, .. 

ಶಿವ ಸಮಯ ಪಕ್ಷರುಗಳಲ್ಲದೆ ಮತ್ಯಾರು ಅಲ್ಲಿಲ್ಲನೋಡಿರಯ್ಯ ! 
ಪಾಪಿಗಳು,ಕೋಪಿಗಳು, ಕಲ್ಯಾಣವ ಹೋಗಬಾರದು, 

ಹನ್ನೆರಡು ಯೋಜನ ವಿಸ್ತೀರ್ಣಮಪ್ಪ 
ಆ ಕಲ್ಯಾಣ ಮಹಿಮೆ ಅಗಮ್ಯ ಅಗೋಚಠ ಕಾಣಿರಯ್ಯ ! 


ನವಂಬರ್ - 92 


35 


ದ್ವಾದಶಯೋಜನ ವಿಸ್ತೀರ್ಣವಾದ ಕಲ್ಯಾಣಪುರದಲ್ಲಿ 

ಸೂರ್ ವೀಧಿ ನೂರಿಪ್ಪತ್ತು 

ಸೋಮ ವೀಥಿ ನೂರಿಪ್ಪತ್ತು 
ಈ ವಿಸ್ತೀರ್ಣ ಪಟ್ಟಣಕ್ಕೆ ಮುನ್ನೂರರುವತ್ತು ಬಾಗಿಲವಾಡ 
ಆ ಬಾಗಿಲಿಂಗೆ ನೂರೈವತ್ತೈದು ವಜ್ರದಹಾರೆಯ ಕದಂಗಳು , 

ಇನ್ನೂರಿಪ್ಪತ್ತೈದುಶಿಲ್ಪಕಲೆಯ ದ್ವಾರವಟ್ಟಕ್ಕೆ 

ನಾನೂರೈವತ್ತು ಸುವರ್ಣಕಮಲ ಕದಂಗಳು, 
ಆಪಟ್ಟಣಕ್ಕೆ ಬಳಸಿ ಬಂದ ಕೋಂಟೆ ನಾಲ್ವತ್ತೆಂಟು ಯೋಜನ ಸರಿಪ್ರಮಾಣು| 

ಅಲ್ಲಿ ಲಕ್ಷದಮೇಲೆ ತೊಂಬತ್ತಾರುಸಾವಿರ ಶಿವಾಲಯ . 
ಆ ಶಿವಾಲಯಂಗಳಿಗೆ ಮುಖ್ಯವಾದ ತ್ರಿಪುರಾಂತಕೇಶ್ವರ ದೇವರ ಶಿವಾಲಯ , 

ಮುನ್ನೂರರುವತ್ತು ಕಮಲಗಳಿಂದ ಕಂಗೊಳಿಸ ಸರೋವರಂrಗಳು . 
ಅಸಂಖ್ಯ ಸದ್ಭಕ್ತರಮಠ, ದಾಸೋಹ! ಮಠಂಗಳು ಅಲ್ಲಿಶೋಭಿಸುತಿಪ್ಪುವುನೋಡಿರಯ್ಯ ! 

- ಇಂತಪ್ಪ ವೈಭವ ಪೂರಿತವಾದ ಕಲ್ಯಾಣ ಪಟ್ಟಣದ ಮಧ್ಯೆ 
ಬಸವರಾಜದೇವರ ಮಹಾಮಠವು ಕೋಟಿರವಿ ತೇಜವಾಂತು ಬೆಳಗುತಿಪ್ಪುದು ನೋಡಿರಯ್ಯ ! 

ನಿತ್ಯ ಲಕ್ಷದಮೇಲೆ ತೊಂಬತ್ತಾರುಸಾವಿರ ಗಣಂಗಳ ತೃಪ್ತಿ ನಡೆಯುವುದು. 
ಎಮ್ಮ ಭಕ್ತಿಭಂಡಾರಿ ಬಸವರಾಜದೇವರ ಮಹಾಮನೆಯಲ್ಲಿ ಕಾಣಿರಯ್ಯ ! 
ಮಹಾಪ್ರಮಥರಿಗೆ ಪುರಾತನರಿಗೆ ಅಸಂಖ್ಯಾತ ಮಹಾಗಣಂಗಳಿಗೆ | 
ಪ್ರಮಥನಾಯಕನಾಗಿ ಇಂತು ಅನಂತಕೋಟಿಮುಖನಾಗಿ ಭಕ್ತರಿಗೆ 
ಒಡನಾಡಿಯಾಗಿರ್ಪನು ಎನ್ನಸಂಗನ ಬಸವಣ್ಣನು ನೋಡಿರಯ್ಯ ! 
ರುದ್ರಲೋಕನ ಮತ ಲೋಕಕ್ಕೆ ತಂದು 

ಕಲ್ಯಾಣವ ಕೈಲಾಸವ ಮಾಡಿ 
ಶಿವಾಚಾರದ ಘನವ ಮೆರೆದ 
ಎಮ್ಮ ಜಗದಾರಾಧ್ಯ ಪ್ರಮಥಗುರುವಯ್ಯ 
ಅಕಾಯಚರಿತ್ರ ಅನಾಮಯಮೂರ್ತಿ 

ಬಸವಣ್ಣನ ಮಹಿಮೆ 
ಅಗೋಚರ ಅಪ್ರಮಾಣ ಕಾಣಾ, 

ಶ್ರೀ ಶೈಲ ಮಲ್ಲಿಕಾರ್ಜುನ! 
ಸಿದ್ದಗಂಗಾ 


6 . 


ವಿಜ್ಞಾನ ಮತ್ತು ಆಧ್ಯಾತ್ಮ 
- ಎಚ್ . ಎಸ್ . ನರಸಿಂಹಜೀಯರ್ , ಲಕ್ಷ್ಮಯ್ಯ ತೋಟ, 14ನೇ ಕ್ರಾಸ್ , ಸೋಮೇಶ್ವರಪುರಂ , 

- ತುಮಕೂರು- 2 | 


ಭಾರತೀಯ ಆಧ್ಯಾತ್ಮ ಜ್ಞಾನವನ್ನು ವಿಶ್ವದ ನಾನಾಕಡೆ ಪಸರಿಸಿ ನಮ್ಮ 
- ಸಂಸ್ಕೃತಿಯನ್ನು ಪಾಶ್ಚಾತ್ಯರಿಗೆ ಪರಿಚಯಿಸಿದ ವಿವೇಕಾನಂದರು ತಾವು ವಿದ್ಯಾರ್ಥಿ 
ದೆಶೆಯಲ್ಲಿದ್ದಾಗಲೇ ಆಧ್ಯಾತ್ಮದ ಕಡೆಗೆ ವಾಲಿದ್ದರು. ಆಗಿನ ನರೇಂದ್ರರಾದ ಇವರು 
ಕಲ್ಕತ್ತದ ಕಾಳಿದೇವಾಲಯದಲ್ಲಿ ಅರ್ಚಕರಾಗಿದ್ದ ಶ್ರೀ ರಾಮಕೃಷ್ಣ ಪರಮಹಂಸರನ್ನು 
ಮೊದಲ ಬಾರಿಗೆ ಭೇಟಿ ಮಾಡಿದಾಗಿನ ಸನ್ನಿವೇಶವನ್ನು ಅವರೇ ಈ ರೀತಿ 
ವರ್ಣಿಸಿದ್ದಾರೆ. 
ನರೇಂದ್ರ (ರಾಮಕೃಷ್ಣರನ್ನು ಕುರಿತು) ಮಹಾಶಯರೇ ನೀವು ದೇವರನ್ನು 

ಬಲ್ಲಿರಾ ? 
ರಾಮಕೃಷ್ಣ ಹೌದು. 
ನರೇಂದ್ರ - ಅದನ್ನು ಸಮರ್ಥಿಸಬಲ್ಲಿರಾ ? 
ರಾಮಕೃಷ್ಣ ಹೌದು. 
ನರೇಂದ್ರ ಅದು ಹೇಗೆ ? 
ರಾಮಕೃಷ್ಣ - ಅದಕ್ಕೆ ಕಾರಣ, ನಾನು ನಿನ್ನನ್ನು ಇಲ್ಲಿ ಹೇಗೆನೋಡುತ್ತಿರುವೆನೆ 

ಹಾಗೆ ನೋಡುವೆ. ಆದರೆ ಇದಕ್ಕಿಂತ ಹೆಚ್ಚು ಸತ್ಯವಾಗಿ , 
ಇಷ್ಟು ಖಚಿತವಾಗಿ ದೇವರ ಬಗ್ಗೆ ವಿವರಿಸಿದ ಆ ಮಹಾತ್ಮರ ಬಗ್ಗೆ ಅವರು 
ಬರೆಯುತ್ತಾ ನಾನು ದೇವರನ್ನು ನೋಡಿರುವೆನು, ಧರ್ಮ, ಸತ್ಯ , ನಾವು ಪ್ರಪಂಚ 
ವನ್ನು ನೋಡುವುದಕ್ಕಿಂತ ಅತಿಶಯವಾಗಿ ಅದನ್ನು ಅನುಭವಿಸಬಹುದು , ನೋಡ 
ಬಹುದು ಎಂದು ಧೈರ್ಯವಾಗಿ ಹೇಳಬಲ್ಲ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ನಾನು 
ಮೊದಲ ಬಾರಿಗೆ ಕಂಡೆ. ಅವರ ಬಳಿಗೆ ಪ್ರತಿದಿನವೂ ಹೋಗಲು ಉಪಕ್ರಮಿಸಿದೆ. 
ಅವರ ಒಂದು ಸ್ಪರ್ಶ, ಒಂದು ಕುಡಿ ನೋಟ ನನ್ನ ಇಡೀ ಜೀವನವನ್ನೇ ಬದಲಾಯಿ 
ಸಿತು. ” ಎಂದಿದ್ದಾರೆ. 


ಇದೇ ರಾಮಕೃಷ್ಣ ಪರಮಹಂಸರನ್ನು ಕುರಿತು ಅದ್ವಿತೀಯ ತತ್ವಜ್ಞಾನಿ, 
ನಮ್ಮ ರಾಷ್ಟ್ರದ ಮಾಜಿ ರಾಷ್ಟ್ರಪತಿ ಡಾ || ಸರ್ವೆಪಲ್ಲಿ ರಾಧಾಕೃಷ್ಣ೯ರವರು 
ಪರಮಹಂಸರ ಅನುಭವವನ್ನು ಈ ರೀತಿ ವರ್ಣಿಸಿದ್ದಾರೆ. (1f seience is bassed 


ನವಂಬರ್ - 92 


37 


on experience here is an experience which a great 
master has given : " ವಿಜ್ಞಾನವು ಅನುಭವದಿಂದ ರೂಪಿತವಾಗಿದೆ ಎಂದು 
ಹೇಳುವುದಾದರೆ, ಮಹಾನ್ ಗುರು ಶ್ರೀ ರಾಮಕೃಷ್ಣರ ಅನುಭವವನ್ನೂ ನಾವು 
ಒಪ್ಪಬೇಕು ಎಂದಿದ್ದಾರೆ 


- ಇವರ ಅನುಭವ ಸಾಮಾನ್ಯವಲ್ಲ . ನಲವತ್ತು ವರ್ಷಗಳ ಸತತ ಸಾಧನೆ . 
ಯಿಂದ ಪಡೆದ ಅನುಭವ ಅದು. ಎಲ್ಲಾ ಧರ್ಮಗಳ ಗುರಿಯೂ ಒಂದೇ , ಪತ್ರಿ 
ಯೊಬ್ಬರು ಬೋಧಿಸುವುದು ಒಂದನ್ನೆ ಎಂಬ ಅನುಭವವನ್ನು ಕ್ರೈಸ್ತ ಧರ್ಮದ 
ಅನುಯಾಯಿಯಾಗಿ , ಮುಸ್ಲಿಂ ಧರ್ಮದ ಅನುಯಾಯಿಯಾಗಿ ಸಾಧಿಸಿ ಜಗತ್ತಿಗೆ 
ತೋರಿಸಿದರು. 


ದೇವರನ್ನು ಕಾಣಲು ಆತುರ, ಕಾತುರ ನಿಷ್ಠೆ , ಇಚ್ಛೆ ಎಲ್ಲವೂ ಬೇಕು, ದೇವ 
ರಿಗಾಗಿ ಹುಚ್ಚರಾಗಬೇಕು. ಇದರ ಅರಿವನ್ನು ಮಾಡಿಕೊಡಲು ಒಂದು ಬಾರಿ 
ಶ್ರೀ ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಗಂಗಾ ನದಿಯಲ್ಲಿ ಸ್ನಾನ ಮಾಡುವ 
ಸಮಯದಲ್ಲಿ ಸ್ವಲ್ಪ ಕಾಲ ನೀರಿನಲ್ಲಿ ಅದುಮಿ ಹಿಡಿದರು , ನೀರಿನಲ್ಲಿ ಅವನು ಒದ್ದಾ 
ಡುತ್ತಿದ್ದನು. ನಂತರ ಮೇಲಕ್ಕೆ ಎತ್ತಿ ನೀನೇಕೆ ಹೀಗೆ ನೀರಿನಲ್ಲಿ ಒದ್ದಾಡುತ್ತಿದೆ 
ಎಂದು ಕೇಳಿದರು. ಸ್ವಾಮಿ ನೀರಿನಲ್ಲಿ ಗಾಳಿಯಿಲ್ಲ ನಾನು ಉಸಿರಾಡಲು ಗಾಳಿ 
ಬೇಕು. ಗಾಳಿಬೇಕು, ಗಾಳಿ ಬೇಕು, ಮೇಲಕ್ಕೇಳಬೇಕೆಂದು ಒದ್ದಾಡಿದೆ ಎಂದರು . 
ಶ್ರೀ ರಾಮಕೃಷ್ಣರು ಈ ಸನ್ನಿವೇಶವನ್ನು ಆಧ್ಯಾತ್ಮಕ್ಕೆ ಹೋಲಿಸುತ್ತಾ ನೀನು ನೀರಿ 
ನಲ್ಲಿ ಮುಳುಗಿದ್ದಾಗ ಗಾಳಿಗಾಗಿ 'ಹೇಗೆ ಒದ್ದಾಡಿದೆಯೋ ಹಾಗೆ ದೇವರಿಗಾಗಿ ನಿನ್ನ 
ಪ್ರತಿಯೊಂದು ಕಣವೂ ದೇವರು ಬೇಕು, ದೇವರು ಬೇಕು ಎಂದು ಒದ್ದಾಡು 
ವಂತಹ ತೀವ್ರತೆ ನಿನ್ನಲ್ಲಿ ಉಂಟಾದಾಗ ಮಾತ್ರ ದೈವದರ್ಶನವಾಗುತ್ತದೆ' ಎಂದು 
ಉದಾಹರಿಸಿದರು , 

ಆದ್ದರಿಂದ ಕೇವಲ ಮಾತಿನಿಂದ ಪ್ರಯೋಗಶಾಲೆ, ಪ್ರಯೋಗದಿಂದ ದೇವರನ್ನು 
ಕಾಣಲು ಸಾಧ್ಯವಿಲ್ಲ. ಸಾಧಕರಾಗಬೇಕು. ಸಾಧನೆಯ ನಂತರವೂ ದೈವದರ್ಶನ 
ವಾಗದಿದ್ದದಲ್ಲಿ ಆಗ ಅಂತಹವರು ಮಾತ್ರ ದೇವರಿಲ್ಲವೆಂದು ಹೇಳಿದರೆ ಬೆಲೆ ಇರುತ್ತೆ , 
ಆದರೆ ಅಂತಹ ಸಾಧಕರೆಲ್ಲಾ , ಅನುಭಾವಿಗಳೆಲ್ಲಾ ಒಂದೇ ಅಭಿಪ್ರಾಯ ಹೊಂದಿ 
ದ್ದಾರೆ, ಅದು ದೇವರಿದ್ದಾನೆಂಬುದು. 
ವಿಜ್ಞಾನದ ಪ್ರಯೋಗಗಳಿಂದ ಪಡೆಯುವ ಅನುಭದಿಂದ ಸತ್ಯ ಪ್ರತಿಪಾದಿಸುವಂತೆ 
ಒಬ್ಬರ ಅನುಭವವನ್ನು ಮತ್ತೊಬ್ಬರಿಗೆ ದೇವರ ವಿಚಾರದಲ್ಲಿ ತೋರಿಸಲು ಸಾಧ್ಯವಿಲ್ಲ. 
ಈ ಅನುಭವ ಬೇಕಾದ ಪ್ರತಿಯೊಬ್ಬರೂ ಹತ್ತಾರು ವರ್ಷ ಸಾಧಕರಾಗಿ ಸಾಧನೆ 
ಮಾಡಿದಲ್ಲಿ ದೇವರ ಸಾಕ್ಷಾತ್ಕಾರ ಸತ್ಯ ಎಂಬುದನ್ನು ಋಷಿಗಳು, ಸಂತರು, ಪ್ರವಾದಿಗಳು 

38 
ಸಿದ್ದಗಂಗಾ 


ವಿಶ್ವದಾದ್ಯಂತ ಸಾರಿದ್ದಾರೆ. ಈ ಶತಮಾನದ ನಮ್ಮ ಭಾರತದ ಆಧ್ಯಾತ್ಮ ಜೀವಿಗಳಾದ 
ಶ್ರೀ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಮಣ ಮಹರ್ಷಿಗಳು, 
ಅರವಿಂದಘೋಷರು ಇವರೆಲ್ಲರ ಅನುಭವವೂ ದೈವದ ಬಗ್ಗೆ ಒಂದೇ ಕಲ್ಪನೆ ಇರುವುದನ್ನು 
ನಾವು ಗಮನಿಸಿದಾಗ ಅಂತಹ ಮರ್ಹಾಶಕ್ತಿ ಇದೆ ಎಂಬುದು ಸತ್ಯ ಸಂಗತಿ ಎಂಬ 
ಅರಿವು ಮೂಡುತ್ತದೆ. 

ಇವರ ಅನುಭವಕ್ಕೆ ಪೂರಕವಾಗಿ ಕೆಲವು ಪ್ರತಿಷ್ಠಿತ ವಿಜ್ಞಾನಿಗಳ ಅನುಭವವನ್ನು 
ಪರಿಶೀಲಿಸೋಣ. ಬಾಬಾ ಆಟಾಮಿಲರ್ ಕೇಂದ್ರದ ನಿವೃತ್ತ ನಿರ್ದೆಶಕರಾದ 
ಡಾ|| ಗಂಗೂಲಿಮತ್ತಿತರ ವಿಜ್ಞಾನಿಗಳು ಬರೆದಿರುವ Science and spirituality 
o $ 20 “ The Vedic Concept of the supreme Being , or cosmic 
Consciousness as the Reality underlying Creation has 
found increasing acceptance among Scientists during 
this century' ಎಂದಿದ್ದಾರೆ. 

ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ, ವೇದಗಳಲ್ಲಿ ತಿಳಿಸಿರುವಂತೆ 
ವಿಶ್ವದ ಈಸೃಷ್ಟಿ , ಸ್ಥಿತಿ ಲಯಗಳಿಗೆ ಕಾರಣವಾದ ಒಂದು ಮರ್ಹಾಶಕ್ತಿ (Supreme 
Being) ಇದೆ ಎಂಬ ಅರಿವು ಈ ಶತಮಾನದ ವಿಜ್ಞಾನಿಗಳಲ್ಲಿ ಮೂಡುತ್ತಾ ಬಂದಿದೆ, 
ಆಥವಾ ಇದನ್ನು ಒಪ್ಪುತ್ತಾ ಬಂದಿದ್ದಾರೆ' ಎಂದು ನುಡಿದಿರುವುದು ವಿಜ್ಞಾನಿಗಳಲ್ಲಿ 
ದೈವದ ಕಲ್ಪನೆಯ ಬಗ್ಗೆ ಇರುವ ಖಚಿತ ಅಭಿಪ್ರಾಯವನ್ನು ಸೂಚಿಸುತ್ತದೆ. 


ಹಿರಿಯ ವಿಜ್ಞಾನಿ ಡಾರ್ವಿನ್‌ರವರು ತಮ್ಮ ಸಂಶೋಧನೆಗಳನಂತರ ' extreme 
difficulty or rather impossibility of Conceiving this 
immense and wonderfull universe without being impelled 
to look to a First Cause having an intelligent Mind' 
ಎಂದು ನುಡಿದಿದ್ದಾರೆ. ಅನಂತವಾದ ಹಾಗೂ ಅತ್ಯಾಶ್ಚರ್ಯಕರವಾದ ಈ ವಿಶ್ವವು 
ಮಹಾ ಬುದ್ದಿ ಶಕ್ತಿಯುಳ್ಳ ಒಬ್ಬ ಕಾರಣ ಕರ್ತನಿಲ್ಲದೆ ಸೃಷ್ಟಿಯಾಗಿದೆ ಎಂಬುದನ್ನು 
ಗ್ರಹಿಸಲು ಸಾಧ್ಯವಿಲ್ಲ ಅಥವಾ ಬಹುಕಷ್ಟ . ” 


Sir Charles Lyell ಎಂಬ ಈ ಶತಮಾನದ ಪ್ರಮುಖ ವಿಜ್ಞಾನಿ “In 
whatever Direction we Persue our researches , whether 
in time or in space , we discover everywhere the clear 
proofs of a creative intelligence and of this foresight, 
Wisdom ond power ” ನಾವು ಯಾವುದೇ ದಿಕ್ಕಿನಲ್ಲಿ ಸಂಶೋಧನೆ ಮುಂದು 


ನವಂಬರ್ - 1992 


39 


ವರಿಸಿದರೂ , ಕಾಲದಲ್ಲಾಗಲಿ, ಅವಕಾಶದಲ್ಲಾಗಲಿ, ಎಲ್ಲೆಲ್ಲಿಯೂ ಸೃಜನಾತ್ಮಕ ಬುದ್ದಿ 
ಶಕ್ತಿಯ , ದೂರಾಲೋಚನೆ ಹಾಗೂ ಜಾಣತನದ ಮರ್ಹಾಶಕ್ತಿಯುಗೋಚರಿಸುತ್ತಿದೆ 
ಎಂದು ತಿಳಿಸಿದ್ದಾರೆ. 


Dr . E . Lester smifh affirms the ordered complexity 
of living things certainly suggests intelligent design . 
Indeed the entire universe gives eloquent testimony of 
being a product ofmind and intelligence , as some scien . 
tists have maintained , ವಿಜ್ಞಾನಿ ಲೆಸ್ಟರ್‌ ಸ್ಮಿತ್‌ರವರ ಪ್ರಕಾರ ವಿಶ್ವದಲ್ಲಿನ 
ಜೀವಿಗಳಲ್ಲಿ ಕಂಡುಬರುವ ಕ್ರಮವಾದ ಸಂಕೀರ್ಣತೆಯು ಖಂಡಿತವಾಗಿಯೂ ಬುದ್ದಿ 
ವಂತಿಕೆಯ ಉದ್ದೇಶವನ್ನು ಸೂಚಿಸುತ್ತದೆ. ನಿಶ್ಚಯವಾಗಿಯೂ ಈ 'ಸಂಪೂರ್ಣ 
ವಿಶ್ವವು ಕೆಲವು ವಿಜ್ಞಾನಿಗಳು ಅಭಿಪ್ರಾಯ ಪಡುವಂತೆ ಸ್ವಪ್ರಜ್ಞತೆಯ ಬುದ್ದಿಯ 
ಶಕ್ತಿಯು ಈ ಸೃಷ್ಟಿಗೆ ಸಾಕ್ಷಿಯಾಗಿದೆ' ಎಂದು ಹೇಳಿರುವುದು ದೈವದ ಕಲ್ಪನೆಯು 
ವಿಜ್ಞಾನಿಗಳಲ್ಲಿ ಮೂಡಿರುವುದನ್ನು ಸೂಚಿಸುತ್ತದೆ, 


ಬೇವಿನ ಹಿಂಡಿಯನ್ನು ಜಾನುವಾರುಗಳಿಗೆ ನೀಡ ಬಹುದು 

ಜಿ. ಆರ್. ರಂಗಸ್ವಾಮಯ್ಯ , 
ಬೇವು ಕಹಿ ಆದರೆ ಇದನ್ನು ಜಾನುವಾರುಗಳಿಗೆ ತಿನಿಸಾಗಿ ಬಳಸಬಹುದು 
ಎನ್ನುತ್ತಾರೆ. ಐಜತ್ ನಗರದ ಭಾರತೀಯ ಪಶು ಸ೦ ಶೋ ಧ ನಾ ಸಂಸ್ಥೆಯ 
ವಿಜ್ಞಾನಿಗಳು ಶೇ ೪೦ ರಷ್ಟು ಕಚ್ಚಾ ಪ್ರೊಟೀನ್ ಇದ್ದು ರಾಸುಗಳಿಗೆ ಅತ್ಯುತ್ತಮ. 
ಪೂರಕ ಪ್ರೊಟೀನ್‌ ತಿನಿಸಾಗಬಲ್ಲದು. ನೀರಿನಿಂದ ಚೆನ್ನಾಗಿ ತೊಳೆದ ಬೇವಿನ ಹಿಂಡಿ 
ಯಲ್ಲಿ ಕಹಿ ಅಂಶವೆಲ್ಲ ಹೊರಟುಹೋಗುತ್ತದೆಂದು ಹೇಳುತ್ತಾರೆ ಇವರು . ಹಸು. 
ವಿನ ಕರು , ಎಮ್ಮೆ ಕರು, ಕರಾವಿನ ಹಸುಗಳು , ಹೋರಿಗಳು ಮತ್ತು ಹಂದಿಗಳಿಗೆ 
ಇದು ಉತ್ತಮ ಆಹಾರವಾಗಿದೆ . ಇದರಿಂದ ಯಾವುದೇ ಅಪಾಯವಿಲ್ಲ ಎನ್ನುತ್ತಾರೆ 
ವಿಜ್ಞಾನಿಗಳು. ಆದರೆ ಬೇವಿನ ಹಿಂಡಿಯನ್ನು ನನ್ನ ದನ- ಕರುಗಳು ತಿನ್ನುತ್ತವೋ 
ಇಲ್ಲವೊ ಹಾಕಿ ನೋಡಬೇಕು. ಈ ಬಗ್ಗೆ ಸಂಶೋಧನೆಗಳು, ಪ್ರಯೋಗಳು 
ಮುಂದುವರಿದಿವೆ. ಹೆಚ್ಚಿನ ವಿವರಗಳು ಬೇಕಾದರೆ ನಿರ್ದೆಶಕರು, ಐ ವಿ ಆರ್ ಐ , 
ಐಜತ್ ನಗರ (ಉತ್ತರ ಪ್ರದೇಶ] - 243122 . ಈ ವಿಳಾಸಕ್ಕೆ ಬರೆಯಿರಿ. 

- ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ , ಹೊಸದೆಹಲಿ. 
ಸಿದ್ದಗಂಗಾ 

40 . 


ಕಾವ್ಯಾನಂದರ ತನುತ್ತಾರದ ವಚನಗಳು. 
ಟಿ . ಆರ್ . ಚಂದ್ರಶೇಖರ, ಉಪನ್ಯಾಸಕರು, ವಿಜಯನಗರ ಕಾಲೇಜ್ , ಹೊಸಪೇಟೆ- 583 201 , 


ಕಾವ್ಯಾನಂದರೆಂದು ಖ್ಯಾತರಾಗಿರುವ ಕನ್ನಡದ ಮಹತ್ವದ ಬರಹಗಾರರಾಗಿರುವ 
ಶ್ರೀ ಸಿದ್ದಯ್ಯ ಪುರಾಣಿಕರು ಮೂರು ವಚನಗಳ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. 
ಅವುಗಳಾವುವೆಂದರೆ. 


1 . ವಚನೋದ್ಯಾನ 


1977 


ವಚನಗಳ ಸಂಖ್ಯೆ , 


525 


2, ವಚನನಂದನ 


1983 


- 


- 


475 


3 . ವಚನಾರಾಮ 


1992 


- 


- 


511 


ಬದುಕನ್ನು ಅತ್ಯಂತ ವಸ್ತು ನಿಷ್ಟವಾಗಿ ನೋಡುವ ಕಾವ್ಯಾನಂದರು ತಮ್ಮ ವಚನಗಳಲ್ಲಿ 
ತಮ್ಮ ಅನುಭವದಿಂದ ಕಂಡುಕೊಂಡ ನಿಷ್ಟುರ ಸತ್ಯವನ್ನು ಹಾಡಿದ್ದಾರೆ. ದೇಶ, ಕಾಲ, 
ವರ್ಗ, ಪಂಥ ಮುಂತಾದ ಸೀಮಿತತೆಗಳಿಂದ ಮುಕ್ತವಾಗಿರುವ ಕಾವ್ಯಾನಂದರ ವಚನ 
ಸಾಹಿತ್ಯವು ಅತ್ಯಂತ ಕಠೋರವಾದ ಜಾತ್ಯಾತೀತತೆಯನ್ನು ಪ್ರತಿಪಾದಿಸುತ್ತದೆ. 
ಆಧ್ಯಾತ್ಮ , ಅನುಭಾವ, ದರ್ಶನ ಮುಂತಾದ ಶುಷ್ಕವಾಗಿ ಕಾಣುವಂತಹ ವಿಷಯ . 
ಗಳನ್ನು ಕುರಿತದ್ದಾದರು ಅವರು ಅವುಗಳನ್ನು ಅತ್ಯಂತ ಮನೋಜ್ಞವಾಗಿ ಮಂಡಿ 
ಸಿದ್ದಾರೆ. ಇವರ ವಚನಗಳಲ್ಲಿ ಉಪದೇಶದ ಧ್ವನಿಯಿಲ್ಲ. ವ್ಯಕ್ತಿಯೊಬ್ಬ ತನಗೆ ತಾನೇ 
ಹೇಳಿಕೊಂಡ ಆತ್ಮಾಲಾಪಗಳು ಈ ವಚನಗಳು, ಬರ್ಲಿನ್ ಗೋಡೆಬಗ್ಗೆ , ಲೆನಿನ್‌ಬಗ್ಗೆ 
ವಚನಗಳನ್ನು ಬರೆಯುತ್ತಾರೆ. ಕೇಂದ್ರ - ರಾಜ್ಯ ಸಂಬಂಧದ ಬಗ್ಗೆ ಬರೆಯುತ್ತಾರೆ. 
ನಗರ -ಗ್ರಾಮಗಳ ನಡುವಿನ ಅಸಮಾನತೆ ಬಗ್ಗೆ ಬರೆಯುತ್ತಾರೆ. ಇವರ ವಚನಗಳ 
' ವಸ್ತು ' ವೈವಿಧ್ಯಮಯವಾಗಿವೆ . 


ಕಾವ್ಯಾನಂದರು ಭಾಷೆಯನ್ನು - ನುಡಿಯನ್ನು ಚಮತ್ಕಾರದಿಂದ ಬಳಸಬಲ್ಲರು. 
ಪದಗಳಲ್ಲಿನ ಅಕ್ಷರಗಳನ್ನು ಬದಲಾಯಿಸಿ ಹೊಸ ಅರ್ಥ ಹೊರಡಿಸಬಲ್ಲರು, ಪದ 
ನುಡಿಗಳ ಜೊತೆ ಆಟವಾಡಬಲ್ಲರು. ಆದರೆ ಇವರು ಚಮತ್ಕಾರಕೊಸ್ಕರ ಇಂತಹ ರಚನೆ 
ಮಾಡಲಾರರು . ಇಂತಹ ರಚನೆಗಳನ್ನು ಸಂಕಲನದ ಓದುಗರಿಗೆ ಒಂದು ರೀತಿಯ 
ಏಕತಾನತೆಯಿಂದ ಬಿಡುಗಡೆ ಒದಗಿಸುತ್ತವೆ. ಮನಸ್ಸನ್ನು ಹಗುರಗೊಳಿಸುತ್ತವೆ. 
ಒಂದು ರೀತಿಯ ಆಶ್ಚರ್ಯವನ್ನು ಹುಟ್ಟಿಸಿಬಿಡುತ್ತವೆ. ಇಂತಹ ಕೆಲವು ವಚನಗಳನ್ನು 
ನಾವು ಇಲ್ಲಿ ಪರಿಶೀಲಿಸಬಹುದು. 


ನವೆಂಬರ್ - 92 


ಸವದತ್ತಿಯು ಎಲ್ಲಮ್ಮನಿಗೆ 
ಜೋಗತಿಯರಾಗುವುದ 
ನಿಲ್ಲಿಸಬೇಕೆನ್ನುವವರು - 
ದಿಲ್ಲಿನ ಎಲ್ಲಮ್ಮನಿಗೆ 
ಜೋಗತಿಯರಾಗುವುದ 
ಮೊದಲು ನಿಲ್ಲಿಸಲಯ್ಯಾ 
ಸ್ವತಂತ್ರ ಧೀರ ಸಿದ್ದೇಶ್ವರ. 


ಈ ವಚನ ಅತ್ಯಂತ ವ್ಯಾಜ್ಯವಾಗಿದೆ. ಇಲ್ಲಿ ಕಾವ್ಯಾನಂದರ ಪ್ರತಿಭೆಯೇನು 
ಮೆರೆದಿಲ್ಲ. ಆದರೆ ಎರಡು ಪ್ರವೃತ್ತಿಗಳನ್ನು ಎದುರು- ಬದರಿಟ್ಟು ಪರಿಶೀಲಿಸುವ 
ಪ್ರಯತ್ನವೇ ನಮಗೆ ಮೆಚ್ಚಿಗೆ ಹುಟ್ಟಿಸಿಬಿಡುತ್ತದೆ. 


ದಿಲ್ಲಿಯ ಎಲ್ಲಮ್ಮ ಯಾರನ್ನು ಸಂಕೇತಿಸುತ್ತದೆ ಎಂಬುದು ಸ್ಪಷ್ಟ . ಆದರೆ ದಿಲ್ಲಿಯು 
ಸವದತ್ತಿ ಯ ಎಲ್ಲಮ್ಮನಂತೆ ಅನೂಚಾನವಾಗಿ ಅಧಿಕಾರ ಸಂಪತ್ತಿನ ಕೇಂದ್ರವಾಗಿರು. 
ವುದರಿಂದ ಈ ವಚನ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುವುದಿಲ್ಲ. 

ಈಗ ಇನ್ನೊಂದು ವಚನ ನೋಡಬಹುದು 


ನದಿಯೇ ಬತ್ತಿರುವಾಗ 
ನೀರ್‌ ಬೀಳು ಎಲ್ಲಿಯದಯಾ 
ನೀರ್ ಬೀಳೆ ನಿಂತಿರುವಾಗ 
ವಿದ್ಯುದುತ್ಪಾದನೆ ಎಲ್ಲಿಯದಯಾ 
ಸ್ವತಂತ್ರ ಧೀರ ಸಿದ್ದೇಶ್ವರ | 
ಮಾನವ್ಯವೇ ಮೃತವಾದಾಗ 
ನಲ್ಲಿ ಬಾಳು ಎಲ್ಲಿಯದಯ್ಯಾ . 


ಬತ್ತಿರುವಾಗ, ನಿಂತಿರುವಾಗ, ಮೃತವಾದಾಗ, ಈ ನುಡಿಗಳನ್ನು ಕಾವ್ಯಾನಂದರು 
ಔಚಿತ್ಯ ಪೂರ್ಣವಾಗಿ ಬಳಸಿ ವಚನದ ಸೌಂದರ್ಯ ಹೆಚ್ಚಿಸಿದ್ದಾರೆ, “ನೀರ್‌ ಬೀಳು? 
ಮತ್ತು “ನಲ್ಬಾಳು ”ಗಳು ಅವುಗಳ ಪ್ರಾಸಗುಣದಿಂದಾಗಿ ಮತ್ತು ಅವುಗಳ ಸಂಕೇ 
ತಾರ್ಥಗಳಿಂದಾಗಿ ನಮಗೆ ಮೆಚ್ಚಿಗೆಯಾಗುತ್ತವೆ. “ನೀರ್‌-ಬೀಳು' ಹರಿಯುವಿಕೆ 
ಯನ್ನು ಚಲನಶೀಲತೆಯನ್ನು ಶಕ್ತಿಯನ್ನು ಸಂಕೇತಿಸುತ್ತದೆ. ಹಾಗೆ ನಲ್ಲಿ ಬಾಳು 
ಕೂಡ ಬತ್ತಿದ ನದಿ, ನಿಂತನೀರು ಮೃತಮಾನವೀಯತೆಗಳ ಸಂದರ್ಭದಲ್ಲಿ ಸಾಧ್ಯವಿಲ್ಲ 
ಎಂಬುದನ್ನು ವಚನ ಸ್ಪಷ್ಟವಾಗಿ ತಿಳಿಸುತ್ತದೆ. 


ಸಿದ್ದಗಂಗಾ 


ಅಕ್ಷರಗಳ ಬದಲಾವಣೆಯಿಂದಲೇ ಹೊಸ ಅರ್ಥ ಹೊಳೆಸಬಲ್ಲ ರಚನೆಗೆ ಈ 
ಉದಾಹರಣೆ ನೋಡಿ, 

( ಅಕ್ಷರಗಳಲ್ಲಿ ಅಕಾರ ನಾನು' 
ಎಂದಿರುವೆಯಂತೆ ನೀನು 
ಅಂತೆಯೇ , ಆಕಾರವೊಂದನ್ನೇ 
ನಂಬಿರುವೆವು ನಾವು 
ಒಳ್ಳೆಯದೆನ್ನುವ ಎಲ್ಲದಕ್ಕೂ 
ಧರ್ಮ, ನೀತಿ, ನ್ಯಾಯ, ಶಾಂತಿ, ಸತ್ಯ ಇತ್ಯಾದಿ ಎಲ್ಲದಕ್ಕೂ 
ಹಿಂದೆ ಅ ಸೇರಿಸುತ್ತಾ ಹೊರಟಿರುವೆವು !| 
ಯಾರು ಅಳಿಸಬಲ್ಲರು 
ಈ ಆಕಾರಗಳನ್ನು 
ಅವು ಸೃಷ್ಟಿಸಿರುವ ವಿಕಾರಗಳನ್ನು 

ಸ್ವತಂತ್ರ ಧೀರ ಸಿದ್ಧೇಶ್ವರ. 
ದೇವರ ಹೆಸರಿನಲ್ಲಿ ನಡೆದಿರುವಷ್ಟು ಹಿಂಸೆ - ಅನ್ಯಾಯಗಳು ಇಂದು ಇನ್ನಾವುದರ 
ಹೆಸರಿನಲ್ಲಿ ನಡೆದಿಲ್ಲ ಎನ್ನಬಹುದು. ದೇವರು - ಧರ್ಮಗಳನ್ನು ಮನುಷ್ಯ ಇಂದು 
ಸಾರಸಗಟಾಗಿ ವಿಕೃತಗೊಳಿಸಿದ್ದಾನೆ. ದೇವರು ಇಂದು ಒಂದು ದೊಡ್ಡ ದಂದೆಯಾಗಿ 
ಬಿಟ್ಟಿದ್ದಾನೆ. 12ನೇ ಶತಮಾನದಲ್ಲಿ ಶಿವಶರಣರು ತಮ್ಮ ವಚನಗಳಲ್ಲಿ ಆಶಾಭೂತಿತನ 
ಹಿಂಸೆ, ಪಶುಬಲಿ, ಊರ ಆಚರಣೆಗಳ ವಿರುದ್ಧ ವಚನ ಬರೆದರು. ಆದರೆ ಸಮಾಜ 
ನೆಟ್ಟಗಾಗಲಿಲ್ಲ. ಕಾವ್ಯನಂದರೂ ಸಹ ನೊಂದು ಈ ಬಗ್ಗೆ ಮೇಲಿನ ವಚನದಲ್ಲಿ ತಮ್ಮ 
ವಿಚಾರ ಹರಿಬಿಟ್ಟಿದ್ದಾರೆ. 


ಅಕ್ಷರಗಳನ್ನು ಪಲ್ಲಟಗೊಳಿಸಿ ಹೊಸ ಅರ್ಥವನ್ನು ಹೊರಡಿಸುವ ಕಾವ್ಯಾನಂದರ 
ಪ್ರತಿಭೆಗೆ ಈ ವಚನ ನೋಡಿ. 

ಕಡೆದರೆ ಬೆಣ್ಣೆ ಕಟೆದರೆ ಮೂರ್ತಿ 
ಒಕ್ಕಿದರೆ ಕಾಳು ಹೆಕ್ಕಿದರೆ ಕೇಶಗಳಯ್ಯಾ 
ಅಟ್ಟರೆ ಅಡುಗೆ ಸುಟ್ಟರೆ ಭಸ್ಮ 
ನೆಟ್ಟರೆ ಸಸಿ ಇಟ್ಟರೆ ಒಡವೆಗಳಯಾ 
ಉರಿದರೆ ದೀಪ ಉರಿಸಿದರೆ ಧೂಪ| 
ತೇಯ್ದರೆ ಗಂಧ ನೆಯ್ದರೆ ವಸ್ತ್ರವಯ್ಯಾ 
ಸ್ವತಂತ್ರ ಧೀರ ಸಿದ್ದೇಶ್ವರ 
ತಾಳಿದರೆ ಬಾಳು, ದುಡಿದರೆ ಪಾಲು 

ಕೀಳೊಪ್ಪೆ ಮೇಲು ಕೊಡದಿಹುದೆ ಹಾಳು, 
ನವಂಬರ್ . 32 


ಉಂಟುಮಾಡಲ್ಲಿ ನಮಗೆ ಕವಿ ಜೊತಗಿನ ಆಟ 


ಕಡೆ -ಕಟೆ, ಒಕ್ಕು - ಹೆಕ್ಕು , ಅಟ್ಟು - ಸುಟ್ಟು , ನೆಟ್ಟು - ಇಟ್ಟು , ದೀಪ ಧೂಪ, 
ತೇಯ್ದು- ನೇಯು - ಇತ್ಯಾದಿಗಳು ಕಾವ್ಯಾನಂದರ ಪದಗಳ ಜೊತಗಿನ ಆಟಕ್ಕೆ | 
ಹೆಗ್ಗುರುತಾಗಿವೆ . ಇಲ್ಲಿ ಪ್ರಾಸಕ್ಕಿಂತ ಹೆಚ್ಚಾಗಿ ನಮಗೆ ಕವಿ ನುಡಿಗಳನ್ನು ದುಡಿಸಿ 
ಕೊಂಡಿರುವಪರಿಕುತೂಹಲ ಉಂಟುಮಾಡುತ್ತದೆ. 
ಇಂತಹುದೇ ಕುತೂಹಲ ಕೆರಳಿಸುವ ಇನ್ನೊಂದು ವಚನ ನೋಡಿ. 

ಭಾರತಕ್ಕೆ ಬಹಳಷ್ಟು ಬಾಬಾ ಗಳನ್ನು ಕೊಟ್ಟಿರುವೆ 
ಈಗ ಸಾಕಷ್ಟು ಭಾಭಾ ಗಳನ್ನು ಕೊಡಯಾ 
ಬಹಳಷ್ಟು ( ತಾತಾ ಎನ್ನುವ ತಾತಾಗಳನ್ನು ಕೊಟ್ಟಿರುವೆ 

ಈಗ ಸಾಕಷ್ಟು ( ಟಾಟಾ ರನ್ನು ಕೊಡಯ್ಯ 
ಬ್ರಹ್ಮ ಜ್ಞಾನಿಗಳ ಜೊತೆಗೆ ವಿಜ್ಞಾನಿಗಳನ್ನು 
ಯಂತ್ರ ದೃಷ್ಟರರ ಜೊತೆಗೆ ಯಂತ್ರ - ತಂತ್ರ ಬ್ರಹ್ಮರನ್ನು ಸೃಷ್ಟಿಸಿಲ್ಲ. 
ಇಲ್ಲಿಯ ನೆಲ, ಜಲ, ಅನಿಲ, ತೈಲ, ಸೌರ ಶಕ್ತಿಗಳ ಸುವರ್ಣ ಸೃಜಿಪ 

ರಸಸಿದ್ದರ ಹುಟ್ಟಿ ಸಿಲ್ಲಿ ಸ್ವತಂತ್ರ ಧೀರ ಸಿದ್ದೇಶ್ವರ. 
ಕಾವ್ಯಾನಂದರದು ವೈಜ್ಞಾನಿಕವಾದ ಮನೋಭಾವ, ಆಧುನಿಕತೆ ಮತ್ತು ಪರಂ 
ಪರೆಗಳನ್ನು ಒಂದುಗೂಡಿಸುವ ದೃಷ್ಟಿಕೋನ. ಪರಂಪರೆ ಬಗ್ಗೆ ಕಾವ್ಯಾನಂದರಿಗೆ | 
ಆರಾಧನಾ ಮನೋಭಾವವಿಲ್ಲ. ಅವರೆ ಒಂದು ವಚನದಲ್ಲಿ ಹೀಗೆ ನುಡಿಯುತ್ತಾರೆ, 
CC ಗತಕಾಲವೇ , ನಿನ್ನನ್ನು ಪ್ರೀತಿಸಬಲ್ಲೆ - ಪೂಜಿಸಲಾರೆ ನಾನು. ” ಇತಿಹಾಸವನ್ನು 
ವೈಭವೀಕರಿಸುವ ಅಥವಾ ನಿರಾಕರಿಸುವ ಅತಿ 'ಗಳು ಕಾವ್ಯಾನಂದರಿಗಿಲ್ಲ; ಒಟ್ಟಾರೆ 
ಇತಿಹಾಸದ obsession ಕಾವ್ಯಾನಂದರಿಗಿಲ್ಲ. ಸಮಕಾಲೀನ ಆಗು ಹೋಗುಗಳ 
ಬಗ್ಗೆ ಯ ಅವರು ಚಿಂತಿಸುತ್ತಾರೆ. ಖೋಟಾ ( ಬಾಬಾ' ಗಳಿಗಿಂತ ಇಂದು ಭಾರತಕ್ಕೆ 
“ ಬಾಬಾ' ರಂತಹ ಪರಮಾಣು ವಿಜ್ಞಾನಿ ಬೇಕು. ಟಾಟಾ' ರಂತಹ ಉದ್ಯಮಿಗಳು 
ಬೇಕು ಎನ್ನುವ ಇವರು ಮಂತ್ರ ಮತ್ತು ತಂತ್ರಗಳ ಸಮನ್ವಯದ ಪ್ರತಿಪಾದಕ 
ರಾಗಿದ್ದಾರೆ. ನೆಲ , ಜಲ, ತೈಲ, ಅನಿಲ - ಮುಂತಾದ ಸಂಪನ್ಮೂಲಗಳನ್ನು ಮರ್ಧಿಸಿ 
( ರಸ ಸೃಷ್ಟಿಸುವ ಕ್ರಿಯೆಯ ಮಹತ್ವವನ್ನು ಕಾವ್ಯಾನಂದರು ಈ ವಚನದಲ್ಲಿ 
ಅರುಹಿದ್ದಾರೆ. 
ಇನ್ನೊಂದು ವಚನವನ್ನು ಪರಿಶೀಲಿಸಿ ನಮ್ಮ ಪ್ರಬಂಧವನ್ನು ಮುಗಿಸಬಹುದು. 

ಫಲವಿತ್ತ ರಂಬೆ ಬಾಗುತ್ತದೆ. 

ನೆಹೊತ್ತ ಬಾಳೆ ಬಾಗುತ್ತದೆ. 
ತೆನೆ ಹೆತ್ತ ದಂಬು ಬಾಗುತ್ತದೆ. 
ಏನೇನೂ ಇಲ್ಲದುದು 
ಬೀಗುತ್ತದೆ ನೋಡಾ 

ಸ್ವತಂತ್ರ ಧೀರ ಸಿದ್ಧೇಶ್ವರ, 
ಸಿದ್ದಗಂಗಾ 


44 


ಈ ವಚನದಲ್ಲಿ ' ಇತ್ತ , ಹೊತ್ತು, ಹೆತ್ತ ” ಪದಗಳು ಫಲವಂತಿಕೆಯ ಸಂಕೇತ 
ಗಳಾಗಿವೆ, ( ಇಯುವುದು , ಹೊರುವುದು ಮತ್ತು ಹೆರುವುದು ಭೂಮಿಯ ಗುಣ. 
ಭೂಮಿಯು ಸಂಯಮದ , ಸಂಮೃದ್ದತೆಯ ಮತ್ತು ಫಲವಂತಿಕೆಯ ಸಂಕೇತವೂ 
ಆಗಿದೆ. ಇವಾವುದು ಗುಣವಿಲ್ಲದುದು ಬೀಗುತ್ತದೆ. ಬೊಗುಳೆಯಾಗುತ್ತದೆ, ಬರ 
ವಾಗುತ್ತದೆ ಎಂಬುದನ್ನು ವಚನ ಅರಹುತ್ತದೆ. 


ಕಾವ್ಯಾನಂದರ ಈ ರೀತಿಯ ಚಮತ್ಕಾರದ ವಚನಗಳನ್ನು ನಾವು' ಚುಟಕಗಳು' 
ಎಂದು ಕರೆಯುವಂತಿಲ್ಲ. ಏಕೆಂದರೆ ಇಲ್ಲಿ ವ್ಯಂಗ್ಯ ಹಾಸ್ಯಗಳಿಲ್ಲ. ಇಲ್ಲಿಯಾವುದನ್ನು 
ಸುತ್ತಿ - ಬಳಸಿ ಹೇಳುತ್ತಿಲ್ಲ. ಹೇಳಬೇಕಾದುದನ್ನು ವಚನ ನೇರವಾಗಿ ತಿಳಿಸಿ 
ಬಿಡುತ್ತದೆ. ಘನ ಗಂಭೀರ ವಿಚಾರಗಳನ್ನು ಅರುಹುವ ವಚನಗಳ ನಡುವೆ ಬರುವೆ 
ಈ ಚಮತ್ಕಾರದ ವಚನಗಳು ಓದುಗನನ್ನು ಒಂದು ರೀತಿಯ ಏಕತಾನತೆಯಿಂದ 
ಬಿಡುಗಡೆ ಗೊಳಿಸುತ್ತವೆ. ಓದುಗನ ಮನಸ್ಸನ್ನು ಹಗುರಗೊಳಿಸುತ್ತವೆ, ಮುದ 
ನೀಡುತ್ತವೆ. ಈ ರೀತಿಯ ವಚನಗಳು ಕಾವ್ಯಾನಂದರ ವಚನ ಸಾಹಿತ್ಯಕ್ಕೆ ಹೊಸ 
ಮೆರುಗನ್ನು ಹೊಳಪನ್ನು ನೀಡಿವೆ. 


( ರೈತರಿಗಾಗಿ) ಸುಧಾರಿತ ಮೇವಿನ ತಳಿಯನ್ನು ಬೆಳೆಯಿರಿ 

ಜಾನುವಾರುಗಳನ್ನು ಸಾಕಲು ಖರ್ಚಾಗುವ ಒಟ್ಟು ಮೊತ್ತದಲ್ಲಿ ಶೇಕಡ ೬೦ 
ರಿಂದ ೭೦ರಷ್ಟು ಮೇವಿಗಾಗಿ ಖರ್ಚಾಗುತ್ತದೆಂದು ಅಂದಾಜು ಮಾಡಲಾಗಿದೆ, 
ನಮ್ಮ ದೇಶದಲ್ಲಿ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇ . ೪. ೪ ರಷ್ಟು ಮೇವಿನ ಬೆಳೆಗಳಿಗೆ 
ವಿನಿಯೋಗವಾಗುತ್ತಿದೆ. ಕೃಷಿ ಭೂಮಿಯ ಮೇಲಿನ ಒತ್ತಡ ದಿನೇ ದಿನೇ ಹೆಚ್ಚು . 
ತಿರುವುದರಿಂದ ಇಳುವರಿ ಹೆಚ್ಚು ಮಾಡಲು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಸೂಕ್ತ 
ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು, ಆಧುನಿಕ ಕೃಷಿ ಪದ್ಧತಿಗಳನ್ನನು 
ಸರಿಸಿದಾಗ ಮಾತ್ರ ಇದು ಸಾಧ್ಯ , 


ಸಾಮಾನ್ಯವಾಗಿ ಹಸಿರು ಮೇವಿನ ಬೆಳೆಗಳು ಹೆ , 30 ರಿಂದ 50 ಟನ್ ಇಳುವರಿ 
ನೀಡಬಲ್ಲವು. ೬೦ ರಿಂದ ೧೨೦ ದಿನಗಳಲ್ಲಿ ಇವು ಕುಯಿಲಿಗೆ ಬರುತ್ತವೆ. ಅನೇಕ 
ಬಾರಿ ಕಟಾವಿಗೆ ಬರುವಂಥ ನೇಪಿಯರ್ ಹುಲ್ಲಿನಿಂದ ಹೆ . ೧೧೦ ರಿಂದ ೧೬೦ ಟನ್ 
ಹಸಿರು ಮೇವಿನ ಇಳುವರಿಯನ್ನು ಪ್ರತಿವರ್ಷ ಪಡೆಯಬಹುದು. ಒಮ್ಮೆ ನೆಟ್ಟರೆ 
೫ ರಿಂದ ೭ ವರ್ಷಗಳವರೆಗೆ ಇದರಿಂದ ಹಸಿರು ಮೇವಿನ ಇಳುವರಿ ಪಡೆಯಬಹುದು. 

ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ , ಹೊಸದೆಹಲಿ. 


ಅಕ್ಟೋಬರ್ -1992 


- 


45 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಇ ನ್ನು ಇ೦ ದೇ ಉ ಪ ಯೋಗಿಸಿರಿ 


' ಕಸ್ತೂರಿ' 
ಬಾತ್ ಸೋಪ್. 


' ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ತ ತಾ ತ ಕ ರು : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


wwwwwwwwwwwwwwwwwwwwwwwwwww 
ಸಿದ್ದಗಂಗಾ 


46 | 


ನಮ್ಮ ಮಹಾನ್ ನಾಯಕರ ಕನಸುಗಳು, ಆಶೋತ್ತರಗಳು , 
ಅಭಿಲಾಷೆಗಳು , ಜನಸಮುದಾಯದ ಒಳಿತಿಗಾಗಿ, ಅವುಗಳ 

ಈಡೇರಿಕೆಗಾಗಿ ಕರ್ನಾಟಕ ಸರ್ಕಾರ ಕಂಕಣ ಬದ್ಧ . 


ನಮ್ಮ ಹಳ್ಳಿಗಳು ಉದ್ದಾರವಾದಾಗಲೇ ಭಾರತದ ಉದ್ದಾರ ಎಂಬುದು 
ನನ್ನ ಬಲವಾದ ನಂಬಿಕೆ. ಆದ್ದರಿಂದ ಹಳ್ಳಿಗಳ ಉದ್ದಾರ ನಮ್ಮ ಪರಮ 

ಗುರಿಯಾಗಬೇಕು”. 
( ಅಧಿಕ ಉತ್ಪಾದನೆಯಿಂದ ಮಾತ್ರ ಜಗತ್ತಿನ ಬಡಜನರಿಗೆ ಪ್ರಯೋಜ 
ನವಾಗದು. ಆದರೆ ಅಧಿಕ ಸಂಖ್ಯೆಯ ಬಡಜನರು ಉತ್ಪಾದನೆಯಲ್ಲಿ | 
ತೊಡಗಿದಾಗ ಮಾತ್ರ ಅವರ ಉದ್ದಾರ ಸಾಧ್ಯ ”. 

ಮಹಾತ್ಮ ಗಾಂಧಿ. 


“ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣೀರನ್ನು ಒರೆಸುವುದು ನಮ್ಮ ಪೀಳಿಗೆಯ 
ಮಹಾನ್ ವ್ಯಕ್ತಿಯ ಅಭಿಲಾಷೆ. ಅದು ನಮಗೆ ಸಾಧ್ಯವಾಗದಿರಬಹುದು. 
ಆದರೆ ಎಲ್ಲಿಯವರೆಗೆ ಕಣ್ಣೀರು- ಕಷ್ಟ ಕಾರ್ಪಣ್ಯ ಉಳಿದಿರುವುವೋ 
ಅಲ್ಲಿಯವರೆಗೂ ನಮ್ಮ ಈ ಕಾರ್ಯ ಅಪೂರ್ಣ 

- ಜವಾಹರ್ ಲಾಲ್ ನೆಹರು 


« ಆರ್ಥಿಕ ಸಮಾನತೆ ರಾಜಕೀಯ ಸ್ವಾತಂತ್ರ್ಯದ ಅವಿಭಾಜ್ಯ ಅಂಗ. 
ಬಡವರು ಮತ್ತು ತುಳಿತಕ್ಕೊಳಗಾದ ಸಮುದಾಯಕ್ಕೆ ಉತ್ತಮ ಜೀವನ - 
ಮತ್ತು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿದಿದ್ದಲ್ಲಿ “ ಸ್ವಾತಂತ್ರ ” ಪದಕ್ಕೆ 
ಅರ್ಥವಿಲ್ಲ.” 

ಇಂದಿರಾಗಾಂಧಿ, 


“ ಭಾರತದ ಬಗ್ಗೆ ನನ್ನದೇ ಆದ ಕನಸುಗಳಿವೆ.ಸಮಾಜವಾದ ಮತ್ತು 
ಯೋಜನೆಗಳ ಕಡೆಗೆ ನಮ್ಮ ಪ್ರಯತ್ನ ಮತ್ತಷ್ಟು ಧೃಡವಾಗಬೇಕು. 
ನಮ್ಮ ಯೋಜನೆಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಆದ್ಯತೆ ಇರಬೇಕು. ” 

- ಶಾಜೀವ್‌ಗಾಂಧಿ, 


ನಿ ಭಾರತವನ್ನು ಸದೃಢ ಹಾಗೂ ಸಮರ್ಥ ರಾಷ್ಟ್ರವನ್ನಾಗಿ ರೂಪಿಸಲು ನಮ್ಮ 

ನಾಯಕರು ಸತತವಾಗಿ ಪ್ರಯತ್ನಿಸಿದ್ದಾರೆ. ( ಭಾರತ ವಿಶ್ವದ ಅಭಿವೃದ್ಧಿಶೀಲ 
ರಾಷ್ಟ್ರಗಳಿಗೆ ಸಮಾನವಾಗಿ ನಿಲ್ಲಬಲ್ಲ ಶಕ್ತಿಯಾಗಬೇಕು ರಾಜಕೀಯ 
ಸ್ವಾತಂತ್ರ್ಯದ ಜೊತೆಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ 
ನ್ಯಾಯ ಸಾಧ್ಯವಾಗಬೇಕು ” – ಇದು ಅವರ ಕಲ್ಪನೆಯ ಭಾರತ. 


* ಈ ಕಲ್ಪನೆ ಮತ್ತು ಆಶೋತ್ತರಗಳೇ ಕರ್ನಾಟಕ ಸರ್ಕಾರಕ್ಕೆ ನಿರಂತರ 
ಸ್ಫೂರ್ತಿ. ಬಡಜನತೆ ಮತ್ತು ತುಳಿತಕ್ಕೊಳಗಾದ ಸಮುದಾಯದ ಕ್ಷೇಮದ ಬಗ್ಗೆ 
ಕರ್ನಾಟಕ ಸರ್ಕಾರ ತಳೆದಿರುವ ಆಸಕ್ತಿಯ ಪರಿಣಾಮವಾಗಿ ಹತ್ತಾರು ಜನಪರ 
ಕಾರ್ಯಕ್ರಮಗಳನ್ನು ರೂಪಿಸಿ, ಅನುಷ್ಟಾನಗೊಳಿಸುತ್ತಿದೆ. ಈ ಕಾರ್ಯ 
ಕ್ರಮಗಳು ಕ್ರಾಂತಿಕಾರಿ ಮತ್ತು ಸದೃಢವಾಗಿರುವುದರ ಜೊತೆಗೆ ವಿನೂತನವಾ 
ಗಿರುವುದು ವಿಶೇಷ. ಪರಿಣಾಮವಾಗಿ ಕರ್ನಾಟಕದ ಅಸಂಖ್ಯಾತ ಜನರ 
ಬದುಕಿನಲ್ಲಿ ಅಭೂತಪೂರ್ವ ಪರಿವರ್ತನೆ ಕಾಣುತ್ತಿದೆ, ನಿರಾಶೆಯ ಕತ್ತಲು 
ಕಳೆದು ಭರವಸೆಯ ಬೆಳಕು ಮೂಡಿದೆ . 
* ವಿಶ್ವ ಗ್ರಾಮೀಣ ಅಭಿವೃದ್ಧಿ ಯೇ ಈ ಯೋಜನೆಯ ಗುರಿ, ಗ್ರಾಮೀಣ 
ಕುಶಲಕಲೆಗಳಲ್ಲಿ ಉತ್ಪನ್ನಕಾರಕ ಉದ್ಯೋಗಗಳನ್ನು ಸೃಷ್ಟಿಸುವುದು ಈ ಯೋಜನೆ 
ನೆಯಡಿಯಲ್ಲಿ 1, 20 , 0CO ಕಾರ್ಯಕೇಂದ್ರಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ 
ರಿಗೆ ಉದ್ಯೋಗಕಲ್ಪಿಸುವ ಗುರಿ. ಇದರಂತೆ 1 , 800 ಹಳ್ಳಿಗಳಲ್ಲಿ ಸುಮಾರು 
46 , 000 ಜನರು ಪ್ರಯೋಜನ ಪಡೆದಿದ್ದಾರೆ. ಎಲ್ಲರೂ ಒಂದೆಡೆ ಸೇರಿ 
ಉತ್ಪಾದನೆ ಮಾಡಲು ಅನುಕೂಲವಾಗುವಂತೆ 1 , 000 ಸಮುದಾಯದ 
ಕಾರ್ಯಾಗಾರಗಳನ್ನು ನಿರ್ಮಿಸಲಾಗಿದೆ. 
* ಆಶ್ರಯ - ವಸತಿರಹಿತರಿಗೆ ವಸತಿ, ಈ ಯೋಜನೆಯಲ್ಲಿ ರಾಜ್ಯಾದ್ಯಂತ 
6 ಲಕ್ಷಕ್ಕೂ ಹೆಚ್ಚು ನಿವೇಶನಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ , 1ಲಕ್ಷಕ್ಕೂ 
ಹೆಚ್ಚು ನಗರ ಪ್ರದೇಶದಲ್ಲಿ, ವಿತರಿಸಿದ್ದು , ಸಾವಿರಾರು ಗೃಹಗಳ ನಿರ್ಮಾಣ 
ಕಾರ್ಯವು ನಡೆಯುತ್ತಿದೆ. 
* ಅಕ್ಷಯ - ಸಾಕ್ಷರತಾ ಆಂದೋಲನಕ್ಕೆ ಮಹತ್ತರ ಕೊಡುಗೆ ಅರ್ಧಕ್ಕೆ ಓದು 
ನಿಲ್ಲಿಸಿ , ಶಾಲೆ ಬಿಡುವ ಮಕ್ಕಳ ಪ್ರಮಾಣ ತಗ್ಗಿಸಿ ಹಾಗೂ ಅವರು ಕಷ್ಟದ 
ದುಡಿಮೆಯಿಂದ ಮುಕ್ತರಾಗಲು ಅವಕಾಶ ನೀಡುತ್ತಿದೆ. ಈ ಯೋಜನೆಯನ್ವಯ 
ಸುಮಾರು 40ಲಕ್ಷ ಬಡ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. 
* ಶುಶ್ಫಾ - ಆರೋಗ್ಯಕರ ಸಮಾಜಕ್ಕಾಗಿ ಈವರೆಗೆ 1 , 687 ಉಚಿತ 
ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿದ್ದು , ಸುಮಾರು 1 , 53,1991 
ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣಾಗೊಳಗಾಗಿದ್ದಾರೆ. . 


* ಭೂಗುಣ - ಕೃಷಿ ಯೋಗ್ಯ ಜಮೀನಿನ ಫಲವತ್ತತೆಯನ್ನು ಪರೀಕ್ಷೆಗೊಳ 
ಪಡಿಸುವುದು ಮತ್ತು ಆಯಾಯ ಭೂಮಿಯಲ್ಲಿ ಉತ್ತಮವಾಗಿ ಬೆಳೆಯಬಲ್ಲ 
ಬೆಳೆಗಳ ವೈಜ್ಞಾನಿಕ ಮಾಹಿತಿ ನೀಡುವುದೇ ಇದರ ಉದ್ದೇಶ. 

* ನೀರಾವರಿಗೆ ಉಚಿತ ವಿದ್ಯುತ್ - 10 ಅಶ್ವಶಕ್ತಿ ಸಾಮರ್ಥದವರೆಗಿನ 
ಇದು ಎಲ್ಲಾ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಉಚಿತ ವಿದ್ಯುಚ್ಛಕ್ತಿ ನೀಡಿಕೆ . ಇಲ್ಲಿಯ ಅಡಿ 
ಎ. ವರೆಗೆ 8 ಲಕ್ಷ ಪಂಪ್‌ಸೆಟ್‌ಗಳಿಗೆ ಉಚಿತ ವಿದ್ಯುಚ್ಛಕ್ತಿ ನೀಡಲಾಗಿದೆ. 

* ಭೂ ಸುಧಾರಣಾ ಕಾನೂನಿನಡಿ. 6 .01 ಲಕ್ಷ ಭೂರಹಿತ ಜನರಿಗೆ 26 .12 
ಲಕ್ಷ ಎಕರೆ ಹೆಚ್ಚುವರಿ ಭೂಮಿಯನ್ನು ಹಂಚಲಾಗಿದೆ ಇದರಲ್ಲಿ 2.76ಲಕ್ಷ 
ಕಡುಬಡವರಿಗೆ ಉಚಿತವಾಗಿ ಭೂಮಿಯನ್ನು ನೀಡಲಾಗಿದೆ. ಇದರ ಜೊತೆಗೆ 
, 15 ಲಕ್ಷ ಸರ್ಕಾರಿ ಜಮೀನನ್ನು ಸುಮಾರು 30 ,000 ಜನರಿಗೆ ಹಂಚ 
ಲಾಗಿದ್ದು , ಇದರಲ್ಲಿ ಶೇಕಡ 70 ರಷ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು 
ಸೇರಿದ್ದಾರೆ. 

* ಗ್ರಾಮೀಣ ದುರ್ಬಲ ವರ್ಗದವರು, ಪರಿಶಿಷ್ಟ ಜಾತಿ- ಜನಾಂಗದವರು 
ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿದ್ದು , ಜಮೀನನ್ನು ಸಕ್ರಮಗೊಳಿಸಲು 
1964ರ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆಸೂಕ್ತ ತಿದ್ದುಪಡಿ ಮಾಡ. 
ಲಾಗಿದ್ದು ಇದರಿಂದ 3ಲಕ್ಷ ಜನರು ಸುಮಾರು 11 ಲಕ್ಷ ಎಕರೆ ಜಮೀನಿನಲ್ಲಿ 
ಸಾಗುವಳಿ ಮಾಡಲಿದ್ದಾರೆ, 

* ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಭೂಮಿಯನ್ನು ಕೊಳ್ಳುವ 
ಷ್ಟ ಅಥವಾ ಮಾರಾಟ ಮಾಡದಿರುವಂತೆ ಶಾಸನ ರೂಪಿಸುವಲ್ಲಿ ಕರ್ನಾಟಕವೇ 

ಮೊದಲ ರಾಜ್ಯವಾಗಿದೆ. ತುಂಡು ಭೂಮಿ ಕಾಯಿದೆ ಅನುಸಾರ 53, 000 
ಎಕರೆ ಜಮೀನನ್ನು ಪುನಃ ನೀಡಲಾಗಿದೆ. 

“ ಬಡವರ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಹಲವಾರು ಯೋಜನೆ 
ಗಳನ್ನು ರೂಪಿಸಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ, ನಮ್ಮ ಪಕ್ಷವು - 
ಚುನಾವಣೆಯ ಕಾಲದಲ್ಲಿ ಜನರಿಗೆ ನೀಡಿದ್ದ ಭರವಸೆಯನ್ನು ಈಡೇರಿಸಲು 
ಕಳೆದ ಎರಡು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೇವೆ. ನಮ್ಮ ನೆಚ್ಚಿನ 
ಸನ್ನನ್ಯಾ ಪ್ರಧಾನ ಮಂತ್ರಿಗಳಾದ ಶ್ರೀ ಪಿ . ವಿ. ನರಸಿಂಹರಾವ್‌ರವರ ಅಪಾರ 
ಬೆಂಬಲ ಮತ್ತು ಪ್ರೋತ್ಸಾಹವೇ ಈ ಯೋಜನೆಯನ್ನು ಯಶಸ್ವಿಯಾಗಿ 
ಅನುಷ್ಟಾನಗೊಳಿಸಲು ಮೂಲ ಪ್ರೇರಕವಾಯಿತು. ” 

ನಿಮ್ಮೆಲ್ಲರ ಸಹಕಾರ. ಕನಸುಗಳ ಸಂಪೂರ್ಣ ಸಾಕಾರ. 
ಸಾಧನೆಯ ಸಮಾವೇಶ 17ನೇ ಅಕ್ಟೋಬರ್ 1992 ಬೆಂಗಳೂರಿನಲ್ಲಿ 

ಶ್ರೀ ಎಸ್ . ಬಂಗಾರಪ್ಪ , 

* ಮುಖ್ಯಮಂತ್ರಿ . 
ಕರ್ನಾಟಕವಾರ್ತೆ 


01 


- 


ಶ್ರದ್ದಾಂಜಲಿ 

ಬಾಳಪ್ಪ ಹುಕ್ಕೇರಿ 
' ಸಾವಿರ ಹಾಡುಗಳ ಸರದಾರ ರೆಂದೇ ಪ್ರಸಿದ್ದರಾಗಿದ್ದ ಶ್ರೀ ಬಾಳಪ್ಪ ಹುಕ್ಕೇರಿ 
ಯವರು ದಿ. 15 .1 ! -92ರಂದು ಸವದತ್ತಿ ತಾಲ್ಲೂಕು ಮುರಗೋಡದ ತಮ್ಮ 
ಸ್ವಗೃಹದಲ್ಲಿ ನಿಧನರಾದುದನ್ನು ತಿಳಿದು ಸಿದ್ದಗಂಗಾ' ಕ್ಕೆ ಅಪಾರ ದುಃಖವಾಯಿತು. 
1911ರ ಆಗಸ್ಟ್ 21 ರಂದು ವೀರಭದ್ರಪ್ಪ . ಚನ್ನವೀರಮ್ಮನವರ ಮಗನಾಗಿ ಹುಟ್ಟಿದ 
ಬಾಳಪ್ಪಣ್ಣನವರದು ಸಾರ್ಥಕ ಬದುಕು ಜನಪದ ಕಲಾವಿದರಾಗಿ, ವಚನಗಾಯಕರಾಗಿ , 
ಸ್ವಾತಂತ್ರ್ಯ ಹೋರಾಟಗಾರರಾಗಿ , ಗುರುಲಿಂಗಜಂಗಮ ಪ್ರೇಮಿಯಾಗಿ ಜನಮನವನ್ನು 
ಗೆದ್ದಿದ್ದ ಬಾಳಪ್ಪನವರದು ಮುಗ್ಧ ಸ್ವಭಾವ . “ಏನಾದರೂ ಆಗು ಮೊದಲು ಮಾನವ 
ನಾಗು ” ಎಂಬುದೇ ಅವರ ಜೀವನಧರ್ಮವಾಗಿತ್ತು . ಬಾಳಪ್ಪನವರ ಅಗಲಿಕೆಯಿಂದ 
ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಆಗಿರುವ ನಷ್ಟ ತುಂಬಲೆ ರದು , ತುಳಸೀ 
ಸಮಾನ ಪ್ರಶಸ್ತಿ ಪಡೆದು ಕರ್ನಾಟಕದ ಕೀರ್ತಿ ದಿಗಂತವನ್ನು ವಿಸ್ತರಿಸಿದ್ದ ಬಾಳಪ್ಪ 
ನವರು ರಾಜ್ಯ ಪ್ರಶಸ್ತಿ , ಕೇಂದ್ರ ಸಂಗೀತ ಅಕಾಡೆಮಿಪ್ರಶಸ್ತಿ ಪಡೆದವರಾಗಿದ್ದುದನ್ನು 
ಸ್ಮರಿಸಬಹುದು. ಜಾನಪದ ರತ್ನ ' ( ಜಾನಪದ ಆಚಾರ್ ' ಬಿರುದುಗಳು ಬಾಳಪ್ಪ 
ನವರನ್ನು ಅಲಂಕರಿಸಿದ್ದವು. ಸದ್ದು ಣಿಗಳಾದ ಬಾಳಪ್ಪ ಹುಕ್ಕೇರಿಯವರ ಆತ್ಮಕ್ಕೆ 
( ಸಿದ್ದಗಂಗಾ' ತುಂಬು ಗೌರವಪೂರ್ವಕ ಶ್ರದ್ದಾಂಜಲಿಯನ್ನ ರ್ಪಿಸುತ್ತ , ಅವರ ಕುಟುಂಬ 
ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಬಸವಾದಿ 
ಪ್ರಮಥರು ಹಾಗೂ ಶ್ರೀ ಸಿದ್ದಗಂಗಾ ಶ್ರೀಗುರು ನೀಡಲೆಂದು ಪ್ರಾರ್ಥಿಸುತ್ತದೆ. 

- ಎಂ . ಗೋಪಾಲಕೃಷ್ಣ ಅಡಿಗ 
4 .11 .92 ರಂದು ಕನ್ನಡ ಕಾವ್ಯಾಕಾಶದ ಉಜ್ವಲ ನಕ್ಷತ್ರವೊಂದು ಅಸ್ತಂಗತ 
ವಾಯಿತು. ನವೋದಯ ಕಾವ್ಯ ಪಂಥದಿಂದ ನವ್ಯ ಕಾವ್ಯದ ದಿಕ್ಕಿಗೆ ಕಾವ್ಯದ 
ರಥವನ್ನು ನಡೆಸಿದ ಸಮರ್ಥರಾಗಿದ್ದ ಎಂ .ಗೋಪಾಲಕೃಷ್ಣ ಅಡಿಗರು ಸಾಹಿತ್ಯಾಭ್ಯಾಸಿ 
ಗಳಿಗೆಲ್ಲ ಚಿರಪರಿಚಿತರಾಗಿದ್ದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತ 
ಬಂದಿದ್ದ ಅಡಿಗರು ಕನ್ನಡ ಸಾಹಿತ್ಯವನ್ನು ತಮ್ಮ ಶಕ್ತಿ ಪೂರ್ಣ ಕವನಗಳ ಮೂಲಕ 
ಶ್ರೀಮಂತಗೊಳಿಸಿದ್ದರು. ಅಡಿಗರ “ ಭಾವತರಂಗ, ” ಕಟ್ಟುವೆವು ನಾವು “ ಮೋಹನ 
ಮುರಲಿ ” “ ಭೂಮಿಗೀತ” “ ಚಂಡೆಮದ್ದಳೆ' ' ವರ್ಧಮಾನ ' ಬತ್ತಲಾರದಗಂಗೆ, 
ಸುವರ್ಣಪುತ್ಥಳಿ, ಚಿರಂತನ ಮೌಲ್ಯಗಳನ್ನು ಪ್ರತಿಪಾದಿಸುವ ಕೃತಿಗಳು. ' ಮಣ್ಣಿನವಾಸನೆ? 
ಪ್ರಬಂಧ ಸಂಕಲನ ವಿಚಾರಪೂರ್ಣ ಸಮರ್ಥಗದ್ಯ . ' ರಾಕ್ಷಸರು' ಎಂಬ ಪ್ರಬಂಧವಂತೂ 
ಮುಟ್ಟಿ ನೋಡಿಕೊಳ್ಳುವಂತಹುದು. ಗೋಪಾಲಕೃಷ್ಣ ಅಡಿಗರು ನೇರವಾದ ನಡೆ ನುಡಿ 
ಅನ್ಯಾಯಕ್ಕೆಂದೂ ಮಣಿಯದ ದಿಟ್ಟತನ , ಧರ್ಮಸ್ಥಳದಲ್ಲಿ ನಡೆದ ಅಖಿಲ ಭಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ 
ಅಕಾಡೆಮಿಗಳಿಂದ ಪುರಸ್ಕೃತರಾಗಿದ್ದರು. ಗೋಪಾಲ ಕೃಷ್ಣ ಅಡಿಗರ ನಿಧನದಿಂದ ಕನ್ನಡ 
ಸಾಹಿತ್ಯ ಲೋಕಬಡವಾಗಿದೆ. ತುಂಬಲಾರದ ನಷ್ಟವಾಗಿದೆ . 74ವರ್ಷಗಳ ಸಾರ್ಥಕ 
ಮಾರ್ಗದರ್ಶಕ ಜೀವನವನ್ನು ನಡೆಸಿದ ಅಡಿಗರ ಅಗಲಿಕೆಯನ್ನು ತಿಳಿದು ಸಿದ್ದಗಂಗಾ ? 
ತುಂಬಾ ಶೋಕಕ್ಕೆ ಒಳಗಾಗಿದೆ. ಕಣ್ಮರೆಯಾದ ಕವಿಯ ಆತ್ಮಕ್ಕೆ ತುಂಬು ಗೌರವವನ್ನು 
ಸೂಚಿಸುತ್ತ ಹೃತೂರ್ವಕ ಶ್ರದ್ದಾಂಜಲಿಯನ್ನು ಅರ್ಪಿಸುವುದರ ಜೊತೆಗೆ ಅಡಿಗರ | 
ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಬಸವಾದಿ 
ಸ ಮಗರು ಹಾಗೂ ಶ್ರೀ ಸಿದ ಗಂಗಾ ಶ್ರೀಗುರು ನೀಡಲೆಂದು ಪ್ರಾರ್ಥಿಸುತ್ತದೆ. 


ತುಮಕೂರಿಗೆಬರುವವರಿದೀರಾ?ಹಾಗಿದ್ದರೆ,ವೈವಿಧ್ಯಮಯಊಟ, ವಸತಿ,ತಿಂಡಿತಿನಿಸುಗಳನಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ, 


ow,HotelShreeNo 


Nanjundeswaro 


ಹೋಟೆಲ್ ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು 

ಉಪಹಾರಮಂದಿರ, ಬಿ.ಹೆಚ್.ರಸ್ತೆ,ತುಮಕೂರು.|| 

ದೂರವಾಣಿ 8597,2373,2577 


ಶ್ರೀನಂಜುಂಡೇಶ್ವರ 

ಬೇಕರಿ| ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿ ಚಿಕ್ಕಪೇಟೆತುಮಕೂರು.! ದೂರವಾಣಿ:8077 


SRI WANJUNDLIWARY 


ಮಾರ್ಬನಲ್ 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ ಉಪಹಾರಗಳಶ್ರೇಷ್ಠದರ್ಜೆಯರೆಸ್ಟೋರೆಂಟ್ ಬಿ.ಹೆಚ್,ರಸ್ತೆ,ತುಮಕೂರು ದೂರವಾಣಿ:2677 


2ಶ್ರೀನಂಜುಂಡೇಶ್ವರಸ್ವೀಟ್ 

ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂ ಬೇಕರಿತಿನಿಸುಗಳನಗರದಏಕೈಕಸ್ಥಳ: ಅಶೋಕರಸ್ತೆತುಮಕೂರು ರವಾಣಿ:2017 


24 


" SIDDAGANGA MONTHLY Reg . No. KRNQ - 9 


“ ನಾಟಕೂಟ೨೨ ಎಂಬ ಮಾತ ಕೇಳಲಾಗದು , ಶಿವ ಶಿವಾ ! ನಿನ್ನು 


ಭಕ್ತರಿಗೆ ” ಮಾಡಿದೆ ” ನೆನ್ನದಿರೆಂದು ಶ್ರೀ ಗುರುಲಿಂಗವು ಕೃಪೆಯ 


ಮಾಡಿದ ಕಾರಣ, ಅಲ್ಲಿ ಮಾಡುವವರೂ ಮಾಡಿಸಿ ಕೊಂಬವರೂ 


ನೀನೇ ಕೂಡಲಸಂಗಮದೇವಾ. 


ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು , ನರ್ನುನನರಿಯದ ಮಾಟ 


ಸುಯಿದಾನದ ಕೇಡು ! ಬಲದ ಸಮಯೋಚಿತವನರಿಯದಿದ್ದರೆ 


ನಿಂದರಿಲ್ಲ ಕೂಡಲಸಂಗಮ ದೇವಾ. 

- ಶ್ರೀ ಬಸವೇಶ್ವರ 


ಆರಾಧ್ರ ಅಂಡ್ ಆರಾಧ್ಯ ಬಿಲರ್ 

ಪೈ , ಲಿಮಿಟೆಡ್ . 


21 / 2, ಆರಾಧ್ಯ ಕಾಂಪ್ಲೆಕ್ಸ್ 
ವಾಣಿ ವಿಲಾಸ ರಸ್ತೆ , ಬೆಂಗಳೂರು- 560004 . 


3 ದೂರವಾಣಿ : ಕಛೇರಿ :- 623775 – 


ಮನೆ : - 


262455 


- ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ , 572104. 


ಅದ್ದಗಂಗಾ 


jಟ- 28, 


ಸಂಚಿಕೆ-12, 


ಡಿಸೆಂಬರ್ - 1992, 


ತ್ರಿವಿಧ ದಾಸೋಹಮೂರ್ತಿಗಳಾದ ಪೂಜ್ಯ ಶ್ರೀ ಶ್ರೀಗಳವರು ಬೆಂಗಳೂರಿನಲ್ಲಿ ಹೆಸರಾಂತ 
ಗುಬ್ಬಿ ವೀರಣ್ಣ , ನಾಟಕ ಮಂಡಲಿಯ ಶತಮಾನೋತ್ಸವವನ್ನು ಜ್ಯೋತಿಬೆಳಗಿಸುವ ಮೂಲಕ 
- 1992) ಉದ್ಘಾಟಿಸಿದರು . ಪದ್ಮಭೂಷಣ ವಟ ಸಾರ್ವಭೌಮ ಡಾ . ಶ್ರೀ ರಾಜಕುಮಾರ್ | 

ಮತ್ತು ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ . ಬಂಗಾರಪ್ಪ ಚಿತ್ರದಲ್ಲಿದ್ದಾರೆ. 


- ಪ್ರಕಾಶಕರು: 
ಹಳೆಯ ವಿದ್ಯಾರ್ಥಿಗಳ ಸಂಘ. 

ಸಿದ್ಧಗಂಗಾ ಷೇತ್ರ, 


ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ತ್ರಿವಿಧ ದಾಸೋಹ ಮೂರ್ತಿಗಳಾದ + 
(9 ಪರಮಪೂಜ್ಯ ಡಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

* ವಜ್ರಮಹೋತ್ಸವ ನಿಧಿ ಸಮಿತಿ ”. 

( ಶಿವಪಥವನರಿವಡೆ ಗುರುಪಥವೇ ಮೊದಲು " 
ಎಂಬಂತೆ ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ 
60 ವರ್ಷಗಳ ಸೇವಾ ಮಣಿಹದ ಸ್ಮರಣೆಗಾಗಿ ನಾಡಿನ ಭಕ್ತಕೂಟ 

ವಜ್ರಮಹೋತ್ಸವ ಆಚರಿಸಲು ನಿರ್ಧರಿಸಿದೆ. 
ವಜ್ರಮಹೋತ್ಸವ ನೆನಪಿನ ಪ್ರತಿಷ್ಠಾನ : 


೩೩೩೩೩೩೩೩೩೩೩೩೩೩೩೩೩೩೩೩೩೯೩೩೩೩೩೩೩೩೩ 


4 ಕೋಟಿರೂಗಳ ವೆಚ್ಚದಲ್ಲಿ 
ಬೃಹತ್ ವಿದ್ಯಾರ್ಥಿ ವಸತಿ ನಿಲಯ 

ಮತ್ತು 
ಬೃಹತ್‌ ಪ್ರಸಾದ ನಿಲಯ . 
( 16 - 2 - 92) ರಂದು 


ಭಾರತದ ಹಾಲಿರಾಷ್ಟ ಪತಿ ಡಾ!! ಶಂಕರದಯಾಳ ಶರ್ಮ ಮತ್ತು 
ಲೋಕಸಭಾಧ್ಯಕ್ಷ ಶ್ರೀ ಶಿವರಾw aBe* ಇವುಗಳ ಶಿಲಾನ್ಯಾಸವನ್ನು ಈ 

ನೆರವೇರಿಸಿದಾರೆ. . 


5/ - , 10/ -, 25 /-, 51 /- , 101 / -, 201 /- , 501 /- , 1001 / 
5001 / -, 10 ,001 / - , 35, 000 ರೂಗಳ ಕೂಪನ್‌ಗಳು ನಿಧಿ 

ಸಂಗ್ರಹಕ್ಕಾಗಿ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. 
ಈ ಸ್ಮರಣಾರ್ಹವಾದ ಪುಣ್ಯ ಕಾರ್ಯಕ್ಕೆ ನಾಡಿನ ಭಕ್ತಾದಿಗಳು, ಹಿತೈಷಿಗಳು , 
ಹಳೆಯ ವಿದ್ಯಾರ್ಥಿಗಳು ಕೂಪನ್‌ಗಳನ್ನು ಕೊಳ್ಳುವುದರ ಮೂಲಕ ನಿಧಿಗೆ 

ಉದಾರವಾಗಿ ನೀಡಬೇಕಾಗಿ ಕೋರುತ್ತೇವೆ. 
(@ ಬಿ . ಎಸ್ . ಮುದ್ದಪ್ಪ , ಐ . ಎ .ಎಸ್ , ಪದ್ಮಭೂಷಣ ಡಾ || ಎಂ . ಸಿ.ಮೋದಿ, 
ಕಾರ್ಯಾಧ್ಯಕ್ಷರು, 

- ಅಧ್ಯಕ್ಷರು, 

ವಜ್ರ ಮಹೋತ್ಸವ ಸಮಿತಿ. 
ಎಸ್ . ಎಸ್ ಹಸಬಿ, 

ಶ್ರೀ ಸಿದ್ದಗಂಗಾ ಮಠ, 
ಕಾರ್ಯದರ್ಶಿಗಳು . 

ತುಮಕೂರು ಜಿಲ್ಲೆ - 572 104 . 
(@ 444444 


GGGA 


ಸಿದ್ದಗಂಗಾ 


ಸಂಪುಟ- 28. 


ಸಂಚಿಕೆ - 12, 


ಡಿಸೆಂಬರ್ -1992, 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ. 


ಕೇಳಬಾರದ ಭಕ್ತಿ ಹೇಳಬಾರದ ನಿಷ್ಠೆ , 
ತಾಳಬಾರದ ಲಿಂಗ ನೆಲೆಗೊಳಿಸಿ | ಸಲಹಿದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು 1 | 


ടുത്തതഴുത്തറുത്തതഴുത്തിൽ 


#ಮಿಲಾsssGuru 


ಇಷ್ಟಲಿಂಗದ ಕಳೆಯ ಕಷ್ಟವಿಲ್ಲದೆ ತೋರಿ 
ಸೃಷ್ಟಿ ಸೋಜಿಗವಾಗಿ ನೆಲೆಗೊಳಿಸಿ ! ಸಲಹಿದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಆರು ಚಕ್ರಗಳಲ್ಲಿ ಆರು ತೆರಲಿಂಗವನು 
ಆರು ಕಾಣದರೀತಿ ಇರಿಸಿದೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು. | | 


ಹೆಚ್ . ವಿ. ವೀರಭದ್ರಯ್ಯ , 


@ @ @ 


@ @ @ 


@ 


@ @ @ 


@ @ 


ಲೇಖನ 


ಲೇಖಕರು 


ಪುಟ 


* ಶ್ರೀವಾಣಿ 


ಎ * ಶ್ರೀ ಸಿದ್ಧಲಿಂಗೇಶ್ವರ ವಚನ 


* ಸಂಪಾದಕೀಯ 


* ಇತಿಹಾಸ ಅಭ್ಯಸಿಸಬೇಕೇ ? 


ಕೂ , ಬ , ನಾವದಗಿ 


* ಸಮಯ ಪಾಲನೆ 


- ಅಪರ್ಣ 


18 


* ಮಾತು ಹೇಗಿರಬೇಕು ? 


- 


-- ಪ ರಾಸುಕೃಷ್ಣಶಾಸ್ತ್ರಿ 


ಸಮಾಜವಾದ ಸಾರಿದ ಶರಣೆ ಲಕ್ಕಮ್ಮ 


ರಾಜೇಂದ್ರ 23 


* ಬಸವತತ್ತ್ವ ರತ್ನಾಕರ - 17 - ಮೋಟಗಿ ಮಲ್ಲಿಕಾರ್ಜುನ 27 
* ಶರಣ ಸಿದ್ದಾಂತ ಮತ್ತು ಮೇದಾರ ಕೇತಯ್ಯ - ಡಾ|| ಬಿ. ಎಸ್ ಸ್ವಾಮಿ 31 


* ಚಿನ್ನದ ಈ ನುಡಿ 


ಜೆ. ಬಿ . ಲಿಂಗರಾಜ 35 


# ಮಾನಸಿಕ ಶಕ್ತಿಗಳು 


ಡಿ, ಎಂ , ಬಡಿಗೇರ 36 


* ಮರಣಾಂತರದ ವಿಚಿತ್ರ ಜಗತ್ತು 


ಬಿ. ಸುಬ್ರಾಯ ಅಡಿಗ 39. 


- ಕರ್ನಾಟಕ ವಾರ್ತೆ 


VETATSLIBOKFALSEKTISKT ! 


ಶ್ರೀವಾಣಿ 
ಆತ್ಮಸಾಧನೆ: 

ಇಂದು ಮಠಾಧಿಪತಿಗಳು ಬಹುವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವ 
ಮೂಲಕ ಸಮಾಜ ಸೇವೆಯಲ್ಲಿ ನಿರತರಾಗಿರುವುದು ಕಾಣಬರುತ್ತಿದೆ. ಒಂದು ಚಿಕ್ಕ 
ಮಠವಾಗಿದ್ದರೂ ತನ್ನ ಇತಿಮಿತಿಯಲ್ಲಿ ಒಂದು ಶಾಲೆಯನ್ನು ನೆಡೆಸುತ್ತಿರುವುದು 
ಸರ್ವವೇದ್ಯ , ಶಿಕ್ಷಣ ಪ್ರಸಾರ ಕಾರ್ಯದಲ್ಲಿ ಮಠಗಳ ಪಾತ್ರ ತುಂಬ ಗಣನೀಯವಾದುದು 
ಸಂತೋಷಪಡಬೇಕಾದ ವಿಚಾರ. ಒಂದು ಕಾಲವಿತ್ತು ಜನಾಂಗ ಅನಕ್ಷರಸ್ತರಾಗಿದ್ದು , 
ಸಮಾಜದ ಎಲ್ಲ ವರ್ಗದವರಿಗೂ ಶಿಕ್ಷಣಾವಕಾಶ ದುರ್ಲಭವಾಗಿದ್ದ ಸಮಯದಲ್ಲಿ 
ಮಠಗಳು ಮುಂದೆ ಬಂದವು, ಕಾರ್ಯಶೀಲವಾದವು, ಗಮನಾರ್ಹ ಸೇವೆಸಲ್ಲಿಸಿದವು. 
ಪೂರ್ವ ಪ್ರಾಥಮಿಕ ಶಾಲೆಯಿಂದ ಮೊದಲುಗೊಂಡು ಪ್ರಥಮ ದರ್ಜೆ ಕಾಲೇಜು, ವೃತ್ತಿ 
ವಿಜ್ಞಾನ ಕಾಲೇಜು, ತಾಂತ್ರಿಕ ಕಾಲೇಜು ವೈದ್ಯಕೀಯ ಕಾಲೇಜುಗಳ ಜೊತೆಗೆ 
ಸಂಸ್ಕೃತ ಕಾಲೇಜುಗಳನ್ನು ತೆರೆದು ಮಹೋದೋಪಕಾರಮಾಡಿದವು. ಸಂಸ್ಥೆಗಳ ಅಧಿಪತಿ 
ಗಳಾಗಿದ್ದ ಸ್ವಾಮಿಗಳು ಶಿಕ್ಷಣ ಪ್ರಸಾರ ತಮ್ಮ ಆತ್ಯಂತಿಕ ಗುರಿಯೆಂದೇ ಸೇವೆಗೈಯುತ್ತ 
ಬಂದರು. ಸ್ಪರ್ಧಾತ್ಮಕವಾಗಿ ದುಡಿದದ್ದು ಉಂಟು. ಸಮಾಜ ಸೇವೆಯೇ ಶಿವಪೂಜೆ ಎಂದು 
ನಂಬಿ ನಡೆದರು. ನಡೆಯಬೇಕಾದ ಅಗತ್ಯವೂ ಇತ್ತು . ಆದರೆ ಇಂದು ಎಲ್ಲೆಲ್ಲ ಶಿಕ್ಷಣ 
ಸಂಸ್ಥೆಗಳು ಖಾಸಗಿಯವರ ಒಡೆತನದಲ್ಲಿ ತಲೆಎತ್ತಿವೆ. ಅಲ್ಲೆಲ್ಲಾ ನಿರೀಕ್ಷಿಸಿದ ಶಿಕ್ಷಣ ಮಟ್ಟ 
ಲಭ್ಯವಾಗುತ್ತಿದೆ ಎನ್ನಲು ಬರುವಂತಿಲ್ಲ. ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಮಳಿಗೆ 
ಗಳಾಗುತ್ತಿವೆ ಎಂಬ ಆರೋಪವನ್ನು ಹೊರುವಂತಹ ಸನ್ನಿವೇಶ ಪ್ರಾಪ್ತವಾಗಿದೆ. 
ಮಠಾಧಿಪತಿಗಳು ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದಕ್ಕಾಗಿ ನಡೆಸಲೇಬೇಕಾಗಿದೆ. ಹಿಂದೆ 
ಮಠಮಾನ್ಯಗಳು ನಡೆಸುತ್ತಿದ್ದ ಸಂಸ್ಥೆಗಳನ್ನು ಪವಿತ್ರ ದೃಷ್ಟಿಯಿಂದನೋಡುತ್ತಿದ್ದರು. 
ಅಧಿಕಾರಿಗಳು ಉದಾರವಾಗಿ ಸಹಕರಿಸುತ್ತಿದ್ದರು. ಸಾರ್ವಜನಿಕರು ಪ್ರೀತಿ ವಿಶ್ವಾಸ 
ಗಳಿಂದ ಕಾಣುತ್ತಿದ್ದರು. ಇಂದು ಎಲ್ಲ ಬದಲಾಗಿದೆ ಎಂಬ ಕಟುಸತ್ಯವನ್ನು ಅನಿವಾರ 
ವಾಗಿ ಹೇಳಲೇಬೇಕಾಗಿದೆ - ಇಷ್ಟೆಲ್ಲ ಆದರೂ ಮಠಾಧಿಪತಿಗಳು ಸಾಧಿಸಿದ್ದೇನು? 
ಎಂಬ ಪ್ರಶ್ನೆ ಎದುರಾಗುತ್ತದೆ. ಅವರೆಷ್ಟು ಶಿಕ್ಷಣಸಂಸ್ಥೆ ತೆರೆದಿದ್ದಾರೆ, ಇವರೆಷ್ಟು 
ತೆರೆದಿದ್ದಾರೆ ಎಂಬ ಲೆಕ್ಕಾಚಾರವಾಯಿತೇ ವಿನಾ , ಸ್ವಾಮಿಗಳಾದವರು ಆತ್ಮಸಾಧನೆ 
ಎಷ್ಟು ಮಾಡಿದ್ದಾರೆ ಎಂಬುದು ಗೌಣವಾಗುತ್ತಿದೆ. ಇಂದು ಮಠಾಧಿಪತಿಗಳಾದವರು 
ಇತ್ತ ಗಮನ ಹರಿಸಬೇಕಾಗಿದೆ. ಅಥಣಿಯ ಶಿವಯೋಗಿಗಳು ಎಷ್ಟು ಶಿಕ್ಷಣ ಸಂಸ್ಥೆ 
ತೆರೆದಿದ್ದರು- ಅರವಿಂದರು, ರ ವ ಣ ನ ಹ ೩ ೯ ಗಳು, ಶಿಕ್ಷಣ ಸಂಸ್ಥೆಗಳನ್ನು ತೆರೆದು 
ಹೆಸರಾದರೆ, ಅತ್ಮಸಾಧನೆ ಬಹು ದೊಡ್ಡ ಸಂಪತ್ತು , ನಮಗೂ ಹೀಗನ್ನಿಸಿದೆ 
ಇಷ್ಟೆಲ್ಲಾ ಸಂಸ್ಥೆಗಳನ್ನು ಪ್ರಾರಂಭಿಸಿ ನಡೆಸುತ್ತ ಬಂದೆವು. ಆದರೆ ನಮ್ಮ ಆತ್ಮ 
ಸಾಧನೆಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಬಹುದಾಗಿತ್ತಲ್ಲಎಂಬುದಾಗಿ “ ನಿನ್ನೊಡನೆ 
ಯೆಂಬುದು ಜ್ಞಾನರತ್ನ ” ಎಂದ ಪ್ರಭುದೇವರ ನಾಣಿ ಅಂತರಂಗದಲ್ಲಿ ನುಡಿಯುತ್ತದೆ. 
ಆತ್ಮಸಾಧನೆ ಎಂಬುದು ಅಂತರಂಗದ ರತ್ನ ಅನುಭಾವದ ಬೆಳಕು, 


“ ನಾಟಕೂಟ ” ಎಂಬ ಮಾತ ಕೇಳಲಾಗದು , ಶಿವ ಶಿವಾ ! ನಿನ್ನು 
ಭಕ್ತರಿಗೆ ” ಮಾಡಿದೆ ” ನೆನ್ನದಿರೆಂದು ಶ್ರೀ ಗುರುಲಿಂಗವು ಕೃಪೆಯ 
ಮಾಡಿದ ಕಾರಣ, ಅಲ್ಲಿ ಮಾಡುವವರೂ ಮಾಡಿಸಿ ಕೊಂಬವರೂ ನಟ 

ನೀನೇ ಕೂಡಲಸಂಗಮದೇವಾ. 


ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು, ನರ್ಮವನರಿಯದ ಮಾಟ 
ಸುಯಿದಾನದ ಕೇಡು ! ಬಂದ ಸಮಯೋಚಿತವನರಿಯದಿದ್ದರೆ, 
ನಿದರಿಲ್ಲ ಕೂಡಲಸಂಗಮ ದೇವಾ. 

- ಶ್ರೀ ಬಸವೇಶ್ವರ 


ಆರಾಧ್ಯ ಅಂಡ್ ಆರಾದ್ಧ ಬಿಲ್ಡರ್‌ 

ಪೈ , ಲಿಮಿಟೆಡ್ . 


21/2, ಆರಾಧ್ಯ ಕಾಂಪ್ಲೆಕ್ಸ್ 
ವಾಣಿ ವಿಲಾಸ ರಸ್ತೆ , ಬೆಂಗಳೂರು- 560004 , 


ದೂರವಾಣಿ : ಕಛೇರಿ :- 623773 – 


ಮನೆ :- 262455 


* ಶ್ರೀಸಿದ್ದಲಿಂಗೇಶ್ವರ ವಚನ # 


ಅರ್ಥ ಪ್ರಾಣಾಭಿಮಾನವನು 
ಗುರುಲಿಂಗ ಜಂಗಮದ ಮುಖಕ್ಕೆ ಅರ್ಪಿಸಿ 
ಆ ಗುರುಲಿಂಗ ಜಂಗಮವೆ 
ತನುಮನ ಪ್ರಾಣವಾಗಿರಬಲ್ಲರೆ 
ಭಕ್ತನ ಸ್ಥಲವಿಣೆಂಬೆನಯ್ಯಾ 
ಮಹಾಲಿಂಗ- ಗುರು ಶಿವಸಿದ್ದೇಶ್ವರ ಪ್ರಭುವೇ || 


- 


ಯು 


ಮಾನವರನ್ನು ಪ್ರಪಂಚದ ಮಹಾಗರ್ಭದಲ್ಲಿ ತಳ್ಳಿ ಅನಂತ ರೀತಿಯಿಂದ 
ದುಃಖ ದುಮ್ಮಾನಗಳನ್ನುಣ್ಣ ಹಚ್ಚಿರುವುದು ಅರ್ಥ , ಪ್ರಾಣ, ಅಭಿಮಾನಗಳೇ ! 
ಎಲ್ಲಿಯತನಕ ದೇಹದಲ್ಲಿ ನಾನು ನನ್ನದೆಂಬ ಅಹಂಕಾರ ಮಮಕಾರಗಳು 
ನೆಲೆಸಿರುವವೋ ಅದರಂತೆ ಪ್ರಾಣದಲ್ಲಿ ಪ್ರೀತಿ, ಅರ್ಥದಲ್ಲಿ ಆಸಕ್ತಿ ದೃಢವಾಗಿ 
ರುವವೋ ಅಲ್ಲಿಯತನಕ ಪ್ರಾಪಂಚಿಕ ಕಷ್ಟ ನಷ್ಟಗಳನ್ನು ಅನುಭವಿಸುವುದು 
ಅನಿವಾರ್ಯವೇ ಆಗುವುದು. ಅದಕ್ಕಾಗಿ ಪ್ರಾಪಂಚಿಕ ತೊಂದರೆಗಳನ್ನು ತಪ್ಪಿಸಿ 
ಕೊಂಡು ಪಾರಮಾರ್ಥಿಕ ಸುಖವನ್ನು ಸವಿಯಬೇಕೆಂದು ಬಯಸುವವನು ಅರ್ಥ ಮತ್ತು 
ಪ್ರಾಣಾಭಿಮಾನಗಳನ್ನು ಗುರುಲಿಂಗ ಜಂಗಮರಿಗೆ ಅರ್ಪಿಸಿ, ಆ ಗುರು ಲಿಂಗ 
ಜಂಗಮವೆ ತನ್ನ ತನು- ಮನ ಪ್ರಾಣಗಳನ್ನಾಗಿ ಮಾಡಿಕೊಂಡರೆ ಭಕ್ತನೆನಿಸುವನು, 

ಯಾವ ವಸ್ತುಗಳನ್ನು ತ್ಯಾಗಮಾಡಲಾಗುವುದೋ ಅವುಗಳ ಮೇಲೆ 
ಅಧಿಕಾರ ಇರುವುದಿಲ್ಲ. ವಸ್ತುಗಳಮೇಲೆ ಅಧಿಕಾರವನ್ನು ಬಿಟ್ಟುಕೊಟ್ಟಾಗಲೇ 
ಅವುಗಳ ತ್ಯಾಗವಾಗುವುದು, ಇಲ್ಲವಾದರೆ ತ್ಯಾಗವೆನಿಸದು. ಒಮ್ಮೆ ಗುರು . 
ಲಿಂಗ- ಜಂಗಮರಿಗೆ ತನು- ಮನ- ಧನಗಳನ್ನು ಅರ್ಪಿಸಿದಮೇಲೆ ಅವುಗಳಬಗ್ಗೆ 
ನಮ್ಮದೇನೂ ಆಧಿಕಾರವಿರುವುದಿಲ್ಲ. ಅರ್ಪಿಸಿದವುಗಳೆಲ್ಲ ಪ್ರಸಾದವಾಗುವುದರಿಂದ 
ಅಂಥವುಗಳಕೂಡ ವರ್ತಿಸಿದರೆ ಯಾವ ಹಾನಿಗೂ ಅವಕಾಶ ವಿರುವುದಿಲ್ಲ. 
ಸಂಸಾರದ ತಾಪತ್ರಯವನ್ನೂ ಕಳೆದುಕೊಳ್ಳಲಿಕ್ಕೆ ತನು ಮನ- ಧನಗಳನ್ನು 
ಗುರು- ಲಿಂಗ- ಜಂಗಮರಿಗೆ ಅರ್ಪಿಸಿ ಪ್ರಸಾದ ಬುದ್ದಿ ಯಿಂದ ಅವುಗಳಕೂಡ 
ಸಂಬಂಧವನ್ನಿಟ್ಟು ಕೊಳ್ಳುವಲ್ಲಿಯೇ ಜೀವನದ ಪಾವಿತ್ರ್ಯವುಂಟು . 
[ಕೃಪೆ : ತೋಂಟದ ಶ್ರೀ ಸಿದ್ದಲಿಂಗ ಶಿವಯೋಗೀಶ್ವರರು ನಿರೂಪಿಸಿದ ಷಟ್ಸ್ಥಲ 
ಜ್ಞಾನಾಮೃತ] 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ! ಚನ್ನಪ್ಪ ಎರೇಸೀಮೆ 


- ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹಸಂಪಾದಕರು 

ಬಿ. ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 

ಎಂ . ರೇಣುಕಾರಾಧ್ಯ 


- ಸಿದ್ಧಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ. 
ಮೇಲಾಗಿ ಶ್ರೀ ಮಠದ ಮುಖವಾಣಿ. 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ. 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


ಜಾಹಿರಾತುವಿಭಾಗ 
ಸಿ. ಬಿ . ಶಂಕರಪ್ಪ 


ಪ್ರಕಾಶಕರು 
ಹೆಚ್ ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾಕ್ಷೇತ್ರ 


64 ಸಂಪಾದಕರು ೫ 
<ಸಿದ್ದಗಂಗಾ ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ - 572104, 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಂಪಾದಕೀಯ 
ಶೋಭೆ ತರುವಂಥದ್ದಲ್ಲ : 

ಮೊನ್ನೆ ಅಯೋಧ್ಯೆಯಲ್ಲಿ 6 - 12 -92 ರಂದು ಬಹುದೊಡ್ಡ ಘಟನೆ ನಡೆದು 
ಹೋಯಿತು. ರಾಮ ಮಂದಿರ ಕಟ್ಟುವ ಉತ್ಸಾಹದಲ್ಲಿ ಬಾಬರಿ ಮಸೀದಿಯನ್ನು 
ಭಗ್ನಗೊಳಿಸಲಾಯಿತು. ಹಿಂದೂ ಧರ್ಮ ಸಹಿಷ್ಣುತೆಗೆ ಹೆಸರಾದುದು. ರಾಮ 
ಮದ್ಯಾದಾಪುರುಷೋತ್ತಮ, ಆದರ್ಶ ಪುರುಷ, ಮನುಕುಲಕ್ಕೆ ಮಾದರಿ. ಅಂಥ 
ಪುಣ್ಯಾತ್ಮನ ಹೆಸರಿನಲ್ಲಿ ಹೀಗಾಗ ಬಾರದಿತ್ತು ಎಂದು ದೇಶದ ಮುಖಂಡರು, ಧಾರ್ಮಿಕ 
ನಾಯಕರು ಖಂಡನೆಯನ್ನು ವ್ಯಕ್ತಪಡಿಸಿದರು . ಸಾವು ನೋವುಗಳಂತು ಲೆಕ್ಕವಿಲ್ಲ. 
ದಷ್ಟಾಯಿತು. ಅಮಾಯಕರು ಕಣ್ಮುಚ್ಚಿದರು. ಮಣ್ಣಿನಲ್ಲಿ ಹೂತು ಹೋದರು. 
ರಾಷ್ಟ್ರದ ಉದ್ದಗಲದಲ್ಲಿ ಹಿಂಸಾಚಾರ ಭುಗಿಲೆದ್ದಿತು. ಸಾರ್ವಜನಿಕ ಜೀವನ ನೆಮ್ಮದಿ 
ಗೆಟ್ಟಿತು. ಆತಂಕವಾಗಿ ಜೀವಿಸಿತು, ಹೊರಗೆ ಕಾಲಿಟ್ಟರೆ ಹೇಗೋ ಎಂಬ ಭಯದ 
ಕರಿ ನೆಗಳು ವ್ಯಾಪಿಸಿತ್ತು . ಶತಮಾನಗಳಿಂದ ಶಾಂತಿ ಸಹಬಾಳುವೆಯಿಂದ ಬಾಳಿದ 
ಭಾರತೀಯರ ಮನಸ್ಸು ಒಡೆಯುವಂತಾಯಿತು. ಈ ಅನ್ಯರಿಗೆ ಅಸಹ್ಯಪಡಬೇಡ೨ 
ಎಂಬುದನ್ನು ಮರೆತಂತಾಯಿತು. ಬಸವಣ್ಣ ಅಂದೇ ಹೇಳಿದ, , CC ಉಳ್ಳವರು 
ಶಿವಾಲಯವ ಮಾಡುವರು....... ಎಂಬುದಾಗಿ , ಹೌದು ದೇವಾಲಯಗಳು ಪ್ರೀತಿ 
ವಿಶ್ವಾಸಗಳ, ಶ್ರದ್ಧೆ ಭಕ್ತಿಗಳ ಪವಿತ್ರ ಸ್ಥಾನಗಳಾಗುವುದರ ಬದಲು ದ್ವೇಷಾಸೂಯೆ 
ಗಳ, ಮಚ್ಚರವನ್ನೂ ದುವ ಕಿಚ್ಚು ಗಳಾಗುತ್ತಿರುವುದು ದುರ್ದೆವ ಭಾರತೀಯರೆಲ್ಲ 
ತಲೆತಗ್ಗಿಸಬೇಕಾದ ಸಂಗತಿ. ಬಸವಣ್ಣ ಇವೆಲ್ಲವನ್ನೂ ಊಹಿಸಿದ್ದನೇನೋ 
ಅದಕ್ಕಾಗಿಯೇ ಇಷ್ಟಲಿಂಗವನ್ನೂ ಕೊಟ್ಟ. ಅದರಲ್ಲಿ ನಿಷ್ಠೆ ಬೆಳೆಸಿಕೊಳ್ಳಿ ಎಂದ. 

ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲನಾದ ಲಿಂಗವನ್ನು ' ತಂದಿತ್ತ . 
| ಅದಕ್ಕಾಗಿ ಮಂದಿರಬೇಡ, ಮಹಲುಬೇಡ. ವ್ಯಕ್ತಿ ಇದ್ದಲ್ಲಿ ಇದ್ದಂತೆ ತನಗಿಷ್ಟ 
| ಬಂದಂತೆ ಪೂಜೆ ಮಾಡಬಹುದೆಂಬುದನ್ನು ತೋರಿಸಿಕೊಟ್ಟ. ಇಷ್ಟ ಲಿಂಗದ ಪೂಜೆ 

ಯಲ್ಲಿ ಹಿಂಸಾಚಾರಕ್ಕೆ ಅವಕಾಶವಿಲ್ಲ . ಆತ್ಮವಿಕಾಸಕ್ಕೆ ಆಪಾರ ಅವಕಾಶ ಅಲ್ಲಿ . 
1 ವಿಚಾರ ಪ್ರಿಯರು ಶರಣರು. ಸಮಾಜವನ್ನು ಪ್ರೀತಿ ಪ್ರೇಮಗಳ ಬುನಾದಿಯ 
ಮೇಲೆ ಕಟ್ಟಿದರು, ಮಂದಿರಗಳನ್ನು ಹೃದಯದಲ್ಲಿ ಕಟ್ಟಿದರು. ಮಾನವ್ಯತೆಯ ಮಂಗಳ ದೀಪ 

ವನ್ನು ಬೆಳಗಿದರು. ಇಷ್ಟಲಿಂಗೊಪಾಸನೆ ಅದೆಷ್ಟು ಕಲ್ಯಾಣಕರ ಎಂಬುದನ್ನು 
ಇನ್ನಾದರೂ ಸಮಾಜ ಮನಗಾಣಬೇಕು, ಮಂದಿರವಾಗಲಿ, ಮಸೀದಿಯಾಗಲಿ 
ಸಮಾಜದ ಸಂಘಟನೆಗೆ ಸಹಕಾರಿಗಳಾಗಬೇಕೇ ಹೊರತು, ಸಾವು ನೋವುಗಳಿಗೆ 
ದಾರಿಮಾಡಿಕೊಡಬಾರದು. ಶಾಂತಿಪ್ರಿಯರಾದ ಭಾರತೀಯರೆಲ್ಲ ವಿವೇಕ ಪೂರ್ಣ 
ರಾಗಿ ನಡೆದುಕೊಳ್ಳುವ ಸದ್ಭಾವಿಗಳಾಗಬೇಕು. ಮಸೀದಿ ಒಡೆದರೆ ಮತ್ತೆ ಮಸೀದಿ 
ಕಟ್ಟಬಹುದು, ಮನಸ್ಸು ಒಡೆದರೆ ಹೇಗೆ ಸರಿಪಡಿಸುವುದು. ಪ್ರಜಾತಂತ್ರಾತ್ಮಕ 
ಬೃಹತ್ಸಾರತದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳುವ ಕಲೆಯನ್ನು ಎಷ್ಟು ಬೇಗ 
ಅರಿತರೆ ಅಷ್ಟೂ ಒಳ್ಳೆಯದು. “ ಸರ್ವೇ ಜನಾಃ ಸುಖಿನೋ ಭವಂತು ” ಎಂಬುದೇ 
ಪ್ರಾಚೀನ ವಾಣಿಯಲ್ಲವೆ . ಭಾರತೀಯರ ನಿತ್ಯ ಮಂತ್ರತಾನೆ. ಹಾಗಾಗಲಿ ಎಂದು 
( ಸಿದ್ದಗಂಗಾ ಹಾರೈಸುತ್ತದೆ. 


米米米米米米紫米米米米米米米米米米米米米米 


ಬೆಳಗಿಸ್‌ ಮಾತೆ 

- ಮಂದಾಕಿನೀದೇವಿ 


ಜಯ ಮಾತೆ, ಜಯಜನ್ಮಭುವಿ , ಜಗನ್ಮಾತೆ 
ಜಯವಿರಲಿ ನಿನಗಿಂದು ಮಾನವತೆ ದಾತೆ.... ಜಯನಾತೆ ... ... 


ಧ್ಯಾನದೊಳು ಹಿರಿಧಾನ ನಿನ್ನಾ ಮನೆನಗೆ 
ಶ್ರೀ ಸರಸತಿಯ ಒಲವು ಕಾಂಬೆ ನಿನ್ನೊಳಗೆ 
ಜೀವಕುಲ ದೈವಬಲವೆಲ್ಲ ನಿನ್ನೊಳಗೆ 
ಜೀವನದ ಕಣಕಣವು ಬೆಳಗಿಸೌ ಮಾತೆ........೧ 


ಕೋರತನ, ಕಪಟ, ಕಾಮುಕದ ಸಂಗರದಿ 
ಶೂರಳಾಗುವೆ ಮನದ ಹೀನತೆಯ ಜಯಿನೆ 
ದೂರ ಮಾಡದೆ ಇರಿಸು ನಿನ್ನ ಪದತಲದಿ 
ಪ್ರೇಮ ಸಂಜೀವನದಿ ಬೆಳಗಿಸ್‌ ಮಾತೆ ...... ೨ 


ಆಳುವೆನು ಬಾಳನ್ನು ಕಾರ್ಯ ಬಲದಿಂದ 
ಆಗಸದ ಎತ್ತರದ ಹೆಬ್ಬಯಕೆಯಿಂದ 
ಆದರದಿ ಆರಾಧಿಸುವೆ ಆತ್ಮ ಬಲದಿ | 
ಆದರ್ಶದೆಡೆಗೆ ಕರೆದೊಯ್ಯ ಮಾತೆ...........೩ 


ಆದರ್ಶ ಸಾಧನೆಯ ಫಲವು ಬೇಡೆಂಬೆ 
ಆ ಹರ್ಷದುನ್ಮಾದ ಬೇಡ ಜಗದಂಬೆ 
ಆವರ್ತನದ ಸಾವು-ಬದುಕು ಬೇಡೆನಗೆ 
ಅನುದಿನವು ಆನುನಯದಿ ಇರಿಸೆನ್ನ ಮಾತೆ........… 


ಮನ ಮಂದಿರದಿ ಎನ್ನ ಜನಮನವನಿರಿಸಿ 
ಜನಮನದ ಗರ್ಭಗುಡಿಯನ್ನು ಸಿಂಗರಿಸಿ 
ತನುಮನದಿ ಪೂಜಿಸುವೆನಲ್ಲಿ ನಿನ್ನಿರಿಸಿ 

ಮನ- ಮನವು ಬೆಳಗಿಸೌ ನೀ ಎನ್ನ ಮಾತೆ...... ೫ 
ಜಯ ಮಾತೆ ಜಯಜನ್ಮಭುವಿ ಜಗನ್ಮಾತೆ............ 


ಇತಿಹಾಸ ಅಭ್ಯಸಿಸಬೇಕೇ ? 
ನ್ಯಾಯಮೂರ್ತಿ ಕೂ . ಬ . ನಾವದಗಿ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು. 


ನಮ್ಮ ಪ್ರಜಾತಂತ್ರದ ತಳಹದಿ ಪ್ರಜಾಪ್ರಭುತ್ವ , ನಮ್ಮ ದೈನಂದಿನ ಜೀವನದ 
ನೆಲೆ ಪ್ರಜಾಪ್ರಭುತ್ವ , ರಾಷ್ಟ್ರಕ್ಕೆ ಎದುರಾದ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ , ನಾವು 
ಮಾಡಿದ ತಂತ್ರದ ಹಿಡಿದ ಸೂತ್ರಗಳ ಹಾದಿ, ಪ್ರಜಾಪ್ರಭುತ್ವ ಆಧಾರಿತ . ನಮ್ಮ 
ಸಮಸ್ಯೆಗಳ ಪರಿಹಾರವನ್ನು ಕಂಡು ಹಿಡಿಯುವಲ್ಲಿ ಪರಸ್ಪರ ವಿಚಾರ ವಿನಿಮಯ 
- ಸರ್ವರಿಗೆ ಒಪ್ಪಿಗೆಯಾಗುವ ದಾರಿಯನ್ನು ಹಿಡಿಯಬೇಕೆಂಬುದು ನಮ್ಮ ದೃಢವಾದ 
ನಿರ್ಧಾರ. ಪ್ರಜಾಪ್ರಭುತ್ವದಲ್ಲಿ ನಮ್ಮದು ಅಚಲವಾದ ನಿಷ್ಠೆ , ಹಾಗೂ ವಿಶ್ವಾಸ. 
- ನಮ್ಮ ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಗಳಲ್ಲಿ 
' ಶಾಸನಕ್ಕೆ ' ಅಗ್ರ ಸ್ಥಾನ, ಅಗ್ರಪೂಜೆ, ' ಶಾಸನದ ಆಡಳಿತ' ನಮ್ಮ ಮೂಲಮಂತ್ರ . 
ವ್ಯಕ್ತಿ ಸ್ವಾತಂತ್ರ್ಯ , ಸಮಾನತೆ, ಭ್ರಾತೃತ್ವದ ಮೌಲ್ಯಗಳನ್ನು ಪರಿಣಾಮಕಾರಿಯಾಗಿ 
ಹಾಗೂ ಅರ್ಥಪೂರ್ಣವಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವ ನಮ್ಮ ಯಜ್ಞದಲ್ಲಿ 
ಪ್ರಜಾಪ್ರಭುತ್ವ ಮತ್ತು ಶಾಸನದ ಆಡಳಿತ ನಮ್ಮ ಸ್ಫೂರ್ತಿಯ ಶಿಲೆಗಳು. 

ಮಹಾನ್ ರಾಷ್ಟ್ರ ಪ್ರಜೆ 


ಇತಿಹಾಸದ ಪುಟಗಳನ್ನು ತಿರುವಿದಾಗ, ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯ 
ಘನತೆಯ ಸಾಂಸ್ಕೃತಿಕ ಸಂಪತ್ತಿನ ಅರಿವು ಮರುಕಳಿಸ ಬಹುದು. ನಮ್ಮ ಅಂತಃಕಲಹ 
ದ್ವೇಷ, ಸ್ವಾರ್ಥ ಮನೋಜ್ಞಾನ, ಅಸೂಯೆ ಹೇಗೆ ಪರಕೀಯರ ಅಕ್ರಮಣಕ್ಕೆ 
ಅವಕಾಶ ಕಲ್ಪಿಸಿಕೊಟ್ಟವು ಅನ್ನುವುದನ್ನು ಇತಿಹಾಸ, ನಮಗೆ ಹೇಳುತ್ತದೆ. 
ನಮ್ಮಲ್ಲಿಯ ದ್ವೇಷ, ವೈಷಮ್ಯಗಳು , ವೈರಭಾವನೆಗಳು , ಮತ್ತೊಬ್ಬರ ಏಳೆ ಸಹಿಸದ 
ಪ್ರವೃತ್ತಿ ಹೇಗೆ, ಲಾಭಕ್ಕಾಗಿ ಬಂದ ಪರಕೀಯರಿಗೆ ನಮ್ಮ ಮಾತೃ ಭೂಮಿಯನ್ನು 
ಆಕ್ರಮಿಸಿ ಹತೋಟಿ ಸಾಧನೆ, ಪ್ರಭುತ್ವ ಸ್ಥಾಪಿಸಲು ನೆರವಾದವು ಅನ್ನುವುದನ್ನು , 
ಸಾರಿ ಸಾರಿ ಹೇಳುವ ಪ್ರಮಾಣ ಗ್ರಂಥ ಇತಿಹಾಸ, ಜಗತ್ತಿನಲ್ಲಿಯೇ ವಿನೂತನವಾದ 
ಸತ್ಯ , ಶಾಂತಿ, ಅಹಿಂಸೆ, ಸತ್ಯಾಗ್ರಹಗಳಂಥ ಅಸ್ತ್ರಗಳ ಮೂಲಕ ರಾಷ್ಟ್ರಪಿತ ಗಾಂಧೀ 
ಜಿಯವರ ಹಿರಿತನದಲ್ಲಿ ಮತ್ತು ಅನೇಕಾನೇಕ ರಾಷ್ಟ್ರ ಧುರೀಣರ, ನೇತೃತ್ವದಲ್ಲಿ 
ನಾವು ಹೂಡಿದ ಸ್ವಾತಂತ್ರ್ಯ ಸಮರ. ಆ ಸಮರದಲ್ಲಿ ನಾವುಗಳಿಸಿದ ಅದ್ಭುತ 
ಹಾಗೂ ಅದ್ವೀತಿಯ ವಿಜಯದ ಮೈನವರೇಳಿಸುವ, ಘಟನೆಯ ಸರಪಣಿಯ ಸಾಲು . 
ಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣುತ್ತೇವೆ. ದಾಸ್ಯದ ಸಂಕೋಲೆಕಳಚಿ 
ಕೊಂಡು ಗುಲಾಮ ಗಿರಿಯಿಂದ ಮುಕ್ತವಾಗಿ, ಸ್ವಾತಂತ್ರದ, ಗಾಳಿ, ಬೆಳಕು , 
ಉಸಿರನ್ನು ಕಂಡು, ದೇಶದ ಒಗ್ಗಟ್ಟನ್ನು , ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ಹಿಡಿಯುವ 
ಡಿಸೆಂಬರ್ - 92 

- 11 


ಆಶ್ವಾಸನೆಯೊಂದಿಗೆ, ಎಲ್ಲರಿಗೂ ಸ್ವಾತಂತ್ರ್ಯ , ಸಮಾನತೆ, ಭಾತೃತ್ವದ ಆಶೋತ್ತರಗಳ 
ಭರವಸೆಯೊಂದಿಗೆ, ಜಾತ್ಯಾತೀತ ಸಮಾಜವಾದ ಆಧಾರಿತ ಸಾರ್ವಭೌಮತ್ವದ 
ಗಣತಂತ್ರವನ್ನು ಆಧರಿಸಿದ ಸಂವಿಧಾನವನ್ನು ಸ್ವೀಕರಿಸಿದ ಮಹಾನ್ ರಾಷ್ಟ್ರದ 
ಪ್ರಜೆಗಳಾಗಿದ್ದೇವೆ, 

ಕಷ್ಟದ ಕಾರ್ಯಕ್ರಮ 
ವಿಸ್ತಾರದ ವ್ಯಾಪಕತೆ ಭಿನ್ನ ಭಿನ್ನ ಸಂಸ್ಕೃತಿಗಳ ಬೇರೆ ಬೇರೆ ಭಾಷೆಗಳ 
ಮಧುರವಾದ ಆದರೆ ಸೌಮ್ಯತೆ ಅಥವಾ ಹೋಲಿಕೆಗೆ, ಒಳಗಾಗದ ಬಾಳಿನ ನಿಲುವು 
ಒಲವುಗಳನ್ನು ಹೊಂದಿದ ವ್ಯವಸ್ಥೆಗಳ ಸಂಗಮ ನಮ್ಮ ದೇಶ, ಭಿನ್ನತೆಯಲ್ಲಿ ಏಕತೆ . 
ಯನ್ನು ಕಂಡು , ದೇಶದ ಐಕ್ಯತೆ ಸಮಗ್ರತೆ ಸಂಲಗ್ನತೆ ಹಾಗೂ ಸಾರ್ವಭೌಮತ್ವವನ್ನು 
ಕಾಪಾಡಿಕೊಂಡು ಸಂರಕ್ಷಿಸಿ ರಾಷ್ಟ್ರದ ಪುನಃ ನಿರ್ಮಾಣದ ಕಠಿಣವಾದ ಕಷ್ಟಮಯ . 
ವಾದ ಕಾರ್ಯಕ್ರಮ ನಮ್ಮದು. 

ಸಮಾಜದಲ್ಲಿಯ ಅಂಕು ಡೊಂಕುಗಳನ್ನು , ಏರುಪೇರುಗಳನ್ನು ಭೇದ ಭಾವ. 
ಗಳನ್ನು ಆರ್ಥಿಕ ವಿಷಮತೆಗಳನ್ನು ಸಾಮಾಜಿಕ ದೌರ್ಬಲ್ಯಗಳನ್ನು ಹೊಡೆದೋಡಿಸಿ 
ಶಾಂತಿ , ನೆಮ್ಮದಿ, ಸಾಸ್ಥೆ , ಹಾಗೂ ಮತೀಯ ಸೌಹಾರ್ದತೆ ಹಾಸುಹೊಕ್ಕಾಗಿ 
ಬೆಳೆದ ಭವ್ಯ ರಾಷ್ಟ್ರ ನಿರ್ಮಾಣ ನಮ್ಮ ಗುರಿ, ಈ ಸಾಧನೆಯ ಸಿದ್ಧಿಗಾಗಿ ರಾಷ್ಟ್ರಕ್ಕೆ 
ನಮ್ಮೆಲ್ಲರ ಸಹಕಾರ, ಸಹಾಯಕ ಹಾಗೂ ನಿಷ್ಕಲ್ಮಷ ಸೇವೆ ಅತ್ಯವಶ್ಯಕ. 

- ಪ್ರಜಾತಂತ್ರ ಹಾಗೂ ಗಣತಂತ್ರದ ವ್ಯವಸ್ಥೆಯ ಮೊರೆಯಲ್ಲಿ ಎಲ್ಲರ ಹಿತಕ್ಕಾಗಿ 
ಎಲ್ಲರ ಉನ್ನತಿಗಾಗಿ ವ್ಯಕ್ತಿ ಆಧಾರಿತ ಮತ್ತು ಮಾರ್ಕ್ಸವಾದದ ನಡುವಿನ ಹಾದಿಯನ್ನು 
ಹಿಡಿದು ಯೋಜನೆಗಳ ಮೂಲಕ ದೇಶದ ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಂಸತ್ತಿಕ 
ಸ್ಥಿತಿಯ ಪ್ರಗತಿಯನ್ನು ಸಾಧಿಸುವ ಅಣತಿ ಕೊಟ್ಟವರು, ನವಭಾರತದ ಶಿಲ್ಪಿ ಪಂ . 
ಜವಾಹರಲಾಲ ನೆಹರೂ , ಈ ಅಣತಿಯ ಪ್ರಯೋಗಕ್ಕೆ ಅನುಷ್ಠಾನಕ್ಕೆ ಸಮಸ್ಯೆಗಳನ್ನು 
ತಂದೊಡ್ಡುವ ಸಾಮಾಜಿಕ ಪಿಡುಗುಗಳನ್ನು , ದೃಷ್ಟಿಯಿಂದ ದೂರತಳ್ಳುವ ಒಂದು 
* ವ್ಯವಸ್ಥೆ ಬೇಕು. ಅಂತಹವಾತಾವರಣ, ಪರಿಸರ ಹಾಗೂ ಸನ್ನಿವೇಶ. 


ಶಿಕ್ಷಣ ಮಹಾಚೆ ಘನ 


ಈಗ ನಮ್ಮ ರಾಷ್ಟ್ರ ದಲ್ಲಿ ಹಗಲು ದೀವಿಗೆ ಹಿಡಿದು ಹುಡುಕಿದರೂ ಕಾಣುವುದಿಲ್ಲ . 
ಜಾತೀಯ ದ್ವೇಷ, ಅಸೂಯೆ, ಮತ್ಸರ, ಕ್ಷುಲ್ಲಕ ಕಾರಣಗಳಿಗೂ ಸಿಡಿದೇಳುವ, 
ಭೀತಿಯ ಛಾಯೇ ನಮ್ಮನ್ನು ಇಂದು ಆವರಿಸಿದೆ. ಈ ಧಾರುಣವಾದ ಕತ್ತಲೆಯಿಂದ 
ಹೊರ ಬಂದು ಅಂಜಿಕೆ ಹಾಗೂ ಭೀತಿಯಿಲ್ಲದ, ವಾತಾವರಣದಲ್ಲಿ ನಮ್ಮ ನಾಯಕರ 


ಸಿದ್ದಗಂಗಾ 


12 


ಕನಸನ್ನು ನಾವು ನನಸನ್ನಾಗಿ ಮಾಡಬೇಕಿದೆ. ಅದಕ್ಕೆ ಪೂರಕ ಹಾಗೂ ಪ್ರೇರಕವಾಗಿ 
ನಿಲ್ಲುವ ಶಕ್ತಿ , ಸಾಮರ್ಥ್ಯ ಕೇವಲ ಪರಸ್ಪರ ವಿಚಾರ ವಿನಿಮಯ ತಿಳುವಳಿಕೆಯಿಂದೊ . 
ಡಗೂಡಿದ ಸಹಜೀವನಕ್ಕೆ ಇದೆ ಎಂದರೆ ಅತಿಶಯೋಕ್ತಿಯಾಗದು. ಅಂದಾಗಲೇ 
ನಿರೀಕ್ಷಿತ ಸೇವೆ ಅಪೇಕ್ಷಿತ ಮಟ್ಟದಲ್ಲಿ ನಮ್ಮಿಂದ ದೇಶಕ್ಕೆ ಲಭ್ಯವಾಗುವುದು ನಮ್ಮ 
ರಾಷ್ಟ್ರ ಪ್ರೇಮದಿಂದ, ಬ್ಲ್ಯಾತ್ವ ಭಾವನೆಯಿಂದ ಸಾಮಾಜಿಕ ವಕೌಲ್ಯಗಳ ಪ್ರಜ್ಞೆಯಿಂದ 
ನಾವು ಸಹಬಾಳ್ವೆಗೆ ಅಣಿಯಾಗಬೇಕು, ಅಂಥಹ ಪ್ರೇಮ, ಭಾವನೆ ಪ್ರಜ್ಞೆ ಗಳಿಸಲು 
ನಮಗೆ ಶಿಕ್ಷಣ ಬೇಕು. ವಿವೇಕ ಹಾಗೂ ವಿವೇಚನೆ ಪೂರ್ಣವಾದ ನಿರ್ಧಾರದ 
ಶಕ್ತಿಗೆ ಒಂದು ಮಹಾ ಚೇತನ ಶಿಕ್ಷಣ , 


ಇತಿಹಾಸ, ಕಲ್ಪನೆಯಲ್ಲಿ ಘನವಾದದ್ದು , ವಿಷಯ ತಿಳಿಸುವಲ್ಲಿ ಹೇರಳವಾದದ್ದು , 
ಹಾಗೂ ತನ್ನ ಧೈಯದಲ್ಲಿ ಅತ್ಯುನ್ನತೆಯನ್ನು ಹೊಂದಿದ ಒ೦ದು, ವಿಜ್ಞಾನ ಎಂದು 
ಬಲ್ಲವರು ಹೇಳುತ್ತಾರೆ. ಈ ವಿವರಣೆಯ ಸಾರ್ಥಕತೆಯನ್ನು ನಾವು ಮನುಗಾಣ. 
ಬೇಕಾದರೆ, ನಾವು ಇತಿಹಾಸವನ್ನು ಓದಬೇಕು ಓದಿಸಬೇಕು. 


ನಿರ್ಧಾರದ ಗುಣ ವಿಶ್ಲೇಷಣೆ 


ಇತಿಹಾಸದಲ್ಲಿ ಬೇರೆ ಬೇರೆ ಪ್ರಕಾರಗಳು ಇವೆ. ಸರ್ವಸುಂದರವಾದ, ಜಗತ್ತಿನ 
ಅನೇಕ ಅನನ್ಯ ರಮಣೀಯವಾದ ಗೃಹಗಳಲ್ಲಿ ನಮ್ಮದೊಂದು, ಚಿಕ್ಕಗೃಹ. 


ಈ ಗೃಹದ ಹುಟ್ಟನ್ನು ಕಾಣುವುದು ಸುಭವಲ್ಲವಾದರೂ , ಆದರೆ ಬೆಳವಣಿಗೆ 
ಯನ್ನು ಮಾನವನ ನೆನಪಿನ ಎಲೆಯಲ್ಲಿ, ಮೆಲುಕು ಹಾಕುವುದು, ಅಂಥಹ ಕಷ್ಟಕರ 
ವಾದ ಕೆಲಸವಲ್ಲವೆಂದು ಭಾವಿಸಿದರೆ, ತಪ್ಪಾಗಲಿಕ್ಕಿಲ್ಲ. ಮಾನವನ ವಿಕಾಸದ ಕಥೆ. 
ಯೆಂದರೆ, ರಾಕ್ಷಸಿ ಪ್ರವೃತ್ತಿಯಿಂದ ನಾಗರಿಕತೆಗೆ ಮುಚ್ಚದ ಅವನ ಸಹ ಪ್ರಯಾಸದ 
ತೀರ್ಥ ಪ್ರವಾಸ ನಮ್ಮ ಲೋಕದ ಇತಿಹಾಸ, ಹೆಚ್ಚಾಗಿ ಮನುಕುಲದ ಇತಿ. 
ಹಾಸವೇ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಸಾಮಾನ್ಯ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ 
ದೇಶದಲ್ಲಿ ಕಂಡು ಬರುವ, ಕಾಣುವ ಪ್ರಕುಬ್ದ ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು 
ಈ ಲೇಖನದ ವಿಷಯದ ಬಗ್ಗೆ ಆಲೋಚಿಸಬೇಕಾಗಿದೆ. ಇತಿಹಾಸ ಒಂದು ಗೊಡ್ಡು 
ರಾಜ ಮಹಾರಾಜರುಗಳ ಜೀವನ ಕಥೆ ಹೇಳುವ ಒಂದು ನೀರಸವಾದ ವರ್ಣನೆ, 
ಗತ ವೈಭವವನ್ನು ಚಿತ್ರಿಸುವ ನಿರರ್ಥಕ, ಸತ್ವಹೀನವಾದ ಒಂದು ಸಾಹಿತ್ಯ ಅನ್ನುವ 
ಭಾವನೆ ನಮ್ಮಲ್ಲಿ ಸಾಮಾನ್ಯ . ಆದರೆ ಇಂದಿನ ಕಷ್ಟಮಯವಾದ, ಕ್ಲಿಷ್ಟತಮವಾದ 
ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಅದರ ಮಹತ್ವವನ್ನು ನಾವು ವಿವೇಕ ಚಿತ್ತದಿಂದ 
ವಿಶ್ಲೇಷಿಸಿದಾಗ , ಈ ಸಾಮಾನ್ಯ ಭಾವನೆಯ ಹುಸಿಯನ್ನು ನಾವು ಮನಗಾಣುತ್ತೇವೆ. 


ಡಿಸೆಂಬರ್- 1992 


13 


ಇತಿಹಾಸ ಕಲಿಸುವುದು ಕಲೆಯುವುದು ಅಭ್ಯಸಿಸುವುದು ಎಂದಿಗಿಂತಲೂ ಇಂದು 
ಹೆಚ್ಚು ಅಗತ್ಯವಾಗಿದೆ. 


ಇತಿಹಾಸದ ಅಭ್ಯಾಸ ನಮ್ಮ ದೇಶದ ಆಗುಹೋಗುಗಳ ಬಗ್ಗೆ , ಅಳಿಸಲಾಗದ 
ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸುತ್ತದೆ. ಅದು ನಮಗೆ “ ನಿರ್ಣಯದ” ಒಂದು 
ಮಾನಸಿಕ ಮಹಾಶಕ್ತಿಯ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಸಹಾಯಕ ಮಾಡುತ್ತದೆ. 
ನಮ್ಮ ವಿದ್ಯಾರ್ಥಿಗಳ ಬೋಧಕರು, ಸಂಶೋಧಕರು ಏಕೆ ಇತಿಹಾಸ ? ಎಂಬ 
ಪ್ರಶ್ನೆಗೆ ಒಂದೇ ಅರ್ಥ ಪೂರ್ಣವಾದಾಗ ಮಾರ್ಮಿಕವಾದ ಉತ್ತರ “ ನಿರ್ಣಯ ? 
ಶಕ್ತಿಯ ಹುಟ್ಟು ಹಾಗೂ ವರ್ಧನೆ. 


ಇಂದು ನಾವು ಈ ನಿರ್ಧಾರದ ಗುಣವನ್ನು ವೈದ್ಯರಲ್ಲಿ, ನ್ಯಾಯವಾದಿಗಳಲ್ಲಿ , ಆಡಿಗೆ 
ಮನೆಯಲ್ಲಿರುವವರಲ್ಲಿ, ಉದ್ದಿಮೆದಾರರಲ್ಲಿ , ವ್ಯಾಪಾರಿಗಳಲ್ಲಿ ಉತ್ಪಾದನೆ ಕೇಂದ್ರಗ 
ಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ , ಹೊಲದಲ್ಲಿ ಉಳುವ ರೈತರಲ್ಲಿ ಸರಕಾರ , 
ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಲ್ಲಿ ಹಾಗೂ ಉಳಿದ ಕ್ಷೇತ್ರಗಳಲ್ಲಿರುವ ನಮ್ಮ 
ಸಹೋದರರಲ್ಲಿ ಕಾಣಬೇಕಾಗಿದೆ. ಈ ನಿರ್ಧಾರದ ಗುಣ ನಮ್ಮ ನಾಗರೀಕತೆಯ ಆಧಾರ 
ಸ್ಥಂಭಗಳಾದ ರಾಷ್ಟ್ರಭಕ್ತಿ , ನಮ್ಮ ಸಹೋದರರ ಉನ್ನತಿಯ ಬಗ್ಗೆ ನಮ್ಮ ಸಹಾನು 
ಭೂತಿ, ಹಾಗೂ ಒಳ್ಳೆಯವನಾಗಿ ಇರುವ ಒಳ್ಳೆಯದನ್ನು ಮಾಡುವ ಪ್ರವೃತ್ತಿ , 
ಗುಣಗಳ ಶಾಶ್ವತ ಸ್ಥಾನಕ್ಕಾಗಿ ಅತಿ ಅವಶ್ಯ . ನಮ್ಮಲ್ಲಿ ಸಂಪೂರ್ಣವಾಗಿ ತಿಳಿದಿದ್ದರೂ 
ತಿಳಿದಿದ್ದನ್ನು ಸಂಪೂರ್ಣವಾಗಿ ಹೇಳುವ ಧೈರ್ಯ ಕಡಿಮೆ. ತಿಳಿದಿದ್ದನ್ನು ನೇರವಾಗಿ 
ಹೇಳುವ ಸೈರ್ಯ ನಮ್ಮಲ್ಲಿ ಅನೇಕರಲ್ಲಿ ಇಲ್ಲ. 


ಇತಿಹಾಸದ ನಿರ್ಲಕ್ಷ 
ನಮ್ಮ ಶಾಲೆಗಳಲ್ಲಿ ಮಹಾ ವಿದ್ಯಾಲಯಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ 
ನಾವು ಇತಿಹಾಸದ ಬೋಧನೆಗೆ ಸಲ್ಲಬೇಕಾದ ಸ್ಥಾನವನ್ನು ಕೊಟ್ಟಿಲ್ಲ. ಅಲ್ಲಿ ಅದರ 
ಬೋಧನೆಗೆ ಬೇಕಾದ ಅವಕಾಶವಿಲ್ಲ. ಒಟ್ಟಿಗೆ ಹೇಳಬೇಕಾದರೆ ನಾವು ನಮ್ಮ 
ಶಿಕ್ಷಣ ವ್ಯವಸ್ಥೆಯಲ್ಲಿ ( ಇತಿಹಾಸ' ವನ್ನು ನಿರ್ಲಕ್ಷ್ಯ ಮಾಡಿ ಕಡೆಗಣಿಸಿದ್ದೇವೆ. 
ಶೈಕ್ಷಣಿಕ ರಂಗದಲ್ಲಿ ಇತಿಹಾಸಕ್ಕೆ ನೀಡಬೇಕಾದ ಸ್ಥಾನ ನಾವು ನೀಡಿಲ್ಲ. ಕೊಡ 
ಬೇಕಾದ ಮನ್ನಣೆ ನಾವು ಕೊಟ್ಟಿಲ್ಲ ಎಂಬ ಅಭಿಪ್ರಾಯ ಹುರುಳಿಲ್ಲದೆ ಇಲ್ಲ. 21 
ನೆಯ ಶತಮಾನಕ್ಕೆ ಉಳಿದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆಗೆ, ವಿಜ್ಞಾನ 
ತಾಂತ್ರಿಕತೆಯಲ್ಲಿ ಪೈಪೋಟಿ ಮಾಡುವ ಉಚ್ಚಾಯ ಸ್ಥಿತಿಯಲ್ಲಿದ್ದ ನಮ್ಮ ರಾಷ್ಟ್ರಕ್ಕೆ 
ಇತಿಹಾಸ ಅವಶ್ಯಕತೆಯೇನು ? ಎಂದು ಕೇಳುವವರಿದ್ದಾರೆ. ಅವರಿಗೆ ಮಾರ್ಮಿ 


14 . 


ಸಿದ ಗಂಗಾ 


ಕವಾದ ಉತ್ತರ ಒಂದೇ ( ನಿರ್ಣಯಶಕ್ತಿ ' ಉಗಮಕ್ಕೆ ನಾಂದಿ ಹಾಡುವ ವ್ಯವಸ್ಥೆ 
ಇತಿಹಾಸ, 

ಈ ಶಕ್ತಿ , ನಮಗೆ ನಮ್ಮ ಅಡಳಿತ ವ್ಯವಸ್ತೆಯ ಅರಿವು ಕೊಟ್ಟು ಆಡಳಿತ 
- ಚುಕ್ಕಾಣಿಗಳನ್ನು ಸತ್ರಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಹೊಂದಾಣಿಸಿ 
ಕೊಳ್ಳಬಹುದು ಎನ್ನುವುದನ್ನು ನಮಗೆ ತಿಳಿಸಿ, ಅದಕ್ಕೆ ನಮ್ಮನ್ನು ಅಣಿಗೊಳಿಸುತ್ತದೆ. 

ನಿರ್ಧಾರ” ಜೀವನದ ಯಶಸ್ಸಿಗೆ ಬೇಕಾದ ಜಾಣ್ಮ , ಸೂಕ್ಷ್ಮದೃಷ್ಟಿ , ಸಹೃದಯತೆ 
ಹೃದಯ ಶ್ರೀಮಂತಿಕೆ ಹೃದಯ ವೈಶಾಲ್ಯತೆ, ಸಮನ್ವಯ ದೂರದೃಷ್ಟಿ , ರಾಷ್ಟ್ರ ನಿಷ್ಠೆ 
- ರಾಷ್ಟ್ರದ ಒಳತಿಗಾಗಿ ನಿರಪೇಕ್ಷೆಯ ನಿರಾಡಂಬರ, ನಿಷ್ಕಾಮ ಸೇವೆಮಾಡುವ ಮನೋ 
ವೃತ್ತಿಯನ್ನು ನಮ್ಮಲ್ಲಿ ಮೂಡಿಸಿ , ಅರಳಿಗೆ ಅವು ತೇಜಸ್ಸಿನಿಂದ ಬೆಳಗಲು ಹಾಗೂ 
ಪ್ರಜ್ವಲಿಸಲು ಉಭಯ ಹಸ್ತವನ್ನು ಕೊಡುವ ಸಾಧನ. ಇತಿಹಾಸದ ವ್ಯವಸ್ಥಿತ, 
ರೀತಿಯ ಬೋಧನೆ, ಅಭ್ಯಾಸ ನಮಗೆ ಮಾನವ ಸ್ವಭಾವದ, ಮಾನವ ಸಮಾಜದ 
ಶುಭಾಶುಭ ಸನ್ನಿವೇಶಗಳು ಪರಸ್ಪರ ವಿರೋದಾಭಾಸದ ವಾತಾವರಣಗಳ ಹಾಗೂ 
ಸೌಹಾರ್ದಯುತ ಪರಿಸರದ ಅರಿವಿನ ಪ್ರಜ್ಞೆಯನ್ನು ಹುಟ್ಟಿಸುತ್ತದೆ. 

ಕಂಕಣ ಬದ್ದರಾಗುವಾ 
ಇತಿಹಾಸ, ನಮಗೆ ನಮ್ಮನ್ನು ಚೆನ್ನಾಗಿ ತಿಳಿದುಕೊಳ್ಳುವಲ್ಲಿ ಪರರನ್ನು ಚೆನ್ನಾಗಿ 
ಅರಿಯುವಲ್ಲಿ ಸಹಾಯಕಮಾನವಕುಲದ ಅನಿಷ್ಠಗಳಲ್ಲಿ ಹಿರಿಮೆ ಹೆಗ್ಗಳಿಕೆಗಳಲ್ಲಿ ನಮ್ಮ 
ಆತ್ಮೀಯ ಭಾವನೆಗಳನ್ನು ಬೆಳೆಸುವಲ್ಲಿ ನಮಗೆ ಬೇಕಾದ ಮನೋಸ್ಥೆರ್ಯವನ್ನು 
ಕೊಡುವ ಒಂದೇ ಒಂದು ಸಾಧನೆ, ಇತಿಹಾಸ, 

ಇತಿಹಾಸ ಸಾಮ್ಯತೆಯಿಂದೊಡಗೂಡಿದ ಹೋಲಿಕೆಗಳ ಅಧಾರದ ಮೇಲೆ, 
ನಮಗೆ ಪಾಠಗಳನ್ನು ಕೊಡುತ್ತದೆ. ರಾಷ್ಟ್ರದ ಒಗ್ಗಟ್ಟಿಗಾಗಿನಾವೆಲ್ಲಾ ಒಕ್ಕೊರಲಿನಿಂದ 
ಕಹಳೆಊದಿ ದೃಢನಿಷ್ಠೆಯಿಂದ ಕಂಕಣ ಬದ್ದರಾಗಬೇಕಾಗಿದೆ. ಪರಕೀಯರ ದುಷ್ಪ 
ರಣೆಯಿಂದ ಭಯೋತ್ಪಾದಕ ಶಕ್ತಿಗಳು ತಮ್ಮ ವಿಷಪೂರಿತ ಹೆಡೆಗಳನ್ನು ಎತ್ತಿ , ತಮ್ಮ 
ಭಯಾನಕ ರಾಷ್ಟ್ರ ವಿರೋಧಿ ಭಾವನೆಗಳಿಂದ ದೇಶದ ಐಕ್ಯತೆಗೆ ಸವಾಲೊಡ್ಡಿದ್ದೇವೆ. 
ದೇಶಛಿದ್ರ ಮಾಡುವ ವಿಚ್ಛಿದ್ರಕಾರಕ ಶಕ್ತಿಗಳ ನಿರ್ದಾಕ್ಷಿಣ್ಯವಾದ ದಮನ ಮತ್ತು 
ಶಮನ ಇಂದು ನಡೆಯಬೇಕಾಗಿದೆ. ಜಾತ್ಯಾತೀತ ರಾಷ್ಟ್ರದಲ್ಲಿ , ಸ್ವಧರ್ಮ ಅಭಿಮಾನ 
ಪರಧರ್ಮ ಸಹಿಷ್ಣುತೆಯ ಆಧಾರದ ಮೇಲೆ ಜಾತೀಯ ಸಾಮರಸ್ಯವನ್ನು ತಂದು 
ಕಲುಷಿತ ವಾತಾವರಣದಲ್ಲಿ ತಿಳಿಗೊಳಿಸಬೇಕಾಗಿದೆ . ಈಗ ಸಂದಿಗ್ಧ ಸಮಯದಲ್ಲಿ 
ನಮ್ಮ ರಾಷ್ಟ್ರ ಹಿಂದೆ, ಹೇಗೆ ಇಂತಹ ಶಕ್ತಿಗಳಂದ ಹರಿದು ಹಂಚಿ ಹೋಳಾಗಿ 
ಹೋಯಿತು. ಆ ಸಮಸ್ಯೆಯನ್ನು ನಮ್ಮ ಹಿಂದಿನವರು ಹೇಗೆ ನಿಭಾಯಿಸಿದರು ಅನ್ನುವ 


ಡಿಸೆಂಬರ್‌ - 1992 


15 


ವಿವರಣೆ ನಮಗೆ ಅಪ್ರಯೋಜಕವೇ ? ಜಯಬಂಧನ, ಪಿತೂರಿ ಅನೇಕ ರಾಜದ್ರೋಹಗಳ 
ಪ್ರಸಂಗಗಳು, ಶಿವಾಜಿ ಮಹಾರಾಜನ ರಾಷ್ಟ್ರ ಭಕ್ತಿ , ಅಕ್ಷರ ಬಾದಶಹನ ಸರ್ವ ಧರ್ಮ 
ಸಮನ್ವಯತೆಯ ದೃಷ್ಟಿ , ರಾಷ್ಟ್ರಪಿತ ಗಾಂಧೀಜಿಯ ಕೆಚ್ಚೆದೆಯ ಸತ್ಯಾಗ್ರಹದ 
ವಿವರಣೆಗಳು ನಮಗೆ ಅಪ್ರಯೋಜಕವೇ ? 


ಇಂದಿನ ಸಮಸ್ಯೆಗಳಿಗೆ ತತ್ವಹೀನ ಸಮಾಧಾನಗಳನ್ನು ತಳ್ಳಿಹಾಕುವಲ್ಲಿ ಹಾಗೂ 
ಸತ್ಯಾಧಾರಿತ ಸಂಗತಿಗಳ ಮತ್ತು ಕಲ್ಪನೆಗಳು ಸುಳಿವಿಗೆ ಸಿಕ್ಕ ವಿಚಾರಗಳ ಅಂತರ, 
ಅರ್ಥಮಾಡಿಕೊಳ್ಳುವಲ್ಲಿ, ಇತಿಹಾಸದ ಪಾಠಗಳು, ನಮಗೆ ಅಗತ್ಯ . ಪ್ರಭುತ್ವದ 
ಅವಹೇಳನದ ಅಧಿಕಾರದ ದುರುಪಯೋಗದ ಪ್ರಸಂಗಗಳು ನಮ್ಮಲ್ಲಿ ನಡೆದುಹೋಗಿವೆ. 
ಅಂತಹ ಪ್ರಸಂಗಗಳನ್ನು ತಪ್ಪಿಸುವ ನಿಯಂತ್ರಿಸುವ ಹಾಗೂ ನಿಭಾಯಿಸುವ ಅಂತಃ 
ಸತ್ವವನ್ನು ಕೊಡುವುದು ಇತಿಹಾಸ. ಅನಿವಾರ್ಯವಾಗಿ ಬರಲಿರುವ ಸಮಸ್ಯೆಗಳನ್ನು 
ಕಂಡು ಅವು ಎದುರಾದಾಗ ಅವುಗಳನ್ನು ನಿವಾರಿಸುವ ಅಮೂಲ್ಯವಾದ ಪ್ರಜ್ಞೆಯನ್ನು 
ಕೊಡುವ ಏಕೈಕ ಸೌಧನ ಇತಿಹಾಸ, ಇತಿಹಾಸದಿಂದ ನಾವು ಕಂಡ ದುರ್ಭರ ಪ್ರಸಂ 
ಗಗಳು ನಿರ್ವಿಕಾರ ಮನೋಭಾವದ ಅವಲೋಕನ ಸಾಧ್ಯ , ಆಕಸ್ಮಿಕವಾಗಿಯಾಗಲೀ , 
ವ್ಯವಸ್ಥಿತ ಪ್ರಯತ್ನದಿಂದಾಗಲೀ , ಸಮಾಜದ, ಶಾಂತಿ ಕದಡಿದ ನಿದರ್ಶನಗಳನ್ನು 
ನಮಗೆ ಕೊಟ್ಟು, ಅಂಥಹ ಪ್ರಸಂಗಗಳು ಬಾರದಂತೆ, ನಮ್ಮನ್ನು ಜಾಗೃತಗೊಳಿಸುವುದು 
ಇತಿಹಾಸ, 

- ಭಾರತ ಧರ್ಮದರ್ಶಿಗಳು ಗಮನಿಸಲಿ | 
ಸ್ವಾತಂತ್ರ್ಯ ಸಂಗ್ರಾಮದ ಮೈನವಿರೇಳಿಸುವ ವಿವರಣೆಗಳು, ದೇಶದ ಸ್ವಾತಂತ್ರ್ಯ 
ಕ್ಕಾಗಿ ನಮ್ಮ ನಾಯಕರು ಮಾಡಿದ ಅಪ್ರತಿಮ ಅಸಾಧಾರಣ ತ್ಯಾಗ ಸೇವೆಯ 
ಸ್ಮರಣೀಯ ಘಟನೆಗಳು , ನನ್ನ ವಿದ್ಯಾರ್ಥಿಗಳ ಮೇಲೆ ಅಚ್ಚಳಿಯದ ಪ್ರಭಾವ ಹಾಗೂ 
ಪರಿಣಾಮ ಬೀರಿ ಅವರಲ್ಲಿ ರಾಷ್ಟ್ರಾಭಿಮಾನದ, ರಾಷ್ಟ್ರ ಸೇವೆಯ , ಪ್ರವೃತ್ತಿಯನ್ನು 
ಮೂಡಿಸಿ , ಬೆಳೆಸುವಲ್ಲಿ ಸಹಾಯ ಮಾಡುವುದು, ನಮ್ಮ ಸ್ವಾತಂತ್ರ್ಯ ಚಳುವಳಿಯ 
ಇತಿಹಾಸ. 


ಜಗತ್ತಿನಲ್ಲಿ ಗುಲಾಮಗಿರಿಯನ್ನು ಎದುರಿಸಿ ಹೋರಾಡಿ ಜನತೆಗೆ ಸ್ವಾತಂತ್ರ್ಯ 
ಮತ್ತು ಸಮಾನತೆಯನ್ನು ತಂದುಕೊಟ್ಟ ನಿದರ್ಶನಗಳು ನಮಗೆ ಬೇಡವೆ ? ಪ್ರಜಾ 
ತಂತ್ರ ಅಳವಡಿಸಿಕೊಂಡು ನನಗೆ ವ್ಯಕ್ತಿ ಸ್ವಾತಂತ್ರ್ಯ , ಸಮಾನತೆ ಹಾಗೂ ಭ್ರಾತೃತ್ವ 
ಜೀವಾಳಗಳು , ಸಾಮಾಜಿಕ ನ್ಯಾಯ ನಮ್ಮ ಮೂಲ ಮಂತ್ರ ಅವುಗಳ ರಕ್ಷಣೆ, ಪೋಷಣೆ 
ಹಾಗೂ ಆರಾಧನೆ ನಮ್ಮ ದಿನನಿತ್ಯದ ಪ್ರವೃತ್ತಿಯಾಗಬೇಕು. ನಮಗೆ ಜಗತ್ತಿನ ಬೇರೆ 
ಬೇರೆ ಭಾಗಗಳಲ್ಲಿ ಕಾಲಕಾಲಕ್ಕೆ ಗುಲಾಮಗಿರಿಯ ವಿರುದ್ಧ ಮಾಡಿದ ಕ್ರಾಂತಿಗಳು , 
ಸಮರಗಳು ನಮ್ಮಲ್ಲಿ ನಮಗೆಹಿತವಾದ, ಪ್ರಿಯವಾದ ಪ್ರಜಾತಂತ್ರದ ಸ್ಟಿರಸ್ಥಾಪನೆಗೆ 


16 


ಸಿದ್ದಗಂಗಾ 


ನಿರಂತರವಾಗಿ ಪ್ರೇರಣೆ ಚೇತನ ಹಾಗೂ ಸ್ಫೂರ್ತಿ ಕೊಡುತ್ತವೆ. 


ಇತಿಹಾಸದಿಂದೊಡಗೂಡಿದ ಸಮಾಜ ಶಾಸ್ತ್ರದ ಅಧ್ಯಯನ ಇಂದಿನ ಸಮಸ್ಯೆ . 
ಗಳನ್ನು ತುರ್ತು ಪರಿಹಾರದ ಉತ್ತರಗಳೊಂದಿಗೆ ಅರಿಯಲು ಹೊಂದಾಣಿಕೆಗಳಿಗೆ 
ಒಗ್ಗಲು, ಹಕ್ಕುಗಳ ಜೊತೆಗೆ ಜವಾಬ್ದಾರಿಗಳನ್ನು ಸಂತೋಷದಿಂದ ವಹಿಸಿಕೊಳ್ಳಲು 
ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡುವುದರ ಜೊತೆಗೆ ಎರಡನೆಯವರ ಹಿತಾಸಕ್ತಿಗಳನ್ನು 
ಗೌರವಿಸಲು, ಮುಂದಿನ ಪೀಳಿಗೆಯ ಅಗತ್ಯಗಳ ಮನವರಿಕೆ ಮಾಡಿಕೊಳ್ಳಲು, ಅಸತ್ಯ 
ನುಡಿಯುವುದುದ್ರೋಹ, ವಂಚನೆ ಮಾಡುವುದು ಲಾಭದಾಯಕವಿರುವ ಈ ಕಾಲದಲ್ಲಿ 
ಸತ್ಯ ನುಡಿದು ಶುದ್ಧವಾದ ಪ್ರಾಮಾಣಿಕವಾದ ಹಾಗೂ ಚಾರಿತ್ರ , ಶ್ರೀಮಂತಿಕೆ ಜೀವನ 
ನಡೆಸಲು ನಮ್ಮ ಸಮಸ್ಯೆಗಳ ನಿಜ ಚಿತ್ರಣವನ್ನು ಅರಿಯಲು ನಮ್ಮ ಪ್ರತಿನಿಧಿಗಳು 
ನಡೆಯಬೇಕಾದ ದಾರಿ ತೋರಿಸಲು ಸಹಾಯವಾಗುವುದು , 


ಇಂತಹ ಅಪರಿಮಿತ ಮೌಲ್ಯಗಳನ್ನು ಹೊಂದಿದ ಅಪೂರ್ವವಾದ ಸುಂದರ 
ವಾದ, ಇತಿಹಾಸ' ವಿಜ್ಞಾನವನ್ನು ಕಡೆಗಣಿಸಿದರೆ, ನಾವು ಅತ್ಯಂತ ಘೋರ 
ವಾದ ಲೋಪಮಾಡಿ ರಾಷ್ಟ್ರದ ವ್ಯವಸ್ಥೆಗೆ ಭರಿಸಲಾರದ ನಷ್ಟವನ್ನು ತಂದುಕೊಡು 
ವುದರಲ್ಲಿ ಸಂಶಯವಿಲ್ಲ. ಭವ್ಯ ಸಮೃದ್ದ ಹಾಗೂ ಸಂಪದ್ಭರಿತ ರಾಷ್ಟ್ರದ ಕಲ್ಪನೆ 
ನಮ್ಮದು, ಇಂದಿನ ವಿದ್ಯಾರ್ಥಿಗಳು, ಯುವಕರು ಅಂಥಹ ರಾಷ್ಟ್ರ ನಿರ್ಮಾಣದ 
ಶಿಲ್ಪಿಗಳು. ಅವರು ನಮ್ಮ ಅಮೂಲ್ಯ ಸಂಪತ್ತು . ಅವರು ಭವ್ಯ ಭಾರತದ ಧರ್ಮ 
ದರ್ಶಿಗಳು, ಅವರಿಗೆ ಇತಿಹಾಸದ ಕಲ್ಪನೆ, ಬೋಧಿಸಿ ಅವರಲ್ಲಿ ರಾಷ್ಟ್ರಭಕ್ತಿಯನ್ನು 
ಅಂಕುರಿಸಿ ನಿರ್ಧಾರದ ಸಾಮರ್ಥ ಅರಿವುಮೂಡಿಸಿ , ಜನತೆಯ ಹಿತಕ್ಕಾಗಿ ಕಂಕಣ 
ಬದ್ಧರನ್ನಾಗಿ ಮಾಡುವುದು ನಮ್ಮ ಆದ್ಯ ಕರ್ತವ್ಯ . 


- ಈ ದಿಶೆಯಲ್ಲಿ ದೇಶದ ಅಭ್ಯುದಯದ ಚಿಂತನೆಯಲ್ಲಿರುವವರು, ಪಂಡಿತರು, 
ವಿದ್ವಾಂಸರು, ಶಿಕ್ಷಣ ತಜ್ಞರು, ವಿದ್ಯಾಪ್ರೇಮಿಗಳು, ಸಮಾಜ ಸುಧಾರಕರು , ರಾಜ 
ಕೀಯ ಧುರೀಣರು ಮುತ್ಸದ್ದಿಗಳು , ರಾಜಕೀಯ ಮಟ್ಟದಲ್ಲಿ ವಿಚಾರ ಮಂಥನ 
ನಡೆಸಿ ಸತ್ಯಾಂಶದ ಸಮಗ್ರ ಇತಿಹಾಸದ ಪಠ್ಯ ವಿಸ್ತರಣಗಳನ್ನು ರಚಿಸಿ , ಶಾಲೆಗಳಲ್ಲಿ 
ಮಹಾವಿದ್ಯಾಲಯಗಳಲ್ಲಿ ಶಿಕ್ಷಣ ಮಟ್ಟದ ಹಂತಗಳಿಗೆ ಅನುಗುಣವಾಗುವ ರೀತಿ 
ಯಲ್ಲಿ ಇತಿಹಾಸದ ಪಠ್ಯ ಕ್ರಮಗಳನ್ನು ಅಳವಡಿಸಿ , ಅದರ ಕಡ್ಡಾಯ ಬೋಧನೆಗೆ 
ಅನುವು ಮಾಡಿಕೊಟ್ಟಲ್ಲಿ ನಮ್ಮ ಭಾವಿ ಪೀಳಿಗೆಗೆ ನಾವು ಮಾಡಬೇಕಾದ ನು 
ಮಾಡಿ ನಮ್ಮ ಮೇಲಿನ ರಾಷ್ಟ್ರದ ಋಣಭಾರ ತೋರಿಸಿದಂತಾತ್ತದೆ ಎಂದು ನನ್ನ 
ಭಾವನೆ. 

ಕೃಪೆ: “ ಕನ್ನಡಿಗ ” 


ಡಿಸೆಂಬರ್ - 1992 


ಸಮಯ ಪಾಲನೆ 


ಅಪರ್ಣಾ' 1155 , 26ಎ , ಮುಖ್ಯ ರಸ್ತೆ , ಜಯನಗರ 9ನೇ ಬ್ಲಾಕ್ , ಬೆಂಗಳೂರು-560069 


ನಮ್ಮಲ್ಲಿ ಎಲ್ಲರೂ ಕೈ ಗಡಿಯಾರ ಬೇಕೆನ್ನುವವರೆ, ಬಹುಮಂದಿ ಅದನ್ನು ಬಳಸಲಿ 
ಬಿಡಲಿ ಕೈಗೆ ಗಡಿಯಾರ ಬೇಕು. ( ಪುಸ್ತಕಂ ಹಸ್ತ ಭೂಷಣಂ' ಎನ್ನುವಂತೆ, ಅದೊಂದು 
ಅಲಂಕಾರಿಕ ವಸ್ತುವಾಗಿದೆ. ಹುಡುಗರು ಪರೀಕ್ಷೆಪಾಸುಮಾಡಿದಾಗ , ಮದುವೆ, 
ಹುಟ್ಟುಹಬ್ಬ , ಇತ್ಯಾದಿ ಹತ್ತು ಹಲವು ಕಾರಣಗಳಿಗಾಗಿ ಗಡಿಯಾರವನ್ನು ಬಹುಮಾನ. 
ವಾಗಿ ಪಡೆಯುತ್ತೇವೆ ಇಲ್ಲ ಕೊಡುತ್ತೇವೆ ಅದರಲ್ಲೂ ಬೆಲೆ ಹೆಚ್ಚಾದ, ವೈವಿದ್ಯತೆಯ , 
ಚಿತ್ರ ವಿಚಿತ್ರ fಡಿಯಾರಗಳನ್ನು ಹೊಂದುವುದು ಅಂತಸ್ತಿನ ಕುರುಹಾಗಿದೆ. 

ಗಡಿಯಾರದ ಉದ್ದೇಶವೇನು ? ಸಮಯ ತೋರಿಸುವುದು ಇಲ್ಲವೆ ನೆನಪಿಸುವುದು, 
ನಮ್ಮಲ್ಲಿಬಹಳ ಜನ ಆಫೀಸಿಗೆ, ಶಾಲೆಗೆ ಹೋಗಲು ಅದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ 
ಬಿಡಲು ಬಸ್ಸು , ರೈಲು ಮುಂತಾದ ಪ್ರಯಾಣ ವಾಹನಗಳನ್ನು ಹಿಡಿಯಲು ಗಡಿಯಾರ 
ಬಳಸ ಬಹುದು, ಉಳಿದಂತೆ ಅದೊಂದು ಆಭರಣ ಅರ್ಥವಿಲ್ಲದ ಆಭರಣ , ಅನೇಕರಿಗೆ 
ಕಾಲದ ಪ್ರಜ್ಞೆಯೇ ಇರುವುದಿಲ್ಲ. ಬೆಳಿಗ್ಗೆ 9 .00ಗಂಗೆ ಬರುವೆನೆಂದರೆ ಯಾವಾಗಲೂ 
ಬರಬಹುದು, ಬರದೆ ಇದ್ದರೂ ಇರಬಹುದು. ಸಾಮಾನ್ಯ ಜನರ ಮಾತಿರಲಿ ಗಣ್ಯ 
ವ್ಯಕ್ತಿಗಳ ಸಭೆ, ಸಮಾರಂಭಗಳಿಗೆ ಕಾಲ ಮೀರಿ ಬರುವುದು ಹಿರಿತನದ ಸಂಕೇತ. 
ವೆಂದು ಭಾವಿಸುತ್ತಾರೆ. ನನ್ನ ಪ್ರೊಫೆಸರ್ ಒಬ್ಬರು ತರಗತಿಗೆ ಕಾಲಕ್ಕೆ ಸರಿಯಾಗಿ 
ಬರುತ್ತಿದ್ದರು. ಒಂದು ದಿನ ಅವರು ಬರುವುದು ಒಂದೇ ಒಂದು ನಿಮಿಷ ತಡವಾಯಿತು. 
ತಕ್ಷಣ ಕ್ಷಮೆ ಯಾಚಿಸಿದರು. ತರಗತಿಯಲ್ಲಿ 60 ಜನರಿದ್ದೆವು. ಅಂದರೆ ವಿದ್ಯಾರ್ಥಿಗಳ 
ಒಂದು ಗಂಟೆಕಾಲವನ್ನು ವ್ಯರ್ಥ ಮಾಡಿದೆನಲ್ಲಾ' ಎಂಬ ಅಪರಾಧ ಪ್ರಜ್ಞೆಯಿಂದ ಈ 
ಕನಾ ಯಾಚನೆ . ಸರ್ ಎಂ . ವಿಶ್ವೇಶ್ವರಯ್ಯ , ಮಹಾತ್ಮ ಗಾಂಧೀಜಿ, ಜವಹರಲಾಲ್ 
ನೆಹರೂ , ರಾಜಾಜಿ ಮತ್ತು ಆ ಪೀಳಿಗೆಯ ಜನ ಕಾಲಕ್ಕೆ ವಿಶೇಷ ಗಮನ ಕೊಡುತ್ತಿ 
ದ್ದರು. ಅನಿವಾರವಾಗಿ ಸಭೆ, ಸಮಾರಂಭಗಳಿಗೆ ತಡವಾಗಿ ಬಂದರೆ ಕಮೆ 
ಬೇಡುತ್ತಿದ್ದರು 

ಸಮಯಪಾಲನೆಯನ್ನು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅನೇಕ 
ಕೊರತೆಗಳನ್ನು ನೀಗಬಹುದು; ಬಾಳನ್ನು ಹಸನಾಗಿ ಮಾಡಿಕೊಳ್ಳಬಹುದು. ಯಾರು 
ಸಮಯ ಪಾಲನೆ ಮಾಡುವುದಿಲ್ಲವೋ ಅವರು ಎಷ್ಟೇ ದೊಡ್ಡವರಿರಲಿ , ಅವರಿಗೆ 
ಸಮಯ ಪಾಲನೆ ಬಗೆಗೆ ಚುರುಕು ಮುಟ್ಟಿಸಿದರೆ ಅವರು ತಮ್ಮ ಜವಾಬ್ದಾರಿಯನ್ನು 
ಅರಿಯಲು ಸಾಧ್ಯವಾಗಬಹುದು. ಕಳೆದುಕೊಂಡ ಹಣವನ್ನು ಮತ್ತೆ ಗಳಿಸಬಹುದು ; 
ಆರೋಗ್ಯ ಕೆಟ್ಟರೆ ಇಂದಲ್ಲ ನಾಳೆ ಔಷದೋಪಚಾರಗಳಿಂದ ಸುಧಾರಿಸಬಹುದು. ಆದರೆ 
ಹೋದಸಮಯ ಎಂದೆಂದೂ ಬಾರದು 

18 
ಸಿದ್ದಗಂಗಾ 


ಕಾಲದ ಸದುಪಯೋಗದ ಬಗೆಗೆ ದಿವಂಗತ ಡಾ || ಡಿ . ವಿ. ಗುಂಡಪ್ಪ ( ಡಿ . ವಿ. ಜಿ 
ನವರ ಕೆಳಕಂಡ ಸೂಕ್ತ ಪ್ರಾಯವಾಗಿರುವ ಹತ್ತು ಅಂಶಗಳು ನಮ್ಮೆಲ್ಲರ ಅನುಷ್ಠಾನ 
ಯೋಗ್ಯವಾಗಿದೆ. 
1 . ಬೋರ್ [bore ]ಹೊಡೆಯುವುದನ್ನು ಬಿಡಬೇಕು, ಹರಟೆ ಕಡಿಮೆ ಮಾಡಬೇಕು. 
(ಬೋರ್ ಎಂಬುದು ಇಂಗ್ಲಿಷ್‌ನಲ್ಲಿ ನೀರಸವಾದ ಹರಟೆಯಿಂದ ಬೇಸರ ಹಿಡಿಸು . 
ನವನಿಗೆ ಕೊಟ್ಟ ಹೆಸರು ಈ ಪ್ರಾಣಿ ನಮ್ಮಲ್ಲಿಯೂ ಉಂಟು, ಆದ್ದರಿಂದ ಬೋರ್ 
ತಪ್ಪ ಬೇಕು. 


2. ಮಾತನಾಡುವಾಗ ಅತಿ ಅವಸರವೂ ಇರಬಾರದು ; ಅತಿ ಸಾವಕಾಶವೂ ಆಗಬಾರದು 

( ಅದು ತಾಂ ಅವಲಂಬಿತಾಂ' ಎಂಬುದು ಶ್ರೀರಾಮ ದೇವರಿಗೆ ಮೆಚ್ಚಿಗೆ. 
3 . ವಿಸಿಟರುಗಳು ತಾವು ಹೊರಡುವ ಹೊತ್ತನ್ನು ಗೊತ್ತು ಮಾಡಿಕೊಂಡು ಬೇಗ 
ಏಳಬೇಕು. 


4 . ಅನಾವಶ್ಯಕವಾದ ಭೇಟಿಯನ್ನು [ unnecessary visit ] ಮಾಡಬಾರದು. 

ಕೆಲಸವಿದ್ದರೆ ಭೇಟಿ. 
5 ಕೆಲಸವಿದ್ದಾಗ ಮೊದಲು ಅದನ್ನು ಹೇಳಬೇಕು. ಕಾಗದದಲ್ಲಿಯೂ ಅಷ್ಟೆ . ನಮ್ಮ 
ಜನ ಏನೋ ಒಂದು ದಾಕ್ಷಿಣ್ಯವನ್ನೋ ಅಥವಾ ಸಹಾಯವನ್ನೂ ಕೇಳುವುದಕ್ಕೆ 
ಬಂದು, ತಾವು ಮೆಚ್ಚಿಸುತ್ತೇವೆಂದು ತಿಳಿದುಕೊಂಡು ಘಂಟೆಗಟ್ಟಲೆ ಯಾವ ಯಾವ 
ಮಾತನ್ನೂ ಆಡಿಕೊನೆಯಲ್ಲಿ ತಮ್ಮ ಕೆಲಸದ ಮಾತೆತ್ತುತ್ತಾರೆ ಇದರ ಪರಿಣಾಮ 
ಕಾಲ ಮತ್ತು ತಾಳ್ಮೆಯ ನಷ್ಟ , ಇದಕ್ಕೆ ಬದಲಾಗಿ ಕೆಲಸ ಮೊದಲಾಗಬೇಕು. 


6. ಆಪ್ತ ಸ್ನೇಹ, ಗಾಢಸ್ನೇಹ ಇವು ಭೇಟಿಯನ್ನು ಅಪೇಕ್ಷಿಸುತ್ತವೆ. ಪ್ರೀತಿಯು 

ಮಾತು ಕೆಲಸವೆಂಬುದಕ್ಕೆ ಸೇರಿದ್ದಲ್ಲ ಆದರೆ ಪ್ರೀತಿಯ ಮಾತಿಗೂ ಕಾಲ. 
ನಿಯಮವಿರಬೇಕು. 
7. ಬೆಪ್ಪಾಟ ಆಟವಲ್ಲ; ಆಯುಷ್ಯದಕೊಲೆ 
8 . ಯಾವುದಾದರೊಂದು ಉದ್ಯೋಗವನ್ನೋ , ಉದ್ದೇಶವನ್ನೂ ನಮ್ಮ 
- ಮುಖ್ಯವಾಗಿರಿಸಿಕೊಂಡರೆ ಜೊಳ್ಳು ಹರಟೆಗೆ ಪುರುಸೊತ್ತಾಗದು, 
9. ಒಂದಾನೊಂದು ಗ್ರಂಥ ವ್ಯಾಸಂಗವನ್ನು ಗುರಿಯಾಗಿಟ್ಟುಕೊಂಡರೂ , ಅನ್ಯಥಾ 
ಈ ವ್ಯರ್ಥವಾಗುವ ಕಾಲವು ಅದಕ್ಕೆ ವಿನಿಯೋಗವಾಗುತ್ತದೆ, 


ನಿಮ್ಮ ಜೀವನದಲ್ಲಿ 


10 . ಕಾಲವು ಭಗವಂತನ ಒಂದು ರೂಪ ವಿಶೇಷ . ಆದಕಾರಣ , ಭಗವಂತನಿಗೆ 


ಡಿಸೆಂಬರ್ - 1992 


19 


ಸಲ್ಲಬೇಕಾದ ಪೂಜೆ ಅದಕ್ಕೆ ಸಲ್ಲುತ್ತದೆ. ಹೀಗೆ ಕಾಲಹರಣವೆಂಬುದು [ ಕಾಲವನ್ನು 
ಕೊಲ್ಲುವುದು - Time Killing] ಪುಣ್ಯಕಾವ್ಯವಲ್ಲವೆಂಬುದನ್ನು ನೆನಪಿನಲ್ಲಿಡಿ. 
ಒಂದು ಕ್ಷಣವನ್ನೂ ಪೋಲು ಮಾಡಬಾರದು. ಆದ್ದರಿಂದಲೇ ಈ ಪೂರ್ವಿಕ ವಚನ: 

ಕ್ಷಣಶಃ ಕಣಶಶೈವ ವಿದ್ಯಾಮರ್ಥಂಚ ಸಾಧಯೇತ್ | 

ಗೃಹೀತ ಇವ ಕೇಶೀಶು ಮೃತ್ಯುನಾಧರ್ಮ ಮಾಚರೇತ್ || 
ಜ್ಞಾನ ಸಂಪಾದನೆಗಾಗಿ ಕ್ಷಣ ಕ್ಷಣವನ್ನೂ ವಿನಿಯೋಗಿಸಿರಿ . ದ್ರವ್ಯ ಸಂಪಾದನೆ 
ಯಲ್ಲಿ ಕಣ ಕಣವಾಗಿ ಸೇರಿಸಿರಿ. ಹೀಗೆ ವಿದ್ಯಾರ್ಜನೆಯನ್ನು , ದ್ರವ್ಯಾರ್ಜನೆಯನ್ನೂ 
ಮಾಡುವುದರ ಜೊತೆಗೆ ಮೃತ್ಯುವು ನಿಮ್ಮನ್ನು ಜುಟ್ಟು ಹಿಡಿದೆಳೆಯುತ್ತಿದೆಯೋ 
ಎಂಬಂತೆ ಅಷ್ಟು ಶೀಘ್ರತೆಯಿಂದ ಧರ್ಮ ಮಾಡಿರಿ , ಇದು ನಮ್ಮ ಪೂರ್ವ ಪದ್ದತಿ . 

ವಿರಗಲ್ಲು ! 
ಎಚ್ . ಗವಿಸಿದ್ದಯ್ಯ , ಆಧ್ಯಾಪಕ, ಪ್ರೌಢಶಾಲೆ, ಆವತಿ ದೇವನಹಳ್ಳಿ ತಾ , ಬೆಂ - ಜಿಲ್ಲೆ 

ನಮ್ಮೂರಿನ ಜನರ 
- ಪ್ರಾಣರಕ್ಷಣೆಗಾಗಿ 
ಸಾದೀ ಮಣಿಯ 

* ಶೀಲ ರಕ್ಷಣೆಗಾಗಿ 
ಪ್ರಾಣ ಅರ್ಪಿಸಿದ 

ವೀರಪುರುಷನ 
ತ್ಯಾಗದ ಕುರುಹಾಗಿ 

* ನಿಂತಿದೆ ವೀರಗಲ್ಲು, 
ನಮ್ಮೂರ ರಸ್ತೆಯ 
* ಒಂದು ಬದಿಯಲ್ಲಿ 
ಆ ಧೀರನ ಶೌರ್ಯಕ್ಕೆ 
- ಮೂಕ ಸಾಕ್ಷಿಯಾಗಿ 
ನಿನ್ನೆ ಮೊನ್ನೆಯಿಂದ 

ಅದರ ಪಕ್ಕದಲ್ಲೇ 
ತಲೆಯೆತ್ತಿದೆ ನೋಡಿ 

ಸಾರಾಯಿ ಅಂಗಡಿ ! 
ನನ್ನ ಗತಕಾಲದ 

ಸಂಸ್ಕೃತಿಯನ್ನೆಲ್ಲ 
ಅಂಗಡಿಯಿಟ್ಟು ಮಾರಲು 
ಕಲೆಸಾಹಿತ್ಯವನ್ನೆಲ್ಲ 
ಧೂಳಿನಂತೆ ತೂರಲು, 


ಮಾತು ಹೇಗಿರಬೇಕು ? 
- ಪ, ರಾಮಕೃಷ್ಣ ಶಾಸ್ತ್ರಿ , “ ಶಿವಶಕ್ತಿ ನಿಲಯ ”, ಅಂಚೆ: ಮಚ್ಚಿನ-574295 [ ದ.ಕ .] ಜಿಲ್ಲೆ . 

ಮಾತು - ಹೇಗಿರಬೇಕು ಅನ್ನುವುದಕ್ಕೆ ವ್ಯಾಖ್ಯಾನಿಸಿದವರು ಅನೇಕರು, ನುಡಿ 
- ದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದಂತಿರಬೇಕು ಎಂದರು , ಮತ್ತು ಬಿದ್ದರೆ 
- ಹೆಕ್ಕಬಹುದು. ಮಾತು ಬಿದ್ದರೆ ಹೆಕ್ಕಲಾಗದು ಎಂದು ಮಾತು ತು ಮೀರುವ 
ಮುನ್ನ ಜಾಗರೂಕತೆ ವಹಿಸಿಕೋ ಎಂದರು ನಾಣ್ಣುಡಿಕಾರರು, ಮಾತಿನ ಬಗೆಗೆ 
ನಮ್ಮಲ್ಲಿ ಇಂಥ ಮಾತುಗಳು ಅಸಂಖ್ಯಾತವಾಗಿರುವ ಕಾರಣದಿಂದಲೋ ಏನೋ 
ನಾವಂತೂ ವಣಾತಿಗೆ ಅತಿಯಾದ ಬೆಲೆ ಕೊಡುತ್ತಿದ್ದೇವೆ. ಒಬ್ಬ ಭಾರತೀಯನ ಜೀವ 
ಮಾನವನ್ನು ಪರಿಗಣಿಸುವುದಾದರೆ ಬರೇ ಮಾತಿಗಾಗಿಯೇ ಅದರಲ್ಲಿ ಕೆಲವು ವರ್ಷಗಳು 
ಕರಗಿವೆ ಎಂದು ಎಣಿಸಬಹುದು. 


ನಮ್ಮ ಯಾವುದೇ ಸಮಾರಂಭಗಳೂ ಮಾತಿನಿಂದಲೇ ಸಮೃದ್ಧಗೊಳ್ಳುತ್ತವೆ. 
ಸ್ವಾಗತ ಭಾಷಣ , ಅತಿಥಿ ಪರಿಚಯ , ಅಧ್ಯಕ್ಷ ಭಾಷಣ , ಸಮಾರೋಪ ಭಾಷಣ... 
ಕಡೆಗೆ ಇವೆಲ್ಲಕ್ಕಿಂತ ಉದ್ದವಾಗಿ ಮಾತಿನಲ್ಲಿ ತಾನೇನೂ ಕಮ್ಮಿ ಇಲ್ಲ ಎಂಬುದನ್ನು 
ವ್ಯಕ್ತಪಡಿಸಲು ವಂದನಾರ್ಪಣೆ ಮಾಡುವವನೂ ಬಲು ಉದ್ದ ಮಾತನಾಡುತ್ತಾನೆ. 
ಕಮ್ಮಿ ಮಾತನಾಡಿದವ ಏನೇನೂ ಅಲ್ಲ ಎಂದು ಸಭಿಕರೂ ತೀರ್ಮಾನಕ್ಕೆ ಬರುತ್ತಾರೆ. 
ಮುಂಜಿ ಮದುವೆಗಳಲ್ಲಂತೂ ಒಂದೆಡೆ ವಿಧಿಗಳು ನಡೆದಿರುವಾಗ ಇನ್ನೊಂದೆಡೆ ಸಭೆಯಲ್ಲಿ 
ಕುಳಿತವರು ಅಡಿಕೆ ಧಾರಣೆಯಿಂದ ಆರಂಭಿಸಿ , ಪ್ರಸಕ್ತ ರಾಜಕಾರಣದವರೆಗೆ ಅಲ್ಲಿ 
ಏನು ಸಂಗತವಲ್ಲವೋ ಅದೆಲ್ಲವನ್ನೂ ಕೊರೆದು ಮಾತಿನಲ್ಲಿ ಒಬ್ಬರಿಗಿಂತ ಒಬ್ಬರು 
ಮೇಲೆಂದು ತೋರಿಸಿಕೊಳ್ಳುತ್ತಾರೆ. ಕಾಲಹರಣಕ್ಕೆ ಮಾತನ್ನು ಬಿಟ್ಟರೆ ಬೇರೆ 
ದಾರಿಯೇ ಇಲ್ಲ . 


ಇದನ್ನೆಲ್ಲ ಕಂಡೇ ಕೆಲವರು ಮೌನೇನ ಕಲಹಂ ನಾಸ್ತಿ ಎಂದರು . ಹಾಗೆಂದು ತುಟಿ 
ಹೊಲಿದುಕೊಂಡು ಕುಳಿತುಕೋ ಎಂಬುದು ಅದರ ಅಂತರಾರ್ಥವಲ್ಲ . ತಾಸುಗಟ್ಟಲೆ 
ಮಾತನಾಡುವುದು ಪ್ರೌಢಿಮೆಯೂ ಅಲ್ಲ. ಇನ್ನೊಬ್ಬರಿಗಾಗಿ ಭಗವದ್ಗೀತೆಯ ಬಗ್ಗೆ ಯೋ 
ಬಸವಣ್ಣನ ವಚನಗಳ ಬಗ್ಗೆ ಯೋ ಕೊರೆದು ತಲೆ ಚಿಟ್ಟು ಹಿಡಿಸುವವರು, ಮನೆಯಲ್ಲಿ 
ಕೆಲಸದವರಿಗೆ ಸಂಬಳ ಕೊಡುವಾಗ ಜಿಪುಣತನ ತೋರಿಸಿದರೆ ಅರ್ಥವೇನಿದೆ ? 
ಮಾಫಲೇಸು ಕ ದಾ ಚ ನ ಎಂದು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆಂದು ಹೆರವರಿಗೆ 
ಬೋಧಿಸುವ ಅವರು ಮಾತ್ರ ಅವರಿಗೆ ಪ್ರತಿ ಫಲವಿಲ್ಲದ ವ್ಯಕ್ತಿಗೆ ಹಿಡಿಕೂಳನ್ನಾದರೂ 
ಇಕ್ಕಲು ಹಿಂಜರಿದರೆ ಹೇಗೆ ? ಯತ್ರ ನಾರನ್ನು ಪೂಜ್ಯಂತೇ ರಮಂತೇ ತತ್ರ ದೇವತಾ ” 
ಎಲ್ಲಿ ಸ್ತ್ರೀ ಯ ರಿಗೆ ಪೂಜೆ ಸಲ್ಲುತ್ತದೋ ಅಲ್ಲಿ ದೇವತೆಗಳಿರುತ್ತಾರೆ ಎ೦ಬ 
ಡಿಸೆಂಬರ್‌ - 1992 


21 


ಶ್ಲೋಕವನ್ನು ದಿನವೂ ಬೆಳಗ್ಗೆ ದ್ದು ಪಠಿಸುವ ವಿದ್ವಾಂಸರು ದಿನವಿಡೀ ಹೆಂಡತಿಗೆ ಹಿಡಿಶಾಪ 
ಹಾಕುತ್ತಾ ಬೆನ್ನಿಗೆಹೊಡೆಯು ತ್ತಿದ್ದರೆ ಅವನ ಬಗೆಗೆ ಏನೆನ್ನಬೇಕು ? 


ನನ್ನ ಮಾತು ಇನ್ನೊಬ್ಬರ ರಂಜನೆಗಾಗಿ ಇರಬಾರದು . ನಮ್ಮನ್ನು ನಾವು 
ತಿದ್ದಿಕೊಂಡು ನಡೆಯುವ ನಡಿಗೆಗೆ ಮಾತು ಪ್ರತಿಬಿಂಬವಾಗಿರಬೇಕು. ದೇಶಾವರಿ 
ನಗೆಯೊಂದಿಗೆ ಇನ್ನೊಬ್ಬನಿಗೆ ತೋರಿಸುವ ಬರಿಯ ಸಹಾನುಭೂತಿಯಿಂದ ನಾವೊಂದು 
ಜನ ಅನಿಸಿಕೊಳ್ಳಬಹುದೇವಿನಾ ನೊಂದವನ ಮನಸ್ಸಿನಲ್ಲಿ ಒಳ್ಳೆಯ ಸ್ಥಾನ ಗಿಟ್ಟಿಸಿ 
ಕೊಳ್ಳಲು ವ್ಯಾವಹಾರಿಕ ಚತುರತೆಯ ಮಾತಿನಿಂದ ಸಾಧ್ಯವಾಗದು . ಕೆಲವು 
ಬುದ್ದಿವಂತರು ಮಾತು ಶಲಾಕಾಗ್ರದಂತೆ ಹರಿತವಾಗಿರಬೇಕು ಎನ್ನುವುದುಂಟು. 
ಅದರಿಂದ ಇನ್ನೊಬ್ಬರನ್ನು ನೋಯಿಸಬಹುದೇ ವಿನಾ ಇನ್ನೇನಿದೆ ಲಾಭ ? ಸರಕಾರಿ 
ಕಛೇರಿಯಲ್ಲಿರುವ ಒಬ್ಬ ನೌಕರ ತಾನು ತಿನ್ನುವ ಉಪ್ಪು ಈ ನಾಡಿನ ಪ್ರಜೆಗಳ ದುಡಿಮೆ 
ಎಂದು ತಿಳಿದಿದ್ದರೂ ತನ್ನ ಉಗ್ರವಾದ ಮಾತುಗಳಿಂದ ಬಂದವನ ಧೃತಿಗೆಡಿಸುತ್ತಾನೆ. 
ಇಲ್ಲವೆ ಮೌನವಹಿಸಿ ಕೇಳಿದುದಕ್ಕೆ ಉತ್ತರವನೇ ಕೊಡುವುದಿಲ್ಲ . 


ಮಾತು ಯಾವಾಗಲೂ ಮಿತವಾಗಿ, ಇನ್ನೊಬ್ಬರನ್ನು ನೋಯಿಸದೆ, ಅಪಹಾಸ್ಯ 
ಮಾಡದೆ ನಮ್ಮ ಉದಾತ್ತ ನಡೆಯ ಒಂದು ಮುಖವಾಗಿದ್ದರೆಉತ್ತಮ ಮಾತಿಗಿಂತಲೂ - 
ಅದರಂತೆ ನಡೆದುಕೊಳ್ಳುವುದೇ ಶ್ರೇಷ್ಠವಾದದ್ದು . ಜಪಾನಿನ ಅದ್ಭುತ ಬೆಳವಣಿಗೆಯ 
ಬಗೆಗೆ ಸಾವಿರ ಮಾತುಗಳನ್ನಾಡುವ ನಾವು ಆಡದೆಯೆ ಮಾಡುವವ ರೂಢಿಯೊಳ. 
ಗುತ್ತಮನೆಂದು ಅರಿತುಕೊಳ್ಳುವುದಿಲ್ಲ. ಮಾತು ಕೊಲ್ಲಬಲ್ಲದು. ಹಾಗೆಯೇ ಉಳಿಸಲೂ 
ಬಲ್ಲುದು. ಅತಿಯಾದ ಮಾತುಗಾರಿಕೆಯಲ್ಲಿ ನಮ್ಮ ಸಮಯವನ್ನು ನಾವು ಕೊಲ್ಲುತ್ತಿದ್ದ 
ರುವುದನ್ನು ಕಂಡೇ ದಾಸವರೇಣ್ಯರು “ ಮಾನವ ಜನ್ಮ ಬಲು ದೊಡ್ಡದು ಹಾನಿ ಮಾಡಿ 
ಕೊಳ್ಳಬೇಡಿ ಹುಚ್ಚಪ್ಪಗಳಿರಾ ” ಎಂದು ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದರು. 
ಡಾಂಭಿಕ ಪ್ರವೃತ್ತಿಗೆ ಮುಖ ಬಿಂಬವಾದ ಮಾತುಗಾರಿಕೆ ಎಂದಿಗೂ ಯಾರನ್ನೂ 
ಉದ್ದಾರ ಮಾಡದು. ಮಾತು ಮುತ್ತಿನಂತಿದ್ದರೆ ಯಾರಿಗೇನು ಲಾಭವಿದೆ ? ಆಮಾತನ್ನು 
ಪ್ರಾಸಂಗಿಕವಾಗಿ ಬಳಸುವುದೇ ಜಾಣತನ 


ಗಾಡಿಯಲ್ಲಿ ಅಕ್ಕಿಯ ಗೊಣಿಗಳನ್ನು ಹೇರಿಕೊಂಡು ಗಾಡಿಯಾಳೊಬ್ಬ ಜೊತೆ 
ಗಾರನೊಂದಿಗೆ ಹರಟುತ್ತಾ ಗಾಡಿ ಓಡಿಸಿದನಂತೆ, ಗಾಡಿಯ ಹಿಂದಿನಿಂದ ಒಂದೊಂ . 
ದಾಗಿ ಹೇರನ್ನು ಕದ್ದು ಕೊಂಡು ಹೋಗಿದ್ದಾರೆಂದು ಆತನಿಗೆ ಅರಿವಾದಾಗ ಬೆಳಗಾಗಿತ್ತು . 
ಮಾತು ಮಾತು ಪ್ರಸಂಗಣ ಗೋಣಿ ಅಕ್ಕಿ ವಿನಶ್ಯತಿ ಎಂದು ಆತ ತಲೆಗೆ ಕೈ ಹೊತ್ತ 
ನಂತೆ, ಅತಿಯಾದ ಮಾತು ಅವಾಂತರಕಾರಿ ಎನ್ನಲು ಇದೊಂದೇ ಉದಾಹರಣೆ ಸಾಕು. 


ಸಿದ ಗಂಗಾ 


22 


ಸಮಾಜವಾದ ಸಾರಿದ ಶರಣೆ ಲಕ್ಕಮ್ಮ 
ರಾಜೇಂದ್ರ , 242 , ಉತ್ತರಾಧಿ ಮಠದ ರಸ್ತೆ , ಮೈಸೂರು-570004. 

ಭಕ್ತಂಗೆ ಬಡತನವುಂಟೆ ? ನಿತ್ಯಂಗೆ ಮರಣವುಂಟೆ ? 
ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟ ಹೆನೆಂದರೆ 
ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ 

ಸುರಿದಿಗಲ್ಲದೆ ಬಡತನವಿಲ್ಲ. 
ಕೇಳಿ ಬರುತ್ತಿದೆ, ಮಮಕಾರವನ್ನು ತೊರೆದ ತಾಯಿಂದ, ನಿರಾಶಾವಾದಿಗಳ 
ಬೀಡಿಂದ ಯಾರಿರಬಹುದು ? ಈ ಅ ಮ ರ ವಾ ಣಿ . ದಿ ಟ್ಟ ತ ನ ದ ಈ ನು ಡಿ 
ಏಕಿರಬಹುದು ? ಯಾರಿಗೆ ಹೇಳಿರಬಹುದು. ಅತ್ತ ದೃಷ್ಟಿ ಹರಿಸಿದೆ ಕಂಡಿತ್ತು ಒಂದು 
ದೃಶ್ಯ , ಕಾಯಕ ಮಾಡಿ ಬಾಗಿಲಲ್ಲಿ ನಿಂತ ಪತಿ. ಆತನನ್ನು ಒಳಗೆ ಬಿಡದೆ ತಡೆದು 
- ನಿಂತ ಶರಣೆ. ಪತಿಯನ್ನು ಬಾಗಿಲಲ್ಲಿ ನಿಲ್ಲಿಸಿದುದಕ್ಕೇನೋ ಮಹತ್ತಾದ ಕಾರಣ 
ಇರಬೇಕು ಎಂದುಕೊಂಡು ಅತ್ತ ಕಿವಿ ಆಲಿಸಿದಾಗ ತೇಲಿಬಂದ ವಾಣಿಯಲ್ಲಿ 
ಸಮಾಜವಾದದ ಅಲೆ ಅಪ್ಪಳಿಸಿ ಬರುತ್ತಿತ್ತು . ಬಡಜನತೆಗೆ ಸಂತಸದ ಸುದ್ದಿ ಹೊತ್ತು 
ತರುತಿತ್ತು ಅಬ್ಬಾ ! ಎಂಥ ನಿಲವು, ಎಂಬ ಉದ್ಘಾರ ಹೊರಟಿತು ಮಾತು ಕ್ಷಣ 
ಮೂಕವಾಗಿತ್ತು . 


ಆ ಶರಣೆ ಯಾರು ಅಲ್ಲ, ಸಮಾಜ ವಾದವನ್ನು ಜಗತ್ತಿಗೆ ಸಾರಿ ಕಾಯಕದಲ್ಲಿ 
ಕೈಲಾಸ ಕಂಡ ಶರಣೆ ಲಕ್ಕಮ್ಮ , ಆಕೆಯ ಪತಿ ಮಾರಯ್ಯ , ಬಸವಣ್ಣನ ಮನೆಯ 
ತಿಪ್ಪೆಯ ತಪ್ಪಲ ಅಕ್ಕಿಯನ್ನು ಆರಿಸುವ ಕಾಯಕ, ಆತನದು ಆತ ಆರಿಸಿಕೊಂಡಿದ್ದ 
ಕಾಯಕದ ಉನ್ನತಿಯಲ್ಲಿ ಉದಾತ್ತ ತ ಅಡಕವಾಗಿದೆ. ರೈತ ಕಷ್ಟ ಪಟ್ಟು 
ಬೆಳೆದು ಬೆವರು ಸುರಿಸಿ ಬೆಳೆದ ಒಂದೊಂದು ಧಾನ್ಯದ ಕಾಳು ಮುತ್ತಿನಷ್ಟೆ 
ಬೆಲೆಯುಳ್ಳದ್ದಾಗಿರುವುದು, ಆ ಕಾರಣ ಅದನ್ನು ಹಾಳು ಮಾಡುವ ಸಂಗ್ರಹಿಸಿಡುವ 
ಅಧಿಕಾರ ಯಾರಿಗೂ ಇಲ್ಲ ಎಂಬ ಈ ತತ್ತ್ವವನ್ನು ಅನುಸರಿಸಿ ಕಾಯಕ ಮಾಡಿದ್ದ 
ಶರಣರಿವರು . 


- ಸತ್ಯ ಶುದ್ಧ ಕಾಯಕ ಮಾರಯ್ಯನದು. ಅಲ್ಲಿ ಆಶೆಯ ಲೇಪನವಿಲ್ಲ . ಅಂದಂದಿನ 
ಅ೦ಬಲಿಗಾಗುವಷ್ಟು ಗಳಿಕೆ, ಸಂತೃಪ್ತಿಯ ಜೀವನ ಅವರದಾಗಿತ್ತು . ಆದರೆ ಅಂಥ 
ಶರಣನು ಒಮ್ಮೆ ಒಮ್ಮನವ ಮೀರಿ ಇಮ್ಮನದಿಂದ ಅಕ್ಕಿ ಯ ನ್ನು ಆರಿಸಿ ತಂದ. 
ಎಂದಿಗಿಂತ ಹೆಚ್ಚು ಅಕ್ಕಿಯನ್ನು ಇಂದು ತಂದುದೇ ಹಗರಣಕ್ಕೆ ದಾರಿ ಆಯ್ತು . 
ಇದು ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಅಲ್ಲಿಯೇ ಸುರಿದು ಬನ್ನಿ ಎನ್ನುತ್ತಾಳೆ 
ಆ ತಾಯಿ . ಆಕೆ ಇಂದಿನವರಂತಲ್ಲ . ಬರಿ ಗೈ ಲಿ ಬ೦ ದ ಪತಿಯನ್ನು ಹೆಚ್ಚು 


ಡಿಸೆಂಬರ್‌ - 1992 


ತರುವಂತೆ ಪ್ರೋತ್ಸಾಹಿಸಲು ಅಲ್ಲಿ ನಿಲ್ಲಿಸಿಲ್ಲ. ಆತ ದಿನಕ್ಕಿಂತ ಹಿಡಿ ಹೆಚ್ಚು ತಂದುದೇ 
ಅವಳ ದೃಷ್ಟಿ ಯಲ್ಲಿ ಕವಿ ಸಲಾಗದು ತಪ್ಪು , ಆಕೆಯ ಮಾತನ್ನು ಕೇಳಿದ ಮಾರಯ್ಯ 
“ ಬೇಡ ಲಕ್ಕಾ , ನಾವು ಬಡವರೆಂದು ಅಣ್ಣ ಇಂದು ಸ್ವಲ್ಪ ಹೆಚ್ಚಿಗೆ ಸುರಿಸಿದ್ದಾರೆ. 
ನಾನು ಅಲ್ಲಿ ಸುರಿದು ಬಂದರೆ ಏನೆಂದುಕೊಳ್ಳುವುದಿಲ್ಲ ” .... ಸತಿಯ ಮಾತನ್ನು 
ಕೇಳುತ್ತ ಲಕ್ಕಮ್ಮ ತಾಯಿ ಸಿಡಿಮಿಡಿಗೊಳ್ಳುತ್ತಾಳೆ. 

“ ನಾವು ಬಡವರೆ? ಬಡವರೆ ಮಾರಯ್ಯ ಭಕ್ತಂಗೆ ಬಡತನವುಂಟೆ ? ನಿತ್ಯಂಗೆ 
ಮರಣವುಂಟೆ ? ಇಡೀ ಜಗವ ರಕ್ಷಿಸುವ ಲಿಂಗ ತಂದೆ ಇರುವಾಗ ನನಗೆ ಬಡತನ 
ಎಲ್ಲಿ ಬರಬೇಕು. ಬಡತನ ಬರಬೇಕಾದರೆ ಆ ತಂದೆ ಸತ್ತಾಗ ಮಾತ್ರ ಬರುತ್ತದೆ. 
ಅಷ್ಟರಲ್ಲಿ ಬಡತನ ಎಂದರೇನು ? ಬಡತನವಾದರೂ 


ಅಂಗಕ್ಕಲ್ಲದೆ ಮನಕ್ಕೆ ಬಡತನವುಂಟೆ ಅಯ್ಯಾ 
ಬೆಟ್ಟ ಬಲ್ಲಿತ್ತೆಂದೊಡೆ ಉಳಿಯ ಮೊನೆಯಲ್ಲಿ 
ಬಡತನವಿದ್ದಡೆ ಒಡೆಯದೆ 
ಘನ ಶಿವಭಕ್ತರಿಗೆ ಬಡತನವಿಲ್ಲ 
ಸತ್ಯರಿಗೆ ದುಷ್ಕರ್ಮವಿಲ್ಲ ಎನಗೆ ಮಾರಯ್ಯಪ್ರಿಯ . 
ಅಮರೇಶ್ವರ ಲಿಂಗ ಉಳ್ಳನ್ನಕ್ಕ ಯಾರ ಹಂಗಿಲ್ಲ ಮಾರಯ್ಯ 
ಎನ್ನುತ್ತಾಳೆ ಲಕ್ಕಮ್ಮ , 

ನಿಜ ಬಡತನ ಅಂಗಕ್ಕಷ್ಟೆ ಸೀಮಿತ. ಮನ ಶ್ರೀಮಂತಿಕೆ ಇರುವಾಗ ಬಡತನ 
ಬರಲು ಸಾಧ್ಯವೆ ? ಬೆಟ್ಟ ದೊಡ್ಡ ದಾರ್ದ ಉಳಿಯ ಮೊನೆಯಲ್ಲಿ ಬಡತನವಿದ್ದರೂ 
ಅದನ್ನು ಒಡೆಯದಿರುವುದು . ಭಕ್ತರಿಗೆಂದಿಗೂ ಬಡತನವಿಲ್ಲ ನಾವು ಧರಿಸುವ ಆಭರಣ 
ವಸ್ಯಗಳಿಗೆ ಬಡತನ ಬರಬಹುದು ಆದರೆ ಮನ ಶ್ರೀಮಂತಿಕೆ ಆ ಬಡತನ ಎಲ್ಲಿ ಸಾಧ್ಯ . 
ಶ್ರೀಮಂತಿಕೆ ಇರುವಾಗ ಬಡತನದ ಧೂಳುಕೂಡ ಸೋಂಕದು. ಇಷ್ಟಕ್ಕೆ ನಿಲ್ಲಲಿಲ್ಲ 
ಆ ತಾಯಿ ನುಡಿ. 


* ಆ ಮನ ಶುದ್ಧ ವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತಶುದ್ಧದಲ್ಲಿ ಕಾಯಕ 
ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದೊಡತ್ತ ಲಕ್ಷ್ಮಿತಾನಾಗಿಪ್ಪಳು ಎಂದುದನ್ನು 
ಕೇಳುತ್ತಾ ಕೇಳುತ್ತಾ ಮಾರಯ್ಯ ಮೂಕನಾಗಿ ನಿಂತ. .. 

ಇಂದು ಶ್ರೀಮಂತರು ಬಡವರೆಂಬ ಕಂದಕಗಳನ್ನು ನಿರ್ಮಿಸಿಕೊಂಡು ಸಮಾಜದ 
ದುಸ್ಥಿತಿಗೆ ಕಾರಣರಾಗುತ್ತಿದ್ದೇವೆ. ಒಪ್ಪೋತಿನಗಂಜಿಗೂ ಗತಿಇಲ್ಲದ ಜನ, ಗಳಿಸಿದ್ದನ್ನು 
ವ್ಯಯ ಮಾಡಲು ಅಸಾಧ್ಯವಾಗಿ ಹಣದ ರಾಶಿಯ ಮೇಲೆ ಕುಳಿತ ಜನ ಎರಡು 
ವರ್ಗವನ್ನು ಕಾಣುತ್ತಿದ್ದೇವೆ. 

1 24 
ಸಿದ್ದಗಂಗಾ 


ಬಡತನ ಇಂದು ಬೃಹದಾಕಾರದ ಸಮಸ್ಯೆ , ರಷ್ಯಾ ದೇಶದಲ್ಲೂ ಒಬ್ಬ ತಾಯಿ 
ತನ್ನ ಮಗುವನ್ನು ಸಾಕಲಾಗದೆ ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾಳೆಂದಮೇಲೆ ಅದರ . 
ಭೀಕರತೆ ಅರಿವಾಗದಿರದು. ಒಮ್ಮೆ ನಾನು ರಸ್ತೆಯಲ್ಲಿ ಬರುವಾಗ ಒಬ್ಬ ತಾಯಿ ತನ್ನ 
ಮಗುವನ್ನು ಹೊಡೆಯುತ್ತಿದ್ದಳು. ತಾಯಿ ಮಗುವನ್ನು ಹೊಡೆಯುವುದು ಸಹಜ 
ಆದರೂ ಆಕೆ ಹೇಳುತ್ತಿದ್ದ ಮಾತು ಕೇಳಿ ಕಣ್ಣಲ್ಲಿ ನೀರುಬಂತು, ಪಾಪ ಮಗು 
ಹುಟ್ಟಿದಾಗಲೇ ಪತಿಯನ್ನು ಕಳೆದುಕೊಂಡು ಕಷ್ಟದಿಂದ ಮಗುವನ್ನು ಸಾಕುತಿದ್ದಾಳೆ. 
ಒಂದು ಹೊತ್ತು ಹೊಟ್ಟೆ ತುಂಬಊಟಮಾಡಲಾಗದಷ್ಟು ಬಡತನ. ಎರಡು ದಿನದಿಂದ 
ಉಪವಾಸ ಅಂದು ತನಗೆಂದು ಇಟ್ಟುಕೊಂಡಿದ್ದ ಅನ್ನವನ್ನು ಮಗ ಶಾಲೆಯಿಂದ ಬಂದು 
ತಿಂದು ಬಿಟ್ಟಿದ್ದ ಆಕೆಯ ಒಡಲಿನ ಹಸಿವು ತಾಳಲಾಗದೆ ಹುಟ್ಟಿದಾಗ ಅಪ್ಪನ್ನ ತಿಂದು 
ಕೊಂಡೆ, ಈಗ ನನ್ನ ಅನ್ಮಾನು ತಿಡ್ಕೊಂಡೆ ಎಂದು ಹೊಡೆಯುತ್ತಿದ್ದಳು. ಹಸಿವು ಆ 
ಬಡತನ ತಾಯಿಯ ಮಮತೆಯನ್ನು ದೂರ ಮಾಡಿತು. 


ಈ ಅಸಮಾನತೆಗೆ ಕಾರಣ ಸಮಾಜದಲ್ಲಿ ಕಂಡು ಬರುವ ವರ್ಗ ಬೇಧ. ಇದನ್ನು 
ಹೋಗಲಾಡಿಸಲು ಆ೦ದು ಪ್ರಯತ್ನಿಸಿ ಸಫಲರಾಗಿದ್ದರು ಶರಣರು, ಅವರ ದೃಷ್ಟಿಯಲ್ಲಿ 
ಸಂಗ್ರಹಿಸುವುದು ಮಹಾ ತಪ್ಪು , 


- ಲಕ್ಕಮನ ಮಾತು ಕೇಳುತ್ತ ಕೇಳುತ್ತಾ ಮಾರಯ್ಯ ಹೇಳುತ್ತಾನೆ. ಹೋಗಲಿ 
ಲಕ್ಕ ಹೇಗೂ ಕಾಯಕ ಮಾಡಿ ತಂದಿರುವೆ ನಾಳೆಗಾದರೂ . . .. ಆಗ ಲಕ್ಕಮ್ಮ 
ಮಾತು ಮುಗಿಸುವ ಮುನ್ನವೆ ತನ್ನ ಬತ್ತಳಿಕೆಯಿಂದ ಮತ್ತೊಂದು ಬಾಣವನ್ನು 
ಎಸೆಯುತ್ತಾಳೆ . 
ತಂದಿಕ್ಕುವ ಶಿವಂಗೆ ಬಡತನವೆ?: cಇಂದಿಗೆಂತು ನಾಳಿಂಗೆಂತೆಂದು ಚಿಂತಿಸಲೇಕೆ? 


ನಾಳಿ೦ಗೆಂದು ಸಂಗ್ರಹಿಸಿದರೆ ಆ ಸಂಗ್ರಹಿಸುವ ಭಾವಬಲಿಯುತ್ತದೆ. 
ಸಮಾಜದಲ್ಲಿ ಉಳ್ಳವರು ಇಲ್ಲದವರೆಂಬ ವರ್ಗಸೃಷ್ಟಿ ಆಗುತ್ತದೆ. ಸಮಾಜವಾದದ 
ಅಸ್ತಿತ್ವ ಕುಸಿಯುತ್ತದೆ. ಬಡತನದ ಒಡಲಿನ ಕೂಗಿಗೆ ಕೊನೆಇಲ್ಲವಾಗುತ್ತದೆ. 
ಬಡವ ಜೀವನದ ಆಶೆ ಕಳೆದುಕೊಳ್ಳುತ್ತಾನೆ. ಇಂದಿನ ಗಂಜಿಗೂ ಗತಿಯಿಲ್ಲದ 
ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿರುವ ಎರಡು ಗುಂಪಿನ ಜನಕಾಣುವುದು ಈ ಸಂಗ್ರಹ 
ಪ್ರವೃತ್ತಿಯಿಂದ. 


* ಇಂದು ಬಡವ ತನ್ನ ಬಡತನ ಪೂರ್ವಜನ್ಮದಕರ್ಮ ಎಂದು ಕೊರಗುವಂತಾಗಿದೆ. 
ಇಂದು ಅವನಿಗಿರುವಷ್ಟು ನೆಮ್ಮದಿ ಸಿರಿವಂತನಿಗೆಲ್ಲಿದೆ ? ಹೆಚ್ಚು ಸಂಪತ್ತನ್ನು ಗಳಿಸುತ್ತ 
ಹೋದಷ್ಟು ನೆಮ್ಮದಿ ಇಲ್ಲವಾಗುತ್ತದೆ. ಇಲ್ಲಿ ಒಂದು ಕಥೆ ನೆನಪಾಗುತ್ತಿದೆ. 


ಡಿಸೆಂಬರ್‌ - 1992 


ಒಬ್ಬ ಬಡವ ಜೀವನದಲ್ಲಿ ಹಣವಿಲ್ಲ ನೆಮ್ಮದಿ ಇದೆ. ಆತ ಪರಮಹಂಸರ 
ಬಳಿಗೆ ಬಂದು ಕೇಳಿದ “ ಗುರುದೇವ ನನ್ನಲ್ಲಿ ನೆಮ್ಮದಿ ಇದೆ ಹಣವಿಲ್ಲ. ಹಣವಿಲ್ಲದ 
ನೆಮ್ಮದಿ ಬದುಕು ಯಾರಿಗೆ ಬೇಕು. ಬಡತನ ಸಾಕಾಗಿದೆ . ಹಣವಿದ್ದರೆ ಎಲ್ಲವನ್ನು 
ಕೊಂಡುಕೊಳ್ಳಬಹುದು ಎಂದ ಹೇಳಿದ . ಪರಮಹಂಸರು ಆಗಲಿ ಮನೆಗೆ ಹೋಗು 
ಸಿರಿ ಬೇಕುತಾನೆ. ಮನೆಗೆ ಹೋಗು ಎಂದರು. ಮನೆಗೆ ಬಂದು ನೋಡಿದ ಅತುಳ 
ಸಂಪತ್ತು ನಿಜಕ್ಕೂ ತಾನೀಗ ಸಂತೃಪ್ತಿ ಎಂದು ಭ್ರಮಿಸಿದ. ಒಂದೆರಡು ವರುಷ 
ಕಳೆಯಿತು. ಜೀವನದಲ್ಲಿ ಹಣವಿದೆ ನೆಮ್ಮದಿ ಇಲ್ಲ ಬದುಕು ಬೇಸರವಾಯಿತು. ಮನೆಯಲ್ಲಿ 
ರೋಗರುಜಿನ ನೆಮ್ಮದಿ ಇಲ್ಲವಾಯಿತು. ಹಿಂದಿನ ದಿನ ಸುಖದ ದಿನವಾಗಿ ಕಂಡಿತು. | 
ಮರಳಿ ಪರಮಹಂಸರ ಬಳಿಗೆ ಹೋದ. ಅವರು ಕೇಳಿದರು ಮಗು ಈಗ ಹಣದಿಂದ 
ಸಂತೃಪ್ತನಾಗಿ ಇರುವೆಯಲ್ಲವೆ ? ಎಂದು ಆತ ತಲೆ ತಗ್ಗಿಸಿದ, ಹೇಳಿದ ಗುರುದೇವ 
ಅದು ನನ್ನ ಭ್ರಮೆ, ಅಂದಿದ್ದ ನೆಮ್ಮದಿ ಇಂದಿಲ್ಲ . ಹಿಂದಿನ ರೀತಿಯಲ್ಲಿ ಇದ್ದರೆ ಸಾಕು. 
ಆಗ ಪ್ರೀತಿ ವಾತ್ಸಲ್ಯ ಸಾಗರ ತುಂಬಿತ್ತು . ಇಂದು ಅದೆಲ್ಲ ಕನಸು. ನನಗೆ ಬಡತನವೇ 
ಇರಲಿ ಅದಿದ್ದಲ್ಲಿ ನೆಮ್ಮದಿ ಇರುತ್ತದೆ. ಎಂದು ಕೇಳಿಕೊಂಡ. 

- ಕಥೆ ಏನೇ ಇರಲಿ, ಭೂಮಿಯೆ ಹಾಸಿಗೆ ಆಕಾಶವೇ ಹೊದಿಕೆ ಹೊಂದಿರುವ 
ವ್ಯಕ್ತಿಗಿರುವಷ್ಟು ನೆಮ್ಮದಿ, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿರುವವನಿಗೆ ಇರುವುದಿಲ್ಲ . 

ಅದೇನೆ ಇರಲಿ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಸಿರಿಯು ಬಡತನವವು 
ಸ್ಥಿರವಲ್ಲ. ರಾತ್ರಿ ಹಗಲಿದ್ದಂತೆ . ಎಷ್ಟೇ ಚಕ್ರವರ್ತಿಗಳು ಆಳಿದರೂ ಆದರೆಅವರಾಗಲಿ ಯಾರೇ 
ಆಗಲಿ ಏನನ್ನು ಕೊಂಡೊಯ್ಯಲಾಗಲಿಲ್ಲ. ಆ ದೇವರ ಲೋಕದಲ್ಲಿ ಎಲ್ಲರೂ ಒಂದೆ 


ಪ್ರಕೃತಿ, ಪ್ರಾಣಿ, ಪಕ್ಷಿ , ಸಂಕುಲದಲ್ಲಿ ಈ ಸಿರಿವಂತಿಕೆ ಬಡತನದ ಹಂಗಿಲ್ಲ . 
ಆದ್ದರಿಂದ ಅವು ತೃಪ್ತಿ . ಆದರೆ ಈ ಭಿನ್ನತೆ ಮಾನವನಲ್ಲಿ ಮಾತ್ರ . ಇದು ಹೊಗದ 
ಹೊರತು ಸಂತೃಪ್ತಿ ನೆಲಸದು. ಅದ್ದರಿಂದ ಬಡವ ತಾನು ಬಡವ ಎಂಬ ಕೀಳರಿಮೆ 
ಬೆಳೆಸಿಕೊಳ್ಳದೆ ಸಿರಿವಂತರೂ ತಾನು ಮೇಲೆಂಬ ಭಾವನೆ ತಾಳದೆ ಇಬ್ಬರಲ್ಲೂ ಪ್ರೀತಿ 
ವಾತ್ಸಲ್ಯದ ಸಲೆ ಹರಡಿದಾಗ ಸಮಾಜದ ಬಿನ್ನತೆ ಹೋಗುತ್ತದೆ, 

ಬಡತನವೂ ಸಿರಿತನವೂ ಯಾವುದೇ ಇರಲಿ 
ಅದರಿಂ ಸಂತಸ ಪಡುವ ಮನವೆನಗಿರಲಿ 
ಬಂದಂತೆ ಮರಳುವ ಜನರುನಾವೆಲ್ಲ 

ನಡುವೆ ಭಿನ್ನತೆಗೆ ಅಂತ್ಯವಿರಲಿರಲಿ 
ಎಂಬ ಭಾವ ತಾಳಿದಷ್ಟೆ ಅಲ್ಲ ಶರಣರ ನುಡಿಗಡಣಗಳಲ್ಲಿನ ತತ್ತ್ವ ಅರಿತು ಆಚರಿಸಿದಾಗ 
ಈ ಭಿನ್ನತೆ ನಾಶವಾಗುತ್ತದೆ. ಭೂಮಿಯೇ ಸ್ವರ್ಗವಾಗುತ್ತದೆ. ನಾಲ್ಕು ದಿನದ 
ಬಾಳು ಮಘ ಮಘಿಸುತ್ತದೆ. 
ಸಿದ್ದಗಂಗಾ 


ಮೋಟಗಿ ಮಲ್ಲಿಕಾರ್ಜುನ “ ಕನ್ನಡ ಕವಿಕಾಳಿದಾಸ”, ಅಥಣಿ, ( ಬೆಳಗಾವಿಜಿಲ್ಲೆ ) 

ವಚನ ಸಾಹಿತ್ಯ ಪುಣ್ಯ ಗಂಗಾಪ್ರವಾಹ [ 158 ] 
ಡಾ !! ಫ . ಗು . ಹಳಕಟ್ಟಿ : ( ಅಂದಿನಾ ವಚನ ವಾಹ್ಮಯ 

ಮಹಾವೃಕ್ಷದಾ ಅಮೃತಫಲಗಳನು 
ಇಂತೆಮಗೆ ನಾಡಿಂಗೆ ಭಾರತಿಗೆ 
ಧಾರಿಣಿಗೆ ಚತುರ್ವ ತಿ್ರಗಳು 

ತಂದಿತ್ತುಣಿಸಿದರು ನೋಡಾ! 
ಆ ಚತುರ ಚತುಷ್ಟುಣ್ಯಮೂರ್ತಿಗಳಲ್ಲಿ ಪ್ರಥಮರಾರೆಂದೊಡೆ: 

ಮಹಾಶರಣ ಶಿವಕಾರನಿರತ ಡಾ . ಫ . ಗು . ಹಳಕಟ್ಟಿ ನೋಡಾ! 
ಬಸವಾದಿ ಪ್ರಮಥರ ಅನುಭವಾಮೃತಮೆನೆ ಆ ಪುರಾತನರಾ 

ಸಕಲವಚನಗಳ ಕಲೆಹಾಕಿ, ಪರಿಷ್ಕರಿಸಿ, ಶೋಧಿಸಿ , 
ಅವಿಶ್ರಾಂತ ಶ್ರಮವಹಿಸಿ, ಶಿವಕಾರವೆಂದು ಭಾವಿಸಿ, 

ಶಿವಾನುಭವ'' ಮಾಸಪತ್ರಿಕೆಯಂ ಧರ್ಮಪ್ರಚುರಗೊಳಿಸಿ , 
ನೂರಾರು ವಚನಶಾಸ್ತ್ರಗ್ರಂಥಗಳ ಭಕ್ತಿಯಿಂ ಪ್ರಕಟಿಸಿ, 

ಲೋಕಕ್ಕೆ ವಚನ ವಾಲ್ಮೀಯ ವೃಕ್ಷದಾ 
ಅಮೃತ ಫಲಗಳನಿತ್ತು ಅತ್ಯಂತ ಪುಣ್ಯಭಾಗಿಗಳಾದರು ನೋಡಾ! 

ವಚನಶಾಸ್ತ್ರ ಪಿತಾಮ ” ಪೂಜ್ಯ ಹಳಕಟ್ಟಿ 
ಧರೆಗೆ ಹರನಟ್ಟಿದ ಅಮೃತ ರಸಗಟ್ಟಿ ! | 
ಕೇಳಾ, ಶ್ರೀಶೈಲ ಮಲ್ಲಿಕಾರ್ಜುನ!” 
ಪ್ರೊ . ಶಿ.ಶಿ . ಬಸವನಾಳ : [ 159] 

ದ್ವಿತೀಯ ಪುಣ್ಯಪುರುಷ ಮಹಾನ್ ಚರಿತ 
ಬಸವ ಭಕ್ತಿ ರಸಭರಿತ ಪ್ರೊ . ಬಸವನಾಳ್ ಖ್ಯಾತ 
ಶ್ರೀಬಸವಣ್ಣನವರ ಷಟ್‌ಸ್ಥಲ ವಚನಂಗಳನು ಮತ್ತೆ 
ಮಹಾಕಾವ್ಯಗಳೆನೆ ಚೆನ್ನಬಸವಪುರಾಣ , ಶಬರಶಂಕರ ವಿಳಾಸ, 
ಪ್ರಭುಲಿಂಗಲೀಲೆ, ಬಸವಣ್ಣನವರ ಹೆಚ್ಚಿನ ವಚನಗಳು 
ಇತ್ಯಾದಿ ಕೃತಿರತ್ನಂಗಳನು ಮೇಧಾವಿಯನೆ ಪರಿಷ್ಕರಿಸಿ 

ಮುದ್ರಿಸಿ ಮೇದಿನಿಯ ಭಕ್ತತತಿಗೆ ನೀಡಿ, 
ಮಹೋಪಕಾರ ಗೆಯ್ದು ರು ನೋಡಾ! 
ಇಂತು ಬಸವನಾಳ್ ಬಸವನ ಆಳು ಕೇಳಾ! 

ಶ್ರೀಶೈಲ ಮಲ್ಲಿಕಾರ್ಜುನ 
ಡಿಸೆಂಬರ್ - 92 


ಶ್ರೀ ಚೆನ್ನಮಲ್ಲಿಕಾರ್ಜುನ: [ 160 ] 
(1ತೃತೀಯ ಪುಣ್ಯ ಚರಿತ ಶರಣಸಂಪ್ರೀತ 
ಶಿರಾಳ ( ಶಿರಿಯಾಳ) ಕೊಪ್ಪ ಚೆನ್ನಮಲ್ಲಿಕಾರ್ಜುನರ್ 
ಮೈಸೂರು ಸದ್ದರ್ಮದೀಪಿಕೆ ' ಮಾಸಪತ್ರ ಪ್ರಕಾಶಕರ್ 
ಮಮಪಿತೃಸಮಾನರೆನೆ ಮಹಾನುಭಾವಿಗಳಿವರ್ 

ಸಕಲ ಜೀವರಾಶಿಗೆ ಲೇಸನೆ ಬಯಸುವರು ನೋಡಾ. 
ಮಹಾದೇವಿಯಕ್ಕಗಳ ವಚನಾರ್ಥ, ಪ್ರಭುದೇವರ ಮಂತ್ರಗೋಷ್ಯ 
ನಿರಾಳ ಗುರುಸ್ತೋತ್ರ, ಸಿದ್ದೇಶ್ವರ ವಚನ ಮೇಣ 
ಪಂಚಾಚಾರರ ಚರಿತ್ರೆ ಮುಖ್ಯಭಾಗಮೆನೆ 
ರೇವಣಸಿದ್ಧರು ಉದ್ದಂಥ ಸಂಶೋಧನಾತ್ಮಕ 
ಕೃತಿರತ್ನಂಗಳ ಕಸ್ತೂರಿ ಕನ್ನಡತಾಯಿಗೆ ನೀಡಿ 
ಲಿಂಗಾಯತ ಸಮಾಜೋದ್ಧಾರಗೆಯು | 
ಭಾರತದ ಕೀರ್ತಿ ಬೆಳೆಸಿದರು ನೋಡಾ! 
ಇಂತಿವರ ಕ್ರಿಯಾನಿಷ್ಠೆ ಗುರುಭಕ್ತಿ , ಪ್ರಸಾದಭಾವನೆ 

ಭಕ್ತಜನಕ್ಕಾದರ್ಶವಾಗಿಪ್ಪುವುನೋಡಾ! 
ಶ್ರೀಚೆನ್ನಮಲ್ಲಿಕಾರ್ಜುನರು ಶರಣ ಸಂಪ್ರೀತರಲೆ ಹೇಳಾ? 

ಕಾರುಣ್ಯಸಿಂಧು! ಧರ್ಮಬಂಧು! ಶ್ರೀಶೈಲಮಲ್ಲಿಕಾರ್ಜುನ. ” 
44ರೇಚಣ್ಣನಪರಾವತಾರಿ ಡಾ . ಆರ್ . ಸಿ. ಹಿರೇಮಠ: [ 161 ] 

(( ಚತುರ್ಥಮೂರ್ತಿ ಪ್ರಬುದ್ಧ ವ್ಯಕ್ತಿ ಕುಲಪತಿ ಪುಣ್ಯ ಕೀರ್ತಿ 
ಆತ್ಮಬಂಧು ಪ್ರೇಮಸಿಂಧು ಡಾ . ಆರ್ . ಸಿ. ಹಿರೇಮಠ 
ಕಾವ್ಯಲೋಕ ಬೆಳಗಿಸ ಚಂದ್ರ ! ವಚನವಾರಿಧಿ ನಾಗೇಂದ್ರ ! 
ಸಕಳ ವಿದ್ಯಾಸಾಂದ್ರ ! ವಿಶ್ವ ಸಾಹಿತ್ಯ ವಿಶಾರದ ನೆನಲಿವರ್ 
- ಸಂಪಾದಿಸಿರ್ದ ಚೆನ್ನ ಕೃತಿ ರತ್ನಗಳು: ಸs2 

ಚೆನ್ನಬಸವಣ್ಣನವರ ವಚನಗಳು, ಸಿದ್ದರಾಮೇಶ್ವರ ವಚನಗಳು, 
ಶಿವಶರಣೆಯರ ವಚನಗಳು ಸಮಗ್ರ ಸಂಪುಟ) ಬಸವಣ್ಣನವರ ವಚನಗಳು, 

ಮಹಾದೇವಿಯಕ್ಕನ ವಚನಗಳು ನೀಲಮ್ಮನವಚನಗಳು 
ಮತ್ತೆಲಿಂ! ಮ್ಮನ ವಚನಗಳು, ಇಪ್ಪತ್ತೇಳುಶಿವಶರಣೆಯರ ವಚನಗಳು, 

ಅಮುಗೆ ರಾಯಮ್ಮನ ವಚನಗಳು , ಮತ್ತು ಅಕ್ಕಮ್ಮನ ವಚನಗಳು, 
ಗುಮ್ಮಳಾಪುರದ ಸಿದ್ದಲಿಂಗದೇವರ ಶೂನ್ಯ ಸಂಪಾದನೆ' 
ಶಿವಗಣಪ್ರಸಾದಿ ಮಹಾದೇವಯ್ಯಗಳ 'ಶೂನ್ಯ ಸಂಪಾದನೆ' 
ಬ್ರಹ್ಮಾದೈತ ಸಿದ್ದಾಂತ ಷಟ್‌ಸ್ಥಲಾಭರಣ , ಮುಕ್ತಿ ಕಠಾಭರಣ , 

ಲಿಂಗ ಚಿದನ್ನುತ ಬೋಧೆ, ವೀರಶೈವ ಚಿಂತಾಮಣಿ, 
ಸಿದ್ದಗಂಗಾ 


ವಿಶೇಷಾನುಭವ ಷಟ್ಸ್ಥಲ, ಸಕಲ ಪುರಾತನರ ವಚನಗಳು , 
ಇಂತೀ ಬ್ರಹದ್ ಗ್ರಂಥಗಳ ಪ್ರಕಟನೆಯಲ್ಲದೆ, ಮತ್ತೆ ವಚನಸಾಹಿತ್ಯ 
ಸಂಶೋಧನೆಗೆ ಸಹಾಯಕ ಕೃತಿಗಳೆನೆ - ಷಟ್ಸ್ಥಲಪ್ರಭೆ' (ಸ್ವರಚಿತ) 
ರಾಜಶೇಖರ ವಿಳಾಸ ಮೇಣ್ ಸೋಮನಾಥ ಚಾರಿತ್ರ , ತ್ರಿಷಷ್ಟಿ ಪುರಾತನಚಾರಿತ್ರ , 
ಬಸವರಾಜ ವಿಜಯಂ ಮಹಾಚಂಪೂಕಾವ್ಯರತ್ನ ' ಮಹಾಕವಿ ಷಡಕ್ಷರಿ ಕೃತ' 
ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ( ಭಾಗ- ೧೨) 
ಹರಿಹರ ದೇವಕೃತ ಪುರಾತನರ ಆರು ರಗಳೆಗಳು, ಇಂತೀಮಹಾ 
ಕೃತಿರತ್ನಗಳೆಲ್ಲ ಮುದ್ರಿತವಾದುವು ಶಾಶ್ವತವಪ್ಪಂತೆ ನೋಡಾ! 
ಈ ಮಹತ್ಕಾರ್ಯಕ್ಕೆ ಸಪ್ತ ಸಹಸ್ರ ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ” 
ಗ್ರಂಥ ಭಂಡಾರದಲ್ಲಿ ಸಂಗ್ರಹವಾದುವು ತಾಳೆ ಗರಿ ಪ್ರತಿ ಮೊದಲಾದವುನೋಡಾ! 
ಇಂದು ಎಮ್ಮ ಆತ್ಮ ಬಂಧುವಿನ ಮಹಾಮೇರು ಸದೃಶ ಸಾಹಸದಿಂದೆ 
ಸಪ್ತ ಸಾಹಿತ್ಯ ಸಾಗರಂಗಳು ಸೃಷ್ಟಿಗೆ ಉಕ್ಕಿ ಬಂದಂತಾಯಿತ್ತು ನೋಡಾ! 
ಇಂತು ಅಣ್ಣ “ರೇಚಣ್ಣನಪರಾವತಾರಿ” ಶಿವಸಾಹಿತ್ಯ 
ಶಿವಂಗೆ ಪ್ರಿಯವೆನಿಸಿತ್ತು ! ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ!” 


ಪಂಚಮುಖಿವಚನಕಾರರು : ಇಂದಿನ ವಚನಕಾರರು [ 1627 

“ ಶ್ರೀ . ಜ ಚನಿ, ಹಾಡುತಿರ್ಪರು - ಶ್ರೀ ನಿಡುಮಾಮಿಡಿ 
ಸೂರ ಸಿಂಹಾಸನಾಧೀಶ್ವರ ವಚನಂಗಳನು ನೋಡಾ! 
“ ಕಾವ್ಯಾನಂದ ” ಪಾಡುತಿಹರು.ಸ್ವತಂತ್ರ ಧೀರ 

ಸಿದ್ದೇಶ್ವರ ವಚನಂಗಳನು ನೋಡಾ! 
( ಕನ್ನಡಕವಿಕಾಳಿದಾಸ' ಹಾಡುತ್ತಿಹುದು-ಶ್ರೀಶೈಲಮಲ್ಲಿಕಾರ್ಜುನ 

ವಚನಂಗಳನು ನೋಡಾ! 
'ಗಮಕಕಲಾನಿಧಿ' ಹೇಳುತಿಹರು - ರಾಮೇಶ 

ವಚನಂಗಳನು ನೋಡಾ! 
• ಶ್ರೀ ಸಂಗಮೇಶ ಹೊಸಮನಿ' ಹೇಳುತಿರ್ಪುದು ಶ್ರೀಸಂಗಮನಾಥನ 

ವಚನಂಗಳನು ನೋಡಾ! 
ಇಂತು ಪರಶಿವನ ಪಂಚಮುಖಗಳೆಂಬಂತೆ 
ಪಂಚಕಲಾನಿಧಿ ಸ್ವರೂಪರಾದ ವಚನಕಾರರಿವರು 

ಶ್ರೀಬಸವಾದಿ ಶರಣರನುಯಾಯಿಗಳಾಗಿ 
ಇಂದಿಳೆಗೆ ವಚನಾಮೃತ ಫಲಗಳ ನೀಡುತಿಪ್ಪರು 
ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ !” 


ಡಿಸೆಂಬರ್ - 1992 


29 


Tಶಿಸಿಹಿತ್ಯ ಸೃಷ್ಟಿಯಲಿ ಅದ್ವಿತೀಯ ವ್ಯಕ್ತಿಯೆನೆ 
ಡಾ . ಶ್ರೀ ಜ. ಚ . ನಿ. ಋಷಿಯೋರ್ವರೆ ನೋಡಾ! 
ಸರಲಹೃದಯದ ಸ್ವಾಮೀಜಿಪ್ರೇಮಮಯಿ ಸದುವಿನಯ ನೋಡಾ! 

ಅಮಮ ! ಅಂದು ಲೋಕಪೂಜ್ಯನೆನೆ 
ಆಗಸ್ಯ ಮಹರ್ಷಿ ತಾ ಸಮುದ್ರಮ . 

ನಾಪೋಶನಂ ಗೆಯ್ದಂತೆ! 
ಇಂದು ಶಿವಾಗಮಸಾಹಿತ್ಯ ಕಲ್ಪತರು ಶಿವಕವಿ 
((ಶ್ರೀ ಜ . ಚ . ನಿ. ಪ್ರಬುದ್ಧ ಶಿವಜ್ಞಾನಿ ಶಿವಾನುಭಾವಿ 

ಶಿವಯೋಗಿ ಸಾತ್ವಭೌಮ , ನಾಲ್ಕುನೂರು ಕೃತಿರತ್ನ ಕವಿಭೀಮ 
ಶ್ರೀಮದ್ ಜಗದ್ಗುರು ಶ್ರೀ ಅಭಿನವ ಪಂಡಿತಾಚಾರ 
ಕನಕಪೂರ ಸಿಂಹಾಸನಾಚಾರ , ( ಗುರುಕವಿವಯ್ಯ | 
ಕಲಿಯುಗದ ಕವಿ ಕಾಮಧೇನು ಕವಿಗುರುಭಾನು ! 
ಶಿವಾಗಮ ಸಾಹಿತ್ಯ ಸಾಲ್ವಭೌಮ ಭಾರತೀಯ ತತ್ತ್ವಜ್ಞಾನಧಾಮ 
ಅಭಿನವ ಅಲ್ಲಮಪ್ರಭು ತೇಜಸ್ರೇಜಿ ಬ್ರಹ್ಮ ವಾಹ್ಮಯಪರಬ್ರಹ್ಮ 

ವಿಶ್ವಧರತತ್ತ್ವಜ್ಞಾನ ಪೂರ್ಣಚಂದ್ರ ಲಿಂಗತಪಸ್ತೆಜಸ್ತೆಜಸಾಂದ್ರ 
ನೂರು- ಹತ್ತೊಂಬತ್ತು ತೊಂಬತ್ತರಲ್ಲಿ ಕನ್ನಡಕವಿಕಾಳಿದಾಸ ಕವಿಯಾಲಯದಿ 
ದಯಮಾಡಿಸಿ ಶಿವಯೋಗಿ ಸಾಮ್ರಾಜ್ಯದಲ್ಲಿ ನಲಿನಲಿದು ಪೂಜಾನಂದ ಪ್ರಸಾದವನಿತ್ತು 
ದಿನವೆರಡು ನಿಂದು ಸರ್ವರಿಗೂ ಮಂಗಲಾಶೀರ್ವಚನವನಿತ್ತು ರಕ್ಷಿಸಿದ ಗುರುವೆ ಶರಣ 

ವೀರಶೈರ [ ಲಿಂಗಾಯುತ] ಷಟ್ಸ್ಥಲತತ್ತ್ವಸಾಗರ | 
ದುದಕಮನೆಲ್ಲಮಂ, ತಮ್ಮ ಸ್ವಾನುಭಾವ ಜ್ಞಾನಗಳೆಂಬೆರಡು. 

ಹಸ್ತಗಳಿಂದೆತ್ತಿ ಕುಡಿದು ತೃಪ್ತಿ ಪಡೆದಿಪ್ಪರು ನೋಡಾ! 
ಇಂತೀ ಪರಮ ಪೂಜ್ಯ ವಿಭೂತಿ ಪುರುಷರಪ್ಪಗಳೇ ತೃಪ್ತಿ ಹೊಂದಿರ್ದ ಪ್ರಸಾದನಂ 

ಲೋಕಕ್ಕೆ ಕರುಣಿಸಿ ಕಲ್ಯಾಣಗೆ ಹರು ನೋಡಾ! 
ಅಂತೆಯೆ ಸಂತತಂ ಮನುಕುಲಕೆ ಸ್ವಾಮೀಜಿ ಧರ್ಮಬೋಧನೆಗೆಯ್ಯುತಂ 

ಸಾಹಿತ್ಯ ಮತಯಂ ನೀಡುತಂ ಕಲ್ಯಾಣಗೆಯ್ಯುತಿಹರು ನೋಡಾ! 
ಕನ್ನಡ ಕವಿಕಾಳಿದಾಸಂ' ಗೆ ಸಹಸ್ರಕಾಲ ಬೆಳ್ಳೆಂದು | 
ಶ್ರೀಜಗದ್ಗುರುಗಳು ನಲ್ವರಕೆಯ ನಿತ್ತು ಮತ್ತೆ 
ತಮ್ಮೆಲ್ಲ ಶಿವಸಾಹಿತ್ಯ ತ್ರಿಶತ ಕೃತಿ ಕುಸುಮಂಗಳಂ 
ಹಸನ್ಮುಖ ದುಂಬಿ ನೀಡಿಹರು ನೋಡಾ! 
ಇಂತು ಶ್ರೀ ಜ . ಚ. ನಿ . ಕವಿಕಲಾಪ್ರೇಮಿ ! 
ಭೂಮಿ ತಕದ ಪೂಜ್ಯ ಸ್ವಾಮಿ ! 
ಕಾಣಾ, ಶ್ರೀಶೈಲಮಲ್ಲಿಕಾರ್ಜುನ> ! 


02 


- ಶರಣ ಸಿದ್ದಾಂತ ಮತ್ತು ಮೇದಾರ ಕೇತಯ್ಯ 
- ಡಾ|| ಬಿ. ಎಸ್ , ಸ್ವಾಮಿ , 201 , 7ನೇ ' ಎ' ಮುಖ್ಯ ರಸ್ತೆ , ಆರ್ . ಸಿ . ಸಿ. ಲೇ ಔಟ್ , 

ವಿಜಯನಗರ ಪೂರ್ವ, ಬೆಂಗಳೂರು- 40 
ಹನ್ನೆರಡನೆಯ ಶತಮಾನದಶ್ರೇಷ್ಠ ವಚನಕಾರರು ಹಾಗೂ ಶರಣರಸಾಲಿನಲ್ಲಿ ಮೇದಾರ 
ಕೇತಯ್ಯನೂ ಸಹ ಒಬ್ಬ . ಈತ ಶಿವಾನುಭವಿ, ಬಿದಿರು ಬುಟ್ಟಿಗಳನ್ನು ಮಾಡಿ 
ಇದರ ಕಾಯಕದಿಂದ ದಾಸೋಹನಡೆಸಿ ಪವಿತ್ರ ಜೀವನವನ್ನು ನಡೆಸಿಕೊಂಡು 
ಹೋಗುತ್ತಿದ್ದನು. ವೀರಶೈವ ತತ್ತ್ವವನ್ನು ಅನುಸರಿಸಿ ಜನರಿಗೆ ಬೋಧಿಸುವ 
ಶರಣ ಸಿದ್ದಾಂತವನ್ನು ಪಸರಿಸಿದವ. ಈತನ ಹನ್ನೊಂದು ವಚನಗಳು ಉಪಲಬ್ದ 
ವಾಗಿವೆ ಇದನ್ನು ಪ್ರೊ . ಎಸ್ . ಎಸ್ . ಭೂಸರೆಡ್ಡಿ ಹಾಗೂ ಪ್ರೊ . ಶ್ರೀಮತಿ 
ಎಸ್ . ಎಸ್ . ಮಟ್ಟಿ ಅವರು ಸಂಪಾದಿಸಿದ್ದಾರೆ. ಈ ವಚನಗಳಲ್ಲಿ ಶರಣ 
ಸಿದ್ದಾಂತ ವೀರಶೈವ ತತ್ತ್ವಗಳ ಸಾರಸಂಗ್ರಹವಾಗಿವೆ. 


ಸ್ಕೂಲ, ಸೂಕ್ಷ , ಕಾರಣಗಳಿಂದದೊಡಗೂಡಿದ ಈ ಶರೀರ ಆಣವ, ಮಾಯಾ 
ಕಾರ್ಮಿಕ, ಮಲಗಳಿಂದ ಆವೃತಗೊಂಡಿದೆ. ಲಿಂಗಾಂಗ ಸಂಬಂಧದಿಂದ ಅವುಗಳನ್ನು 
ಸ್ವಚ್ಚ ಮಾಡಿ ಒಂದೇ ಜನ್ಮದಲ್ಲಿ ಮುಕ್ತಿ ಪಡೆಯುವ ಸ್ವರೂಪವನ್ನು ಒಂದು ವಚನ 
ದಲ್ಲಿ ಮೇದಾರ ಕೇತಯ್ಯ ನಿರೂಪಿಸಿದ್ದಾನೆ. 


ಮತ್ತೆ ಕೆಲವು ವಚನಗಳಲ್ಲಿ ಗುರು, ಲಿಂಗ, ಜಂಗಮ , ಪಾದೋದಕ , ಪ್ರಸಾದ, 
ತೀರ್ಥ, ಮುಂತಾದವುಗಳ ಮಹತ್ವವನ್ನು ತಿಳಿಸುತ್ತಾನೆ ಒಂದೇ ದೇವರ ಉಪಾ 
ಸನೆಯನ್ನು ಎತ್ತಿ ಹಿಡಿಯುತ್ತಾನೆ, ಭಕ್ತನಿಗೆ ಸುಖ - ದು: ಖ ಎರಡೂ ಒಂದೇ 
ಬಡತನ- ಸಿರಿತನ ಎರಡೂ ಒಂದೇ . ಗುರುಲಿಂಗ ಜಂಗಮ , ರುದ್ರಾಕ್ಷಿ, ಮಂತ್ರ 
ದಿಂದ ಪೂಜೆ ಪಾದೋದಕ ಪ್ರಸಾದ ಪಡೆಯುವುದೇ ಶರಣರ ಗುರಿ. ಇವುಗಳೇ 
ಅಷ್ಟಾವರಣ ಇವು ಒಂದಕ್ಕೊಂದು ಪೂರಕ ಎನ್ನುತ್ತಾನೆ. ಈ ವಚನಗಳಿಂದ 
ಮೇದಾರ ಕೇತಯ್ಯ ಶರಣ ತನ್ನ ನಿಜಜೀವನದಲ್ಲೂ ಅಷ್ಟಾವರಣ , ಸಂಪನ್ನನಾ 
ಗಿದ್ದ ಎಂಬುದು ವ್ಯಕ್ತವಾಗುತ್ತದೆ. 

ಯಾವುದನ್ನೇ ಆಗಲೀ ಕೇತಯ್ಯ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡ 
ಬೇಕೆಂದು ಒಂದು ವಚನದಲ್ಲಿ ಸಾರಿದ್ದಾನೆ. 

ಮೊದಲ ಹುಸಿ ಲಾಭ ದಿಟವೇ ? 
ನಿರೀಕ್ಷಣೆಯಿಲ್ಲದೆ ಪರೀಕ್ಷೆಯುಂಟೇ ? 
ಈ ಅವಸರದಂಗವ ಗೌರವೇಶ್ವರ ಲಿಂಗ ನೀನೇ ಬಲ್ಲೆ | | 


ಡಿಸೆಂಬರ್ - 1992 


ಮತ್ತೊಂದು ವಚನದಲ್ಲಿ ಮಲ್ಯವಿಲ್ಲದಿರಲು ಉಬ್ಬ ಮುನ್ನವೇ ಇಲ್ಲ, 
ದೃಷ್ಟಿ ಇಲ್ಲದಿರಲು ದೃಶ್ಯದ ವಿವರಣೆ ಮೊದಲೇ ಇಲ್ಲ ಎಂಬತೆ ಗುರುವಿನ ಉಪದೇಶ 
ಇಲ್ಲದಿರಲು ಲಿಂಗವೆಂಬ ಗುರುಹು ಇಲ್ಲ. ಇದನರಿಯದೇ ನುಡಿವ ಬರಿದು ಭಕ್ತ 
ವೇಷದ ಮಾತುಗಳ ಸಲ್ಲವಿಟ್ಟ ಹಲು ಜ್ಞಾನಿಗಳು. ” 


ಏಕಾಗ್ರತೆ, ಆತ್ಮ ಸಂಯಮ , ದೃಡ ನಿಷ್ಠೆ ಪರಿಪಕ್ವಗೊಂಡರೆ ಲಿಂಗ ಸಾಕ್ಷಾ 
ತಾರವಾಗುತ್ತದೆ. ಇಂದ್ರಿಯಗಳ ಜಯಸಿದವನೆಂದರೆ ಅವು ಕಾಮನ ಪಂಚ ಬಾಣ 
ಗಳಾಗಿರುವುವು. ಈ ಕಾಮ ವಿಕಾರವನ್ನು ಜಯಿಸಿದವನೆಂದರೆ ಅವು ಕಣ್ಣಿನಲ್ಲಿ 
ಸ್ತ್ರೀಯರನ್ನು ನೋಡಿ ಬಯಕೆಯಾದ ಕಾರಣ ಕಣ್ಣುಗಳ ಲಾಭ ಎನ್ನಿಸಿತು. 
ಭಿನ್ನ ದೃಗ್ವಿಷಯಗಳ ನಷ್ಟವ ಮಾಡಿ ಲಿಂಗ ಸೃಷ್ಟಿಯಾಗಿ ಅಳವಡಿಸಿಕೊಂಡಲ್ಲದೆ 
ಲಿಂಗ ಶರಣರ ಪಡೆಯಬಾರದು. ಅವು ಕಾಯ ಸ್ವರೂಪರಾದ ಶರಣರಿಗಲ್ಲದೆ ಜಡ 
ಕಾಯದ ವರ್ತನೆ ಉಳ್ಳವರಿಗೆ ದೊರೆಯದೇನು ? 


` ಪ್ರಾಣಿಲಿಂಗಿ ಸ್ಥಲದಲ್ಲಿ ಲಿಂಗ, ಜಂಗಮ , ಸ್ಥಲಗಳಲ್ಲಿ ಪ್ರಭುದೇವರು ಬಸವಣ್ಣ 
ನವರನ್ನು ಕಂಡು ಬದುಕಿದನೆಂದು ಮತ್ತೊಂದು ವಚನದಲ್ಲಿ ನಿವೇದಿಸಿಕೊಳ್ಳುತ್ತಾನೆ. 

ಅಂಗಾಂಗಗಳನ್ನೆಲ್ಲಾ ಲಿಂಗಾಂಗಗಳಾಗಿ ಪರಿವರ್ತಿಸಿಕೊಂಡ ಆತನ ದೇಹ 
ಲಿಂಗಮಯ . ಅಷ್ಟಾವರಣ ಸಂಪನ್ನನಾದ ಈತ ಒಂದೊಂದು ಅಂಗದಲ್ಲಿ ಒಬ್ಬೊಬ್ಬ 
ಶರಣರನ್ನು ಮೂರ್ತಗೊಂಡಂತೆ ಭಾವಿಸುತ್ತಾನೆ. ಬಸವಣ್ಣ ಆಚಾರಲಿಂಗವಾಗಿ 
ನಾಸಿಕದಲ್ಲಿ ಮೂರ್ತಗೊಂಡರೆ ಚನ್ನಬಸವಣ್ಣ ನಾಲಿಗೆಯಲ್ಲಿ ಗುರುಲಿಂಗವಾಗಿದ್ದಾನೆ. 
ಗಟ್ಟಿವಾಳಯ್ಯ ನಯನದಲ್ಲಿ ಶಿವಲಿಂಗವಾದರೆ, ಸಿದ್ದರಾಮ ತ್ವಚೆಯಲ್ಲಿ ಜಂಗಮ 
ಲಿಂಗವಾಗಿದ್ದಾನೆ, ಪ್ರಭುದೇವರು ಕರ್ಣದಲ್ಲಿ ಪ್ರಸಾದ ಲಿಂಗವಾದರೆ , ಪ್ರಮಥರೆಲ್ಲಾ 
ಸರ್ವಾಂಗದಲ್ಲಿ ನಿಮಗೊಂಡಿದ್ದಾರೆ. ಆದ್ದರಿಂದ ನಾನು ಸುಖಿಯಾಗಿದ್ದೇನೆಎಂದು 
ಹೆಮ್ಮೆಯಿಂದ ಹೇಳುತ್ತಾನೆ. 


ಎನ್ನ ಭಕ್ತಿ ಬಸವಣ್ಣನಲಿ ಬಯಲಾಯಿತ್ತು 
ಎನ್ನ ಜ್ಞಾನ ಚನ್ನಬಸವಣ್ಣನಲಿ ಬಯಲಾಯಿತ್ತು 
ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತ್ತು 
ಇಂತೀ ಮೂವರು ಒಬ್ಬರೊಂದು ಬಯಲು ಮಾಡಿದರಾಗಿ 

ಗೌರವೇಶ್ವರ ಲಿಂಗದಲಿ ನಿಶ್ಚಿಂತವಾಗಿತ್ತು ' 
ಬಸವಣ್ಣ , ಚನ್ನಬಸವಣ್ಣ , ಪ್ರಭುದೇವರ ಸಂಗದಿಂದ ಲಿಂಗಜ್ಞಾನಿಯಾಗಿ 
ನಿಜದ ನಿಲುವೆ ಮುಟ್ಟಿದೆ ಎಂಬ ಈ ವಚನದಿಂದ ವ್ಯಕ್ತವಾಗುತ್ತದೆ. 


32 


ಸಿದ್ದಗಂಗಾ 


ಬಸವಣ್ಣ ಅಂತರಂಗ ಬಹಿರಂಗದಲ್ಲಿ ಬೆಳಗಿ ಪಾವನ ಮಾಡಿದ ಗುರು ಎಂದು 
ನೆನೆಯುತ್ತಾನೆ. ಅಡಿಗಡಿಗೆ ಪ್ರಭುದೇವರನ್ನು ನೆನೆಯುತ್ತಾನೆ. ಚಿತ್ರಕ್ಕೆ ಆಚಾರ 
ಲಿಂಗ ಬುದ್ದಿಗೆ ಗುರುಲಿಂಗ, ಅಹಂಕಾರಕ್ಕೆ ಶಿವಲಿಂಗ , ಮನಕ್ಕೆ ಜಂಗಮಲಿಂಗ ಜ್ಞಾನಕ್ಕೆ ಪ್ರಸಾ 
ದಲಿಂಗ, ಭಾವಕ್ಕೆ ಮಹಾಲಿಂಗ, ಸ್ಕೂಲತನುವಿಗೆ ಇಷ್ಟಲಿಂಗ, ಸೂಕ್ಷ್ಮತನುವಿಗೆ ಪ್ರಾಣಲಿಂಗ, 
ಕಾರಣ ತನುವಿಗೆ ಭಾವಲಿಂಗವಾದಾತ ಬಸವಣ್ಣ *ಎಂದು ಅಡಿಗಡಿಗೂ ನೆನೆಯುತ್ತಾನೆ. 

( ಅರಿವೇ ಗುರು', ( ಅರಿದಡೆ ಶರಣ, ಮರೆತಡೆ ಮಾನವ ಎಂಬ ತಮ್ಮ ಈ 
ವಚನದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ, 


« ಅರಿವಿನ ಕುಳವನರಿಯೆ 
ಮರಹಿನ ತೆರವನರಿಯೆ 
ಅರಿವು ಮರಹಳಿದ ಗೌರವೇಶ್ವರ ಲಿಂಗಕ್ಕೆ 
ಅರಿವೇ ಅರ್ಪಿತ 
ಮರನೇ ಅನರ್ಪಿತ 
ಮಾರನ ಹೆಣವ ನಾನೆತ್ತಬಲ್ಲೆನಯ್ಯಾ ” 


ಇಷ್ಟಾದರೂ ಆತನಲ್ಲಿ ನಾನತ್ವವಿಲ್ಲ, ಗರ್ವವಿಲ್ಲ, ಇನ್ನೂ ತಿಳಿಯಬೇಕೆಂಬ ಜ್ಞಾನ 
ದಾಹವಿದೆ. ಇವೆಲ್ಲಾ ಅನುಭಾವಿ ಮೇದಾರ ಕೇತಯ್ಯನ ಆತ್ಮ ಮಥನದಿಂದ ಹೊರ 
ಹೊಮ್ಮಿದ ಸಾಹಿತ್ಯ . ಇದರಲ್ಲಿ ನೀತಿ, ತ , ಕಾವ್ಯ , ಶರಣ ಸಿದ್ದಾಂತಗಳ ಸಂಗಮ . 
ವನ್ನು ಕಾಣಬಹುದು. ಈತ ಕಾಯಕತತ್ವದ ವಿಜಯಪತಾಕೆಯನ್ನು ಎತ್ತಿ ಹಿಡಿದ 
ಮಹಾ ದಾಸೋಹಿ, 


ಒಂದು ಬಿದಿರಿಗೆ ಮೂರುಕವೆ 
ಈ ಕನೆಯೊಳಗೆ ಲಕ್ಷ ಸಿಬಿರು 
<-ಮೂರುಕತೆಯ ಕೊಚ್ಚಿ ಸಿಬಿರ ಸಿಕ್ಕಿ ಬಿಡಿಸಿ ... . 


ಈ ವಚನದಲ್ಲಿ ಏಕದೇವೋಪಾಸನೆಯ ಲಿಂಗಾಂಗ ಸಾಮರಸ್ಯದ ಶಿವಯೋಗ 
ಸಾಧನೆಯ ತಂತ್ರವು ಬಿಚ್ಚಿಕೊಳ್ಳುವುದು ಒಂದೇ ಜನ್ಮದಲ್ಲಿ ಮುಕ್ತ ದಾರಿ ತೋರಿಸುತ್ತದೆ. 
ತನ್ನ ಕಾಯಕದ ಬಗೆಗೆ ಈ ವಚನದಲ್ಲಿ ಸಮರ್ಥಿಸಿಕೊಳ್ಳುತ್ತಾನೆ. 
- ಲಿಂಗದೀಕ್ಷೆಯಿಂದ ಪರಿಶುದ್ಧವಾಗಿ , ಪಂಚಾಕ್ಷರಿ ಮಂತ್ರದಿಂದ ಪವಿತ್ರವಾಗಿ , 
ಹುಟ್ಟುಗೆಟ್ಟ ವಿಚಾರವನ್ನು ತಿಳಿಸುತ್ತದೆ. ಬಿದಿರು, ಕವೆ, ಮುಂತಾದುವುಗಳು ಅವನ 
ವೃತ್ತಿಯ ಚಿತ್ರವನ್ನು ಕಣ್ಣಿಗೆ ಕಟ್ಟಿದಂತೆ ಮಾಡುವುದು. ತನ್ನ ಬದುಕನ್ನೆ ಬರಹದಲ್ಲಿ 


ಡಿಸೆಂಬರ್ - 92 


33 


ಅಚ್ಛಿಳಿಸಿದ್ದಾನೆ. ಆತನ ವ್ಯಕ್ತಿತ್ವವೂ ಆತನ ವಚನಗಳಲ್ಲಿ ಪ್ರತಿಬಿಂಬಿಸುತ್ತವೆ. ನಯ , 
ವಿನಯ , ಭಕ್ತಿ ಮೈಗೂಡಿಕೊಂಡಿದ್ದಾ ದಯೆ , ದಾನ, ಧರ್ಮಗಳ ತ್ರಿವೇಣಿಸಂಗಮವನ್ನು 
ಆತನಲ್ಲಿ ಕಾಣಬಹುದು ಗುರು - ಲಿಂಗ- ಜಂಗಮ ಪ್ರೀತಿಯ ಸಂಗಮವನ್ನು ಆತನ | 
ವಚನಗಳಲ್ಲಿ ತಿಳಿಯಬಹುದು. 

ಅನುಭಾವಿ ಮೇದಾರ ಕೇತಯ್ಯ ತಾನು ಕೈಕೊಂಡ ಕಾಯಕ ಪರಿಕರಗಳನ್ನು 
ಬಳಸಿಕೊಂಡು ಲಿಂಗಾಂಗ ಸಾಮರಸ್ಯ ತತ್ತ್ವವನ್ನು ವಿವರಿಸುತ್ತಾನೆ. ಗುರು ಹುಸಿಲಿಂಗ 
ದಿಟವೆನ್ನಬಹುದೇ ?' ಎಂಬ ವಚನ ಅಷ್ಟಾವರಣದ ಮಹತ್ವವನ್ನು ವಿವರಿಸುತ್ತದೆ. 
ಈ ವಚನ ಮೇದಾರಕೇತಯ್ಯನ ವೈಚಾರಿಕತೆಗೆ ನಿದರ್ಶನವಾಗಿದೆ, ಶರಣರು ನುಡಿದಂತೆ 
ನಡೆದವರು ಎಂಬುದಕ್ಕೆ ಮೇದಾರಕೇತಯ್ಯನ ಜೀವನವು ಸಾಕ್ಷಿ, ಕರುಣೆ, ದಯೆ , 
ದಾನ, ಧರ್ಮಗಳಲ್ಲಿ ಈತ ಎತ್ತಿದ ಕೈ . ಒಂದೊಂದು ವಚನವೂ ಶರಣರ ಸಿದ್ದಾಂತವನ್ನು 
ಪ್ರತಿಪಾದಿಸುತ್ತಿವೆ. ಅಷ್ಟಾವರಣ, ಕಾಯಕ ತತ್ತ್ವ , ಏಕದೇವೋಪಾಸನೆ , ಭಕ್ತಿ , 
ದಾಸೋಹ, ಕರುಣೆ, ದಯೆ , ದಾನ, ಧರ್ಮಗಳನ್ನೊಳಗೊಂಡ ವಚನಗಳು ಶರಣ 
ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತವೆ. 


ಸಹನೆ 
ಎಂ . ಕೆ. ಭಾಶಿಂಗಿ, ಭೂ , ಸಾ . ಸಂ . ಕಾರ್ಯಾಲಯ , ಕೃಷಿ ಇಲಾಖೆ ೦ ಆಥಣಿ 


ಸಹನೆವೆಂಬುದು ವಿಜಯದ ಹೆಗ್ಗುರುತು ಕಾಣಾ 
ಬಹು ಜನಗಳಲ್ಲಿದು ಅತಿ ವಿರಳ ಕೂಡಾ 
ಕಹಿ ಕಹಿಯ ಕಷಾಯ ನೀಡಿ ಕೊನೆಗೆ 
ಸಿಹಿ ಸಂತೋಷದ ರಸಪಾಶ ದೇವಾ. 


ಮರೆಯದಿರು ಮಹಾತ್ಮರನು ಲೋಕದೂರ್ 
ತೆರೆದು ನೋಡವರ ದಿವ್ಯ ಚರಿತೆಯನು 
ಬರಿ ಆಡಂಬರವಲ್ಲವರ ಬಾಳು ಸಹನೆಯ 
ಕುರುಹು ನೋಡು ದೇವಾ 


ಗಂಭೀರವಾಗಿಹನು ಗಜದಂತೆ ಸಹನಿಗನು 
ತುಂಬು ಫಲಗಳ ಹೊಂದಿದ ಅಚಲ ವೃಕ 
ರಂಬೆಗಳ ಮುರಿದು ಕಲ್ಲುಗಳ ಹೊಡೆದರೂ 
ಅ೦ದಾದ ನೆರಳು ಕೊಟ್ಟ ಮರದಂತೆ ದೇವಾ, 


ಸಿದ್ದಗಂಗಾ 


| ಚಿನ್ನದರನುಡಿ | | 
ಜೆ. ಬಿ. ಲಿಂಗರಾಜು,ಜ್ಯೋತಿಮಲ್ಲಾಪುರ 


ಕನ್ನಡ ನಾಡಿನ ಚಿನ್ನದ ಈನುಡಿ 
ನಲಿಯುತ ನೀನುಡಿ ಕನ್ನಡಿಗ! 
ಕನ್ನಡ ಮಾತೆಯ ಹೊನ್ನಿನ ಈಗುಡಿ 
ಹೊಳೆಯುತ ಬೆಳಗಲಿ ಕನ್ನಡವ 


ಕನ್ನಡ ಕೋಟಿಯ ನಿಯ ತಾಯ್ತು ಡಿ 
ಮೊಳಗುತ ಗಳಿಸಲಿ ಕೀರ್ತಿಯನು 
ಕನ್ನಡ ಕಹಳೆಯ ದ್ವನಿಯೊಡಗೂಡಿ 
ಬೆಳಗುತ ತಳೆಯಲಿ ಸ್ಫೂರ್ತಿಯನು. 


ಕಣ್ಮನ ತಣಿಸುವ ಕಲೆಗಳ ಈಗುಡಿ 
ಕಾವ್ಯದ ಮೈಸಿರಿ ಕರುನಾಡು, 
ಕರ್ನಾಟಕವೀ ಮಲೆನಾಡಿನ ಮುಡಿ 
ನಾಟ್ಯ ಸರಸ್ವತಿಯ ನಲೆವೀಡು. 


ಕನ್ನಡ ಹಣತೆಯ ಕಿರಣವು ಮೂಡಿ 
ಶಕ್ತಿಯ ನೀಯಲಿ ಸಿರಿಗನ್ನಡಕೆ, 
ಹೊಯ್ಸಳ ಶಿಲ್ಪವು ನಲಿದಿಹ ನಾಡಿ 
ಮುಕ್ತಿಯನೀಯಲಿ ಸವಿಗನ್ನಡಕೆ, 


ಕನ್ನಡ ಮಮತೆಯ ಗೀತೆಯ ಹಾಡಿ 
ಜಯಧ್ವನಿಯಂತೆಉಚ್ಚರಿಸಿ, 
ಕನ್ನಡ ಧ್ವಜವನ್ನು ಹಾರಿಸಿ ನೋಡಿ 
ಕನ್ನಡ ನುಡಿಯನು ಉದ್ಧರಿಸಿ , 


ಡಿಸೆಂಬರ್ .1992 


35 


ಮಾನಸಿಕ ಶಕ್ತಿಗಳು 
ದೇವೇಂದ್ರಪ್ಪ ಮಹಾದೇವಪ್ಪ ಬಡಿಗೇರ, ಶ್ರೀ ಗಾಯತ್ರಿ ಉಚಿತ ಆಯುರ್ವೇದ ಚಿಕಿತ್ಸಾಲಯ , 

-ಗೋಕುಲ, ಹುಬ್ಬಳ್ಳಿ -580 030 . 
ಮಾನವನು ಕಾಂತತ್ವವನ್ನು ಬೆಳೆಯಿಸುವುದು ಹೇಗೆ ? 
ವ್ಯಕ್ತಿಗತವಾಗಿ ತನ್ನ ಕಾಂತ ಶಕ್ತಿಯನ್ನು ಬೆಳೆಯಿಸುವುದು ತೀರಾಸುಲಭ. 
ಕೊಟ್ಟ ಸೂಚನೆಗಳನ್ನು ಅನುಸರಿಸಿ, ಕೆಲವುದಿನ ಸತತ ಅಭ್ಯಾಸವನ್ನು ಮಾಡಿದಾಗ 
ಸಾಮಾನ್ಯ ಮನುಷ್ಯನೊಬ್ಬನು ಕೂಡಾ ಯಶಸ್ವಿಯಾಗಿ ಈ ಶಕ್ತಿಯನ್ನು ಬೆಳೆಯಿಸ 
ಬಹುದು. ಈ ಶಕ್ತಿ ಯ ಏಟ್ಟೆ ಮತ್ತು ಕುಗ್ಗುವಿಕೆ ಅವನ ಮನೋಧರ್ಮದ ಮೇಲೆ 
ಅವಲಂಬಿಸಿದೆ. ಉತ್ತಮ ಚಾರಿತ್ರ್ಯ ಉಳ್ಳ ಒಬ್ಬ ಮನುಷ್ಯ ಬೇಕಾದಷ್ಟು ವೈಯಕ್ತಿಕ 
ಕಾಂತಶಕ್ತಿಯನ್ನು ಬೀರಬಲ್ಲ. ಅವರು ಎಲ್ಲಿ ಹೋದರೂ ಇತರರು. ಒಳ್ಳೆ ವಿಶ್ವಾಸದಿಂದ 
ಅವನನ್ನು ಸ್ವಾಗತಿಸುತ್ತಾರೆ. ಮನುಷ್ಯನಲ್ಲಿ ಸದ್ದು ಣ ಮತ್ತು ದುರ್ಗುಣಗಳೆರಡೂ 
ಇವೆ. ಅವನಲ್ಲಿ ಸದ್ದು ಣಗಳೇ ಹೆಚ್ಚಾದರೆ ಅವನು ಬೀರುವ ಕಾಂತಶಕ್ತಿಯು ದೂರದ 
ವರೆಗೆ ಹರಿಯುತ್ತದೆ. 

ಚಿಂತೆ ಎಂಬುದು ವೈಯಕ್ತಿಕ- ಕಾಂತಶಕ್ತಿಗೆ ಪರಮ ವೈರಿಯಾಗಿದೆ. ಚಿಂತೆಯು 
ದೇಹದ ಮತ್ತು ಮನಸ್ಸಿನ ಎಲ್ಲ ಮಹತ್ವದ ಶಕ್ತಿಗಳನ್ನು ಅಳಿಸಿ ಹಾಕುತ್ತಿದೆ. ಅತಿಯಾಗಿ 
ಚಿಂತೆ ಮಾಡುವುದರಿಂದ ಯಾವ ಕಾರ್ಯಗಳ ಸಾಧನೆಯೂ ಆಗದು, ಪ್ರಸನ್ನ ಚಿತ್ತವು 
ಕಾಂತ ಶಕ್ತಿಯನ್ನು ಬೆಳೆಯಿಸುವುದರಲ್ಲಿಯೇ ಅದನ್ನು ಬಲಪಡಿಸುತ್ತದೆ. ಈ ಶಕ್ತಿಯನ್ನು 
ಬೆಳೆಯಿಸಲು, ಸ್ವಾಭಾವಿಕವಾದ ಕೆಲ ವಿಧಾನಗಳಿಗೆ ಅಲ್ಲದೆ ಅದನ್ನು ಪ್ರಯತ್ನ 
ಪೂರೈಕವಾಗಿಯೂ ಈ ವೈಯುಕ್ತಿಕ ಕಾಂತ ಶಕ್ತಿಯನ್ನು ಆಶ್ಚರ್ಯಕರವಾದ 
ರೀತಿಯಲ್ಲಿ ಬೆಳೆಯಿಸಬಹುದು. 
- ೧ ಈ ಶಕ್ತಿಯನ್ನು ಆಹಾರದೊಳಗಿಂದ ಗ್ರಹಿಸಬಹುದು. 
೨ ಈ ಶಕ್ತಿಯನ್ನು ವಾತಾವರಣದಿಂದ ಪುಪ್ಪಸಗಳ ಮೂಲಕ ಈ ಕ್ರಿಯೆಯನ್ನು 

ಬೆಳೆಯಿಸಬಹುದು. 
೩ ಇದನ್ನು ಸುಪ್ರಸನ್ನ ಮನಸ್ಸಿನಿಂದ ಬೆಳೆಸಬಹುದು. 

ಜಾಗ್ರತ ಮನಸ್ಸನ್ನು ಸುಪ್ರಸನ್ನ ಮನಸ್ಸನ್ನು ಪ್ರಚೋದನಗೊಳಿಸುತ್ತದೆ. 
ಜಾಗೃತ ಮನಸ್ಸನ್ನು ಹೆಚ್ಚು ಚುರುಕಾಗಿ ಮತ್ತು ಲಾಭದಾಯಕವಾಗಿ ಮಾಡಬಹುದು. 
ಜಾಗ್ರತ ಮನಸ್ಸನ್ನು ಬಯಸಿದ ಬಯಕೆಗಳನ್ನೆಲ್ಲ ಸುಪ್ತಮನಸ್ಸು ನ ನ ಸಾ ಗಿ | 
ಮಾಡುತ್ತದೆ. ಈ ಪ್ರಕಾರವಾಗಿ ಅವೆರಡೂ ಸಂಬಂಧಿತವಾಗಿದೆ. ನಾನು ಹೆಚ್ಚು ಹೆಚ್ಚು 
ವೈಯಕ್ತಿಕ ಹೆಚ್ಚು ಕಾಂತತ್ವವನ್ನು ಬೆಳೆಸುತ್ತ ಹೋದರೆ ನಮ್ಮಿರವು ಗೊತ್ತಾಗುತ್ತ 
ಹೋಗುವದು ಎಂಬ ಮಾತು ನಿಜವಿರುತ್ತದೆ. ವೈಯ್ಯಕ್ತಿಕ ಕಾಂತತ್ವವನ್ನು ಆತ್ಮಸತ್ 
ಸಿದ್ದಗಂಗಾ 


36 


ಮಾಡಿಕೊಳ್ಳಲು ( ಅಡಗಿಸಿಕೊಳ್ಳಲು) ಕಲ್ಪನಾಶಕ್ತಿ ಬೇಕು ಇದೇ ಅದರ ತೀರಾ 
ಸರಳವಾದ ರಹಸ್ಯ , ಒಟ್ಟಾರೆ ನಾವು ಹೆಚ್ಚು ಹೆಚ್ಚು ವಿಚಾರ ಮಾಡಿದಂತೆ ಕಲ್ಪನೆ 
ಮಾಡಿದಂತೆ ಈ ವಿಶ್ವದಲ್ಲಿ ಕಾಂತ ಶಕ್ತಿಯನ್ನು ಸಮೃದ್ಧವಾಗಿ ಅರಗಿಸಿ ಕೊಳ್ಳುತ್ತೇವೆ. 
ಯಾವದೇ ಒಂದು ಕಲ್ಪನೆಯನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ಅದರ ಬಗ್ಗೆ 
ಏಕಾಗ್ರ ಚಿತ್ರದಿಂದ ಚಿಂತನೆ ಮಾಡಿದರೆ ಮೊದಲು ಹತ್ತು ನಿಮಿಷಗಳವರೆಗೆ ಮನಸ್ಸನ್ನು 
ಸ್ಥಿರಗೊಳಿಸಬಹುದು. ಮುಂದೆ ಕ್ರಮೇಣದಿನಾಲು ಇಪ್ಪತ್ತು ನಿಮಿಷಗಳಿಂದ ಮುವತ್ತ 
ನಿಮಿಷಗಳವರೆಗೆ ಕೂಡಾ ಈ ಸ್ಥಿತಿಯ ನ್ನು ಸಾಧಿಸಬಹುದು. ಒಂದು ವಾರ ಈರೀತಿ 
ಕಳೆದ ಬಳಿಕ ನಮ್ಮ ದೇಹದಲ್ಲಿಯ ಸಾಮಾನ್ಯವಾದ ಈ ಕಾಂತಶಕ್ತಿಯ ತರಂಗಗಳನ್ನು 
ಅನುಭವಿಸಬಹುದು. ನೀರನ್ನು ಕುಡಿಯುವ ಕಾಲದಲ್ಲಿ ತಾನು ಕುಡಿಯುವ ನೀರಿನಿಂದ 
ಕಾಂತಶಕ್ತಿಯನ್ನು ಅರಗಿಸಿಕೊಳ್ಳುತ್ತಿದ್ದೇನೆಎಂಬ ಚಿಂತನೆಯನ್ನು ಕಲ್ಪನೆ ಮಾಡಬೇಕು 
ಇದೇರೀತಿಯಿಂದ ಆಹಾರ ವಾಯು ಸೇವನೆ ಈ ಪ್ರಸಂಗಗಳಲ್ಲಿಯೂ ಮಾಡಬಹುದು. 
ಈವಿಧಾನಗಳಿಗಿಂತಲೂ ಮಹತ್ವಪೂರ್ಣವಾದ ವಿಧಾನಗಳೆಂದರೆ ಶೂನ್ಯದ ಶಕ್ತಿಯನ್ನು 
ನಿಯಂತ್ರಿಸಬಹುದು. ಇದಕ್ಕೆ ಪ್ರಾಣಾಯಾಮವೆಂದು ಹೆಸರು . ಮಾನಸಿಕ ಶಕ್ತಿಗಳನ್ನು 
- ಜಾಗೃತಗೊಳಿಸಲು ಪ್ರಾಣಾಯಾಮ ವಿಧಾನವು ಪ್ರಮುಖ ಸಾಧ್ಯವೆಂದು ಮನ್ನಣೆ 
ಯನ್ನು ಪಡೆದಿರುವುದು, 
ಪ್ರಾಣ ಯಾನು :- ಸ್ವಸನ ಕ್ರಿಯೆಯ ಮೂರುಕ್ರಿಯೆಗಳನ್ನು ಒಳಗೊಂಡಿದೆ 

1) ಶ್ವಸನ 2) ಧಾರಣ 3 ) ನಿಶ್ವಸನ 
ಪ್ರಾಣಾಯಾಮದ ಅಭ್ಯಾಸಮಾಡುವಾಗ ಹೊಸದಾಗಿ ಅಭ್ಯಾಸಮಾಡುವವರು 
ಮೊದಮೊದಲು ಧಾರಣ ಕ್ರಿಯೆಯನ್ನು ಬಿಟ್ಟು ಬಿಡುವುದು, ಧಾರಣ ಕ್ರಿಯೆಯನ್ನು 
ಮಾಡುವಾಗ ಯಾವುದೇ ರೀತಿಯ ಅಸ್ವಸ್ಥತೆ ಅಥವಾ ಉಸಿರುಗಟ್ಟುವಿಕೆಯ ಅನುಭವ 
ನಾಗಬಾರದು, ಈ ಪ್ರಾಣಾಯಾಮದ ಅಭ್ಯಾಸವನ್ನು ದಿನದಲ್ಲಿ ನಾಲ್ಕು ಸಲ ಮಾಡ 
ಬಹುದು. 1) ಮುಂಜಾವಿನಲ್ಲಿ 2 ನಡುಮಧ್ಯಾಹ್ನದಲ್ಲಿ 3 ) ಸಂಜೆಯಲ್ಲಿ 4 ) ಮಧ್ಯ 
ರಾತ್ರಿಗೆ ಪ್ರಾರಂಭದಲ್ಲಿ ಮುಂಜಾನೆ ಸಂಜೆಗೆ ಎರಡುಸಲ ಅಭ್ಯಾಸ ಮಾಡಿದರೆಸಾಕು. 
ಅಲ್ಪಾಹಾರ ಅಥವಾ ಬರೀಹೊಟ್ಟೆ ಪ್ರಾಣಾಯಾಮಕ್ಕೆ ಅತ್ಯವಶ್ಯಕ, ಹೊಸಬರು 
ಸುಮಾರು 20 ಸಲ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕು ಈ ಪ್ರಾಣಾ 
ಯಾಮವು ನಮ್ಮಲ್ಲಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗ್ರತ ಗೊಳಿಸುತ್ತದೆ. ( ಒಳಗೆ 
ಉಸಿರು ಶ್ವಸನ, ಧಾರಣ, ನಿಶ್ವಾಸ ಈವರು ಕ್ರಿಯೆಗೆಸೇರಿಸಿ ನಡೆಸಿದರೆ ಒಂದು 
ಸರತಿಯಾದಂತೆ ) . 
- ಇದು ಪುಪ್ಪಸಗಳ ಒಂದು ವ್ಯಾಯಾಮ ಪದ್ದತಿ, ತೀರಾ ಹೆಚ್ಚು ಸಲ ಪ್ರಾಣಾ. 
ಯಾಮದ ಅಭ್ಯಾಸವು ಅಪಾಯಕರವಾಗಿದೆ. ಇಪ್ಪತ್ತು ಸಲ ಪ್ರಾಣಾಯಾಮ 
ಮಾಡಿದಾಗ ಸಾಧಕನಿಗೆ ಇದರಲ್ಲಿಯ ಅಕ್ಷವು ಹಾರಿಹೋಗುತ್ತದೆ. ಆದ್ದರಿಂದ 
ಇದನ್ನು 2 ಅಥವಾ 3ಸಲ ನಿಮಿಷಗಳವರೆಗೆ ಇದನ್ನು ಮಾಡಬೇಕು. ಕ್ರಮೇಣವಾಗಿ 
ಡಿಸೆಂಬರ್ - 1992 


37 


ಒಂದೆರಡು ನಿಮಿಷಗಳವರೆಗೆ ಅವಧಿಯನ್ನು ಬೆಳೆಸಬಹುದು . ದಣುವಿಕೆ-ಎನಿಸಿದಾಗ 
ಆ ಕೂಡಲೆ ಪ್ರಾಣಾಯಾಮದ ಅಭ್ಯಾಸವನ್ನು ನಿಲ್ಲಿಸಬೇಕು. ಉಸಿರನ್ನು ಒಳಗೆ 
ಎಳೆದುಕೊಳ್ಳುವಾಗ ನಿಧಾನವಾಗಿಯೂ ಗಾಢವಾಗಿಯೂ ಉಸಿರನ್ನು ಎಳೆಯಬೇಕು, 
ಪ್ರಾರಂಭದಲ್ಲಿ ತೀರ ಗಾಢವಾಗಿ ಎಳೆಯುವ ಪ್ರಯತ್ನ ಮಾಡಬಾರದು. ಒಳ್ಳೇ 
ಜೋರಿನ ಶ್ವಾಸದ ಕ್ರಿಯೆಯಿಂದ ಪುಪ್ಪಸಗಳು ಮೃದುವಾಗಿಯೂ ಗಾಸಿಯಾಗಿಯೂ 
ಹೋಗುತ್ತದೆ. ಉಸಿರನ್ನು ಹೊರಗೆ ಬಿಡುವಾಗಲೂ ಸಾವಕಾಶವಾಗಿ ಬಿಡಬೇಕು. 
ಒಂದು ದಿನಕ್ಕೆ ಅನೇಕಸಲ ಕೆಲವೇ ನಿಮಿಷಗಳವರೆಗೆ ಅಭ್ಯಾಸ ಮಾಡಿದನಂತರ 
ಕ್ರಮೇಣ ದೀರ್ಘಕಾಲದವರೆಗೆ ಪ್ರಾಣಾಯಾಮವನ್ನು ಸಾಧಿಸಬೇಕು. ಇದರಲ್ಲಿ 
ಯಾವ ಬದಲಾವಣೆಗಳೂ ಸಲ್ಲದು. ಬಹಳಷ್ಟು ಜಾಗ್ರತೆ ವಹಿಸಬೇಕು, 
ಸಾಣಾಯಾನದ ವೇಳೆಗೆ ತಕ್ಕ ನಿಲವು: ಸ್ವಾಮಿ ವಿವೇಕಾನಂದರು ಈ ಕೆಳಗಿನ 
ಭಂಗಿಯನ್ನು ಮನ್ನಿಸಿದ್ದಾರೆ. ಕ್ರಮಸಂಖ್ಯೆ ೧ ನೀಟಾಗಿ ಕುಳಿತುಕೊಳ್ಳ ಬೇಕು. 
೨ ದೇಹವನ್ನು ನೀಟಾಗಿ ಇರಿಸಬೇಕು ೩ ಕಶೇರುದ್ಧವು ಬೆನ್ನು ಮಣಿಗಳ ಒಳ 
ಭಾಗದಲ್ಲಿ ಇದ್ದರೂ ಕೂಡಾ ಅದಕ್ಕೆ ಹೊಂದಿಕೊಂಡಲ್ಲಿ ನೀವು ಬೆನ್ನು ಮಣಿಸಿ ಕೂತರೆ 
ಕಶೇರು ರೌಜು ವಿಗೆ ತೊಂದರೆ ಕೊಡುತ್ತೀರಿ. ನೀಟಾಗಿ ಕುಳಿತರೆ ಈ ರಜ್ಜುವು ಸ್ವಸ್ಥಾ 
ವಾಗಿರುವದು . ದೇಹದ ಮೂರುಭಾಗಗಳೆಂದರೆ ಎದೆ, ಕುತ್ತಿಗೆ, ಮತ್ತು ತಲೆ ಇವುಗಳು 
ಒಂದೇ ಸರಳರೇಖೆಯಲ್ಲಿ ಇರಬೇಕು. ೪ ಸುಖಾಸನದ ಭಂಗಿಯು ಬಹಳ ಅನುಕೂಲ 
ವೆಂದು ಹೇಳಲಾಗಿದೆ. ಅದು ಸುಲಭವೂ ಆಗಿದೆ. ದೇಹವು ಚಂಚಲವಾಗಿದ್ದರೆ ಮನಸ್ಸು 
ಕೂಡಾ ಚಂಚಲವಾಗುತ್ತದೆ. ದೇಹ ಮನಸ್ಸುಗಳಲ್ಲಿ ಅಷ್ಟೊಂದು ಘನಿಷ್ಟ ಸಂಬಂಧವಿದೆ. 
ಸುಖಾಸನವೆಂದರೆಊಟಕ್ಕೆ ಕುಳಿತಿರುವಾಗಿನ ಭಂಗಿ ಒಂದು ಚಾಪೆಯ ಮೇಲಾಗಿರಲಿ 
ಅಥವಾ ಹಾಸಿಗೆಯ ಮೇಲಾಗಿರಲಿ ಕೂಡುವದು ಒಳ್ಳೆಯ ಭಂಗಿ ಎನಿಸಿದೆ. ಮುಖ. 
ವನ್ನು ಎದೆಯನ್ನು ಮೇಲೆಮಾಡಿ ಕೈ ಕಾಲುಗಳನ್ನು ದೇಹದ ಜೊತೆಗೆ ನೀಟಾಗಿ 
ಚಾಚಿ ಮಲಗಬೇಕು. ಉಸಿರನ್ನು ಒಳಗೆ ಎಳೆಯುವಾಗ ಗದ್ದವನ್ನು ಎದೆಯ ಕಡೆಗೆ 
ಬಾಗಿಸಬೇಕು. ಯಾವದೇ ವ್ಯತ್ಯಯವಿಲ್ಲದೆ ಒಳ್ಳೆ ಗಾಳಿ ಬೀಸುವ ಮಲಗುವ 
ಕೋಣೆಯು ಈ ಅಭ್ಯಾಸಕ್ಕೆ ಯೋಗ್ಯಸ್ಥಾನ. ಈ ಅನುಕೂಲತೆಯಿಲ್ಲದಿದ್ದರೆ ಮನೆಯ 
ಹೊರಗೆ ಶಾಂತವಾದ ಸ್ಥಳವೊಂದನ್ನು ಆರಿಸಿಕೊಳ್ಳಬೇಕು. ಮುಂಜಾನೆ ನಿತ್ಯದ 
ಅಗ್ನಿಕಗಳನಂತರ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು. ಆವೇಳೆಗೆ ಹೊಟ್ಟೆ 
ಖಾಲಿ ಇದ್ದಷ್ಟು ಒಳ್ಳೆಯದು. ಅಭ್ಯಾಸ ಮಾಡುವವರು ಕಣ್ಣು ಮುಚ್ಚಬೇಕು. ನಿಮ್ಮ 
ಚಿತ್ತವನ್ನು ದೇಹದ ಹೊರಗೂ ಒಳಗೂ ಸರ್ವಾಂಗಣವಾಗಿ ಹರಿಸಬೇಕು. ಈ ಪ್ರಕಾರವಾಗಿ 
ನಿರಂತರವಾದ ಚಿತ್ರ ಸ್ಪೆರ್ಯವನ್ನು ಸಾಧಿಸಿದಾಗ ನಿಮ್ಮ ದೇಹದ ತುಂಬೆಲ್ಲ ಒಂದು 
ಪ್ರಕಾರದ ಸುಖಕರ ತರಂಗಗಳು ಅನುಭವಕ್ಕೆ ಬರುವುದು, ಒಂದು ಬಗೆಯ 
ಸುಖಕರ ತರಂಗಗಳು ನಿಮ್ಮ ದೇಹದಲ್ಲಿ ಹರಿದು ನಿಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು 
ಬಲಗೊಳಿಸುತ್ತವೆ. ನೀವು ಯಾವ ಯಾವ ಭಾಗಕ್ಕೆ ಚಿತ್ರವನ್ನು ಹರಿಸುತ್ತೀರೋ 
ಆ ಭಾಗಕ್ಕೆ ಹೆಚ್ಚು ಹೆಚ್ಚು ರಕ್ತ ಸಂಚಾರವಾಗುತ್ತದೆ. ಈ ಬಗೆಯ ಚಿತ್ರ ಸ್ಥಿರತೆ 
ಮೊದಮೊದಲು ಐದುನಿಮಿಷಗಳ ಅಭ್ಯಾಸದ ನಂತರ ದೇಹದಲ್ಲಿ ಸುಖ ಸಂಚಾರವನ್ನು 
ಅನುಭವಿಸಬಹುದು . ಇದು ಪ್ರಾಣಾಯಾಮದ ಮೊದಲನೆಯಹಂತ. 


ಮರಣಾನಂತಿ೦ಡಿ ವಿಚಿತ್ರ ! 
ಬಿ. ಸುಬ್ರಾಯ ಅಡಿಗ, ಸಂಡೂರು, 583119 , ಬಳ್ಳಾರಿ ಜಿಲ್ಲೆ .. 
ಸಾವು ಭಯಂಕರ ಶಬ್ದ ವಷ್ಟೇಅಲ್ಲ ಬಿಡಿಸಲಾಗದ ಒಗಟೂ ಹೌದು. 
ಆದಿಕಾಲದಿಂದಾರಂಭಿಸಿ ಇಂದಿನ ಅತ್ಯಾಧುನಿಕ ಕಾಲದವರೆಗೂ ಮೃತ್ಯುವಿನ ರಹಸ್ಯವನ್ನು 
ಯಾರೂ ಅರಿಯದಾದರು. ಮೃತ್ಯು ' ಹೇಗಿದೆಯೆಂಬುದನ್ನು ಮನುಷ್ಯನೆಂದೂ 
ಆರಿಯಲಾರ. ಏಕೆಂದರೆ ನನಗದನ್ನು ಸ್ಪಷ್ಟವಾಗಿ ಹೇಳಲು ಯಾರೂ ಆ ಜಗತ್ತಿನಿಂದ 
ಹಿಂದಿರುಗಿ ಬಂದಿಲ್ಲ ಎಂದು ಜನ ಹೇಳುತ್ತಾರೆ. 

( ಭಾರತದಲ್ಲಿ ಮೃತ್ಯುವಿನ ಬಗ್ಗೆ ಸಾಕಷ್ಟು ಹೇಳಲಾಗಿದೆ. ಹಳೆಯ ಬಟ್ಟೆ ಕಳಚು. 
ವಂತಿದೆ ಮೃತ್ಯುಎಂದು ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಆತ್ಮ ಮತ್ತೊಂದು 
ದೇಹವನ್ನು ಹುಡುಕಿ ಕೊಳ್ಳುತ್ತದೆ. ಆದರೆ ಇದೇನು ವ್ಯವಸ್ಥಿತವಾದ ಕ್ರಮವೇ ? 
ಈ ರಹಸ್ಯವನ್ನು ಸಿದ್ಧ ಪುರುಷರಷ್ಟೇ ಬಿಡಿಸಬಲ್ಲರು. ಆದರೆ ಅ೦ಥ ಮಹಾಮಹಿಮರೂ 
ಸಾರ್ವಜನಿಕವಾಗಿ ಈ ಕಗ್ಗ - ಟನ್ನು ಬಿಡಿಸಿ ತೋರಿಸಿಲ್ಲ. 

ಎ ಜೀವನದಾಚೆ- ಸಂಗೀತಮಯ ಪ್ರಪಂಚ : 

ಪ್ರಾಚೀನ ಜ್ಞಾನವು ತಿಳಿಸುವ ವಿಷಯವನ್ನು ನಂಬುವುದೂ ಕಷ್ಟ . ಆದರೆ 
" ಇಂದಿನ ಭೌತಿಕ ವಿಜ್ಞಾನ ಹಾಗೂ ಪರಾವಿಜ್ಞಾನವು ಆ ಹಳೆಯ ವಿವರಗಳನ್ನು 

ಪರೀಕ್ಷಿಸಿ ಹೊಸ ಅನುಭವದ ಬೆಳಕಿನಲ್ಲಿ ಇದರ ಅಧ್ಯಯನ ಆರಂಭಿಸಿದೆ. ಇಂದು 
ಮೃತ್ಯುಲೋಕದಿಂದ ಮರಳಿಬಂದ ಎಷ್ಟೋ ಜನ ನಮಗೆ ಕಾಣಸಿಗುತ್ತಾರೆ. ಇಂಥ 
ಹೆಚ್ಚಿನ ಜನರ ಅನುಭವಗಳಲ್ಲಿ ಸೂಕ್ಷ್ಮಶರೀರದ ಸಮಾನ ವಿವರಣೆಯಿದೆ. ಇವನ್ನೆಲ್ಲ 
- ಪರಿಶೀಲಿಸುವಾಗ, ಮೃತ್ಯುವಿನ ಆಚೆಗಿನ ಜೀವನ ಬರೇ ಕಪೋಲಕಲ್ಪಿತವಲ್ಲ - ನಾಸ್ತ್ರ 
ವಿಕವಾದುದು ಎಂಬ ಅಂಶ ಸ್ಪಷ್ಟವಾಗುತ್ತದೆ. 

ಮರಣದ ಜಗತ್ತಿನಿಂದ ಹೊರಟು ಬಂದವರು ನೀಡಿದ ವಿವರದಲ್ಲಿ ಎಷ್ಟೋ ಅಂಶಗಳು 
ಸಮಾನವಾಗಿವೆ. ಒಂದು ಉದ್ದನೆಯ ಕತ್ತಲ ಸುರಂಗ, ಅದರಾಚೆ ತೀವ್ರ ಪ್ರಕಾಶ. 
ಅಲ್ಲಿ ಪರಿಚಿತ ಸಂಬಂಧಿಕರು ನಿಂತಿದ್ದಾರೆ. ದಿವ್ಯಮಂದಹಾಸದೊಂದಿಗೆ ಹೊಸಬನನ್ನು 
ಸ್ವಾಗತಿಸುತ್ತಾರೆ, ಇವನನ್ನು ವೇಗವಾಗಿ ನಿಲುವಂಗಿ ಧರಿಸಿದ ವ್ಯಕ್ತಿಯೊಂದು ಬೇರೆಡೆಗೆ 
ಒಯ್ಯುತ್ತದೆ. ಆ ಲೋಕದಲ್ಲಿ ಶಾಂತಿ, ಪ್ರಕಾಶ, ಅಲೌಕಿಕ ಸೌಂದರ್ಯ ಹಾಗೂ 
ಸಂಗೀತ ತುಂಬಿದೆ . 

- ಮರಣದ ಅನುಭವಗಳು - ವಿಚಿತ್ರ ಸಾನ್ನ 
ನಟ ಪ್ಯಾಟ್ ಫೋನಿಕ್ಕಳ ಪತಿ ಹೀಗೆಂದಿದ್ದಾನೆ. ನನಗೆ ಸಾವಿನಿಂದ ಬದುಕಿಗೆ 
ಬಂದ ಅಪೂರ್ವ ಅನುಭವವಿದೆ. ಎಂತಲೇ ಕತ್ತಲ ಸುರಂಗಕ್ಕೆ ಸಂಬಂಧಿಸಿದ ಚಿತ್ರ . 
ವೊಂದನ್ನು ತಯಾರಿಸಿದ್ದೇನೆ! ಎಷ್ಟೋ ಜನರು ಮೃತ್ಯುವಿನಿಂದ ಹಿಂದಿರುಗಿದಂತಹ ತಮ್ಮ 
ಡಿಸೆಂಬರ್‌- 1992 

39 


ಅನುಭವಗಳನ್ನು ಉಲ್ಲೇಖಿಸಿದ್ದಾರೆ. ಅವರು ಬರೇ ವದಂತಿಯನ್ನು ನಂಬಿ ಹೀಗೆ 
ಹೇಳಿದ್ದಾರೆಂದು ಭಾವಿಸಲು ಕಾರಣವಿಲ್ಲ, ಏಕೆಂದರೆ ಹೆಚ್ಚಿನವರು ಪ್ರತಿಷ್ಠಿತರಿದ್ದು , 
ಅವರು ಸುಳ್ಳು ಹೇಳಿ ಏನೂ ಸಾಧಿಸಬೇಕಾಗಿಲ್ಲ. 

LC ಗಡಿ ( ಜೀವನದಮೇರೆ) ಯಾಚೆ ಬಿಳಿಕಾಂತಿಯಿಂದ ಕೂಡಿದ ವಾತಾವರಣದಲ್ಲಿ 
ಕೆಲವು ನಿಲುವಂಗಿ ಧರಿಸಿದ ಆಕೃತಿಗಳು ಸಾಗುತ್ತಿವೆ” - ಎಂದು ಮಹಿಳೆಯೊಬ್ಬಳು 
ನುಡಿದಳು, ಈ ವಿವರಣೆ ಹಿಂದಿನ ಎಷ್ಟೋ ವಿವರಣೆಗಳಿಗೆ ಸಮವಾದುದು . ಹೀಗಾಗಿ 
ಮೃತ್ಯು ಸಂಬಂಧೀ ಸಮಸ್ಯೆ ಬಹುಬೇಗನೆ ಬಿಡಿಸಲ್ಪಡಬಹುದು” ಎಂದು ವಿಜ್ಞಾನಿಗಳು 
ಭಾವಿಸುತ್ತಿದ್ದಾರೆ. 

ಇನ್ನೂ ಕೆಲ ಉದಾಹರಣೆನೋಡಿರಿ - ಬ್ರಿಟಿನಿನ ಗೃಹಸ್ಥ ಮಹಿಳೆ ಶ್ರೀಮತಿ ಕೆರೋಲ್ 
ಅದೊಂದುದಿನ ಸಿಜೇರಿಯನ್ ಆಪರೇಶನ್ ಬಳಿಕ, ಆಸ್ಪತ್ರೆಯಲ್ಲೇ ಮೈ ತಳೆಂದು 
ಘೋಷಿಸಲ್ಪಟ್ಟಳು, ಅವಳ ನಾಡೀಬಡಿತ 15 ನಿಮಿಷದವರೆಗೆ ನಿಂತು ಹೋಯಿತು. 
ಆದನ್ನು ಸ್ಪಂದಿಸುವಂತೆ ಮಾಡಲು ನಾಲ್ಕು ಬಾರಿ ಕೃತಕ ಹವೆ ಕೊಡಲಾಯಿತು. ಅವಳು 
ಹೀಗೆನ್ನುತ್ತಾಳೆ ನಾನು ನನ್ನ ದೇಹದಿಂದ ಹೊರಬಿದ್ದು ತೇಲ ತೊಡಗಿದೆ. ನನ್ನ ದೇಹ 
ಹಾಸಿಗೆಯ ಮೇಲೆ ಒರಗಿತ್ತು . ಕುರ್ಚಿಯ ಮೇಲೆ ನನ್ನ ತಂದೆ ಕುಳಿತು , ಹೋಗಬೇಡ 
ಮಗೂ ಧೈರ್ಯಗೆಡಬೇಡ ಇನ್ನೂ ಸ್ವಲ್ಪಹೋರಾಡು ಎನ್ನುತ್ತಿದ್ದರು. ನನಗೆ ಸೂಕ್ಷ್ಮ 
ದೇಹದಲ್ಲಿ ದಣಿವಾದಂತೆಣಿಸಿತು. ಮತ್ತೆ ಅಲ್ಲಿ ಮುಸುಕಿದ ಮಂಜಿನೊಳಗೆ ಸೇರಿ 
ಹೋದೆ, ಆ ಬಳಿಕ ನನ್ನ ತಂದೆ ನನ್ನನ್ನು ಜೋರಾಗಿ ಅಲ್ಲಾಡಿಸುತ್ತಿದ್ದಾರೆ 
ಎಂಬುದಷ್ಟೇ ನೆನಪಿನಲ್ಲಿದೆ. 

ಅಮೇರಿಕೆಯ ಮನೋರೋಗ ಚಿಕಿತ್ಸಕ ಡಾ . ಜಾರ್ಜ್ ರಿಚೀ ಹೀಗೆನ್ನುತ್ತಾರೆ. 
೨೦ ವರ್ಷ ವಯಸ್ಸಿನಲ್ಲಿ ನಾನು ಒಮ್ಮೆ ಮೃತನಾದೆ. ನನ್ನನ್ನು ಬದುಕಿಸಲು ನಡೆಸಿದ 
೯ ನಿಮಿಷಗಳ ಪ್ರಯತ್ನದಲ್ಲಿ ನನ್ನ ದೇಹದೊಳಗೆ ಇಂಜೆಕ್ಷನ್ ಮೂಲಕ ಔಷಧ 
ಹಾಕುತ್ತಿದ್ದರು, ಆ ಅವಧಿಯಲ್ಲಿ ನಾನು ನೂರಾರು ಮೈಲು ದೂರದ ಬೇರೊಂದು 
ನಗರದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದೆ . ಒಂದು ವರ್ಷದ ಬಳಿಕ ವಾಸ್ತವವಾಗಿ ಆ 
ಆಪಚರಿತ ನಗರಕ್ಕೆ ಹೋದಾಗ, ನಾನು ಬೆರಗಾದೆ . ಏಕೆಂದರೆ ನಾನು ಸೂಕ್ಷ್ಮ 
ದೇಹದಲ್ಲಿ ಕಂಡಂತೆಯೇ ಇತ್ತದು ! 

ಬ್ರಿಟಿಷ್ ಚರ್ಚ್ ಅಧಿಕಾರಿ ಎಡ್ಕಂಡ್ ವಿಲಬೋರ್ನ್ ಆಸ್ಪತ್ರೆಯಲ್ಲಿ ಮೃತ 
ರೆಂದು ಘೋಷಿಸಲ್ಪಟ್ಟರು. ಅವರು ತಮ್ಮ ಅನುಭವವನ್ನು ಈ ರೀತಿ ಹೇಳುತ್ತಾರೆ. 

ನನ್ನ ಆತ್ಮ ಹಾಗೂ ದೇಹವನ್ನು ಹೊಳೆಯುವ ಒಂದು ದಾರದಿಂದ ಬಿಗಿಯಲಾ 
ಗಿತ್ತು . ಅಕಸ್ಮಾತ್ ಆ ದಾರ ಬೇರ್ಪಟ್ಟಿತು. ನಾನು ಅಂತರಿಕ್ಷದಲ್ಲಿ ತೇಲುತ್ತಿದ್ದೆ . 
ನಾನು ಸ್ವರ್ಗದಂತಹ ಲೋಕಕ್ಕೆ ತಲುಪಿದೆ. ಅಲ್ಲಿ ಎಲ್ಲೆಡೆಯಲ್ಲೂ ಬೆಳಕೇ ಬೆಳಕು. 
ಅಲೌಕಿಕ ಶಾಂತಿ ಹಾಗೂ ಮಾಧುರ ಅಲ್ಲಿ ತುಂಬಿತ್ತು . ಇಲ್ಲೇ ಪೂರ್ಣತೆಯಿದೆ 
ಯೆಂದು ನನಗನ್ನಿಸಿತು. ಆದರೆ ಆಗಲೇ ..........” ಇವನು ಸಾಯದಿರಲಿ... ಇನ್ನೂ 

40 
ಸಿದ್ದಗಂಗಾ 


ಸಾಕಷ್ಟು ಕೆಲಸ ಇವನಿಂದ ನಡೆಯಬೇಕಿದೆ. ಎಂದು ಕೇಳಿಸಿತು. ಇದು ನನ್ನ 
ಮನೆ ಮಾಲಕಿಯ ಧ್ವನಿ..: ನಾನು ಮರಳಿ ಬಂದೆ ... ನನ್ನ ದೇಹ ಶವಾಗಾರದಲ್ಲಿ 
ಬಿದ್ದಿತ್ತು .” 

ಇಂಥ ಸಾವಿರಾರು ಪ್ರಕರಣಗಳನ್ನು ವಿಜ್ಞಾನಿಗಳು ಅಧ್ಯಯನ ಮಾಡುತ್ತಿ 
- ದ್ದಾರೆ. ಭಾರತೀಯ ಮನೀಷಿಗಳ ಹೇಳಿಕೆ. ಈ ಹಿಂದೆ ಕಪೋಲ ಕಲ್ಪಿತವೆಂದು 
ಭಾವಿಸಲಾಗುತ್ತಿತ್ತು . ಆದರೀಗ ಅದು ವಾಸ್ತವಿಕವೆಂದು ತೋರಿಬರುತ್ತಿದೆ. ಈ 
ಬಗ್ಗೆ ಅಮೇರಿಕೆಯ ಪರಾಮನೋವಿಜ್ಞಾನಿ ರಾಬರ್ಟ್ ಏಮೋನೊ ಹೀಗೆನ್ನುತ್ತಾನೆ. 
Gಲಿ ನಾನು ನನ್ನ ಮೃತ ಸಂಬಂಧಿಗಳಿರುವ ಮೃತ್ಯು ಲೋಕಕ್ಕೂ ಹೋಗಿಬಂದಿದ್ದೇನೆ. 
ಜೀವನದಾಚೆಯ ಆ ಲೋಕಕ್ಕೆ ನಾವು ಸತ್ತೇ ತಲುಪಬೇಕೆಂದೇನೂ ಇಲ್ಲ. ಒಂದಿಷ್ಟು 
ಅಭ್ಯಾಸಮಾಡಿ ನೀವು ನಿಮ್ಮ ಈ ದೇಹವನ್ನು ನಿಮ್ಮ ಕೋಣೆಯಲ್ಲೇ ಬಿಟ್ಟು ಆ 
ಲೋಕಕ್ಕೆ ಹೋಗಿ, ಮತ್ತೆ ಸುರಕ್ಷಿತವಾಗಿ ಮರಳಬಲ್ಲಿರಿ, ತಮ್ಮ ಈ ಅಭ್ಯಾಸ 
ದಿಂದಾಗಿಯೇ ೭೦ ವರ್ಷದ ಮೋನೋ ಎಷ್ಟೋ ಸಲ ಆ ಲೋಕಕ್ಕೂ ಹೋಗಿ 
ಬಂದಿದ್ದಾರೆ. ಬದುಕಿನ ಹಲವು ವರ್ಷಗಳನ್ನು ಅವರು ಪರಾಜ್ಞಾನದ ಅಧ್ಯಯನ 
ದಲ್ಲೇ ಕಳೆದಿದ್ದಾರೆ. ಅವರು ತುಂಬ ಪ್ರತಿಷ್ಠಿತ ಹಾಗೂ ಆದರಣೀಯ ವ್ಯಕ್ತಿಯಿರುವುದ 
ರಿಂದ ಅವರ ಹೇಳಿಕೆಯ ಬಗ್ಗೆ ಸಂದೇಹಪಡಬೇಕಾಗಿಲ್ಲ. ಔಟ್ ಬಾಡೀ ಎಕ್ಸಪೀರಿ 
ಯನ್ಸ್ ” ಎಂಬ ತಮ್ಮ ಸಂಸ್ಥೆ ಯಲ್ಲಿ ಅವರು ಈ ವಿಷಯದ ಬಗ್ಗೆ ಶೋಧ ನಡೆ 
ಸುತ್ತಿದ್ದಾರೆ. 


ತಮ್ಮ ಅನುಭವದ ಸತ್ಯತೆಯನ್ನು ಅವರು ಪರೀಕ್ಷಿಸಿ ನೋಡಿದ್ದಾರೆ. ಒಮ್ಮೆ 
- ಅವರು ತಮ್ಮ ಮೃತ ಮಿತ್ರ ಡಾ . ರಿಚರ್ಡ್‌ಗೋರ್ಡನ್‌ನನ್ನು ಭೇಟಿಯಾಗ ಬಯ 
ಸಿದರು. ಆ ಮಿತ್ರ ಕ್ಯಾನ್ಸರ್‌ದಿಂದ ಸತ್ತಿದ್ದ . ಮೋನೋ ಕೊನೆಯಲ್ಲಿ ತಮ್ಮ 
ಸ್ಕೂಲದೇಹವನ್ನು ಬಿಟ್ಟು ಆ ಮತ್ತೊಂದು ಪ್ರಪಂಚಕ್ಕೆ ಹೋದರು . ಅಲ್ಲಿ ೨೨ 
ವರ್ಷದ ತರುಣನೊಬ್ಬ ಕುಳಿತಿದ್ದ . ನಾನೇ ಗೋರ್ಡನ್ ಎಂದನಾತ, ಮೋನೋಗೆ 
ನಂಬಿಕೆಯಾಗಲಿಲ್ಲ. ಆ ಮನೆಗೆ ಹೋಗಿ ನನ್ನ ೨೨ ವರ್ಷದ ಚಿತ್ರವನ್ನು ನೋಡು- > 
ಎಂದನಾತ. ಮೋನೋ ಈ ಜಗತ್ತಿಗೆ ಮರಳಿ ,ಗೋರ್ಡನ್‌ಮನೆಗೆ ಹೋದರು. ಅಲ್ಲಿ 
ಅವನ ವಿಧವೆಯಿಂದ ಅಂತಹದೇ ಚಿತ್ರವೊಂದನ್ನು ಪಡೆದರು. 


ಒಟ್ಟಾರೆ, ಮೋನೊರ ಬಳಿಯ ವಿವರಣೆಗಳು ನಮ್ಮ ಕಣ್ಣು ತೆರೆಯಿಸು 
ತಿವೆ. ಈ ಎಲ್ಲ ಸಂಗತಿಗಳನ್ನು ಪರಿಶೀಲಿಸುವಾಗ ಮೃತ್ಯು ಲೋಕದಿಂದ ಮರಳಿ 
ಬಂದವರ ಹೇಳಿಕೆಗಳಲ್ಲಿ ಅದ್ಭುತ ಸಮಾನತೆಯಿದೆಯೆಂಬುದು ವ್ಯಕ್ತವಾಗುತ್ತದೆ. ಆ 
ಸ್ವರ್ಗೀಯ ಲೋಕಕ್ಕೆ ತೆರಳಿದ ಬಳಿಕ ಭೂಲೋಕಕ್ಕೆ ಮರಳುವ ಇಚ್ಛೆ ಯಾರಿಗೂ 
ಆಗುವುದಿಲ್ಲ. ಕಾಲ ಗುಹೆಯಿಂದ ಪ್ರಕಾಶದತ್ತ ಸಾಗಿದ ಈ ಪ್ರವಾಸದ ಬಗ್ಗೆ 
ಹಲವಾರು ಶೋಧ ಕಾಠ್ಯಗಳು ಈಗಲೂ ಜರಗುತ್ತಿವೆ. ( ಹಿಂದಿಯಿಂದ) 
ಡಿಸೆಂಬರ್ - 92 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ. 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


D 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೊಪ್ಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


TV 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದರಿಂದ 
ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


( ಕಸ್ತೂರಿ' 
ಬಾಲ್ ಸೋಪ್ 


( ಕಸ್ತೂರಿ' 
ನೀಲಂ ಬಾಲ್ ಸೋಪ್ 


ತ ಯಾ ರ ಕ ರು 


. . 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


M 


AKwwwwwwwwwwwwwwwwwwwwww 
ಸಿದ್ದಗಂಗಾ 


42 


* ಸಿದ್ದಗಂಗಾ ” ಚಿರಾಯುವಾಗಲೆಂದು ಹರಸಿ ಹಾರೈಸಿರುವ 

ಆಜೀವ ಸದಸ್ಯಕ ಬಳಗ 
1389 ಶ್ರೀ ಬಿ. ಎಸ್ . ಪುಟ್ಟಸ್ವಾಮಿ , ಬಿ . ಇ , ನಂ . 38 , 9ನೇ ಮೈನ್ , 

4ನೇ ಕ್ರಾಸ್ ' ಆರ್ . ಪಿ . ಸಿ. ಲೇಔಟ್ , ವಿಜಯನಗರ, ಬೆಂಗಳೂರು: 40 . 
390 ಶ್ರೀ ಪಿ . ಎಸ್ . ಮಲ್ಲ ಯ್ಯ 

ನಂ . 66 , 4ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು-10, 
1391 ಶ್ರೀ ಎಂ . ಶಿವಣ್ಣ 

ಬ್ಯಾಗಡದೇವನಹಳ್ಳಿ , ಮರನೂರು ಅಂಚೆ, ಬೆಂಗಳೂರು 542 104 , 
1392 ಶ್ರೀ ವಿ. ಎಂ . ತೆಗ್ಗಿ , ಸ್ಟಾಂಪ್‌ ವೆಂಡರ್‌ , 

ಗುಳೇದಗುಡ್ಡ , ಬಾದಾಮಿ ತಾ||, ಬಿಜಾಪುರ ಜಿಲ್ಲೆ. 
_ 1393 ಶ್ರೀ ಎಚ್ . ಎಸ್ . ಶಾಂತಮೂರ್ತಿ, ಸಿದ್ದಗಂಗಾ ಟೈಲ್ಸ್ , 

ಪಾಂಡುರಂಗನಗರ, ತುಮಕೂರು-1, 
1394 ಶ್ರೀ ಎಂ . ಡಿ . ಜಾ ಪ್ ಹ ರ್ 

ಮದೀನ ಎಲಕ್ಟಿಕಲ್ , ಸಿರಾ , ತುಮಕೂರು ಜಿಲ್ಲೆ, 
1395 ಶ್ರೀ ಡಿ. ಆರ್ . ಶಿವಪ್ರಕಾಶ್ S/ o . ಡಿ, ರುದ್ರಯ್ಯ , ಮಲ್ಪೆಂಟ್ , 

ದೇವರಾಯಪಟ್ಟಣ, ತುಮಕೂರು- 4, 
1396 ಎಸ್ . ಶಾ೦ ತ ಯ್ಯ , ಶಿಕ್ಷಕರು , 

ಕಂಬಾಳು, ನೆಲಮಂಗಲ ತಾ||, ಬೆಂಗಳೂರು ಜಿಲ್ಲೆ. 
ಜಿ . ಎನ್ . ಗಂಗಾಧರ S / o , ಶ್ರೀ ನಂಜುಂಡಪ್ಪ , 
ನಂ . 17 /ಎ , ರಾಜಮಹಲ್ ವಿಲಾಸ್ ಎಕ್ಸ್ರ್ಟೆ ಷನ್ , ಸದಾಶಿವನಗರ, 

ಬೆಂಗಳೂರು- 6 . 
1398 ಅಧ್ಯಕರು / ಕಾರ್ಯದರ್ಶಿಗಳು, 

ಅರಕೇರಿ ಆಧ್ಯಾತ್ಮ ನಿಲಯ , ಗಂಗಾವತಿ , ರಾಯಚೂರು ಜಿಲ್ಲೆ, 
1399 ಶ್ರೀ ಎಸ್ . ಆರ್ , ಪ್ರಭು S/ o ಎಸ್ . ರೇವಣ್ಣ , 

ಸಿದ್ದೇಶ್ವರ ನಿಲಯ , ಬಿ . ಪಿ . ಆಟೋಮೊಬೈಲ್ಸ್ ಹತ್ತಿರ, ಬಿ . ಹೆಚ್ ರಸ್ತೆ , 

ತುಮಕೂರು- 2. 
1400 ಶ್ರೀ ಬಿ ಎಸ್ ವಿ ಜ ಯ ದೆ ವ್ , 

ಸೋಮೇಶ್ವರ ಟ್ರಾನ್ಸ್ ಪೋರ್ಟ, ಗೋಣಿಪುರ, ಬೆಂಗಳೂರು. 74 , 
1401 ಶ್ರೀ ಜಿ. ಬಿ. ಸದಾಶಿವಯ್ಯ , ಶಿಕ್ಷಕರು , 

ಗೂಳ್ಳ, ದೊಡ್ಡಬಳ್ಳಾಪುರ ತಾ||, ಬೆಂಗಳೂರು- ಜಿಲ್ಲೆ 
_ 1402 ಶ್ರೀ ಜಿ. ನ ಹ ದ ವ ಪ್ರ ಸಾ ದ್ , 

ನಂ . 89 / 2, 4ನೇ ಮೈನ್ , ಗೋವಿಂದರಾಜನಗರ , ಬೆಂಗಳೂರು.40. 
1403 ಶ್ರೀ ವಿ . ಸಿ . ಶಿವಕುಮಾರಸ್ವಾಮಿ , ಅಡ್ವಕೇಟ್ , 
ದೇವಗೆರೆ, ಬೆಂಗಳೂರು- 74 , 

( ಮುಂದುವರಿಯುತ್ತದೆ.) 


39 


ಕರ್ನಾಟಕ - ನನಸಾದ ಕನಸು 
ಆಶೋತ್ತರಗಳ ಸಾಧನೆಯಲ್ಲಿ ಶಿಖರಪಾಯ 


ಕರ್ನಾಟಕ ಸದಾ ಉನ್ನತವಾದ ಆಕಾಂಕ್ಷೆ ಮಹೋನ್ನತ ಕನಸುಗಳು 
ಹಾಗೂ ಪರಿಪೂರ್ಣ ಸಾಧನೆಗಳ ತವರೂರು: ಕನ್ನಡಿಗರು ಬಹುಹಿಂದಿನಿಂದಲೂ 
ವಿಶಾಲ ಹೃದಯ ಹಾಗೂ ದೃಢ ಮನಸ್ಸಿನಿಂದ ಕರ್ನಾಟಕವನ್ನು ಭಾರತದ 
ಮುಕುಟ ಮಣಿಯನ್ನಾಗಿಸಲು ಶ್ರಮಿಸಿದರು. ಈ ಅರ್ಥಪೂರ್ಣ ಸಂಪ್ರದಾಯ 
ವನ್ನು ಉಳಿಸಿಕೊಂಡು ಇನ್ನಷ್ಟು ಉತ್ತಮಗೊಳಿಸುವಲ್ಲಿ ಪ್ರಸ್ತುತ ಸರ್ಕಾರ 
ಮುಖ್ಯಮಂತ್ರಿ ಎಸ್ . ಬಂಗಾರಪ್ಪನವರ ನೇತೃತ್ವದಲ್ಲಿ ರಾಜ್ಯದ ಜನತೆಯಬದ್ಧತೆ. 
ಮತ್ತು ಬೆಂಬಲದಿಂದ ದೃಢವಾದ ಹೆಜ್ಜೆ ಇಟ್ಟಿದೆ. 
ಶ್ರೇಷ್ಠ ಪರಂಪರೆಯ ಪೋಷಣೆಗೆ ಲಲಿತ ಕಲಾ ವಿಶ್ವವಿದ್ಯಾಲಯ : 

- ಮೈಸೂರಿನಲ್ಲಿ ಲಲಿತಕಲೆಗಳ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು 
( ) ಈಗಾಗಲೇ ನಿರ್ಧರಿಸಿದೆ, ಈ ವಿಶ್ವವಿದ್ಯಾಲಯವು ಜಾನಪದ, ಶಿಲ್ಪಕಲೆ, ಚಿತ್ರರಚನೆ ? 

ಸಂಗೀತ ಮುಂತಾದ ರಂಗಗಳಲ್ಲಿ ಆಸಕ್ತ ಕಲಾವಿದರಿಗೆ ಹೆಚ್ಚಿನ ಉತ್ತೇಜನ 
ಹಾಗೂ ಸೂಕ್ತ ತರಬೇತಿ ನೀಡಲಿದೆ. 
ಕನ್ನಡಭವನ. 

ಕನ್ನಡಭಾಷೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಪ್ರತಿಷ್ಠಿತ 
) ಕನ್ನಡ ಭವನದ ನಿರ್ಮಾಣಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ . 

ಕರ್ನಾಟಿಕ ದರ್ಶನ 

ಕರ್ನಾಟಕದ ಶ್ರೇಷ್ಠ ಪರಂಪರೆಯನ್ನು ಪ್ರತಿಬಿಂಬಿಸುವ ಪ್ರದರ್ಶನಾಂಗಣವನ್ನು 
ಇನ್ನು ಬೆಂಗಳೂರುನಗರ ಸಮೀಪಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇಡೀ ಕರ್ನಾಟಕದ 

ಹಿರಿಮೆಯ ಕೇಂದ್ರಗಳ ಭವ್ಯ ಸ್ಮಾರಕಗಳ ಪರಿಚಯವನ್ನು ಒಂದೇ ಕಡೆ ಒದಗಿ 
ಸಲಿದೆ. ಇದರಿಂದ ಪ್ರವಾಸಿಗರಿಗೆ ಕರ್ನಾಟಕದ ಸಮಸ್ಯೆ ಪರಿಚಯ , ಒಂದೇ ಕಡೆ 
ವೀಕ್ಷಿಸಲು ಅನುವಾಗುವುದು. 
ಅಖಿಲಭಾರತ ಸಂಗೀತ ಪ್ರಶಸ್ತಿ 
* ಕರ್ನಾಟಕ , ಹಿಂದೂಸ್ಥಾನಿ ಶಾಸ್ತ್ರೀಯ ಹಾಗೂ ಕರ್ನಾಟಕ ಸಂಗೀತವನ್ನು 
ಪೋಷಿಸುವಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದೆ, ಈಶ್ರೇಷ್ಠ ಸಂಪ್ರದಾಯವನ್ನು ಮುಂದು. 
ವರಿ ಸಲು ಅಖಿಲ ಭಾರತ ಸಂಗೀತ ಪ್ರಶಸ್ತಿಯನ್ನು ಸ್ಥಾಪಿಸಲು ಉದ್ದೇಶಿಸಿದೆ. 


? 
- 


ಸಂಗೀತ ಉತ್ಸವ : 

ಶ್ರೀ ಬಸವರಾಜ ರಾಜಗುರು, ಕುಮಾರ ಗಂಧರ್ವ, ಮಲ್ಲಿಕಾರ್ಜುನ ಮನ್ಸೂರ್‌ 
ಅವರ ಅಗಲಿಕೆಯಿಂದ ರಾಜ್ಯ ಮೂವರು ಶ್ರೇಷ್ಠ ಸಂಗೀತಗಾರರನ್ನು ಕಳೆದು 
ಕೊಂಡಿದೆ. ಇವರನೆನಪಿನಲ್ಲಿ ಮೂರುದಿನಗಳ ವಾರ್ಷಿಕ ಸಂಗೀತ ಉತ್ಸವವನ್ನು 
ಏರ್ಪಡಿಸಿ ಪ್ರತಿಭಾವಂತರನ್ನು ಆಹ್ವಾನಿಸುವ ಯೋಜನೆಯನ್ನು ಸರ್ಕಾರ ಹಮ್ಮಿ 
ಕೊಂಡಿದೆ | 
ಜಾನಪದ ಕಲೆಗಳ ಅಭಿವೃದ್ಧಿ : 

ಕರ್ನಾಟಕ ವಿಶಿಷ್ಟ ಹಾಗೂ ರೋಮಾಂಚಕ ಜಾನಪದ ಕಲೆಗಳ ತವರೂರು 
ಲಲಿತ ಕಲೆಗಳ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಶಾಶ್ವತವಾಗಿ ಜಾನಪದ 

ಉತ್ಸವವನ್ನು ಏರ್ಪಡಿಸಲು ನಿರ್ಧರಿಸಲಾಗಿದೆ, 
| ಕುವೆಂಪು ಹಾಗೂ ಬೇಂದ್ರೆ ಪ್ರತಿಷ್ಠಾನ : 

ಕರ್ನಾಟಕದ ಇಬ್ಬರು ಶ್ರೇಷ್ಠ ಲೇಖಕರ ಜನ್ಮ ಸ್ಥಳಗಳಲ್ಲಿ ಪ್ರತಿಷ್ಠಾನ 
ಗಳನ್ನು ಸರ್ಕಾರ ಸ್ಥಾಪಿಸಲಿದೆ. ವಿಶ್ವಾದ್ಯಂತ ಸಾಹಿತ್ಯ ಪ್ರೇಮಿಗಳು ಹಾಗೂ 
ವಿದ್ಯಾರ್ಥಿಗಳನ್ನು ಶ್ರೇಷ್ಠ ಹತ್ತೂರ ಗಳಿಗೆ ಆಕರ್ಷಿಸಿ ಅವರ ಸಾಧನೆಯನ್ನು 
ಸ್ಮರಿಸುವ ಉದ್ದೇಶ ಹೊಂದಿದೆ. 
ಶ್ರೇಷ್ಠ ಗೌರವ : 
* ಕರ್ನಾಟಕ ರತ್ನ ಪ್ರಾಯರಾದ ರಾಷ್ಟ್ರ ಕವಿ ಡಾ|| ಕೆ. ವಿ . ಪುಟ್ಟಪ್ಪ 
ಹಾಗೂ ಕನ್ನಡ ನಾಟಕ ಮತ್ತು ಚಿತ್ರರಂಗದ ಪ್ರಸಿದ್ದ ನಟ ಡಾ !!ರಾಜ್ ಕುಮಾರ್ 
ಅವರಿಗೆ ನವಂಬರ್ ಮಾಹೆಯಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ಶ್ರೇಷ್ಠ ಪುರಸ್ಕಾರ 
ನೀಡಿ, ಯೋಗ್ಯ ರೀತಿಯಲ್ಲಿ ಗೌರವಿಸಲಾಗುವುದು : 
ಸಂದೇಶ: 

ರಾಜ್ಯೋತ್ಸವದ ಶುಭ ದಿನದಂದು ಕರ್ನಾಟಕ ಸಮಸ್ತರಿಗೂ ಸುಖ 
ಸಂತೋಷಗಳನ್ನು ಆಶಿಸಲು ನನಗೆ ಅತ್ಯಂತ ಅನಂದವಾಗುತ್ತಿದೆ. ರಾಜ್ಯದ 
ಬಡವರ, ದುರ್ಬಲ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆಗೆ ಹಲವಾರು ಕಲ್ಯಾಣ ಸ . 
ಕಾರ್ಯಕ್ರಮಗ¥ನ್ನು ರೂಪಿಸಿ, ಅನ ಷ್ಠಾನಗೊಳಿಸುವುದೇ ನಮ್ಮ ಸರ್ಕಾರದ ಕೈ 
ಪ್ರಥಮಾದ್ಯತೆ ಇದನ್ನು ತಾವೆಲ್ಲರೂ ಬೆಂಬಲಿಸಿದ್ದೀರಿ, ಕರ್ನಾಟಕದ ಶ್ರೇಷ್ಠ 
ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸಲು ಹಮ್ಮಿಕೊಂಡಿದ್ದು , ಈದಿನದಂದು 
ತಮ್ಮೆಲ್ಲರ ಪ್ರೀತಿವಿಶ್ವಾಸಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ 
ರಾಜ್ಯಕ್ಕೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಮುಂದೆಯೂ ತಮ್ಮ ಪ್ರೀತಿಆದರ 
ಹಾಗೂ ಬೆಂಬಲವನ್ನು ನಿರೀಕ್ಷಿಸುತ್ತೇನೆ, 
- ಜೈ ಕರ್ನಾಟಕ” 

ಕರ್ನಾಟಕ ವಾರ್ತೆ 


COMFORTABLE 
LUXURIOUS & 

PEACEFUL 
1 STAY 


3 


AT 


KENGHAMB 


oeseos 


2.M-4022 


SUBEDAR CHATRAM AQAD CROSS 
NEAR KAPALI THEATRE 
GANDHINAGAR 
BANGALORE 9 
Ph 27082 GRAM : KENCHMLODG 


ಸಿದ ಗಂಗಾ 


46 


ಈಸ್ಥಾಪನೆ:1915 

ತಂತಿ:“ಹ್ಯಾಪಿಮೂನ್‌, ಶಾಸೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


HAPPY-MOONSPECIALBATHI12 


ಪ್ರಖ್ಯಾತವಾದ 

ಪರಿಮಳದಶಾಂಗ ಅದೂಪದಕೊಡ- ವಿಭೂತಿ| ಹವನಸಾಮಗಿಗಳ ತಯಾರಕರು 

ವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. ಫೋನ್:ಅಂಗಡಿ-28009ಮನೆ-224623.= ರ್ಬಇನ್ದ+0೧೧ 


